ಡಾ.ಶಿವಮೂರ್ತಿ ಮುಡುಘಾ ಶಠಣಠ ಪೀಠಾಠೋಹಣ ಬೆಟ್ಷಹಬ್ಬ 
ಪಿಎಚ್‌.ಡಿ ಪ್ರಬ೦ಥ ಮಾಲೆ 


ವಚನ ಸಾಹಿದ್ಯ 


ಒಂದು. ಸಾ ಏಕ ಅರ ಯುನ 


ಡಾ. ಪಿ.ವಿ. ನಾರಾಯಣ 


ಪ್ರಕಾಶಕರು 
ಶ್ರೀ ಮುರುಘರಾಜೇಂದ್ರ ಗಂಥಮಾಲೆ 
ಶ್ರೀ ಮುರುಘಾಮಠ, ಚಿತ್ರದುರ್ಗ 


ri 


೧ 


ಅಧ್ಯಯನವನ್ನು ಕುರಿತು 


ಅಧ್ಯಯನದ ಸ್ವರೂಪ 


ಒಂದು ದೇಶದ ಸಾಹಿತ್ಯದ ಬೆಳವಣಿಗೆಯು ಅದರ ಸಾಂಸ್ಕೃತಿಕ ಬೆಳವಣಿಗೆಯ ಒಂದು 
ಭಾಗವಾಗಿರುವುದರ ಜೊತೆಗೆ, ಆ ಸಂಸ್ಕೃತಿಯ ಇತರ ಅಂಶಗಳನ್ನೂ ಒಳಗೊಂಡಿರುತ್ತದೆ. 
ಆದುದರಿಂದ ಯಾವುದಾದರೊಂದು ದೇಶದ ಸಾಂಸ್ಕೃತಿಕ ಚರಿತ್ರೆಯನ್ನು ರಚಿಸುವಾಗ ಅಲ್ಲಿನ 
ಸಾಹಿತ್ಯವು ಅಪಾರವಾದ ನೆರವನ್ನು ನೀಡುತ್ತದೆ. ಸಾಮಾನ್ಯವಾದ ಸಾಹಿತ್ಯ ವ್ಯಾಸಂಗದ ಕಾಲದಲ್ಲಿ 
ನಮಗೆ ಅದರ ಸಾಹಿತ್ಯದ ಮೌಲ್ಯದ ಬಗೆಗೆ ಗಮನವಿರುತ್ತದಾದರೂ, ನಮ್ಮ ದೃಷ್ಟಿಕೋನವು ಆ 
ಕಾಲದ ಜನಜೀವನವನ್ನು ಗುರುತಿಸಲು ಹೊರಡುವಂತಿದ್ದರೂ ನಮಗೆ ಸಾಕಷ್ಟು ವಿಷಯಗಳು 
ದೊರಕುತ್ತವೆ. ಸಾಹಿತ್ಯ ಕೃತಿಗಳಲ್ಲಿ ರಾಜಕೀಯ ಇತಿಹಾಸದ ಪುನಾರಚನೆಗೆ ಬೇಕಾಗುವ 
ಅಂಶಗಳಿಗಿಂತಲೂ ಆ ಕಾಲದ ಸಾಮಾನ್ಯರ ನಡೆ-ನುಡಿ, ನಂಬಿಕೆ, ಮೌಲ್ಯಗಳು, ರೀತಿ-ನೀತಿಗಳ 
ಬಗ್ಗೆ ದೊರಕುವ ವಿಷಯಗಳು ತುಂಬ ಹೆಚ್ಚು ಒಂದು ರಾಜವಂಶದ ಬಗ್ಗೆಯೋ ಅಥವಾ 
ರಾಜನ ಬಗ್ಗೆಯೋ ರಚಿತವಾದ ಗಂಥಗಳಾಗಿದ್ದರೆ ಆಗಿನ ಮಾತು ಬೇರೆ. ಹೀಗೆ ಸಾಹಿತ್ಯ 
ಕೃತಿಗಳಲ್ಲಿ ಗುಪ್ತಗಾಮಿನಿಯಾದ ಜೀವನವನ್ನು ಕಟ್ಟಿಕೊಡುವ ಅನೇಕ ಪ್ರಯತ್ನಗಳು ನಡೆದಿವೆ. 
ಕೆಲವು ಗ್ರಂಥಗಳು ರಾಜಕೀಯ ಇತಿಹಾಸದ ಚಿತ್ರಣವನ್ನೇ ಪ್ರಮುಖವಾಗಿರಿಸಿಕೊಂಡಿದ್ದರೂ 
ಒಂದೆರಡು ಅಧ್ಯಾಯಗಳಲ್ಲಿ ಆ ಕಾಲದ ಸಾಂಸ್ಕೃತಿಕ ಇತಿಹಾಸ ರೂಪುರೇಷೆಗಳನ್ನೂ 
ಒಳಗೊಂಡಿದೆ ಡೆರ್ರೆಟ್‌ ಅವರ "The 110)58185' ಎ೦.ವಿ.ಕೃಷ್ಣರಾಯರ “The Gangas of 


Talkad’ ಆಲ್ಬೇಕರರ ‘The Rashtrakutas and Their Times’ ಇವುಗಳು ಕನ್ನಡ 
ನಾಡಿನ ರಾಜವಂಶಗಳ ಆಳ್ವಿಕೆಯ ಕಾಲವನ್ನು ಕುರಿತ ಕೆಲವು ಗಂಥಗಳು ಮತ್ತು ಇನ್ನೂ 


ಹಲವಾರಿವೆ. “India as Knowqn to Panini’ ಎ೦ಬ ವಿ. ಎಸ್‌. ಅಗರವಾಲರ ಗ್ರಂಥ, 
ವಿ.ಎಸ್‌. ಅಗರವಾಲರ ಗಂಥ, ಕೆ.ಕೆ.ಹಂದಿಕಿಯವರ ‘"Yasastilaka and Indian Culture’ 
ಎಸ್‌.ಎನ್‌.ವ್ಯಾಸರ “India in the Ramayana Age’, ಎಸ್‌.ಜಿ.ಕಂಟಾವಾಲರ 
“Cultural History From the Matsyapurana., ಎ.ಎ೦.ಶಾಸ್ತ್ರಿ ಯವರ India as 


Seen in the Brihasamhita of Varahamihira' ಮುಂತಾದ ಹಲವರು ಕೃತಿಗಳು 
ಸಂಸ್ಕೃತದ ಒಂದೊಂದು ಕೃತಿಯಲ್ಲಿ ಚಿತ್ರಿತವಾದ. ಆ ಕಾಲದ ಸಂಸ್ಕೃತಿಯ 
ರೂಪರೇಖೆಗಳನ್ನು ಕಟ್ಟಿಕೊಡುವ ಪ್ರಯತ್ನಗಳು. ಮತ್ತೆ ಕೆಲವು, ಸಂಸ್ಕೃತಿಯ ಯಾವುದೋ 
ಒಂದು ಅಂಶವನ್ನೇ ಆಳವಾಗಿ ಅಧ್ಯಯನ ಮಾಡುವ ಗುರಿಯುಳ್ಳವು. ಉದಹರಣೆಗೆ ರಾಧಾ 


ಅಧ್ಯಯನವನ್ನು ಕುರಿತು / ೧ 


ಕುಮುದ ಮುಖರ್ಜಿಯವರ Local Government in Ancient India, ಆಲ್ಲೇಕರರ 
“The Position of Women in Hindu Civilization’, ಆರ್‌.ಬಿ.ಪಾಂಡೆ ಅವರ 


“Hindu Samskaras’ ಇತ್ಯಾದಿ. ಈ ಗ್ರಂಥಗಳೆಲ್ಲವು ಅತ್ಯಂತ ಸಾಮಾನ್ಯ ಸಾಂಸ್ಕೃತಿಕ 
ಅಂಶಗಳನ್ನೂ ಬಳಸಿಕೊಂಡು ಅಧ್ಯಯನ ನಡೆಸಿದಂಥವು. ಭಾರತ ಇತರ ಭಾಗಗಳಿಗೆ ಹೇಗೋ 
ಹಾಗೆ ಕನ್ನಡ ನಾಡಿನ ಸಂಸ್ಕೃತಿಯ ಬಗ್ಗೆಯೂ ಹಲವು ಇಂಗ್ಲಿಷ್‌ ಹಾಗೂ ಕನ್ನಡ ಕೃತಿಗಳು 


ರಚಿತವಾಗಿವೆ. ಡಾ.ಕರ್ಮರ್‌ಕರ್‌ ಅವರ Cultural History of Karnataka’ 


ಆರ್‌.ಎಸ್‌.ಮುಗಳಿ ಅವರ "The Heritage of Karnataka’ ಗಂಥಗಳು ಸಾಧ್ಯವಿದ್ದ 
ಆಕರಗಳನ್ನೆಲ್ಲ ಬಳಸಿಕೊಂಡು ಯಾವೊಂದು ನಿಯಮಿತ ಕಾಲಕ್ಕೆ ಮಾತ್ರಮಿತಿಗೊಳಿಸದೆ, ಸಾಕಷ್ಟು 
ದೀರ್ಫ್ಥವೆನಿಸುವ ಕಾಲದುದ್ದಕ್ಕೂ ಕರ್ನಾಟಕದಲ್ಲಿ ಪ್ರಚಲಿತವಾಗಿದ್ದ ಸಾಂಸ್ಕೃತಿಕ ಅಂಶಗಳನ್ನು 
ಚಿತ್ರಿಸುವಂತಹವು. ಪಿ.ಬಿ.ದೇಸಾಯರ "ಔasaveswara and His times’ ಬಸವಣ್ಣನ ಕಾಲದ 
ಜೀವನ ಚಿತ್ರವನ್ನೀಯುವ ಗ್ರಂಥ. ಜಿ.ಎಸ್‌.ದೀಕ್ಷಿತರ "Local Self Government in 
Medieval Karnataka’ ಸ್ಥಳೀಯ ಸಂಸ್ಥೆಗಳ ಕಾರ್ಯ ಪದ್ಧತಿಯನ್ನು ಮಾತ್ರ ಅಧ್ಯಯನ 
ನಡೆಸುವ ಪ್ರಯತ್ನ. ಆಗಲೇ ಹೇಳಿರುವ ಗ್ರಂಥಗಳಲ್ಲಿ ಕೆಲವು, ಹೊಯಳರು, ಯಾದವರು, 
ಗಂಗರು ಆಳುತ್ತಿದ್ದ ಕಾಲದ ಸಂಸ್ಕೃತಿಯ ಚಿತ್ರವನ್ನೂ ಒಂದು ಭಾಗವಾಗುಳ್ಳ ಗಂಥಗಳು. 
ಕನ್ನಡದಲ್ಲಿಯಂತೂ ಇಂತಹ ಗ್ರಂಥಗಳ ಕೊರತೆ ತೀರ. ಸಾಹಿತ್ಯ ಪರಿಷತ್ತಿನವರು ಪ್ರಕಟಿಸಿರುವ 
`ಕನ್ನಡ ನಾಡಿನ ಚರಿತ್ರ'ಯ ಮೂರು ಭಾಗಗಳು, ಶಂ.ಭಾ.ಜೋಶಿಯವರ ಸಂಸ್ಕೃತಿಗೆ 
ಸಂಬಂಧಿಸಿದ ಬರಹಗಳು, ಆರ್‌.ಎಸ್‌.ಪಂಚಮುಖಿ, ಪಿ.ಬಿ.ದೇಸಾಯಿ ಇವರುಗಳ ಕೆಲವು 
ಲೇಖನಗಳು, ಕೆ.ವಿ.ರಮೇಶರ “ತುಳುನಾಡಿನ ಇತಿಹಾಸ' ಇವುಗಳು ಎದ್ದುಕಾಣುವ ಹೆಸರುಗಳು. 
ಆದರೆ ಯಾವುದೋ ಒಂದೇ ಆಕರವನ್ನು ಬಳಸಿ, ಕ್ರುಪ್ತ ಕಾಲಾವಧಿಯ ಸಾಂಸ್ಕೃತಿಕ ಜೀವನದ 
ಬಗ್ಗೆ ಆಳವಾಗಿ ನಡೆದ ಅಧ್ಯಯನ ದೃಷ್ಟಿಯಿಂದ ಎಂ.ಚಿದಾನಂದ ಮೂರ್ತಿಯವರ "ಕನ್ನಡ 
ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ'ವು ಒಂದು ತು೦ಬ ಮಹತ್ವದ ಕೃತಿ, ಕನ್ನಡದಲ್ಲಿ ಇರಲೇ 
ಇಲ್ಲವೆನ್ನುವಂತಹ ಒಂದು ಪ್ರಯತ್ನ. 


ಪ್ರಸ್ತುತ ಅಧ್ಯಯನವೂ ಒಂದೇ ವರ್ಗಕ್ಕೆ ಸೇರಿದ ಆಕರವನ್ನೇ ಪ್ರಮುಖವಾಗಿರಿಸಿಕೊಂಡು ಆ 
ಕಾಲದ ಸಾಧ್ಯವಾದ ಸಾಂಸ್ಕೃತಿಕ ಅಂಶಗಳನ್ನೆಲ್ಲ ಒಂದೆಡೆ ಸೇರಿಸಿ ಅದಕ್ಕೆ ಆಕಾರವೊಂದನ್ನು 
ನೀಡುವ ಪ್ರಯತ್ನ ನಾವು ಬಳಸಿಕೊಂಡಿರುವುದು ಕನ್ನಡದ ಅತ್ಯಂತ ವಿಶಿಷ್ಟ ಸಾಹಿತ್ಯ 
ಪ್ರಕಾರವೆನಿಸಿದ ವಚನಗಳನ್ನು. ಹಲವಾರು ಜನರು ತಮ್ಮ ವಿವಿಧ ಮನಃಸ್ಥತಿಗಳಲ್ಲಿ ಉಸುರಿದ 
ವಚನಗಳನ್ನೇ ಪ್ರಮುಖವಾದ ಆಕರವನ್ನಿಟ್ಟುಕೊ೦ಡು ಜನಜೀವನವನ್ನು ಚಿತ್ರಿಸುವ ಪ್ರಯತ್ನವಿದು. 
ವಚನಗಳನ್ನಾಧರಿಸಿ ಸಾಂಸ್ಕೃತಿಕ ಅಧ್ಯಯನವನ್ನು ಮಾತ್ರನಡೆಸಲು ಸಾಧ್ಯ; ಏಕೆಂದರೆ ಇವುಗಳಲ್ಲಿ, 
ಕೆಲವೆಡೆ ಉಲ್ಲೇಖಗೊಂಡ ಬಿಜ್ಜಳನ ಹೆಸರಲ್ಲದೆ, ರಾಜಕೀಯ ಇತಹಾಸಕ್ಕೆ 
ಉಪಯುಕ್ತವಾಗುವಂತಹ ಯಾವ ಅಂಶಗಳು ಇಲ್ಲವೆಂದೇ ಹೇಳಬಹುದು. 


ನಮ್ಮ ಆಕರ ಸಾಮಗ್ರಿಯನ್ನಾಗಿ ಬಳಸಿರುವ ವಚ ನಗಳಲ್ಲಿ, ಹದಿನೈದನೆಯ ಶತಮಾನದಲ್ಲಿ 


ನಡೆದ ವೀರಶೈವದ ಪುನರುತ್ಥಾನ ಕಾಲದಲ್ಲಿಯೂ ಹಲವರಿಂದ ಸಾವಿರಾರು ವಚನಗಳು 
ರಚಿತವಾಗಿದ್ದರೂ, ಅವುಗಳು ಇಲ್ಲಿ ಸೇರಿಲ್ಲ. ಅದಕ್ಕೆ ಕಾರಣವೆಂದರೆ ವಚನಗಳ ಉದಯದ 


೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಪ್ರಥಮ ಹಂತದ ಕೊನೆಯಿಂದ ಈ ಕಾಲದವರೆಗಿನ ಅಂತರ ಸುಮಾರು ಮುನ್ನೂರು 
ವರ್ಷಗಳು. ಈ ಮಧ್ಯೆ ಕನ್ನಡ ನಾಡಿನ (ಹಾಗೆಯೇ ಭಾರದ) ಸಾಂಸ್ಕೃತಿಕ ಜೀವನದಲ್ಲಿ ತುಂಬ 
ಮಹತ್ವಪೂರ್ಣ ಮಾರ್ಪಾಟುಗಳುಂಟಾದವು. ಕರ್ನಾಟಕಕ್ಕೆ ಮಹಮ್ಮದೀಯರ ಆಗಮನ, 
ಅನೇಕ ರಾಜಕೀಯ ವ್ಯತ್ಯಾಸಗಳು ಇವುಗಳಲ್ಲಿ ಮುಖ್ಯವಾದವು. ಒಂದು ರೀತಿಯಿಂದ ವಚನಗಳ 
ಕಾಲದ ಪ್ರಾರಂಭದವರೆಗೂ ಕನ್ನಡ ಭಾಷಾ-ಸಾಹಿತ್ಯಗಳ ದೃಷ್ಟಿಯಿಂದಲೂ, ಧಾರ್ಮಿಕ 
ವಾತಾವರಣದ ದೃಷ್ಟಿಯಿಂದಲೂ ಒಂದು ಘಟ್ಟವೆಂದು ಭಾವಿಸಬಹುದು. ಹಾಗೆಯೇ 
ಬಸವಾದಿಗಳು ಆಗಿಹೋದ ನಂತರದ ಕಾಲದಿಂದ, ಎಂದರೆ ಹರಿಹರಾದಿಗಳಿದ್ದ ಕಾಲವು 
ಮತ್ತೊಂದು ಘಟ್ಟ. ಜೇಡರ ದಾಸಿಮಯ್ಯನ ಕಾಲದಿಂದ ಆದಯ್ಯನವರೆಗಿನ ಸುಮಾರು 
ಒಂದೂವರೆ ಶತಮಾನಗಳ ಕಾಲವು ಕನ್ನಡ ನಾಡಿನಲ್ಲಿ ಎಲ್ಲ ರೀತಿಯಿಂದ ಪ್ರಮುಖವಾದ, 
ಮಹತ್ವವಾದ ನಡುವಣ ಹಂತವನ್ನು ಸೂಚಿಸುತ್ತದೆ. ಅಥವ ಬೇರೆಯದೆ ಹಂತವೆಂದು 
ಕರೆಯಬಹುದಾದುದು. 


ಈ ಕಾಲದಲ್ಲಿ ಕನ್ನಡ ನಾಡಿನಲ್ಲಿ ನಡೆದ ಆಗುಹೋಗುಗಳು ಎಲ್ಲ ರೀತಿಯಿಂದಲೂ 
ವಿಶಿಷ್ಟವಾದವು. ಕನ್ನಡ ಭಾಷೆಯು ನಡುಗನ್ನಡವೆಂಬ ಸ್ಪಷ್ಟ ಅವಸ್ಥಾಂತರವನ್ನು ಪಡೆದ 
ಕಾಲವಿದು. ಕನ್ನಡ ಸಾಹಿತ್ಯದ ದೃಷ್ಟಿಯಿ೦ದಲಂತೂ ಇದು ಪ್ರಮುಖವಾದ ಘಟ್ಟ. ಚಂಪೂ ಕೃತಿ 
ಸಂಪ್ರದಾಯವು ಇಳಿಮುಖವಾಗಿ. ಸಂಸ್ಕೃತಭೂಯಿಷ್ಣವಾದ ಸಾಹಿತ್ಯವು ಕಡಿಮೆಯಾದ ಕಾಲ. 
ಅದುವರೆಗೂ ಕನ್ನಡ ಭಾಷೆಯ ಮೇಲೆ, ಸಾಹಿತ್ಯದ ಸ್ವರೂಪದ ಮೇಲೆ, ವಸ್ತು-ಛಂದಸ್ತುಗಳ 
ಮೇಲೆಯೂ ಸಂಸ್ಕೃತದ ಪ್ರಭಾವವು ಬಹು ಹೆಚ್ಚಾಗಿದ್ದಿತು. ಆದರೆ ಚನಗಳ ರಚನೆಯಿಂದ ಇದು 
ಬಹುಪಾಲು ಹೊಸದೆನ್ನುವಂತಹ ಘಟ್ಟವೊ೦ದನ್ನು ಮುಟ್ಟಿತು. “ಕಾವ್ಯಭಾಷೆ' (ಕಿ9ಜಣುಭಿ 
ಜುಭಿಣುಟಿ) ಎಂಬುದೊಂದಿದ್ದಾಗ ವಚನಕಾರರು ಸಾಮಾನ್ಯವಾದ ಬಳಕೆ ಮಾತನ್ನೇ 
ಕಾವ್ಯದಲ್ಲಿ ಬಳಸಿದರು. ಅಂದಿನಿಂದ ಕನ್ನಡ ಕೃತಿಗಳ ಮತ್ತು ಸ್ವಲ್ಪಮಟ್ಟಿಗೆ ಸ್ವಂತಿಕೆಯನ್ನು 
ತೋರ್ಪಡಿಸಿತು. ಛಂದಸ್ಸಿನ ದೃಷ್ಟಿಯಿಂದಲೂ ಈ ಕಾಲದ ಸಂಕ್ರಮಣ ಯುಗ. ಸಂಸ್ಕೃತದ 
ಅಕ್ಷರ ವೃತ್ತಗಳ ಬದಲು ಮಾತ್ರಾವೃತ್ತಗಳೂ, ಕನ್ನಡದ ಸ್ವಂತ ಛಂದೋಪ್ರಕಾರಗಳೂ ಹೆಚ್ಚು 
ಬಳಕೆಗೆ ಬಂದವು. ಅಚ್ಚಗನ್ನಡ ಛಂದೋರೂಪಗಳಾದ ಷಟ್ಪದಿ, ತ್ರಿಪದಿಗಳು, 
ಮಾತ್ರಾಗಣಘಟಿತವಾಗಲು ಪ್ರಾಯಶಃ ಮೊದಲಿಟ್ಟ ಕಾಲವಿದು. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ 
ಸಾಹಿತ್ಯ ಸೃಷ್ಟಿಗೆ ತೊಡಗಿದುದೇ ಅಲ್ಲದೆ, ಸಾಹಿತ್ಯವು ಸಾಮಾನ್ಯನಿಂದಲೂ ರೂಪಿತವಾಗುವಂತೆ, 
ಪ್ರಾಯಶಃ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಮಹಿಳೆಯರೂ ಸಾಹಿತ್ಯ 
ರಚನೆಗೆ ತೊಡಗುವಂತೆ, ಪ್ರೇರೇಪಿಸಿದ ಕಾಲ ಈ ವಚನಯುಗ. 


ಸಾಮಾಜಿಕ ಧಾರ್ಮಿಕ ವಲಯಗಳಲ್ಲಿಯೂ ಈ ಕಾಲದಲ್ಲಾದ ವ್ಯತ್ಯಾಸಗಳು 
ಪ್ರಮುಖವಾದವು. ಭಾರತೀಯ ಸಮಾಜಿಕ ವ್ಯವಸ್ಥೆಯಲ್ಲಿ ಆಗ್ಗೆ ಅತ್ಯಂತ ಆಳವಾಗಿ ಬೇರೂರಿದ್ದ 
ಜಾತಿಪದ್ಧತಿಯನ್ನು ಧಿಕ್ಕರಿಸಿ, ಜಾತ್ಯತೀತವೆನ್ನಬಹುದಾದ ಸಮಾಜವನ್ನು ಕಟ್ಟಲು ಹಲವರು 
ಹಂಬಲಿಸಿ ರೂಢಮೂಲ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಸಿಡಿದೆದ್ದರು. ಧರ್ಮಗಳಿಗೆ ಅಂಟಿದ್ದ 
ಡಾಂಭಿಕತೆಯ, ಹಿಂಸಾಚಾರದ ಅಂಶಗಳನ್ನು ಪ್ರತಿಭಟಿಸಿ, ವಾಮಾಚಾರಗಳಂತಹ ಅಸಹ್ಯಕರ 
ಪದ್ಧತಿಗಳಿಂದ ಜಿಗುಪ್ಸೆ ತರುತ್ತಿದ್ದ ವಾತಾವರಣವನ್ನು ಶುದ್ಧಸಾತ್ರಿಕ ಹಾಗೂ ಕೇವಲ ಭಕ್ತಿಗೆ 
ಪ್ರಾಮುಖ್ಯವಿರುವಂತಹ ಐಹಿಕ ಭೋಗಗಳನ್ನುಭವಿಸಿಯೂ ಸದ್ಗತಿಯನ್ನು ಪಡೆಯಬಹುದೆಂದು 
ಬೋಧಿಸುವಂಥದೂ, ವಾಸ್ತವತೆಗೆ ಮಹತ್ವವಿತ್ತಂತಹದೂ ಆದ ಧರ್ಮವೊಂದನ್ನು ಊರ್ಜಿತ 


ಅಧ್ಯಯನವನ್ನು ಕುರಿತು / ೩ 


ಗೊಳಿಸಲು ಪ್ರಯತ್ನಪಟ್ಟು ಸಫಲರಾದದ್ದು ಈ ಕಾಲದಲ್ಲಿಯೇ.ವೀರಶೈವ ಧರ್ಮ ಕನ್ನಡ 
ನಾಡಿನಲ್ಲಿಯೇ ಹುಟ್ಟಿ, ಬಹುಪಾಲು ಕನ್ನಡ ನಾಡಿನಲ್ಲಿಯೇ ಪ್ರಚಾರಗೊಂಡ ಧರ್ಮ. ಹೀಗೆ 
ಈ ಒಂದೂವರೆ ಶತಮಾನಗಳ ಕಾಲವು ಕನ್ನಡ ನಾಡಿನ ಸಾಂಸ್ಕೃತಿಕ ಜೀವನಕ್ಕೆ ಹೊಸ 
ತಿರುವನ್ನುಂಟುಮಾಡಿ, ಸ್ವಂತಿಕೆಯಿ೦ದಲೂ ಜೀವಂತಿಕೆಯಿ೦ದಲೂ ಕಳಕಳಿಸುವಂತೆ ಮಾಡಿದ 
ಕರ್ನಾಟಕದ ಅತ್ಯಂತ ಪ್ರಮುಖ ಹಂತಗಳಲ್ಲೊಂದು. 


ವಚನಗಳು ಒಂದು ಧಾರ್ಮಿಕ ಆವರಣಕ್ಕೆ ಸೇರಿದ, ಸಮಾನ ಆದರ್ಶವನ್ನು ಪಡೆದ 
ವ್ಯಕ್ತಿಗಳಿಂದ ಸೃಷ್ಟಿತವಾದ ಸಾಹಿತ್ಯ ಈ ಗ ಕಾಲು ಶತಮಾನದ ಕಾಲವು ಸಾಂಸ್ಕ್ರ ತಿಕ 
ಪರಿವರ್ತನೆಯ ದೃಷ್ಟಿಯಿಂದ ತುಂಬ ಪ್ರಮುಖವಾದ ವ್ಯತ್ಯಾಸಗಳು ಬಟಾ ಬ 
ಪರಿಮಿತವೆನಿಸಬಹುದಾದ ಕಾಲ. ಎಂದರೆ ಎಂಟುನೂರು ಅಥವಾ ಸಾವಿರ ವರ್ಷಗಳ 
ಅವಧಿಯ ನಡುವಣ ಕಾಲದ ಸಾಂಸ್ಕೃತಿಕ ಅಧ್ಯಯನವನ್ನು ಮಾಡಿದಾಗ ಒಂದು 
ತೊಂದರೆಯುಂಟು; ಎಂಟುನೂರು ವರ್ಷಸೆಳ ಅವಧಿಯ ಮೊದಲ ಭಾಗದಲ್ಲಿನ ಕೆಲವು 
ಅಂಶಗಳು ಆ ಅವಧಿಯ ಕೊನೆ ವೇಳೆಗೆ ಬದಲಾವಣೆಯುಂಟಾಗಿರಬಹುದು. ಆದರೆ ಒಂದು 
ಜನಾ೦ಗದ ಜೀವನವನ್ನು ಪರಿಗಣಿಸಿದಾಗ ಇಂತಹ ಮಾರ್ಪಾಟುಗಳು ನೂರೈವತ್ತು-ಇನ್ನೂರು 
ವರ್ಷಗಳ ಅವಧಿಯಲ್ಲಿ ಅಷ್ಟಾಗಿ ಆಗಲಾರದು. ಆದುದರಿಂದಲೇ ನಾವು ಹದಿನೈದನೆಯ 
ಶತಮಾನದ ವಚನಗಳನ್ನು ನಮ್ಮ ಅಧ್ಯಯನದ ವ್ಯಾಪ್ತಿಯಲ್ಲಿ ಸೇರಿಸದೆ ಇರುವುದು. 


ನಮ್ಮ ಅಧ್ಯಯನದ ಕಾಲ ವ್ಯಾಪ್ತಿಯು ಜೇಡರ ದಾಸಿಮಯ್ಯನ ಕಾಲವಾದ ಎಂದರೆ 
ಕ್ರಿಶ೧೧೪೦” ರಿಂದ ಆ ವಚನ ಚಳುವಳಿಯಲ್ಲಿ ಕೊನೆಯವನಾದ ಆದಯ್ಯನ ಕಾಲದ 
ಕ್ರಿ.ಶ.೧೨೦೦ ರವರೆಗೆ ಎಂದಿದ್ದರೂ ನಾವು ಅರಿವಿನ ಮಾರಿ ತಂದೆಗಳ ವಚನಗಳನ್ನು ಗಣನೆಗೆ 
ತೆಗೆದುಕೊಂಡಿದ್ದೇವೆ. ಅರಿವಿನ ಮಾರಿತಂದೆಯ ಕಾಲವು ಕ್ರಿಶ.೧೧೬೦ ಎಂದು 
ಕವಿಚರಿತೆಕಾರರು” ಹೇಳುತ್ತಾರೆ. ಆದರೆ ಇವನ ಕಾಲದ ವಿಷಯದಲ್ಲಿ ಹಳಕಟ್ಟಿಯವರ 
ಅಭಿಪ್ರಾಯವು ಹೀಗಿದೆ. “ಆದರೆ, ಈತನು ಬಸವೇಶ್ವರನ ಕಾಲದಲ್ಲಿ ಶಿವಾನುಭವ 
ಮಂಟಪದಲ್ಲಿದ್ದನೆಂದು ವೀರಶೈವರಲ್ಲಿ ಐತಿಹ್ಯವಿರುವುದಿಲ್ಲ. ಆದ್ದರಿಂದ ಬಸವೇಶ್ವರ ನಕ್ಕಿಂತಲೂ 
ಈಚಿನವನಿರಬೇಕು. ಆದರೆ ಹದಿನೈದನೆಯ ಶತಮಾನದ ಅಂತ್ಯಭಾಗದಲ್ಲಿ ಪ್ರಸಿದ್ದಿಹೊಂದಿದ 
ಗುಬ್ಬಿ ಮಲುಹಣನು ಈ ಅರಿವಿನ ಮಾರಿತಂದೆಯ ಉಕ್ತಿಗಳನ್ನು ತನ್ನ 
ಗಣಭಾಷ್ಕರತ್ನಮಾಲೆಯಲ್ಲಿ ಉದಾಹರಿಸಿದ್ದಾನೆ. ಅಲ್ಲದೆ ಅನೇಕ ವಚನ ಸಂಗ್ರಹಗಳಲ್ಲಿ ಈತನು 
ವಚನಗಳು ಆಗಿಂದಾಗ್ಗೆ ಬರುತ್ತಿರುತ್ತದೆ. ಆದ್ದರಿಂದ ಈತನನ್ನು ನಾವು ವೀರಶೈವರಲ್ಲಿ 
ಆಗಿಹೋದ ಪುರಾತನ ಕಾಲದ ಮಹತ್ವದ ವಚನಕಾರರಲ್ಲಿ ಗಣಿಸಲು ಏನೂ ಅಡ್ಡಿ ಇಲ್ಲ 
ಈತನು ಅಧ್ಯಯನದಂತೆ ಬಸವಾದಿಗಳಿಗಿಂತ ಸ್ಪಲ್ಪ ಈಚೆ ಬಂದಿರಬಹುದು. ಹಾಗಾಗಿ ಈತನು 
ಹೆಸರು ಬಸವಾದಿಗಳ ಸಮಕಾಲೀನನೆಂಬಂತೆ ವೀರಶೈವ ಐತಿಹ್ಯಗಳಲ್ಲಿ ಬಾರದಿರಬಹುದು. 
ಆದುದರಿಂದ, ಇವನ ಕಾಲದ ವಿಷಯವಾಗಿ ಸ್ವಲ್ಪ ಅನುಮಾನಕ್ಕೆ ಆಸ್ಪದ ಇದ್ದರೂ ಜೇಡರ 


೧. ಎಂ.ಚಿದಾನಂದಮೂರ್ತಿ : ವಚನ ಸಾಹಿತ್ಯ ಪು.೧೩-೭೭ 
ಕವಿಚರಿತೆ (ಪರಿಷತ್ತು ಸಂಪುಟ-೧, ಪು.೨೨೨. 
೩. ಫ.ಗು.ಹಳಕಟ್ಟಿ: ಶಿವಶರಣರ ಸಂಕೀರ್ಣ ವಚನಗಳು ಪ್ರಸ್ತಾವನೆ, ಪು.೮ 


(೨ 


೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ದಾಸಿಮಯ್ಯನಿಂದ ಮೊದಲಾದ ವಚನ ಚಳುವಳಿಯಲ್ಲಿ ಸೇರಿರುವನೆಂಬ ಕಾರಣಕ್ಕಾಗಿ ಇವನ 
ವಚನಗಳನ್ನು ನಾವು ಸ್ವೀಕರಿಸಿ, ಅವುಗಳಿಂದಲೂ ವಿಷಯ ಸಂಗ್ರಹಣೆಯನ್ನು ಮಾಡಿದ್ದೇವೆ. 


"ಶಿವದಾಸ ಗೀತಾ೦ಜಲಿ' ಯಲ್ಲಿ ಸಂಕಲಿತವಾದ ಹಾಡುಗಳೆಲ್ಲವೂ ಶರಣರಿಂದಲೇ 
ರಚಿತವಾಯಿತೆಂದು ಪ್ರಸ್ತಾವನೆಯಲ್ಲಿ ಪ್ರತಿಪಾದಿಸಲು ಅದರ ಸಂಪಾದಕರು ಪ್ರಯತ್ನಿಸುತ್ತಾರೆ. 
ಆದರೆ ಅವು ಈಚಿನ ರಚನೆಯೆಂಬುದೇ ನಮ್ಮ ಭಾವನೆಯಾಗಿರುವುದರಿಂದ ಅವುಗಳಲ್ಲಿ 
ಬಸವಾದಿಗಳ ಅಂಕಿತಗಳನ್ನುಳ್ಳ ಹಾಡುಗಳನ್ನು ನಮ್ಮ ಅಧ್ಯಯನಕ್ಕೆ ಉಪಯೋಗಿಸಿಕೊಂಡಿಲ್ಲ. 
(ಹಾಡುಗಳ ಕರ್ತೃತ್ವದ ಬಗ್ಗೆ ನಮ್ಮ ವಾದಕ್ಕೆ ಮುಂದಿನ ಅಧ್ಯಾಯವನ್ನು ನೋಡಿ). ಈಗ 
ದೊರಕುವ ವಚನಗಳಲ್ಲಿ ಆ ಕಾಲದ ಶರಣರ ಅಂಕಿತವಿದ್ದರೂ ಕಲವು ಪಕ್ಷಿಪುವಿರಬಹುದು” 
ಆದರೆ ಈಗ ಸಾಮಾನ್ಯವಾಗಿ ವಿದ್ವಾಂಸರಿಂದ ಒಪ್ಪಿಗೆ ಪಡೆದು ಗ್ರಂಥ ಸಂಪಾದನಾಶಾಸ್ತ್ರದನ್ದಯ 
ಸಂಪಾದಿತವಾದ ವಚನ ಸಂಕಲನಗಳನ್ನು ನಾವು ಅನುಸರಿಸಿದ್ದೇವೆ. ಪಕ್ಷಿಪ ವಚನೆ!ಳೊದು 
ಸಿದ್ಧವಾಗಬಹುದಾದ ವಚನಗಳಿಂದ ನಾವು ವಿಷಯ ಪ್ರತಿಪಾದನೆಯನ್ನು ಬದಲಾಯಿಸ ಬೇಕಾಗಿ 
ಬರಬಹುದು. ಆದರೆ ಸದ್ಯಕ್ಕೆ ತೀರ ಸ್ಪಷ್ಟವಾಗಿ ಪಕ್ಷಿಪ್ತವೆಂದು ತಿಳಿದಿರುವು೦ಥವನ್ನು ಬಿಟ್ಟು ಮಿಕ್ಕೆಲ್ಲ 
ವಚನಕಾರರ (ನಮ್ಮ ಅಧ್ವಯನ ಕಾಲದಲ್ಲಿ ಬರುವ) ವಚನಗಳಿಂದ ಮ ವಿಷಯವನ್ನು 
ಸಂಗ್ರಹಿಸಿದ್ದೇವೆ. 


ಅಧ್ಯಯನದೃಷ್ಟಿ, ಉದ್ದೇಶ 


ನಾವಿಲ್ಲಿ ಕೈಗೊಂಡಿರುವ ವನಚಗಳ ಅಧ್ಯಯನವು ಆ ಕಾಲದ ಸಂಸ್ಕೃತಿಯನ್ನು ಚಿತ್ರಿಸುವ 
ಉದ್ದೇಶದಿಂದ ಕೂಡಿದೆ. ನಮ್ಮ ದೃಷ್ಟಿಯಲ್ಲಿ `ಸಂಸ್ಕೃತಿ' ಎಂದರೇನು? ಈ ಅಧ್ಯಯನವು ಯಾವ 
ರೀತಿಯಲ್ಲಿ ಸಂಸ್ಕೃತಿಯ ಚಿತ್ರಣವನ್ನು ನೀಡಲು ಪ್ರಯತ್ನಿಸುತ್ತದೆ ಎಂಬುದನ್ನು ನಾವು 
ವಿಶದಪಡಿಸಬೇಕಾದುದು ಅವಶ್ಯಕ. 


ಕೆಲವು ಸಮಾಜಶಾಸ್ತಜ್ಞರೂ ಮಾನವಶಾಸ್ತಜ್ಞರೂ ಮಾನವ ಜೀವನವನ್ನು ಎರಡು 
ದೃಷ್ಟಿಯಿಂದ ನೋಡುತ್ತಾಸೆ.” ಎಂದರೆ, ಮಾನವನ ಸಾಮಾಜಿಕ ಜೀವನದ ಹಿಂದಣ 
ಮನೋಭಾವ, ಅವನ ನಡವಳಿಕೆ ಇತ್ಯಾದಿಯಾದ, ಅವನ ಆಂತರಿಕ ಎನ್ನಬಹುದಾದ ಜೀವನಕ್ಕೆ 
ಸಂಬಂಧಿಸಿದ್ದು ಒಂದು; ಅವನು ತನ್ನ ಸಂಶೋಧನೆಗಳಿಂದ ನಿರ್ಮಾಣಗಳಿಂದ ಜೀವನವನ್ನು 
ಹೆಚ್ಚು ಹೆಚ್ಚು ಆಧುನಿಕಗೊಳಿಸುವ ಸಲಕರಣೆಗಳಿಂದ ಬಾಹ್ಯ ಜೀವನದಲ್ಲಿ ಬಳಸುವ ವಸ್ತು 
ಸಮೂಹ ಮತ್ತೊಂದು ಈ ಆಂತರಿಕ ಜೀವನಕ್ಕೆ ಸಂಬಂಧಿಸಿದುದನ್ನು "ಸಂಸ್ಕೃತಿ'ಯ 
ವಲಯದಲ್ಲಿಯೂ, ಬಾಹ್ಯಜೀವನಕ್ಕೆ ಸಂಬಂಧ ಪಟ್ಟದ್ದನ್ನು "ನಾಗರಿಕತೆ'ಯ ವ್ಯಾಪ್ತಿಯಲ್ಲಿಯೂ 
ಸೇರಿಸುವುದುಂಟು. Culture is what we are, civilization is what we use’ ಎ೦ಬ 
ಪ್ರಸಿದ್ಧವಾದ ಮಾತಿನಲ್ಲಿ ಅವೆರಡರ ವ್ಯತ್ಯಾಸಗಳನ್ನು ಕೆಲವರು ತೋರ್ಪಡಿಸುತ್ತಾರೆ. ಆಧುನಿಕ 
ಸಮಾಜ ಶಾಸ್ತಜ್ಞರಲ್ಲಿಯೂ ಕೆಲವು ಈ ಬಗೆಯ ವಿಭಾಗವನ್ನು ಒಪ್ಪುತ್ತಾರೆ “ಎಲ್ಲ ವ್ಯಕ್ತಿಗಳಿಗೂ 


೪, ನಾಶಿ ತಂಬಾಕಿನ ಪ್ರಸ್ತಾಪ ಬರುವ, ಅಂಬಿಗ ಚೌಡಯ್ಯನಿಗೆ ಆರೋಪಿಸಲ್ಪಟ್ಟ ವಚನ (ವ 
ಶಾಸಾ ೧; ಪು.೨೮೩) ತಂಬಾಕಿನ ಪ್ರಸ್ತಾಪವಿರುವ ಬಹುರೂಪಿ ಚೌಡಯ್ಯನ ವಚನ (ಪಚನ ಶಾಸಾ 
೧: ಪು. ೬೨೮-೯) ಗಳು ಸ್ಪಷ್ಟವಾಗಿ 'ಪ್ರಕ್ಷಿಪವಾದವು. ಹೀಗೆ ಎಷ್ಟಿದೆಯೋ ತಿಳಿಯದು. ವಚನಗಳು 
ಅಸಲಿಯೋ ನಕಲಿಯೋ ಎಂದು ಗುರುತಿಸುವುದಂತೂ ಮಿಕ್ಕ ಕಾವ್ಯಗಳ ಪ್ರಕ್ಷಿಪ್ತ ಭಾಗಗಳನ್ನು 
ಗುರುತಿಸುವುದಕ್ಕಿಂತ ಕಠಿಣವೆಂದು ನಮ್ಮ ಭಾವನೆ. 


ಅಧ್ಯಯನವನ್ನು ಕುರಿತು / ೫ 


ಹಂತಗಳ ಸಂಸ್ಕೃತಿಯಿರುತ್ತದೆ. ನಾಗರಿಕತೆಯನ್ನರಿಯದ ಮತ್ತು ನಾಗರಿಕವಾದ ಸಂಸ್ಕೃತಿಗಳನ್ನು 
ವ್ಯತ್ಯಾಸ ಮಾಡುವಾಗ ಅವುಗಳ ಸ್ವರೂಪ ಹಾಗೂ ಕಾರ್ಯಾಚರಣೆಯ ಅಂಶಗಳು 
ಪ್ರಮಾಣದಲ್ಲಿ ಮಾತ್ರಭಿನ್ನವೆಂಬುದನ್ನು ನಾವು ಮರೆಯಬಾರದು. ನಾವು ವೈಜ್ಞಾನಿಕ ಹಾಗೂ 
ತಾಂತ್ರಿಕಾಭಿವೃದ್ಧಿಯನ್ನೇ ನಾಗರಿಕತೆಯ ಮಾನದಂಡವಾಗಿ ಬಳಸಬೇಕಾದರೆ, ಅತ್ಯಂತ ಕನಿಷ್ಠ 
ನಾಗರಿಕವಾದ ಸಂಸ್ಕೃತಿಯಿಂದ ಅತ್ಯಂತ ಆಧುನಿಕವೆನಿಸಿದ ಸಂಸ್ಕೃತಿಯವರೆಗೆ ಎಲ್ಲವನ್ನೂ 
ಬೆಳವಣಿಗೆಯ ಸಾತತ್ಯವೆಂದು ಪರಿಗಣಿಸಿ ಅಭ್ಯಾಸ ಮಾಡಬೇಕಾಗುತ್ತದೆ”* ಎನ್ನುವ 
ಅಮೆರಿಕನ್‌ಸಮಾನಶಾಸ್ತ್ರಜ್ಞನೊಬ್ಬನು ತುಂಬ ಸ್ಪಷ್ಟವಾದ ಮಾತುಗಳಲ್ಲಿ “*ಸಂಸ್ಕೃತಿ' ಹಾಗೂ 
`ನಾಗರಿಕತೆ'ಗಳನ್ನು ಭಿನ್ನವೆಂದು ಹೇಳುತ್ತಾನೆ.ಈ ಶಾಸ್ತಜ್ಞನ ಪಕಾರ ನಾಗರಿಕತೆಯು ವೈಜ್ಞಾನಿಕತೆ 
ಹಾಗೂ ತಾಂತ್ರಿಕತೆಗಳಿಂದ ಹೆಚ್ಚು ಹೆಚ್ಚು. ಆಧುನಿಕವಾಗುವಂತಹದು. ಮನುಷ್ಯನು ಸಾಮಾಜಿಕ 
ಸದಸ್ಯನಾಗಿ ರೂಪಿಸಿಕೊಂಡಿರುವ ಸಂಪ್ರದಾಯಗಳು, ನಂಬಿಕೆಗಳು, ನೀತಿಸಂಹಿತೆಗಳು, 
ಧಾರ್ಮಿಕಾಚರಣೆಗಳು ಇತ್ಯಾದಿಗಳು ನಾನಾಸಮಾಜಗಳಲ್ಲಿರುವ ಬಗೆಯನ್ನು ಅಥವಾ 
ನಾನಾಕಾಲಗಳ ಸಮಾಜಗಳನ್ನು ಹೋಲಿಸಿ ಒಂದಕ್ಕಿಂತ ಮತ್ತೊಂದು ಶ್ರೇಷ್ಠವೋ ಸಾಧಾರಣವೋ 
ಎಂದು ತೀರ್ಮಾನಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಇವೆಲ್ಲ ಮಾನವನ 
ಮನೋಭಾವವನ್ನವಲಂಬಿಸಿ ರೂಪಿತವಾದುವು. ಇವುಗಳಲ್ಲಿ ಉಚ್ಚ-ನೀಚದ ಪ್ರಶ್ನೆಯೇ 
ಉದ್ಭವಿಸುವುದಿಲ್ಲ. ಆದರೆ ಮನುಷ್ಯನು ತನ್ನ ದಿನನಿತ್ಯದ ಜೀವನದಲ್ಲಿ ಬಳಸುವ ವಸ್ತುಗಳನ್ನು, 
ತನ್ನ ಜೀವನವನ್ನು ಸೌಕರ್ಯಯುತವೂ ಅನುಕೂಲಕರವು ಆಗುವಂತೆ ಅವನು ಸೃಷ್ಟಿಸಿಕೊಳ್ಳುವ 
ಸಲಕರಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊ೦ಡರೆ, ಒಂದು ಕಾಲದ ವಸ್ತುಗಳ ಸಾಮರ್ಥ್ಯ ಮತ್ತೊಂದು 
ಕಾಲದ ವಸ್ತುಗಳಿಗಿಂತ ಹೆಚ್ಚಿರಬಹುದು. ಹಾಗೆಯೇ ಎರಡು ಸಮಾಜಗಳನ್ನು ಅವರ ಜೀವನ 
ಸೌಕರ್ಯಗಳ ದೃಷ್ಟಿಯಿಂದ ಹೋಲಿಸಬಹುದು ಎಂದರೆ ಇಂತಹ ಕಡೆ ತಾರತಮ್ಯಭೇದವು 
ಸಾಧ್ಯ. ಹೀಗೆ ಬಳಸುವ ವಸ್ತುಗಳು ವಿಜ್ಞಾನ ಹಾಗೂ ತಾಂತ್ರಿಕಜ್ಞಾನಗಳಿಂದಲೇ 
ಸೃಷ್ಟಿತತ್ಸವಾಗುವುದರಿಂದ ಸಮಾಜದ ಜೀವನಕ್ರಮವನ್ನು ಈ ಎರಡು ದೃಷ್ಟಿಗಳಿಂದ- -ಸಂಸ್ಕೃತಿ 
ಹಾಗೂ ನಾಗರಿಕತೆಗಳಿಂದ ಪರಿಶೀಲಿಸುವುದು ವುದ ಆದರೆ ಮನುಷನ 
ಬಾಹ್ಯಜೀವನ ಹಾಗೂ ಆಂತರಿಕ ಜೀವನಗಳು ಪರಸ್ಪರ ಸಂಪೂರ್ಣ ಭಿನ್ನವಾದುದಲ್ಲ. ಆಧುನಿಕ 
ಯಂತ್ರೋಪಕರಣಗಳನ್ನು ಬಳಸಿಕೊ೦ಡು ಜೀವಿಸುವ ಕಾಲದ ನಂಬಿಕೆ, ರಾಜಕೀಯ ವ್ಯವಸ್ಥೆ, 
ಸಂಪ್ರದಾಯ ಇತ್ಯಾದಿಗಳು ಬೇರೆ ಕಾಲದವುಗಳಿಗಿಂತ 


೫... Joseph H.Fichter Sociology : ೧.೨೯೭ 


"It is clear that culture and civilization are not symoymous terms. All persons 
and every people have culture at different stages of development. When we 
make a distinction between precivilized and civilized cultures we must realise 
that these characteristics of structure and function are a matter of degree. If we 
were to emphasize scientific, technological advances as the measure of 
civilization, we would probably place all cultures on a continuum from the least 
to the most civi-lized from the most primitive to the most sophisticiated" 


೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಭಿನ್ನವಾಗಿರಲು ಕಾರಣವೇನೆಂದರೆ ಆಧುನಿಕ ಜೀವನ ಕ್ರಮ ಆಂತರಿಕ ಜೀವನದ ಮೇಲೆ 
ಪ್ರಭಾವವನ್ನು ಬೀರಿ ಅದನ್ನು ರೂಪಿಸುವುದೇ ಆಗಿದೆ. ಹಾಗೆಯೇ ಒಂದೊಂದು ಸಮಾಜವೂ 
ತನ್ನ ವೈಶಿಷ್ಟಕೃಮುಗುಣವಾದ ರೀತಿಯಲ್ಲಿ, ಮನೋಭಾವಾನುಸಾರಿಯಾಗಿ ಬಾಹ್ಯ ಜೀವನವನ್ನು 
ರೂಪಿಸಿಕೊ೦ಡಿರುತ್ತದೆ ಎಂದರೆ ಸಂಸ್ಕೃತಿ ಮತ್ತು ನಾಗರಿಕತೆಗಳು ಹಾಗೆಂದು ವಿಭೇದ 
ಮಾಡುವುದು ಅನಿವಾರ್ಯವೇ ಆದರೆ-ಒಂದನ್ನೊಂದು ಅವಲಂಬಿಸಿರುತ್ತದೆ, ಒಂದರಿಂದ 
ಮತ್ತೊಂದು ತನ್ನ ಸ್ವರೂಪವನ್ನು ಬದಲಾಯಿಸಿಕೊಳ್ಳುತ್ತದೆ. ಪ್ರಾಯಶಃ ಈ ಕಾರಣಕ್ಕಾಗಿಯೇ 
ಕೆಲವು ಸಮಾಜಶಾಸ್ತ್ರಜ್ಞರು ಹಾಗೂ ಮಾನವಶಾಸ್ತ್ರಜ್ಞರು ಸಂಸ್ಕೃತಿ-ನಾಗರಿಕತೆಗಳಲ್ಲಿ ವೃತ್ಯಾಸವನ್ನೆ 
ಮಾಡುವುದಿಲ್ಲ. 


ಸುಮಾರು ನೂರು ವರ್ಷಗಳ ಹಿಂದೆಯೇ ಬ್ರಿಟಿಷ್‌ ಮಾನವಶಾಸ್ತ್ರಜ್ಯನಾದ ಎಡ್ಡರ್ಡ್‌ 
ಟೈಲರ್‌ ನಾಗರಿಕತೆ ಹಾಗೂ ಸಂಸ್ಕೃತಿಗಳನ್ನು ಪರ್ಯಾಯ ಪದಗಳೆಂಬ ಬಳಸಿ, ಅದು 
“ಮಾನವನ ತಿಳುವಳಿಕೆ, ನಂಬಿಕೆ, ಕೆಲ, ನೀತಿ-ನಿಯಮಗಳು, ಕಾನೂನು, ಸಂಪ್ರದಾಯ 
ಇತ್ಯಾದಿಯಾದ ಸಮಾಜದ ಸದಸ್ಯನಾದ ಮಾನವನ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನೂ, 
ಹವ್ಯಾಸಗಳನ್ನೂ ಒಳಗೊಳ್ಳುವುದೆಂದು”* ಹೇಳುತ್ತಾನೆ.ಇವನ ವ್ಯಾಖ್ಯೆಯ ಪ್ರಕಾರ ಮಾನವನ 
ವೈಜ್ಞಾನಿಕ-ತಾಂತ್ರಿಕ ತಿಳುವಳಿಕೆಯೂ, ಅವುಗಳ ನೆರವಿನಿಂದಾಗಿ ಸೃಷ್ಟಿಸಿಕೊಂಡ ಸಾಮಗ್ರಿಗಳೂ 
ಸಂಸ್ಕ ತಿಯ ವ್ಯಾಪ್ತಿಯಲ್ಲಿಯೇ ಸೇರುತ್ತವೆ. ಟೈಲರ್‌ ಅವರ ಈ ವಾಪಕ ವ್ಯಾಖ್ಯೆಯೇ ಈಗಲೂ 
ಆಧುನಿಕ ಮಾನವಶಾಸ್ತದಲ್ಲಿ ಟಮ ಸಿದ್ಧಾಂತವಾಗಿದೆ. ಸಂಸ್ಕ ಶಿಯು ಮಾನವನು 
ಸಮಾಜಜೀವಿಯಾದುದರಿಂದಲೇ ಉಂಟಾಗಿರುವಂತಹದು, ಸಮಸ್ತ ಸ್ಮೃತಿಯನ್ನು ಗುರುತಿಸುವುದೂ 
ಸಮಾಜ ಜೀವನದ ಹಿನ್ನೆಲೆಯಲ್ಲಿ ಮಾತ್ರ; ಆದ್ದರಿ೦ದ ಸಿದ್ಧ ಸಂಸ್ಕೃತಿಯ ಪರಿಸರದಲ್ಲಿ ಜನಿಸಿದ 
ವ್ಯಕ್ತಿಯ ಸಾಮಾಜಿಕ ನಡವಳಿಕೆಯನ್ನು ರೂಪಿಸುವಂತಹದೂ ಆಗುತ್ತದೆ ಆದ್ದರಿಂದಲೇ 
ಮಾನವಶಾಸ್ತ್ರಜ್ಯನೊಬ್ಬನು ಸಂಸ್ಕೃತಿಯನ್ನು “ಸಮಾಜದಲ್ಲಿನ ವ್ಯಕ್ತಿಗಳ ನಡವಳಿಕೆಯನ್ನು 
ರೂಪಿಸುವಂತಹ ವಸ್ತುಗಳು, ಮೌಲ್ಯಗಳು, ಸಾಂಕೇತಿಕ ರಗಳು ಹಗೂ 
ಪರಂಪರಾಗನುಗತವಾದ ನಡವಳಿಕೆಯ ರೀತಿಗಳು ಇವುಗಳೆಲ್ಲದರ ಸಮುದಾಯ್‌ ಎಂದು 
ಕರೆಯುತ್ತಾನೆ. 


ಸಂಸ್ಕ ತಿಯನ್ನು ನಾನಾ ಅರ್ಥಗಳಲ್ಲಿ ಬಳಸಲಾಗುತ್ತದೆ. ಸಾಧಾರಣವಾಗಿ 
ಸಂಸ್ಕೃತಿಯೆನ್ನುವುದು ಇತರರೊಡನೆ ನಡೆದುಕೊಳ್ಳುವ ನಯವಾದ ರೀತಿ ಎಂಬ ಅರ್ಥವನ್ನು 
ಪಡೆದಿದೆ. ಹಾಗೆಯೇ ಸಮಾಜವೊಂದರ ಸ್ಥಾಪಿತ ನೀತಿ ಸಂಹಿತೆಗಳಗನುಗುಣವಾದ 
ನಡವಳಿಕೆಯೆಂಬ ಅರ್ಥವೂ ಇದೆ. ನಿಸರ್ಗದತ್ತವಾದ ಇಂದ್ರಿಯಗಳನ್ನು ನಿಯಂತ್ರಿಸಿ 
ವ್ಯಕ್ತಿತ್ವವಿಕಾಸ ಮಾಡುವ ರೀತಿ ಎಂಬುದೂ ಜನಬಳಕೆಯ ಮತ್ತೊಂದು ಅರ್ಥ. ಈ ಯಾವ 


೬. Edword B.Tylor. Primitive Culture: Vol ೧ : ಠಿ.೧ 


"Culture or civilization, taken in its wide ethnoogical sense is that complex 
whole which includes knowledge, belief, art, morals, law, custom and any other 
capabili-ties and habits acquired by man as a member of society." 

೬. International encylopaedia of the SocialSciences, Vol ೩, ಐ. ೫೬೯. 


೭. Mischa Titiev : Introduction to Cultural Anthoropology : 0.೩೬೪. 


ಅಧ್ಯಯನವನ್ನು ಕುರಿತು / ೭ 


`ಸಂಸ್ಕೃತಿ''ಎನ್ನುವುದನ್ನು ಮಾನವಶಾಸ್ತ್ರಜ್ಞರು ಬಳಸುವ ಅರ್ಥದಲ್ಲಿಯೇ ಎಂದರೆ ಅದು 
“ಪರಿಸರದಲ್ಲಿಯ ಮಾನವ ನಿರ್ಮಿತ" "ಭಾರ ಎಂಬರ್ಥದಲ್ಲಿಯೇ ಈ ಅಧ್ಯಯನವನ್ನು 
ನಡೆಸಿದ್ದೇವೆ. ವಚನಗಳಲ್ಲಿ ದೊರೆಯುವ, ಆಧಾರಗಳನ್ನು ಅವಲಂಬಿಸಿ ಆ ಕಾಲದ ಜನರಲ್ಲಿನ 
ನಂಬಿಕೆಗಳು, ಜೀವನದ ನಾನಾಕ್ಷೇತ್ರಗಳಲ್ಲಿ ಜನರ ನಡವಳಿಕೆಯ ರೀತಿಗಳು, ರಾಜಕೀಯ- 
ಸಾಮಾಜಿಕ-ಆರ್ಥಿಕ ಸಂಸ್ಥೆಗಳು, ಧಾರ್ಮಿಕ ಸಂಪ್ರದಾಯಗಳು ಎಲ್ಲವನ್ನು ಆದಷ್ಟು 
ವಸ್ತುನಿಷ್ಠತೆಯಿಂದ ನೋಡಿ, ಬೇರೆ ಆಕರಗಳಿಂದ ಸಹಾಯ ದೊರೆಯುವುದಾದರೆ ಅಂತಹ 
ನೆರವಿನಿಂದ ವ್ಯಾಖ್ಯಾನವನ್ನು ಮಾಡಲು ಇಲ್ಲಿ ಪ್ರಯತ್ನಿಸಲಾಗಿದೆ. 


ಈವರೆಗೆ ವಚನಗಳನ್ನು ಕುರಿತು ಅಸಂಖ್ಯಾತ ಲೇಖನಗಳೂ ಹಲವಾರು ಗಂಥಗಳೂ 
ರಚಿತವಾಗಿವೆ. ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದ ವೈಶಿಷ್ಟ್ಯದಿ೦ದ ಕೂಡಿರುವ ಈ ಸಾಹಿತ್ಯವು 
ಸಾಕಷ್ಟು ಜನರ ಗಮನವನ್ನು ಸೆಳೆದಿದೆ. ಆದರೆ ಬಹುಪಾಲು ಬರೆಹಗಳು ವಚನಗಳ ಕಾವ್ಯ 
ಸೌಂದರ್ಯವನ್ನು ಕುರಿತು ಬರೆದವು; ಕೆಲವು ಅವುಗಳಲ್ಲಿ ಬಳಕೆಗೊಂಡ ಭಾಷೆಯ 
ವೈಶಿಷ್ಟ್ಯವನ್ನು ಗುರುತಿಸುವಂಥವು, ಮತ್ತೆ ಕೆಲವು ಅವುಗಳಲ್ಲಿನ ಲಯಗಾರಿಕೆಯ ಬಗ್ಗೆ, ಇನ್ನು 
ಕೆಲವು ವಚನಕಾರರು ಕಲ್ಪಿಸಿಕೊಂಡ ಆದರ್ಶಗಳ ಬಗ್ಗೆ, ವಚನಗಳಲ್ಲಿನ ವೀರಶೈವ ನರ್ಮದ 
ವಿಷಯವಾಗಿ, ವಚನಕಾರರು ಮಾಡಿದ ಸಮಾಜ ವಿಡಂಬನೆ- ಆತ್ಮ ನಿರೀಕ್ಷ ಫಡ 
ಬಗ್ಗೆ, ಅವರ ಕ್ರಾಂತಿಕಾರಕವೆನ್ನಬಹುದಾದ ಆಲೋಚನೆಗಳ ಬಗ್ಗೆ ವಚನಗಳಲ್ಲಿ ದೊರೆಯುವ 
ಚಾರಿತ್ರಿಕಾಂಶಗಳ ಬಗ್ಗೆ (ಅಲ್ಪಸ್ವಲ) ಅಧ್ಯಯನ ನಡೆಸಿವೆ. ಆದರೆ ವಚನಗಳನ್ನೇ ಪ್ರಮುಖ 
ಆಧಾರವನ್ನಾಗಿ ಪಡೆದು ಅಲ್ಲಿನ 'ಸಾಂಸ್ಕೃತಿಕ'ವೆನ್ನಬಹುದಾದ ಅಂಶಗಳನ್ನೆಲ್ಲ ವಸ್ತುನಿಷ್ಠವಾಗಿ 
ವಿಶ್ಲೇಷಿಸುವ ಪ್ರಯತ್ನವೇ ನಡೆದಿಲ್ಲಶೆನ್ನಬಹುದು, ನಡೆದಿರಬಹುದಾದರೂ ಕಣ್ಣಿಗೆ 
ಬೀಳದಿರುವಷ್ಟು ಅಲ್ಪಪ್ರಮಾಣದಲ್ಲಿ ಪ್ರಸ್ತುತ ಅಧ್ಯಯನದಲ್ಲಿ ಬಹುಪಾಲು ಮುದ್ರಿತ ವಚನಗಳಿಂದ 
ವಿಷಯ ಸಂಗಹಣೆಯನ್ನು ಮಾಡಿ, ಅತಿ ಸಾಮಾನ್ಯವೆನ್ನಬಹುದಾದ ಅಂಶಗಳನ್ನೂ ಕಡೆಗಣಿಸದೆ, 
ಆಗಿನ ಜನರ ಸಾಮಾಜಕ ಜೀವನಕ್ಕೆ ಸಂಬಂಧಪಟ್ಟ ಎಲ್ಲ ಅಂಶಗಳನ್ನೂ ಕ್ರಮಬದ್ಧವಾಗಿ 
ವರ್ಗೀಕರಿಸಿ, ವಚನಗಳಲ್ಲಿ ಸೂಚಿತವಾಗಿರುವ ಅಂಶಗಳ ಮೇಲೆ ಸಾಧ್ಯವಾದಡೆ ಬೇರೆಯ 
ಆಧಾರಗಳಿಂದ ಸ್ವಲ್ಪ ಬೆಳಕು ಚೆಲ್ಲಿ ವ್ಯಾಖ್ಯಾನ ಮಾಡಿ, ಆ ಕಾಲದ ಜೀವನದ ಬಗ್ಗೆ 
ವ್ಯಾಪಕವಾದ ಚಿತ್ರವನ್ನು ಕೊಡಲು ಪ್ರಯತ್ನಿಸಲಾಗಿದೆ; ಇದು ಈ ದಿಸೆಯಲ್ಲಿನ ಪ್ರಥಮ 
ಪ್ರಯತ್ನ ವೆಂದೂ ಹೇಳಬಹುದು. 


“The Complete range of objects, values, symbolic meanings and 
repetitive ways of behaving that guide the conduct of individual 
members of a society.” "Culture is the man-made part of the 
environment.” 


ಸಾಂಸ್ಕೃತಿಕ ಅಧ್ಯಯನ ಅಥವ ವಿಶ್ಲೇಷಣೆಯು ವ್ಯಕ್ತ-ಅವ್ಯಕ್ತ ಸಂಸ್ಕೃತಿಗಳ ಬಗ್ಗೆ ಬೆಳಕು 
ಚೆಲ್ಲುವ ಪ್ರಯತ್ನ. ಬಾಹ್ಯ ನಡವಳಿಕೆ ಮಾತು ಅಥವಾ ಕೃತಿಯಲ್ಲಿ ತೋರಿಬರುವ ನಂಬಿಕೆ 
ಆಲೋಚನೆಗಳು, ಸಂಪ್ರದಾಯ-ರೂಢಿ-ಆಚರಣೆಗಳು ಇವೆಲ್ಲ ವ್ಯಕ್ತದ ಸಂಸ್ಕೃತಿಯೆನಿಸುತ್ತದೆ; ಈ 


೯. Melville J.Herskoirts : Cultural Anthropology. p. ೩೦೫ 


೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಎಲ್ಲದರ ಹಿನ್ನೆಲೆಯಲ್ಲಿನ ಸಾಮುದಾಯಿಕ ಆಲೋಚನಾಲಹರಿ, ಭಾವಲಹರಿ, 
ಮನಸ್ಥಿತಿಗಳೂ ಪ್ರಾಯಶಃ ಸಂಸ್ಕೃತಿಯ ಭಾಗವೇ, ಅವ್ಯಕ್ತವೆನ್ನಬಹುದಾದ ಭಾಗ ವಚನಗಳ 
ಕಾಲದ ಸಂಸ್ಕೃತಿಯನ್ನು ಕಟ್ಟಿಕೊಡುವ ಈ ಪ್ರಯತ್ನ ವ್ಯಕ್ತಿ ಸಂಸ್ಕೃತಿಗೆ ಮಾತ್ರ 
ಸೀಮಿತವಾದುದು. 


ವಚನ ಸಾಹಿತ್ಯವು ವಿಶಿಷ್ಟವಾಗಿರುವುದಲ್ಲದೆ, ಅದು ಮೂಡಿಬಂದ ಕಾಲವೂ ಕನ್ನಡನಾಡಿನ 
ಇತಿಹಾಸದಲ್ಲಿ ವಿಶಿಷ್ಟವಾದುದು. ವೀರಶೈವ ಧರ್ಮವಾಗಲೀ, ಶರಣರ ಸಾಮಾಜಿಕ 
ದರ್ಶನವಾಗಲೀ ಆ ಕಾಲದ ರೂಢ ಮೂಲವಾದ, ನಿಂತ ನೀರಾಗಿದ್ದ ಸಂಪ್ರದಾಯ, ಸಮಸ್ಥೆಗಳ 
ವಿರುದ್ದ ಸಿಡಿದೆದ್ದು ಕ್ರಾಂತಿಕಾರಕವೆನಿಸಿಕೊಳ್ಳುವ ಚಳುವಳಿಯೊಂದನ್ನೇ ಜನರಿಂದ ನಡೆಯಿಸಿತು. 
ಇವುಗಳು ಪ್ರಚಾರಗೊಂಡದ್ದು, ಜನಪ್ರಿಯವಾದದ್ದು ವಚನಗಳ ಮೂಲಕವಾಗಿ. ಆದ್ದರಿಂದ 
ಆಗಿನ ಜೀವನದ ಬಗ್ಗೆ ವಚನಕಾರರು ಮಾತನಾಡುವುದರಿಂದ, ಆ ಕಾಲದ ಜೀವನದ ರೀತಿಯು 
ವ್ಯಕ್ತವಾಗುವುದಲ್ಲದೆ, ಅದರ ಬಗ್ಗೆ ವಚನಕಾರರ ಮನೋಭವವೂ ಗೋಚರಿಸುತ್ತದೆ. ವಚನಕಾರರ 
ದೃಷ್ಟಿಯಿಂದ. ಈ ಮನೋಭಾವವೇ ಪ್ರಮುಖವಾದುದು, ನಾವಾದರೂ ಅದನ್ನು 
ಕಡೆಗಣಿಸುವಂತಹುದಲ್ಲವೇ ಅಲ್ಲ. ಆದುದರಿಂದ ಆ ಕಾಲದ ಜೀವನವನ್ನು ಚಿತ್ರಿಸುವಾಗ, 
ಪ್ರಮುಖ ವಿಷಯಗಳ ಬಗ್ಗೆ ವಚನಕಾರರು ಯಾವ ಅಭಿಪ್ರಾಯಗಳನ್ನು ತಳೆದಿದ್ದರು, 
ಸುಸಂಸ್ಥಾಪಿತ ಸಮಾಜದಲ್ಲಿನ ಮುಖ್ಯ ಅಂಶಗಳ ಬಗ್ಗೆ ವಚನಕಾರರು ಯಾವ ಬಗೆಯಲ್ಲಿ 
ಪ್ರತಿಕ್ರಿಯೆಯನ್ನು ತೋರಿಸಿದರು ಎಂಬುದನ್ನು ಈ ಕೃತಿಯಲ್ಲಿ ಪಸ್ತಾಪಿಸಿರುವುದನ್ನು 
ಕಾಣಬಹುದು. ಇಂತಹ ಸಂದರ್ಭಗಳಲ್ಲಿ ಮಾತ್ರಕೆಲವು ಕಡೆಗಳಲ್ಲಿ ವ್ಯಕ್ತಿನಿಷ್ಠೆಯು ಇಣಿಕಿಹಾಕಿ 
ವಚನಕಾರರು ಕೈಗೊಂಡ ಕಾರ್ಯಗಳ ಬಗ್ಗೆ. ಆಗಿನ ನಂಬಿಕೆ-ಸ೦ಪ್ರದಾಯಗಳ ಬಗ್ಗೆ ಲೇಖಕ 
ಮೌಲ್ಯ ನಿರ್ಧಾರದೆಡೆಗೆ ಅಲ್ಪಪ್ರಮಾಣದಲ್ಲಿ ಓಲಿರಬಹುದಾದರೂ, ಉಳಿದೆಡೆಗಳಲ್ಲಿ ವಸ್ತುಸ್ಥಿತಿಯ 
ಬಗ್ಗೆ ಮಾತ್ರ ಗಮನವಿದೆಯೇ ಹೊರತು ಅವುಗಳ ಮೌಲ್ಯ ನಿರ್ಧಾರದ ಕಡೆಗಲ್ಲ. ಸಂಸ್ಕೃತಿಯ 
ವಿದ್ಯಾರ್ಥಿಗೆ ವಾಸ್ತವಾಂಶಗಳ ಕಡೆಗೆ ಮಾತ್ರ ಒಲವೇ ಹೊರತು, ಅವುಗಳ ಬೆಲೆ ಕಟ್ಟುವಕೆಯ 
ಕಡೆಗಲ್ಲ, ಪ್ರಸಿದ್ಧ ಮಾನವಶಾಸ್ತ್ರಜ್ಞನೊಬ್ಬನು ಮಾನವಶಾಸ್ತ್ರವು ನೀಡುವ ಸಮಾಜವೊಂದರ 


ಉಗಿ 


ಸಂಸ್ಕೃತಿ ಚಿತ್ರಣವನ್ನು ಭೂಪಟಕ್ಕೆ ಹೋಲಿಸುತ್ತಾನೆ; ಭೂಪಟೆವು ಅದನ್ನು ತೋರಿಸುವ ದೇಶವೇ 
ಅಲ್ಲ, “ದು ಪ್ರದೇಶವೊಂದರ 'ಪಾತಿನಿಧಿಕ ಸ್ವರೂಪ ಆದರೂ ಭೂಪಟವು ನಿಷ್ಕೃಷ್ಟ ವಾಗಿದ್ದರೆ, 
ಅದನ್ನು ತಿಳಿಯಬಲ್ಲವಂತಹವನಿಗೆ ಆ ಪದೇಶದ ಬಗ್ಗೆ ತಪ್ಪು ತಿಳುವಳಿಕೆಯುಂಡಾಗುವುದಿಲ್ಲ 
ಹಾಗೆಯೇ ಒಂದು ಜೀವನ ವಿಧಾನದ ವೈಶಿಷ್ಟ್ಯವು ಗೋಚರವಾಗುತ್ತದೆ.” ಈ ಪ್ರಸ್ತುತ 
ಅಧ್ಯಯನವು ಮಾನವಶಾಸ್ತಜ್ಞರ ದೃಷ್ಟಿಯಲ್ಲಿ ಸಂಸ್ಕೃತಿಯೆಂದರೇನೆಂಬುದನ್ನು ಒಪ್ಪಿಕೊಂಡು 
ಹೊರಟದ್ದೇಹೊರತು ಸಂಪೂರ್ಣವಾಗಿ ಮಾನವಶಾಸ್ತ್ರಜ್ಮನೊಬ್ಬನು ಒಂದು ಸಂಸ್ಕೃತಿಯ ಬಗ್ಗೆ 


೧೦. Clyse Kluckhohn : "The Study of Culture’ (Sociological Theory-A Bok 
of Readings : 5.೪೨) 


"The Anhropologist's description of a culture may be compared to ೩ map. A 
map is obviously not a concrete bit of land, but rather anabstract 
representation of a particular area. If a map is accurate and one can read it, one 
does not get lost. if a culture is correctly protriayed, one will realize the 
existence of the distinctive features of a way life and their interrerlationship." 


ಅಧ್ಯಯನವನ್ನು ಕುರಿತು / ೯ 


ಕೈಗೊಳ್ಳುವಂತಹ ಅಧ್ಯಯನವೇನಲ್ಲ. ಆದರೂ ಈ ಅಧ್ಯಯನವು ವಚನಗಳಿಂದಲೇ ಸಂಗ್ರಹಿಸಿದ 
ಇನ್ನೂರು ವರ್ಷಗಳ ವಚನ ಯುಗದ ಅವಧಿಯಲ್ಲಿನ ಜೀವನದಲ್ಲಿದ್ದ ಅಂಶಗಳನ್ನು ಸೂಚಿಸಿ, 
ಆಗಿನ ಸಂಸ್ಕೃತಿಯ ವೈಶಿಷ್ಟ್ಯವನ್ನೂ ಗುರುತಿಸಲು ಸಹಾಯವಾಗುವುದೆಂದು ಭಾವಿಸುತ್ತೇವೆ. 
ವಚನಗಳಲ್ಲಿ ದೊರೆಯದ ಅಂಶಗಳ ಬಗ್ಗೆ ಆ ಕಾಲದ ಕಾವ್ಯಗಳನ್ನು ಶಾಸನಗಳನ್ನೂ 
ವಚನಗಳಷ್ಟೇ ಆಳವಾಗಿ ಅಧ್ಯಯನ ಮಾಡಿ, ಆಕರಗಳ ಬಗ್ಗೆ ಪರಿಮಿತಿಯನ್ನು ಹೊಂದದೆ, 
ಎಲ್ಲೆಡೆಯಿಂದಲೂ ವಿಷಯ ಸಂಗ್ರಹಣೆ ಮಾಡಿ ಈ ಕಾಲದ ಸಂಸ್ಕೃತಿಯ ಬಗ್ಗೆ ಮತ್ತಷ್ಟು 
ವ್ಯಾಪಕವಾದ ಚಿತ್ರವನ್ನು ಕೊಡುವುದು ಸಾಧ್ಯ ಆದರೆ ಪ್ರಸ್ತುತ ಅಧ್ಯಯನದ ದೃಷ್ಟಿ ಅದಲ್ಲ. 
ಕರ್ನಾಟಕದ ಸಾಂಸ್ಕೃತಿಕ ಅಧ್ಯಯನದಲ್ಲಿ ವಚನಗಳಿಂದಲೂ ದೊರೆಯುವ ಸಾಮಗ್ರಿಯ ಪ್ರತೀತ 
ಈ ಪ್ರಯತ್ನ, ವಚನಗಳಲ್ಲಿ ಆ ಕಾಲದ ಜನಜೀವನದ ಬಗ್ಗೆ ಎಂತಹ ಪ್ರಮಾಣದಲ್ಲಿ ವಿಷಯವು 
ಹುದುಗಿದೆಯೆಂಬುದಕ್ಕೆ ಈ ಅಧ್ಯಯನವು ಸಾಕ್ಷಿ. 


ಅಧ್ಯಯನವಿಧಾನ 


ಈ ಕೃತಿ ರಚನೆಯಲ್ಲಿ ನಾವು ಬಳಸಿಕೊಂಡಿರುವ ಆಕರಗಳನ್ನು ಪ್ರಮುಖವಾಗಿ ನಾಲ್ಕು 
ಗುಂಪುಗಳನ್ನಾಗಿ ಮಾಡಬಹುದು. ವಚನಗಳು, ಆ ಕಾಲದ ಕಾವ್ಯಗಳು, ಆ ಅವಧಿಯಲ್ಲಿನ 
ಶಾಸನಗಳು ಮತ್ತು ಇತರೆ ಗ್ರಂಥಗಳು. ವಚನಗಳು ಈ ಗ್ರಂಥಕ್ಕೆ ಮೂಲಕ ಆಕರವನ್ನು 
ಒದಗಿಸಿರುವಂತಹವು. ವಚನಗಳಲ್ಲಿ ದೊರೆಯುವ ವಿಷಯವೇ ನಮಗೆ ಪ್ರಮುಖ ಪ್ರಸ್ತುತ. ಆದರೆ 
ಇಲ್ಲಿನ ವಿಷಯಗಳನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಇತರ ಆಕರಗಳಿಂದ ವಿಷಯ ಸಂಗ್ರಹಿಸಲಾಗಿದೆ. 
ಹಿಂದಾಗದೇ ಸೂಚಿಸಿರುವಂತೆ ಜೇಡರ ದಾಸಿಮಯ್ಯನಿಂದ ಆರಂಭವಾದ ವಚನ ಚಳುವಳಿಯ 
ಪ್ರಥಮ ಘಟ್ಟಕ್ಕೆ ಸೇರಿರುವ ವಚನಗಳನ್ನು ಮಾತ್ರನಾವು ಗಮನಿಸಿದ್ದೇವೆ. ಮುದ್ರಿತವಾದ 
ವಚನಗಳಲ್ಲಿ ಬಹುಪಾಲನ್ನು ನಾವು ಬಳಸಿಕೊಂಡಿದ್ದೇವೆಂಬ ಭರವಸೆಯಿದೆ. ಆದರೆ ಕರ್ನಾಟಕ 
ವಿಶ್ವವಿದ್ಯಾಲಯ ವಚನ ವಾಜ್ಮಯ ವಿಭಾಗಕ್ಕೆ ಸೇರಿದ ಕೆಲವು ಹಸ್ತಪ್ರತಿಗಳನ್ನೂ ವಿಷಯ 
ಸಂಗ್ರಹಣೆಗಾಗಿ ಬಳಸಿಕೊಂಡಿದ್ದೇವೆ, ಎಷ್ಟೋ ವೇಳೆ ಅಲ್ಲಿನ ವಚನಗಳ ಗಣನೀಯ ಭಾಗವು 
ಮುದ್ರಿತವಾಗಿರುವುದೇ. ವಚನ ಕಾಲದ ಕಾವ್ಯ-ಶಾಸನಗಳಿಂದ ಆಯ್ದ ವಿಷಯವು ವಚನಗಳಲ್ಲಿ 
ದೊರೆಯುವ ವಿಷಯದಿಂದ ಒಂದು ಅಂಶವು ಪೂರ್ಣಗೊಳ್ಳುವಾಗ, ಅದಕ್ಕೆ ಸಂಬಂಧಿಸಿದ 
ವಿಷಯಗಳನ್ನು ಕಾವ್ಯ-ಶಾಸನಗಳಿಂದ ಸ್ಪಷ್ಟಗೊಳಿಸಲು ಪ್ರಯತ್ನಿಸಲಾಗಿದೆ. ನಾವು ಅಭ್ಯಸಿಸಿರುವ 
ಕಾವ್ಯ-ಶಾಸನಗಳ ಕಾಲವು ನಿಷ್ಕೃಷ್ಟವಾಗಿ ಜೇಡರ ದಾಸಿಮಯ್ಯನ ಕಾಲದಿಂದ ಆದಯ್ಯನ 
ಕಾಲದವರೆಗೆ ಮಾತ್ರಇದೆ ಎಂದು ಹೇಳಲಾರೆವು. ಅದು ಅಷ್ಟೊಂದು ಅವಶ್ಯಕವೂ ಅಲ್ಲವೆಂದು 
ನಮ್ಮ ಭಾವನೆ. ಸಾಮಾನ್ಯ ಜನತೆಯ ಜೀವನ ವಿಧಾನವು ಅಷ್ಟು ಶೀಘ್ರವಾಗಿ ಬದಲಾಯಿಸಲಾರದ 
ಕಾರಣ ಈ ಆಕರಗಳ ಕಾಲ ಸ್ಪಲ್ಪ ಹಿಂಚು-ಮುಂಚಾಗಿರಬಹುದು. ಉದಾಹರಣೆಗೆ, ನಾವು ಅನೇಕ 
ಕಡೆಗಳಲ್ಲಿ ಪಂಪ-ರನ್ನರ ಕಾವ್ಯದಿಂದಲೂ, ಹರಿಹರ-ರಾಘವಾಂಕರ ಕಾವ್ಯದಿಂದಲೂ ಸಂಗ್ರಹಿಸಿದ 
ಅಂಶಗಳನ್ನು ವಚನಗಳಲ್ಲಿ ದೊರೆತ ವಿಷಯಗಳನ್ನು ಪ್ರತಿಪಾದಿಸಲು ಬಳಸಿಕೊಂಡಿದ್ದೇವೆ. 
ಸಾಮಾನ್ಯ ಗ್ರಂಥಗಳಲ್ಲಿ ಕನ್ನಡ-ಇಂಗ್ಲೀಷ್‌-ಸಂಸ್ಕೃತಭಾಷೆಯ ರಚನೆಗಳು ಸೇರಿವೆ. ಇವುಗಳು 
ವಚನಗಳ ವಿಷಯಗಳ ಹಲವಾರು ಅಂಶಗಳ ಬಗ್ಗೆ ಸ್ಪಷ್ಟತೆಯನ್ನು ಪಡೆಯಲು, ವ್ಯಾಖ್ಯಾನಿಸಲು, 
ವಿವರಿಸಲು ನಮಗೆ ಸಹಾಯ ಮಾಡಿವೆ; ಹಲವು ಸಂಗತಿಗಳಿಗೆ ಹಿನ್ನೆಲೆಯನ್ನೊದಗಿಸಲು ಇಂತಹ 


೧೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಗ್ರಂಥಗಳು ಸಾಮಗ್ರಿಯನ್ನೊದಗಿಸಿವೆ. ಕೆಲವು ಗ್ರಂಥಗಳ ಮೂಲವನ್ನು ನೋಡಲಾಗದ 


ಮು 


ಸಂದರ್ಭಗಳಲ್ಲಿ, ಅವುಗಳ ಅನುವಾದಗಳನ್ನು ಅಭ್ಯಸಿಸಲಾಗಿದೆ. 


ವಿಷಯ ಸಂಗ್ರಹಣೆ ಮಾಡುವಾಗ ನಾವು ಅನುಸರಿಸಿದ ಕ್ರಮವನ್ನಿಲ್ಲಿ ವಿಶದಪಡಿಸಲು 
ಇಚ್ಛಿಸುತ್ತೇವೆ. ವಚನಗಳು, ಕಾವ್ಯ-ಶಾಸನಗಳು, ಇತರ ಗಂಥಗಳು-ಇವುಗಳಿಂದ ವಿಷಯ 
ಸಂಗ್ರಹಿಸಲು ಈಗ ಹೆಚ್ಚು ಹೆಚ್ಚು ಬಳಕೆಯಾಗುತ್ತಿರುವ ಪಟ್ಟಿಕೆಯ ಕ್ರಮವನ್ನು ಅನುಸರಿಸಿದ್ದೇವೆ. 
ಈ ಮೂರು ಬಗೆಯ ಗ್ರಂಥಗಳನ್ನು ಗುರುತಿಸಲು ಸಹಾಯಕವಾಗುವಂತೆ ಬೇರೆ ಬೇರೆ 
ಆಕಾರಗಳ-ಬಣ್ಣಗಳ ಪಟ್ಟಿಕೆಗಳನ್ನು ಬಳಸಿಕೊಂಡೆವು. ಒಂದೊಂದು ಪಟ್ಟಿಕೆಯ ಮೇಲೆ ಒಂದು 
ಅಂಶದಂತೆ ಮಾರ ವಿಷಯವನ್ನು ನಮೂದಿಸುವುದು ಪ್ರಥಮ ಹಂತ. ಅಧ್ಯಯನದ ಮೊದಲ 
ಸ್ವಲ್ಪ ಕಾಲವು ವಚನಗಳಿಂದ ವಿಷಯ ಸಂಗ್ರಹಿಸುವುದಕ್ಕೇ ಮೀಸಲಾಗಿದ್ದಿತು. ಅನಂತರ 
ಆಕರಗಳಿಂದಲೂ ಒಂದು ಪಟ್ಟಕೆಗೆ ಒಂದು ಅಂಶದಂತೆ ವಿಷಯಗಳನ್ನು ಸಂಗ್ರಹಿಸಲಾಯಿತು. 
ಈ ವಿಷಯ ಸಂಗ್ರಹಣ ಕಾರ್ಯವು ಪೂರ್ವ ಯೋಜನೆಗೆ ಅನುಗುಣವಾಗಿ ನಡೆಯಿತು. 
ಎಂದರೆ ನಾವು ವಚನಗಳಿಂದ ಎಂತಹ ವಿಷಯವನ್ನು ಆಯಬೇಕೆಂಬ ಬಗ್ಗೆ ಸ್ಪಷ್ಟ ಕಲ್ಪನೆ, ಈ 
ಗ್ರಂಥದಲ್ಲಿ ಚರ್ಚಿಸಬೇಕಾದ ಅಂಶಗಳು. ಇವುಗಳ ಅರಿವು ನಮಗಿದ್ದುದರಿಂದ ಅದನ್ನನುಸರಿಸಿ 
ಸಾಮಗ್ರಿಯನ್ನು ಕಲೆಹಾಕಲಾಯಿತು. ಹೀಗಾಗಿ ಒಂದೇ ವಿಷಯವು ಹಲವು ಕಡೆ ಉಪಯೋಗಕ್ಕೆ 
ಬರಬಹುದೆನಿಸಿದಾಗ ಅದನ್ನು ಎಷ್ಟು ಬೇಕೋ ಅಷ್ಟು ಸಂಖ್ಯೆಯ ಪಟ್ಟಿಕೆಗಳ ಮೇಲೆ 
ಗುರುತಿಸಿಕೊಂಡೆವು. ವಿಷಯ ಸಂಗ್ರಹದ ನಂತರದ ಕ್ರಮವೆಂದರೆ ಅದರ ವಿಂಗಡಣೆ. ಯಾವ 
ಯಾವ ಅಂಶವು ಯಾವ ಅಧ್ಯಾಯಕ್ಕೆ ಸೇರಬೇಕೆಂದು ಭಾವಿಸಲಾಯಿತೋ ಅದನ್ನು 
ಸಂಕೇತಗಳ ಮೂಲಕ ವಿಂಗಡಣೆ ಮಾಡಿದೆವು. ಅಧ್ಯಯಾನುಗುಣವಾಗಿ ವಿಷಯದ 
ಸ್ಥೂಲವಿಂಗಡಣೆಯಾದ ಮೇಲೆ, ಮತ್ತೆ ಪ್ರತಿ ಅಧ್ಯಾಯದಲ್ಲಿ ಅನೇಕ ವಿಭಾಗಗಳಿಗೆ 
ಅನುಗುಣವಾಗಿ ಮರುವಿಂಗಡಣೆ ಮಾಡಲಾಯಿತು. ಬರೆಯುವಾಗಲೂ ಯಾವ ವಿಷಯವು 
ಮೊದಲು ಬರಬೇಕು, ಯಾವುದು ಅನಂತರ ಎನ್ನುವುದಕ್ಕೆ ಅನುಗಣವಾಗಿ ಪುನರ್ವಿಭಾಗ 
ಮಾಡಿಕೊಂಡು  ಉಪಯೋಗಿಸಿಕೊಳ್ಳಲಾಯಿತು. ಪಟ್ಟಿಕೆಯ ಮೇಲೆ ವಿಷಯ ಸಂಗ್ರಹ 
ಮಾಡುವುದರಿಂದ ವಿಷಯವನ್ನು ಜೋಡಿಸಿಕೊಳ್ಳುವ ಸಂದರ್ಭದಲ್ಲಿ ತುಂಬ 
ಅನುಕೂಲವಾಗುತ್ತದೆ ವಿಂಗಡಣೆ ಮಾಡುವಾಗ ಸುಲಭವಾಗುತ್ತದೆ. ತುಂಬ ಹೆಚ್ಚು ಸಂಖ್ಯೆಯ 
ಅಂಶಗಳನ್ನು ಗುರುತು ಮಾಡಿಬೇಕಾದಾಗಲಂತೂ ಈ ಕ್ರಮವು ಹೆಚ್ಚು ಉಪಯುಕ್ತವಾದುದು. 


00 


ಅಧ್ಯಯನವನ್ನು ಕುರಿತು / ೧೧ 


೨ 


ವಚನಸಾಹಿತ್ಯ: ಸ್ವರೂಪಮತ್ತು ವೈಶಿಷ್ಟ್ಯ 


ವ 


ವಚನಗಳು : ಪರಿಚಯ 


ಕನ್ನಡದಲ್ಲಿ ದೊರಕಿರುವ ಹನ್ನೆರಡನೆಯ ಶತಕಕ್ಕಿಂತ ಹಿಂದಿನ ಕಾವ್ಯಗಳು ಬಹುಪಾಲು 
ಚ೦ಪೂಕೃತಿಗಳು, ಸಂಸ್ಕೃತ ಭೂಯಿಷ್ಯವಾದ ಪ್ರೌಢಶೈಲಿಯಲ್ಲಿ ರಚಿತವಾಗಿರುವ ಗ್ರಂಥಗಳು, 
ಸಂಸ್ಕೃತ-ಪ್ರಾಕೃತ ಭಾಷೆಗಳಲ್ಲಿ ಆ ಹಿಂದೆ ರಚಿತವಾಗಿದ್ದ ಕೃತಿಗಳ ಅನುಕರಣೆ ಇಲ್ಲವೇ 
ಅನುವಾದಗಳು. ಅವುಗಳ ವಸ್ತು ಬಹುವಾಗಿ ಧಾರ್ಮಿಕ, ಅಲ್ಲಿನ ಪಾತ್ರಗಳು ಪೌರಾಣಿಕ ಇಲ್ಲವೇ 
ಪೌರಾಣಿಕವಾದ ಐತಿಹಾಸಿಕ ವ್ಯಕ್ತಿಗಳು. ಅಲ್ಲಿ ನಡೆದಿರುವ ವಿಷಯ ನಿರೂಪಣೆಯು 
ನಾನಾಛಂದೋಬದ್ಧವೃತ್ತಗಳ ಮೂಲಕ; ಅವುಗಳ ಕರ್ತೃಗಳಾದ ಕವಿಗಳು ಉಭಯ 
ಭಾಷಾಪರಿಣಿತರು (ಕನ್ನಡ, ಸಂಸ್ಕೃತ-ಪ್ರಾಕೃತ). ಈ ಹಿನ್ನೆಲೆಯಲ್ಲಿ ಹನ್ನೊಂದನೆಯ ಶತಮಾನದ 
ಮಧ್ಯಭಾಗದಿಂದ ಹದಿಮೂರನೆಯ ಶತಮಾನದ ಆದಿಭಾಗದವರೆಗೆ ರಚಿತವಾದ ಕನ್ನಡ 
ಸಾಹಿತ್ಯವು ಈ ಹಿಂದೆ ಹೇಳಿದ ಎಲ್ಲ ಲಕ್ಷಣಗಳಿಗಿಂತ ಭಿನ್ನವಾಗಿ ಸಾಹಿತ್ಯಕವಾಗಿ ಒಂದು ಹೊಸ 
ಜಾಡನ್ನು ನಿರ್ಮಿಸಿ ತನ್ನತನವನ್ನು ತೋರ್ಪಡಿಸುವುದರಲ್ಲಿ ಯಶಸ್ವಿಯಾಯಿತು. ಈ 
ಮಾತುಗಳನ್ನು ಹೇಳುತ್ತಿರುವುದು ವಚನ ಸಾಹಿತ್ಯವನ್ನು ಕುರಿತು. ಕನ್ನಡದ ಸತ್ವವನ್ನು ಹೀರಿ 
ಮೂರ್ತಗೊಂಡ ಈ ಸಾಹಿತ್ಯವು ಇಪ್ಪತ್ತನೆಯ ಶತಮಾನದ ಸಾಹಿತ್ಯ ನಿರ್ಮಾಣದ ಮೇಲೆ 
ಮಾಡಿರುವ ಪ್ರಭಾವವನ್ನು ಗಮನಿಸಿದರೆ ಅದರ ಆಧುನಿಕ ಸತ್ವವು ಆಶ್ಚರ್ಯಗೊಳಿಸುವಂಥದು. 


“ವಚನ'-ಅರ್ಥ ವಿಶ್ಲೇಷಣೆ 


ಹನ್ನೊಂದನೆಯ ಶತಮಾನಕ್ಕೂ ಹಿಂದೆ ರಚಿತವಾದ ಕೃತಿಗಳಲ್ಲಿ, ಎಂದರೆ ಚಂಪೂ 
ಕೃತಿಗಳಲ್ಲಿ, ಭಾವಕ್ಕನುಗಣವಾದ ವಿವಿಧ ವೃತ್ತಗಳನ್ನು ಬಳಸಿ ವೈವಿಧ್ಯವನ್ನು ಕವಿಗಳು 
ಉಂಟುಮಾಡುತ್ತಿದ್ದರು; ವಿವಿಧ ವೃತ್ತಗಳ ಜೊತೆಗೆ 'ಸದ್ಯವನ್ನೂ ಅವರು ಬಳಸುತ್ತಿದ್ದರು. 
ಪ್ರಾಯಶಃ ಚಂಪೂಕೃತಿಗಳಲ್ಲಿ ಗದ್ಯವನ್ನು ಉಪಯೋಗಿಸುತ್ತಿದ್ದುದು ಎರಡು ವೃತ್ತಗಳ ನಡುವೆ 
ಸಂಬಂಧವನ್ನು ಕಲ್ಪಿಸುವುದಕ್ಕಾಗಿ, ಸಾಮಾನ್ಯವಾದ ಕಥಾಸರಣಿಯನ್ನು ನಿರೂಪಿಸುವುದಕ್ಕಾಗಿ. 
ಚಂಪೂಕೃ ತಿಗಳ ಗದ್ಯವನ್ನು “ವಚನ” ಎಂದೇ ಕರೆಯುತ್ತಾರೆ. ಆದರೆ ಹನ್ನೆ ರಡನೆಯ ಶತಮಾನದ 
ಶಿವಶರಣರು 'ವಚನ'ವೆಂದು ಕರೆದದ್ದು ಚಂಪೂವಿನ ಗದ್ಯಕ್ಕಿಂತ ಭಿನ್ನವಾದ ರಚನೆಯನ್ನು, 
“ವಚನ'ವೆಂಬ ಮಾತನ್ನು ಶಿವಶರಣರು ನಾವು ಈಗ ಕುರಿತು. ಹೇಳುವ "ಸಾಹಿತ್ಯ ಪ್ರಕಾರವನ್ನೇ 


ವಚನ ಸಾಹಿತ್ಯ: ಸ್ಟರೂಪ ಮತ್ತು ವೈಶಿಷ್ಟ್ಯ / ೧೩ 


ಸೂಚಿಸುವ ಪಾರಿಭಾಷಿಕ ಪದದಂತೆ ಬಳಸುತ್ತಿದ್ದರು.” ಶಿವಶರಣರು ತಮ್ಮ ಭಾವನೆಗಳನ್ನು 
ಕೇವಲ ಶುಷ್ಠವಾಗಿರದ ಪದ್ಯಗಂಧಿಯಾದ ಭಾಷೆಯಲ್ಲಿ ಅಭಿವ್ಯಕ್ತಿಗೊಳಿಸಿದ ಮುಕ್ತಕರೂಪದ 
ರಚನೆಗಳನ್ನೇ ನಾವು 'ವಚನ'ವೆ೦ದು ಕರೆಯುವುದು. 


ವಚನರಚನೆಯ ಪ್ರಾಚೀನತೆ 


ಕನ್ನಡದಲ್ಲಿಯೇ ವಿಶಿಷ್ಟವಾದ ವಚನ ಸಾಹಿತ್ಯ ಪ್ರಕಾರವು ಎಷ್ಟು ಪ್ರಾಚೀನವಾದು ದೆಂಬುದರ 
ಬಗ್ಗೆ ಅನೇಕ ಅಭಿಪ್ರಾಯಗಳಿವೆ. ನಮಗೆ ದೊರೆಯುವ ಅತ್ಯಂತ ಪ್ರಾಚೀನ ವಚನಗಳೆಂದರೆ 
ಹನ್ನೆರಡನೆಯ ಶತಮಾನದ ಪೂರ್ವಭಾಗದಲ್ಲಿದ್ದ ಜೇಡರ ದಾಸಿಮಯ್ಯನದು. ಅವನು ಓಹಿಲ, 
ಉದ್ಭಟ, ಕೆಂಭಾವಿ ಭೋಗಯ್ಯ, ಕೊಂಡಗುಳಿ ಕೇಶಿರಾಜ ಮತ್ತು ಡೋಹರ ಕಕ್ಕಯ್ಯನನ್ನು 
ಸ್ಮರಿಸುತ್ತಾನೆ. ಇವರಲ್ಲಿ ಯಾರಾದರೂ ವಚನಕಾರರಿದ್ದರೇ ಎಂಬುದು ಖಚಿತವಾಗಿ ತಿಳಿಯದು. 
ಕೆಂಭಾವಿ ಭೋಗಯ್ಯನ ಮೇಲೆ ಹರಿಹರನು ಬರೆದಿರುವ ರಗಳೆಯಲ್ಲಿ ಅವನಿಂದ ಕವಿಯು 
ಆಡಿಸಿರುವ ಮಾತುಗಳು ವಚನೋಲ್ಲೇಖಗಳಿರಬಹುದೇ ಎಂದು ಡಾ.ಎಲ್‌.ಬಸವರಾಜು 
ಅನುಮಾನಿಸುತ್ತಾರೆ. "ನಿಜಗುರು ಭೋಗಸಂಗ' ಎಂಬ ಅಂಕಿತದ ಭೋಗಯ್ಯನೆಂಬ 
ವಚನಕಾರನು ಇವನೇ ಇರಬಹುದೇ ಎಂದೂ ಸಂಶಯಿಸಿದ್ದಾರೆ.* ಹಾಗೆಯೇ ಜೇಡರ 
ದಾಸಿಮಯ್ಯನು ಸ್ತುತಿಸಿರುವ ಮಾದರ ಚೆನ್ನಯ್ಯನೂ, ಹರಿಹರನು ರಗಳೆಗೆ ವಸ್ತುವಾಗಿಸಿಕೊಂಡ 
ಮಾದಾರ ಚನ್ನಯಯ್ಯನೂ, `ಕಯ್ಯಳಿಗತ್ತಿ ಆಡಿಗೂಂಟಕೆಡೆಯಾಗಬೇಡ ಅಜ್‌ 
ನಿಜಾತ್ಮರಾಮರಾಮನ' ಎಂಬ ಅಂಕಿತದ ವಚನಕಾರರೂ ಒಬ್ಬನೇ ಎಂದು ಅವರು 
ತೀರ್ಮಾನಿಸುತ್ತಾರೆ." ಆದರೆ ದಾಸಿಮಯ್ಯನು ಸ್ತುತಿಸಿರುವ, ಹರಿಹರನ ರಗಳೆಯ ನಾಯಕನಾದ 
ಮಾದಾರ ಚೆನ್ನಯ್ಯನು ಕರಿಕಾಲ ಜೋಳನಲ್ಲಿದ್ದ, ಅರವತ್ತು ಮೂವರು ಪುರಾತನರಲ್ಲಿ 
ಒಬ್ಬನಾದ, ಶರಣ; ವಚನಕಾರನು ಪ್ರಾಯಶಃ ಬೇರೆ. ಏಕೆಂದರೆ ಚೋಳನ ಬಳಿಯಲ್ಲಿದ್ದ 
ಚಿನ್ನಯ್ಯನು ರಾಜನ ಕುದುರೆಗಳಿಗೆ ಹುಲ್ಲು ತರುತ್ತಿದ್ದ ಕಾಯಕದವನು, ವಚನಕಾರನ ಕಾಯಕ 
ಪಾದರಕ್ಷೆಯ ತಯಾರಿಕೆ. ಅವನ ವಚನವೊಂದು ಹೀಗಿದೆ: “ಸ್ಥೂಲ ಸೂಕ್ಷ್ಮಕಾರಣವೆಂಬ 
ಮೂರು ಕಂಬವ ನೆಟ್ಟು ಆಗುಛೇಗೆ ಎಂಬ ದಡಿಗೋಲಿನಲ್ಲಿ ಅಗಡದ ಎಮ್ಮೆಯ ಚರ್ಮವ 
ತೆಗೆದು ಉಭಯ ನಾಮವೆಂಬ ನಾರಿನಲ್ಲಿ ತಿತ್ತಿಯನೊಪ್ಪುವ ಮಾಡಿ ಭಾವವೆಂಬ ತಿಗುಡಿನಲ್ಲಿ 
ಸರ್ವಸಾರವೆಂಬ ಕಾರದ ನೀರ ಹೊಯ್ದು ಅಟ್ಟೆಯ ದುರ್ಗುಣ ಕೆಟ್ಟು ಮೆಟ್ಟಡಿಯವರಿಗೆ ಮೆಟ್ಟಿಸ 
ಬಂದೆ. ಮೆಟ್ಟಡಿಯ ತಪ್ಪಲ ಕಾಯದೆ ಮೆಟ್ಟಡಿಯ ಬಟ್ಟೆಯೇ ನೋಡಿಕೊಳ್ಳಿ. ಕೈಯುಳಿಗತ್ತಿ 
ಅಡಿಗೂಂಟಕ್ಕೆಡೆಯಾಗಬೇಡ ಅಜ” ನಿಜಾತ್ಸರಾಮರಾಮನ."” ಇಲ್ಲಿ ವಚನಕಾರನ ಕಾಯಕವು 
ಪಾದರಕ್ಷೆ ಮಾಡುವುದೆಂಬುದು ಸ್ಪಷ್ಟವಾಗಿದೆ. ಜೇಡರ ದಾಸಿಮಯ್ಯನು ಸ್ತುತಿಸಿರುವ ಮಾದಾರ 
ಚನ್ನಯ್ಯನು ಅರವತ್ತು ಮೂವರಲ್ಲಿ ಒಬ್ಬನನ್ನು ಸೂಚಿಸುತ್ತದೆ. ಇವನು ಶಿವನಿಗೆ 
ಅಂಬಲಿಯಿತ್ತ ಪ್ರಸಂಗವನ್ನು ವರ್ಣಿಸುವ ಅನೇಕ 


೧. ಸಿದ್ದರಾ ವ. ೧೦೭ ಪು. ೩೫ ; ಶಿವಶ ವ. ಪು. ೩೦೯(ಮೋಳಿಗೆ ಮಹಾದೇವಿ, ೩೫); ಚನ್ನಬ 
ವ ೪೯೦; ಪು. ೨೨೦ ಇತ್ಯಾದಿ. 

೨. ಎಲ್‌.ಬಸವರಾಜು : ಅಲ್ಲಮನ ವಚನ ಚಂದಿಕೆ:(ಪೀಠಿಕೆ : ಪು. ೩) 

ಅದೇ, ಪು. ೪ 

೪, ಸರ್ವಪು ವ. ೧೦೨ 


ಘಿ 


೧೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಚನಗಳು ಬಸವಣ್ಣನಲ್ಲಿವೆ ವಚನಕಾರರಲ್ಲಿ ಪ್ರಸಿದ್ದವಾದ ಈ ಪುರಾತನ ಶರಣನನ್ನು 
ದಾಸಿಮಯ್ಯನು ಸ್ಕರಿಸಿದ್ದಾನೆ, ಅಷ್ಟೆ ಡೋಹರ ಕಕ್ಕಯ್ಯನನ್ನು ಜೇಡರ ದಾಸಿಮಯ್ಯನು 
ಸ್ಮರಿಸಿರುವುದರಿಂದ ಅವನೂ ಪ್ರಾಚೀನನೆಂದು ಡಾ.ಬಸವರಾಜು ಅವರು ತೀರ್ಮಾನಿಸುತ್ತಾರೆ.“ 
ಆದರೆ ಮತ್ತೊಂದೆಡೆ ಅವರೇ ಡೋಹರ ಕಕ್ಕಯ್ಯನು ಬಸವಣ್ಣನ ಸಮಕಾಲೀನನೆಂಬುದನ್ನು 
ಒಪ್ಪಿಕೊಳ್ಳುತ್ತಾನೆ.” ಈ ಎರಡನೆಯ ಅಭಿಪ್ರಾಯವೇ ಸಾಧುವಾದುದು. ವೀರಶೈವ ಗ್ರಂಥಗಳಲ್ಲೆಲ್ಲ 
ಬಸವ ಹಾಗೂ ಡೋಹರ ಕಕ್ಕಯ್ಯ ಇವರು ಸಮಕಾಲೀನರೆಂಬಂತೆ ಚಿತ್ರಿಸಲಾಗಿದೆ.* ಡೋಹರ 
ಕಕ್ಕಯ್ಯನು ಜೇಡರ ದಾಸಿಮಯ್ಯನ ಕಿರಿಯ ಸಮಕಾಲೀನನಾಗಿದ್ದು ಬಸವಣ್ಣನಿಗೆ ಹಿರಿಯ 
ಸಮಕಾಲೀನನಾಗಿದ್ದಂತೆ ಕಾಣುತ್ತದೆ. ಹೀಗಾಗಿ ಇವನನ್ನು ಜೇಡರ ದಾಸಿಮಯ್ಯನು 


ಹೆಸರಿಸುತ್ತಾನೆ. 


ಇನ್ನು ಜೇಡರ ದಾಸಿಮಯ್ಯನು ಹೆಸರಿಸುವವರಲ್ಲಿ ವಚನಕಾರನಿರಬಹುದೆಂದು 
ಊಹಿಸಲವಕಾಶವಿರುವುದು ಕೊಂಡಗುಳಿ ಕೇಶಿರಾಜನ ಬಗ್ಗೆ. ಇವನೂ ಜೇಡರ ದಾಸಿಮಯ್ಯನ 
ಸಮಕಾಲೀನನೇ ಹೊರತು ಅವನಿಗಿಂತ ಪ್ರಾಚೀನನಲ್ಲ. ಏಕೆಂದರೆ ಕ್ರಿಶ.೧೧೦೭ರ 
ಶಾಸನವೊಂದರಲ್ಲಿ ಆರನೆಯ ವಿಕ್ರಮಾದಿತ್ಯನ ದಂಡನಾಥನಾದ ಈತನು ಕೊಂಡಗುಳಿಯಲ್ಲಿ ತನ್ನ 
ಆರಾಧ್ಯದೈವವಾದ ಸೋಮೇಶ್ವರ ದೇವಾಲಯವನ್ನು ನಿರ್ಮಿಸಿ ಅದಕ್ಕೆ ದತ್ತಿಯನ್ನು ಬಿಟ್ಟ 
ವಿಷಯವಿದೆ." ಇದು ಅವರಿಬ್ಬರೂ ಸಮಕಾಲೀನರಾಗಿದ್ದುದನ್ನು ಸಮರ್ಥಿಸುತ್ತದೆ ಎಂದರೆ 
ಜೇಡರ ದಾಸಿಮಯ್ಯನು ಹೆಸರಿಸಿರುವವರಲ್ಲಿ ಕೆಲವರು ವೀರಶೈವರಿಗೆ ಪೂಜ್ಯರಾದ, 
ಕನ್ನಡನಾಡಿನವರಲ್ಲದ, ಅವನಿಗಿಂತ ಪ್ರಾಚೀನರಾದ ಶಿವಭಕ್ತರು; ಮತ್ತೆ ಕೆಲವರು ಅವನ 
ಸಮಕಾಲೀನರಾಗಿದ್ದು  ವಚನಕಾರರಾಗಿದ್ದಿರಬಹುದೆ೦ಬ ಊಹೆಗೆ ಅವಕಾಶವಿರುವವರು. 
ಆದ್ದರಿಂದ ನಮಗೆ ದೊರೆಯುವ ಅತಿ ಪ್ರಾಚೀನ ವಚನಗಳೆಂದರೆ ಜೇಡರ ದಾಸಿಮಯ್ಯನದೇ. 
ಇವನಿಗಿಂತ ಪೂರ್ವಜರಾದ ಶರಣರ ವಚನಗಳನ್ನು ಬಸವಾದಿಗಳು `ಆದ್ಯರ ವಚನ'ಗಳೆಂದು 
ಕರೆಯುತ್ತಾರೆಂದು ಬಸವರಾಜು ಹೇಳುತ್ತಾರೆ. ಜೇಡರ ದಾಸಿಮಯ್ಯ ಮತ್ತು ಅವನ 
ಸಮಕಾಲೀನರೇ ಬಸವಾದಿಗಳಿಗೆ ಆದ್ಯರಾಗಿರುವುದರಿಂದ ದಾಸಿಮಯ್ಯನಿಗಿಂತ ಹಿಂದಿನವರ 
ವಚನಗಳನ್ನು ಈ ಮಾತು ಸೂಚಿಸುತ್ತದೆಯೆನ್ನುವುದು ಅಸಮರ್ಥನೀಯವಾಗುತ್ತದೆ. ಇನ್ನು 
ಜೇಡರ ದಾಸಿಮಯ್ಯನು ಹೇಳುವ 'ನಿಮ್ಮ ಶರಣರ ಸೂಳ್ನುಡಿ', "ಮೃಡಶರಣರ ನುಡಿಗಡಣ” 
ಎಂಬಂತಹ ಮಾತುಗಳನ್ನೇ ಆಧಾರವಾಗಿಟ್ಟುಕೊಂಡು ಅವನಿಗಿಂತ ಹಿಂದೆ 
ವಚನವಾಜ್ಮಯವಿದ್ದಿತೆಂಬ ತೀರ್ಮಾನಕ್ಕೆ ಕೆಲವರು ಬರುತ್ತಾರೆ.” ಆದರೆ ಈ ಮಾತುಗಳಿಗೆ 


೫. ಬಸವ ವ. ೨೩೨: ಪುರ.೯೭; ವ.೬೦೦; ಪು.೨೪೧; ವ. ೬೮೨; ಹು. ೨೭೩; ವ. ೭೪೦: ಪು. 
೨೯೬: ವ. ೭೪೧, ಪು. ೨೯೬ ಇತ್ಯಾದಿ 
ಎಲ್‌.ಬಸವರಾಜು: ಅಲ್ಲಮನ ವಚನಗಳು (ಪೀಠಿಕೆ: ಪು.೭) 
ಎಲ್‌.ಬಸವರಾಜು: ಶಿವದಾಸ ಗೀತಾ೦ಜಲಿ, ಪು.೩೩೪ 
ತ.ಸು.ಶಾಮರಾಯ: ಶಿವಶರಣ ಕಥಾರತ್ನ ಕೋಶ; ನೋಡಿ, ಬಸವ ಹಾಗೂ ಕಕ್ಕಯ್ಯರ ವಿಷಯ. 
ಎಂ.ಎಂ.ಕಲಬುರ್ಗಿ:ಶಾಸನಗಳಲ್ಲಿ ಶಿವಶರಣರು, ಪು.೪೨-೩. 
೧೦. ಎಲ್‌.ಬಸವರಾಜು : ಅಲ್ಲಮನವಚನ ಚಂದ್ರಿಕೆ (ಪೀಠಿಕೆ : ಪು.೧೧) 
೧೧. ಫ.ಗು.ಹಳಕಟ್ಟಿ! ದೇವರ ದಾಸಿಮಯ್ಯನ ವಚನಗಳು (ಪ್ರಸ್ತಾವನೆ : ಪು.೧೪) 


WES NS 


ವಚನ ಸಾಹಿತ್ಯ ಸ್ವರೂಪ ಮತ್ತು ವೈಶಿಷ್ಟ್ಯ / ೧೫ 


ವಚನಗಳೆಂಬ ಹೇಗೆ ಅರ್ಥವನ್ನು ನೀಡಬೇಕೋ ತಿಳಿಯದು. ವಚನಕಾರರಿಗೆ ಹಿಂದಿನ 
ಶಿವಭಕ್ತರು ಪೂಜ್ಯರಾದ್ದರಿಂದ ದಾಸಿಮಯ್ಯನು ಈ ಮಾತುಗಳನ್ನು ಶಿವಭಕ್ತರಾದ ಪೂಜ್ಯರ 
ಮಾತುಗಳು, ಉಪದೇಶ ಎಂಬರ್ಥಗಳಿಂದ ಮಾತ್ರಉಪಯೋಗಿಸುತ್ತಿದ್ದಾನೆಂದು ಹೇಳಬಹುದು. 
ಇದರಿಂದ ನಾವು ತೀರ್ಮಾನಿಸಬಹುದಾದುದಿಷ್ಟು ವಚನ ಸಾಹಿತ್ಯದ ಪ್ರಾಚೀನತೆಯನ್ನು 
ನಿಖರವಾಗಿ ಜೇಡರ ದಾಸಿಮಯ್ಯನವರೆಗೆ ಒಯ್ಯಬಹುದು; ಅದಕ್ಕೂ ಹಿಂದೆ ವಚನಗಳ 
ರಚನೆಯಾಗಿತ್ತು ಎನ್ನುವುದು ಕೇವಲ ಊಹೆ. ಪ್ರಾಯಶಃ ಇದ್ದರೂ ಬಹು ಹಿಂದೆ 
ಇದ್ದಿರಲಾರದು. ಹೀಗಿದ್ದರೂ, "ಈ “ಆದ್ಯರ ವಚನ' ಸಾಹಿತ್ಯವು ಕ್ರಿಶ.೯-೧೦ ಶತಮಾನದಷ್ಟು 
ಹಿಂದಿನದು. ಈಗ ನಮಗೆ ಉಪಲಬ್ಧವಿರುವ ಎಷ್ಟೋ ವಚನಗಳು ಪಂಪನ ಸಾಹಿತ್ಯಕ್ಕಿಂತ 
ಪ್ರಾಚೀನವೆಂದಾಗ ಯಾರಾದರೂ ಹುಸಿನಗುವನ್ನು ನಕ್ಕೆ ಅವರಿಗೆ ನವನವೋನ್ನೇಷಿತ 
ಸತ್ಯವಿಚಾರಗಳನ್ನು ಸ್ವಾಗತಿಸುವ ಪ್ರಗತಿಪರ ದೃಷ್ಟಿಯಿಲ್ಲವೆನ್ನ ಬೇಕಾಗುವುದು" ಎಂಬ ಮಾತು 
ಆಧಾರವಿಲ್ಲದಿದ್ದರೂ ವಚನ ಸಾಹಿತ್ಯದ ಪ್ರಾಚೀನತೆಯನ್ನು ಪಂಪ ಪೂರ್ವಕಾಲಕ್ಕೆ 
ಎಳೆದೊಯ್ಯುವುದರ ಜೊತೆಗೆ, ಅದನ್ನು ಸಾಧಾರವಾಗಿ ಅಲ್ಲಗಳೆಯುವವರಿಗೆ ಪ್ರಗತಿಪರ 
ದೃಷ್ಟಿಯಿಲ್ಲವೆ೦ದು ಜರೆದು ಸಮರ್ಥಿಸುವ ನಿಷ್ಠಲ ಪ್ರಯತ್ನವಾಗಿದೆ. 


ವಚನಸಾಹಿತ್ಯದ ಸ್ಪಂತಿಕೆ 


ಕನ್ನಡದಲ್ಲಿಯೇ ಅತಿವಿಶಿಷ್ಠ್ಟವಾದ ವಚನಸಾಹಿತ್ಯಕ್ಕೆ ಯಾವ ಭಾಷೆಯ ಯಾವ ಸಾಹಿತ್ಯ 
ಪ್ರಕಾರ 'ಮೂಲವಾಗಿದ್ದಿರಬಹುದು ಎಂಬ ಬಗ್ಗೆ ವಿದ್ವಾಂಸ ರಲ್ಲಿ ಚರ್ಚೆಯಾಗಿದೆ. ವಚನಕಾರರಿಗೆ 
(ವೀರಶೈವರಿಗೆ) ತಮಿಳುನಾಡಿನ ನಾಯನ್ಶಾರುಗಳು "ಅರುವತ್ತು ಮೂವರು ಪುರಾತನರೆಂದು 
ಜು ಜಡ ಆದ್ದರಿಂದ ವೀರಶೈವರ ಧಾರ್ಮಿಕ ಸಾಹಿತ್ಯದಲ್ಲಿ ಅವರ ಕತೆಗಳು ಸೇರಿವೆ; 
ಅವರ ಧರ್ಮೋಪದೇಶಗಳನ್ನು ವೀರಶೈವರು ಸ್ವೀಕರಿಸಿದ್ದಾರೆ. ತಮಿಳುನಾಡಿನ ಶೈವಸಿದ್ಧಾಂತವೂ 
ವೀರಶೈವ ತಾತ್ವಿಕತೆಯ ಮೇಲೆ ಪ್ರಭಾವವನ್ನು ಬೀರಿದೆ. ಹಾಗಾಗಿ ನಾಯನ್ಮಾರರ ಹಾಡುಗಳನು 
("ಪದಿಗ', "ತೇವಾರ') ಅನುಸರಿಸಿ ವಚನಕಾರರು ಗದ್ಯದಲ್ಲಿಯೇ ತಾಳಮಾವನ್ನಿಟ್ಟು ಅವುಗಳನ್ನೇ 
ಗೀತೆಗಳೆಂದು ಕರೆದಿರಬೇಕು: ಹಾಗಾಗಿ ಇದೇ ವಚನಗಳ ಆದಿಯೆಂದು ಭಾವಿಸಿದ 
ಡಿ.ಎಲ್‌.ನರಸಿಂಹಾಚಾರ್ಯರು ವಚನಗಳ ಮೂಲವು ತಮಿಳುನಾಡಿನ ಶೈವಭಕ್ತರ ಹಾಡುಗಳು 
ಎಂಬ ತೀರ್ಮಾನಕ್ಕೆ ಬಂದರು." 


ತಮಿಳುನಾಡಿನ ಅರುವತ್ತುಮೂವರು ಪುರಾತನರು ಬರೆದ ಪನ್ನಿರ್‌ ತಿರುಮುರೈ'ಗಳಲ್ಲಿ 
ಗದ್ಯವಿಲ್ಲ. "ಶಿಲಪುದಿಕಾರಂ' ನಲ್ಲಿ ಕೆಲವೇ ಗದ್ಯ ಪಂಕ್ತಿಗಳಿವೆ. ಮುಂದೆ 'ತಮಿಳಿನಲ್ಲಿ ಗದ್ಯವನ್ನು 
ಭುವ ಹದಿನಾಲ್ಕನೆಯ ಶತಮಾನದಲ್ಲಿ "ಸಂಗಳ ಸಾಹಿತ್ಯಕ್ಕೆ ಬಂದ ಟೀಕೆಗಳ ರೂಪದಲ್ಲಿ 
ಮಾತ್ರ; ವಚನಗಳು ಪದ್ಯಕ್ಮಿಂತ ಗದ್ಯಕ್ಕೆ ಸಮೀಪವಾಗಿವುದರಿಂದ ಇದಕ್ಕೆ ತಮಿಳು ಸಾಹಿತ್ಯವು 
ಪ್ರೇರಣೆಯನ್ನೊದಗಿಸಿರಲಾರದೆಂದು “ಡಾ. ಬಸವರಾಜು ಅವರು ಹೇಳಿ ವಚನಗಳಿಗೆ ಮೂಲ 


೧೨. ಎಲ್‌.ಬಸವರಾಜು : ಅಲ್ಲಮನ ವಚನ ಚಂದ್ರಿಕೆ (ಪೀಠಿಕೆ : ಪು.೧೧) 
೧೩. ಡಿ.ಎಲ್‌.ನರಸಿ೦ಹಾಚಾರ್‌ : "ಕೆಲವರು ವಚನಕಾರರು'(ಪೀಠಿಕೆಗಳು, ಲೇಖನಗಳು: ಪು.೪೪೩) 


೧೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಪ್ರೇರಣೆಯನ್ನೊದಗಿಸಿರುವುದು ಸಂಸ್ಕೃತದ ಸ್ತೋತ್ರಸಾಹಿತ್ಯ, ಅದರಲ್ಲೂ ಮಾತ್ರಾಗಣ ಘಟಿತವಾದ 
ಪದ್ಯಕ್ಕಿಂತ ಕೇವಲ "ಛಂದೋಗಂಧಿ'ಯಾದ ಸ್ತೋತ್ರಗದ್ಯಗಳೆಂದು ಒಂದು ವಾದವನ್ನು 
ಮುಂದಿಟ್ಟರು. 


ಮುಂದೆ ವಚನಸಾಹಿತ್ಯಕ್ಕೆ ಮೂಲವಾದುದು ತಮಿಳು ಸಾಹಿತ್ಯದಲ್ಲಿಯಾಗಲೀ ಸಂಸ್ಕೃತ 
ಸಾಹಿತ್ಯದಲ್ಲಿಯಾಗಲೀ ಇರದೇ ಸಾಹಿತ್ಯ ಸೃಷ್ಟಿಯ ದೃಷ್ಟಿಯನ್ನೇ ಇಟ್ಟುಕೊಂಡ ಕೃತಿಕಾರರು 
ನೂತನತೆಗಾಗಿ ಬೇರೆಯ ಭಾಷಾಸಾಹಿತ್ಯಗಳ ವೈಶಿಷ್ಟ್ಯಗಳನ್ನು ಎರವಲು ಪಡೆಯಬಹುದೇ 
ವಿನಾಸಾಹಿತ್ಯಸೃಷ್ಟಿಯ ದೃಷ್ಟಿಯಿರದ ವಚನಕಾರರಿಗೆ ಈ ಹಂ೦ಬಲವಿರಲಿಲ್ಲ. ಆದ್ದರಿಂದ 
ವಚನಸಾಹಿತ್ಯದ ಮೂಲವನ್ನು ಕನ್ನಡ ಸಾಹಿತ್ಯದಲ್ಲಿಯೇ ಹುಡುಕುವುದು ಫಲಕಾರಿಯೆಂದು 
ಡಾ.ಚಿದಾನಂದಮೂರ್ತಿ ಯವರು ಅಭಿಪ್ರಾಯಪಟ್ಟರು. ಕನ್ನಡ ವಚನಗಳನ್ನು ಬರೆದವರಲ್ಲಿ ಅತಿ 
ಪ್ರಾಚೀನವಾದ ಜೇಡರ ದಾಸಿಮಯ್ಯನ ಕೆಲವು ವಚನಗಳನ್ನು ಆಧಾರವಾಗಿಟ್ಟುಕೊಂಡು 
(ಅಲ್ಲಮ, ಬಸವಣ್ಣ, ಅಕ್ಕಮಹಾದೇವಿಯರ ಕೆಲವು ವಚನಗಳ ಮೊದಲ ಸಾಲುಗಳನ್ನೂ 
ಉದಾಹರಿಸಿ) ಅವುಗಳಲ್ಲಿ ತ್ರಿಪದಿಯ ಮೊದಲೆರಡು ಸಾಲುಗಳ ಹೋಲಿಕೆಯಿರುವುದರಿಂದ 
ವಚನಗಳಿಗೆ ತ್ರಿಪದಿಯೇ ಮೂಲವೆಂಬ ವಾದವನ್ನು ಮುಂದಿಟ್ಟು "ವೀರಶೈವದ ಪ್ರಾಚೀನ 
ಅನುಯಾಯಿಗಳು 'ಜ೦ಗಮ'ರಾಗಿದ್ದು, ಎಂದರೆ ಸ್ಥಳದಿಂದ ಸ್ಥಳಕ್ಕೆ ತಿರುಗುತ್ತಿದ್ದು, ತ್ರಿಪದಿ 
ಹಾಡುಗಳ ಮೂಲಕ ಧರ್ಮಬೋಧನೆ ಮಾಡುತ್ತಿದ್ದು, ಕ್ರಮೇಣ ವ್ಯವಸ್ಥೆಗೊಂಡು ಮಠಗಳಲ್ಲಿ 
ನಿಂತು ಜನಕ್ಕೆ ಧರ್ಮಪ್ರವಚನವನ್ನು ಮಾಡಲು ಆರಂಭಿಸಿದಾಗ 'ತ್ರಿಪದಿ'ಯು "ವಚನ'ವಾಗಿ 
ಪರಿವರ್ತನೆ ಹೊ೦ದಿತೊ ಏನೋ!' ಎಂದು ಊಹಿಸುತ್ತಾರೆ.” 


ಚಿದಾನಂದಮೂರ್ತಿಯವರ ಅಭಿಪ್ರಾಯವನ್ನು ಖಂಡಿಸಿ ಬಸವರಾಜು ಅವರು ತಮ್ಮ 
ಮೊದಲಿನ ತೀರ್ಮಾನವನ್ನು ಕೈಬಿಟ್ಟು ವಚನಗಳಿಗೆ ಪ್ರೇರಣೆಯನ್ನೊದಗಿಸಿದ್ದು ಸಂಸ್ಕೃತ 
ಸಾಹಿತ್ಯವೇ ಆದರೂ ಅದು ಸ್ತೋತ್ರ ಗದ್ಯವಾಗಿರದೆ ವೇದ ಉಪನಿಷತ್‌ ಬ್ರಾಹ್ಮಣಗಳ ಗದ್ಯಭಾಗ 
ಎಂಬ ಹೊಸ ವಾದವನ್ನು ಮಂಡಿಸಿದರು. ತಮ್ಮ ವಾದ ಸಮರ್ಥನೆಗಾಗಿ ಉಪನಿಷತ್‌ ಹಾಗೂ 
ಬ್ರಾಹ್ಮಣಗಳ ಛಂದೋಗಂಧಿಯಾದ ಗದ್ಯಭಾಗಗಳನ್ನು ಸಾಲುಗಳಾಗಿ ವಿಂಗಡಿಸಿ 
ಉದಾಹರಿಸುತ್ತಾರೆ. ಅದರೊಡನೆ ಉಪನಿಷತ್ತುಗಳಲ್ಲಿ ಬಂದಿರುವ ಅಭಿಪ್ರಾಯಗಳಿಗೆ 
ಸಂವಾದಿಯಾದ ವಚನಕಾರರ ಭಾಗಗಳನ್ನಿತ್ತು ಹೋಲಿಸುತ್ತಾರೆ. ಉಪನಿಷದ್ದಾಕ್ಕಗಳಲ್ಲಿ ಬರುವ 
ಅಂತಃಪ್ರಾಸಗಳು, ಉಕ್ತಿಸಾದೃಶ್ಯಗಳು, ಸಂಸ್ಕೃತೋಕ್ತಿಗಳ ಉಲ್ಲೇಖಗಳು, ಸಂವಾದಶೈಲಿ 
ಇವುಗಳನ್ನು ವಚನಗಳೂಂದಿಗೆ ಹೋಲಿಸಿ ಉಪನಿಷತ್ತಿನ ಮಾತುಗಳಲ್ಲಿ ಬರುವ ಲಕ್ಷಣಗಳು 
ವಚನಗಳಲ್ಲಿಯೂ ಬರುವುದರಿಂದ ವಚನಗಳಿಗೆ ಉಪನಿಷತ್ತು ಬ್ರಾಹ್ಮಣಗಳ ಗದ್ಯಭಾಗಗಳೇ 
ಮೂಲ ಪ್ರೇರಕವಾದವೆಂಬ ತೀರ್ಮಾನಕ್ಕೆ ಬರುತ್ತಾರೆ.“ ಚಿದಾನಂದಮೂರ್ತಿಯವರು 
ಹೇಳಿರುವ ದಾಸಿಮಯ್ಯನ ವಚನಗಳಲ್ಲಿ ತ್ರಿಪದಿಯ ಕೆಲವು ಲಕ್ಷಣಗಳಿರುವುದರಿಂದ ತ್ರಿಪದಿಗಳೇ 
ವಚನಸಾಹಿತ್ಯಕ್ಕೆ ಮೂಲವೆಂಬ ವಾದವನ್ನು ಖಂಡಿಸಿ "ದಾಸಿಮಯ್ಯನು ವಚನಗಳನ್ನಷ್ಟೇ ಅಲ್ಲದೆ 
ತ್ರಿಪದಿಗಳನ್ನೂ ಬರೆದಿರುವನು. ಲಿಪಿಕಾರರ ಕಂಠಾಘಾತದಿಂದ ಅವುಗಳಲ್ಲಿ ಹಲವದರ ಛಂದಸ್ಸಿನ 


೧೪. ಎಲ್‌.ಬಸವರಾಜು : ಅಲ್ಲಮನ ವಚನ ಚಂದ್ರಿಕೆ (ಪೀಠಿಕೆ : ಪು.೧೨-೩) 
೧೫. ಎಂ.ಚಿದಾನಂದಮೂರ್ತಿ: “ವಚನ ಸಾಹಿತ್ಯದ ಉಗಮ' (ಸಂಶೋಧನ ತರಂಗ: ಪು.೧೬-೩೧) 
೧೬. ಎಲ್‌.ಬಸವರಾಜು : ಅಲ್ಲಮನ ವಚನಗಳು (ಪೀಠಿಕೆ : ಪು. ೧೯-೨೭) 


ವಚನ ಸಾಹಿತ್ಯ ಸ್ವರೂಪ ಮತ್ತು ವೈಶಿಷ್ಟ್ಯ / ೧೭ 


ಕುಸುರಿಗೆಲಸ ಕೆತ್ತಿಹೋಗಿ ಹಲವೆಡೆ ಮಣ್ಣು ಮುಚ್ಚಿಕೊಂಡು- ರೂಪವಿಕೃತವಾಗಿವೆ” ಎಂದು 
ತೀರ್ಮಾನಿಸುತ್ತಾರೆ 


ಆದರೆ ಈ ಮೇಲಿನ ಹೇಳಿಕೆಗಳು ಎಷ್ಟರಮಟ್ಟಿಗೆ ಸಮಂಜಸವೆಂದು ನಾವೀಗ ವಿಚಾರ 
ಮಾಡಬೇಕಾಗಿದೆ. ವಚನಗಳಿಗೆ ತಮಿಳಿನ ನಾಯನ್ಮಾರರ ರಚನೆಗಳು ಪ್ರೇರಕವಾಗಿರ ಬಹುದೆಂಬ 
ಡಿ.ಎಲ್‌.ಎನ್‌ಅವರ ಊಹೆಗೆ ಅಂಕಿತದ ಪದ್ಧತಿಯನ್ನು ಬಿಟ್ಟರೆ ಬೇರೆಯ ಸಾಮ್ಯಗಳೇ ಇಲ್ಲ. 
ಏಕೆಂದರೆ ತಮಿಳಿನ "ತೇವಾರಂ'ಗಳು ಕ್ರಮಬದ್ಧವಾದ ಛಂದೋ ರಚನೆಗಳು, ಅವುಗಳನ್ನು 
ಹಾಡುತ್ತಿದ್ದುದು ರೂಢಿ. ಆದರೆ ವಚನಗಳನ್ನು ಹಾಡುತ್ತಿದ್ದ ಪರಿಪಾಠ ವಿದ್ದಿತಾದರೂ 
ಹಾಡುವಿಕೆಯನ್ನೇ ದೃಷಿಯಲ್ಲಿರಿಸಿಕೊಂಡು ಅವುಗಳ. ರಚನೆಯನ್ನು ಮಾಡುತ್ತಿದ್ದರೆಂದು "ಸಾಬೀತು 
ಮಾಡಲಾಗುವುದಿಲ್ಲ. ವಚನಗಳಿಗೆ ಸ ಸಂಸ್ಕೃತದ ಸ್ತೋತ್ರಗದ್ಯವೇ ಪೇರಕವಾಗಿರಬಹುದೆಂಬ ತಮ್ಮ 
ಮೊದಲಿನ ಅಭಿಪ್ರಾಯವನ್ನು ಬಸವರಾಜು ಅವರು ಅನಂತರ ಮಾರ್ಪಡಿಸಿಕೊಂಡು ಮುಂದಿಟ್ಟ 
ಉಪನಿಷತ್ತು ಹಾಗೂ ಬ್ರಾಹ್ಮಣಗಳ ಗದ್ಯಭಾಗವೇ ವಚನಗಳಿಗೆ ಪ್ರೇರಣೆಯನ್ನೊದಗಿಸಿತೆಂಬ 
ಅಭಿಪ್ರಾಯವನ್ನು ನಾವೀಗ ಪರಿಶೀಲಿಸಬಹುದು. ಡಾ.ಬಸವರಾಜು ಅವರು ವಚನಸಾಹಿತ್ಯದ 
ಮೂಲಪ್ರೇರಣೆಯನ್ನು ಗುರುತಿಸುವಾಗ ಅತ್ಯಂತ ಪ್ರಾಚೀನ ವಚನಗಳನ್ನು ಗಮನಿಸಬೇಕಾಗಿದ್ದಿತು. 
ಏಕೆಂದರೆ ಮುಂದಿನ ವಚನಕಾರರು ತಮ್ಮ ವಚನಗಳಲ್ಲಿ ಮಾಡಿಕೊಂಡಿರುವ ಮಾರ್ಪಾಟುಗಳು 
ವಚನಗಳು ಹೇಗೆ ರೂಪಗೊಂಡವೆಂಬುದರ ಬಗ್ಗೆ ಎಳ್ಳಷ್ಟೂ ಸಹಾಯ ಮಾಡಲಾರವು. ಎಂದರೆ 
ಉಪನಿಷತ್ತು ಹಾಗೂ ಬ್ರಾಹ್ಮಣಗಳ ಗದ್ಯವನ್ನು ಜೇಡರ 'ದಾಸಿಮಯ್ಯನ ವಚನಗಳು ಎಷ್ಟರಮಟ್ಟಿಗೆ 
ಹೋಲುತ್ತವೆ. ಅವೆರಡರಲ್ಲಿನ 'ರಚನಾತಂತ್ರದಲ್ಲಿನ ಸಾಮ್ಯಗಳೇನು ಎಂಬುದನ್ನು 
ಗುರುತಿಸಬೇಕಾಗಿದ್ದಿತು. ಅತ್ಯಂತ ಮೂಲಭೂತವಾದ ಈ ಅಂಶದಲ್ಲಿಯೇ ಹಸವ 
ಎಡವಿದ್ದಾರೆ. ಅನಂತರ ವಚನಗಳು ಒಗ್ಗೂಡಿಸಿಕೊಂಡ ಮಾರ್ಪಾಟುಗಳೇನಿದ್ದರೂ ಅತ್ಯಂತ 
ಪ್ರಾಚೀನ ವಚನಗಳಕ್ರಮವನ್ನಾಧರಿಸಿಯೆ ಆದ್ದರಿಂದಲೇ ಇದು ಅತ್ಯಂತ ಅವಶ್ಯಕವಾಗಿತ್ತು. 
ಅದಲ್ಲದೆ ಉಪನಿಷತ್ತು ಹಾಗೂ ಬ್ರಾಹ್ಮಣಗಳ ಗದ್ಯಭಾಗಕ್ಕೂ ವಚನಗಳಿಗೂ ಅವರು ಗುರುತಿಸಿ 
ತೋರಿಸಿರುವ ಸಾಮ್ಯಾಂಶಗಳಾಗುವುವು; ಉಕ್ತಿವೆ ಚಿತ್ರ ಅಂತಃಪ್ರಾಸ, ವಿಚಾರ ಸಾಮ್ಯ; ಉದ್ದ 
ವಾಕ್ಕಗಳು-ಇಂತಹವು. ಈ ಸಾಮ್ಯಗಳು ಉಪನಿಷದ್ವಾಕ್ಕಗಳೊಂದಿಗೆ ಮಾತ್ರವೇನಿಲ್ಲವಲ್ಲ, ಎಲ್ಲ 
ಸಾಹಿತ್ಯ ಪ್ರಕಾರಗಳಲ್ಲಿಯೂ ಪ್ರಾಸ, ಉದ್ಭತವಾಕ್ಯ ಮುಂತಾದುವುಗಳನ್ನು ನಾವು ಕಾಣಬಹುದು. 
ವಚನಕಾರರಲ್ಲಿ ಉಪನಿಷತ್ತಿನಲ್ಲಿನ ವಿಚಾರಗಳನ್ನು ಕಂಡಾಕ್ಷಣ ಉಪನಿಷತ್ತಿನ ಗದ್ಯ 
ರಚನಾತಂತ್ರವನ್ನೇ ವಚನಗಳಲ್ಲಿ ಅನುಸರಿಸಲಾಗಿದೆ ಎಂಬುದು ಅಷ್ಟು ಸಮ೦ಜಸವಾಗಲಾರದು. 
ವಚನಕಾರರಲ್ಲಿ ಕೆಲವರಿಗಾದರೂ ತುಂಬ ಆಳವಾದ ಸಂಸ್ಕೃತದ ಜ್ಞಾನವಿದ್ದಿತೆನ್ನುವುದರಲ್ಲಿ 
ಯಾವ ಸಂಶಯವೂ ಇಲ್ಲ. ಸಂವಾದ ಶೈಲಿಯ ಉದಾಹರಣೆಯಾಗಿ ಉಪನಿಷತ್ತಿನ 
ಭಾಗದೊಂದಿಗೆ ಹೋಲಿಸಲು ಹೆಂಡದ ಮಾರಯ್ಯನಿಗೆ ಉಪನಿಷತ್ತು ಮುಂತಾದ ಸಂಸ್ಥ ಸ್ಮ 
ಸಾಹಿತ್ಯದ ಆಳವಾದ ಪಾಂಡಿತ್ಯವಿದ್ದ ಬಗ್ಗೆ ಆಧಾರಗಳು ಅವನವೇ ವಚನಗಳಿಂದ 


೧೭. ಅದೇ, ಪು. ೧೧ 
೧೮. ಈ ವಿಷಯ ವಿವರಗಳಿಗೆ ಇದೇ ಗಂಥದ "ವಿದ್ಯಾಭ್ಯಾಸ' ಎಂಬ ಅಧ್ಯಾಯದಲ್ಲಿ “ವಚನಕಾರರ 
ವಿದ್ಯೆಯ ಮಟ್ಟ' ಎಂಬ ಭಾಗವನ್ನು ನೋಡಿ. 


೧೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಿದಿತವಾಗುವುದಿಲ್ಲ. ಹೋಲಿಕೆ ಕೇವಲ ಆಕಸ್ಮಿಕವೇಕಾಗಿರಬಾರದು? ಹೀಗಾಗಿ ವಚನಗಳ 
ರೂಪಾಂಶವು ಉಪನಿಷತ್ತಿನ ಗದ್ಯಭಾಗದ ಅನುಕರಣೆಯಾಗಿದೆ ಎನ್ನುವ ಡಾ.ಬಸವರಾಜು ಅವರ 
ವಾದವು ಸಮಂಜಸವೆನ್ನಿಸುವುದಿಲ್ಲ. 


ವಚನ ಸಾಹಿತ್ಯದ ಪ್ರಕಾರವು ಹೇಗೆ ರೂಪಗೊಂಡಿತೆಂದು ವಿಚಾರಿಸುವಾಗ ಅತ್ಯಂತ 
ಪ್ರಾಚೀನ ವಚನಕಾರರಾದ ಜೇಡರ ದಾಸಿಮಯ್ಯನ ವಚನಗಳನ್ನೇ ಬಹುಮಟ್ಟಿಗೆ 
ಆಧಾರವಾಗಿಟ್ಟುಕೊಳ್ಳುವ ವಿಷಯದಲ್ಲಿ ಡಾ.ಚಿದಾನಂದಮೂರ್ತಿಯವರು ಸರಿಯಾದ 
ಮಾರ್ಗವನ್ನನುಸರಿಸಿದ್ದರೂ ಅವರು ಮಾಡಿರುವ ತೀರ್ಮಾನವೂ ಸಮಂಜಸವೆಂದು 
ಕಾಣುವುದಿಲ್ಲ. ಏಕೆಂದರೆ ದಾಸಿಮಯ್ಯನ ವಚನಗಳಲ್ಲಿನ ಆರಂಭದ ಭಾಗವು ಹಲವೆಡೆ 
ತ್ರಿಪದಿಯ ಕೆಲವಂಶಗಳನ್ನು ಹೋಲುವುದಾದರೂ ಅವರೇ ಒಪ್ಪಿಕೊಳ್ಳುವಂತೆ "ಅವನ (ಜೇಡರ 
ದಾಸಿಮಯ್ಯನ) ವಚನಗಳು ಪದ್ಯಗಳಂತೂ ಅಲ್ಲ, ಪದ್ಯಗಳಂತೆ ಕಂಡುಬರುವ ವಚನಗಳು 
ಸರಿಯಾಗಿ ಗಣವಿಭಾಗವಾಗುವುದಿಲ್ಲ. ಕೆಲವು ವಚನಗಳು ಹದಿನೆಂಟು ಅಚ್ಚಿನ ಸಾಲುಗಳಷ್ಟು 
ದೀರ್ಥವಾಗಿದ್ದರೆ ಇನ್ನು ಕೆಲವು ಒಂದೂವರೆ ಸಾಲಿನಷ್ಟು ಚಿಕ್ಕ ವಚನಗಳು. ಆದ್ದರಿಂದ ಇವು 
ನಿಜವಾಗಿಯೂ ವಚನಗಳೇ. ಚಿದಾನಂದಮೂರ್ತಿಯವರು ಸಹ ವಚನಗಳಿಗೆ ತ್ರಿಪದಿಯೇ 
ಮೂಲವೆಂಬ ಬಗ್ಗೆ ನಿಶ್ಚಿತಾಭಿಪ್ರಾಯವನ್ನು ತಳೆದಿಲ್ಲವೆಂಬುದು ಈ ಮಾತುಗಳಿಂದ 
ವ್ಯಕ್ತವಾಗುತ್ತದೆ. ದಾಸಿಮಯ್ಯನಲ್ಲಿ ಕಾಣುವಂತೆ ಇತರ ವಚನಕಾರರಲ್ಲಿಯೂ ವಚನಗಳ ಮೊದಲ 
ಸಾಲು ಅಥವಾ ಸಾಲುಗಳು ತುಂಬ ಲಯಬದ್ಧವಾಗಿದ್ದು, ಪ್ರಾಸದಿಂದ ಕೂಡಿದ್ದು, ಗಾದೆಯ 
ಮಾತಿನಂತೆ ಸೂತ್ರಬದ್ಧವಾಗಿರುವುದನ್ನು ಕಾಣುತ್ತೇವೆ.*” ಆದ್ದರಿಂದ ವಚನ ಮೂಲವನ್ನು 
ಕಾಣುವುದಕ್ಕೆ ಈ ಅಂಶವೇ ಪ್ರಧಾನ ಪಾತ್ರವನ್ನು ವಹಿಸಲಾರದು. ಅಲ್ಲದೆ 'ವಚನ' ಎನ್ನುವ 
ಮಾತೇ ಈ ಸಾಹಿತ್ಯ ಪ್ರಕಾರವು ಛಂದೋಬದ್ಧವಾದ ರಚನೆಗಿಂತ ಗದ್ಯಕ್ಕೇ ಹೆಚ್ಚು 
ಹತ್ತಿರವಾಗಿರುವುದನ್ನು ಸೂಚಿಸಿ, ವಚನಗಳಿಗೆ ತ್ರಿಪದಿಯಂತಹ ಪದ್ಯವು ಮೂಲವಾಗಿರುವ 
ಸಂಭವವನ್ನು ಅಲ್ಲಗಳೆಯಲು ಒಂದು ಸಮರ್ಥನಾಂಶವಾಗುತ್ತದೆ. ಈಗ ನಮ್ಮ ಮುಂದೆ ಏಳುವ 
ಬಹು ಮೂಲಭೂತವಾದ ಪ್ರಶ್ನೆಯೆಂದರೆ: ವಚನಗಳು ಬೇರೆಯ ಭಾಷೆಯಿಂದಲೋ ಅಥವಾ 
ಕನ್ನಡದ ಇತರ ಸಾಹಿತ್ಯ ಪ್ರಕಾರಗಳಿಂದಲೋ ಅಥವ ಛಂದೋಪ್ರಕಾರದಿಂದಲೋ 
ಪ್ರೇರಣೆಯನ್ನು ಪಡೆಯಿತೆಂದು ಹುಡುಕುತ್ತ ಹೊರಡುವುದಾಗಲೀ ಪ್ರೇರಣೆಯಿರಬೇಕಾದುದಾಗಲೀ 


೧೯. ಎಂ. ಚಿದಾನಂದಮೂರ್ತಿಯವರು "ವಚನ ಸಾಹಿತ್ಯದ ಉಗಮ' (ಸಂಶೋಧನ ತರಂಗ: ಪು.೨೩) 
ಡಾ.ಬಸವರಾಜು ಅವರು ಜೇಡರ ದಾಸಿಮಯ್ಯನ ವಚನಗಳನ್ನಲದೆ ಕೆಲವು ತ್ರಿಪದಿಗಳನ್ನೂ 
ಬರೆದಿದ್ದನೆಂದು ಹೇಳಿ, ಕೆಲವು ಉದಾಹರಣೆಗಳನ್ನಿತ್ತು ದಾಸಿಮಯ್ಯನ ತ್ರಿಪದಿಗಳು "ಲಿಪಿಕಾರನ 
ಕಂಠಾಘಾತ'ದಿಂದ ವಿಕೃತವಾದುವೆನ್ನುತ್ತಾರೆ (ಅಲ್ಲಮನ-ವಚನಗಳು-ಪೀಠಿಕೆ:ಪು.೧೦-೧೧). ಆದರೆ 
ದಾಸಿಮಯ್ಯನದೆಂದು ಹೇಳುವ ತ್ರಿಪದಿಗಳೂ ಸರ್ವಜ್ಞನ ಕೆಲವು ತ್ರಿಪದಿಗಳೂ ಬಹುಮಟ್ಟಿಗೆ ಒಂದೇ 
ಆಗಿರುವ ವಿಷಯವನ್ನು ಅವರೇ ಗುರುತಿಸುತ್ತಾರೆ. ಇದು ವಿಷಯವನ್ನು ಸ್ಪಷ್ಟಗೊಳಿಸುವ ಬದಲು 
ಮತ್ತಷ್ಟು ತೊಡಕಾಗಿಸುತ್ತದೆ ಅಲ್ಲದೆ ಲಿಪಿಕಾರನ ಕೈವಾಡದಿಂದ ತ್ರಿಪದಿಗಳು ವಿಕೃತಗೊಂಡಿರುವ ಬದಲು, 
ದಾಸಿಮಯ್ಯನ ವಚನಗಳನ್ನು ಲಿಪಿಕಾರನು ತನ್ನ ಕೈವಾಡದಿಂದ ತ್ರಿಪದಿಗಳಿಗೆ ಸಮೀಪವಾಗಿರುವಂತೆ 
ರೂಪಿಸಿರಬಹುದಾದ ಸಾಧ್ಯತೆಗಳೂ ಇವೆ. 

೨೦. ಉದಾಹರಣೆಗೆ : ಅಲ್ಲಮ ವ. ೯:ಪು. ೬೭ ವ. ೩೮: ಪು.೭೫; ವ.೭೬; ಪು.೮೬; ವ.೧೦೭, ಪು.೯೪; 
ವ.೧೬೦; ಪು.೧೦೯, ವ.೧೬೯; ಪು.೧೧೨; ವ.೨೦೦; ಪು.೧೨೧; ವ.೨೨೫; ೧೨೭; ಸಿದ್ಧ! 
ವ.೧೧೬;, ಪು.೩೭; ವ.೧೫೪; ಪು.೪೯; ವ.೨೩೮; ಪು.೭೩, ೨೯೯, ಪು.೯೦;ಬಸವ ವ.೯0; 
ಪು.೪೪; ವ.೧೦೦; ಪು.೪೮; ವ.೨೫೯; ಪು.೧೦೭. 


ವಚನ ಸಾಹಿತ್ಯ ಸ್ವರೂಪ ಮತ್ತು ವೈಶಿಷ್ಟ್ಯ / ೧೯ 


ಅನಿವಾರ್ಯವೇ ಎಂಬುದು. ವಚನಕಾರರಲ್ಲಿ ಕೆಲವರು ಸಂಸ್ಕೃತದಲ್ಲಿ ಆಳವಾದ ಪಾಂಡಿತ್ಯವನ್ನು 
ಸಂಪಾದಿಸಿ ಕೊಂಡಿದ್ದವರು, ತಮ್ಮ ವಚನಗಳಲ್ಲಿನ ತಮ್ಮ ನಿಲುವನ್ನು ಸಮರ್ಥಿಸಿಕೊಳ್ಳಲು 
ಸಂಸ್ಕೃತೋಕ್ತಿಗಳನ್ನು ಅನುವಾದಿಸಿಯೋ, ಅವುಗಳ ಭಾವವನ್ನು ವಿವರಿಸುವ 
ಮೂಲಕವಾಗಿಯೋ ಅಥವಾ ಅವುಗಳಲ್ಲಿ ನೇರವಾಗಿ ಉದ್ದರಿಸಿಯೋ ಇರುವುದು 
ಸ್ಪಷ್ಟವಾದರೂ, ನಮಗೆ ತಿಳಿದಮಟ್ಟಿಗೆ ಅತ್ಯಂತ ಪ್ರಾಚೀನ ವಚನಕಾರನಾದ ಜೇಡರ 
ದಾಸಿಮಯ್ಯನ ವಚನಗಳಲ್ಲಿ ಸಂಸ್ಕೃತ ವ್ಯಾಮೋಹ ಕಾಣುವುದಿಲ್ಲ; ಒಂದೆರಡು ಕಡೆ ಅವನೂ 
ಸಂಸ್ಕೃತೋಕ್ತಿಗಳನ್ನುದ್ದರಿಸಿದರೂ ಸಂಸ್ಕೃತ ಮಾತುಗಳನ್ನು ಉದ್ದರಿಸುವುದರ ಮೂಲಕವಾಗಿ 
ಮಾತ್ರವೇ ತನ್ನ ವಾದವು ಸಮರ್ಥಿತವಾಗುವದೆಂಬ ಭ್ರಮೆ ಅವನಿಗಿದ್ದಂತಿಲ್ಲ. ಅವನ ಭಾಷೆಯು 
ಕನ್ನಡದ ಜನತೆ ಆ ಕಾಲದಲ್ಲಿ ದಿನನಿತ್ಯವೂ ಬಳಸುತ್ತಿದ್ದ ಭಾಷೆಯಿದ್ದಂತೆಯೇ ತೋರುತ್ತದೆ. 
"ನೆರೆದರೆ ಗಣ೦ಗಳು. ಹರದರೆ ಕಂಚುಗಾರರು. ಲಿಂಗವ ಮಾರಿ ಉಂಬರೆ ಬೋಗಾರರು. ತಮ 
ತಳಿಗೆಯ ಕೊಂಡು ಹೋಗಿ, ಅನ್ಯರ ಮನೆಯಲುಂಬ ಕುನ್ನಿಗಳ ನಾನೇಂನೆಂಬೆ ರಾಮನಾಥ” 
"ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತ್ರಯ್ಯ ಅಪಾದಮಸ್ತಕಕ್ಕೆ. 
ಹಸಿವಿಗನ್ನವನಿಕ್ಕಿ ವಿಷವನಿಳುಹಬಲ್ಲಡೆ ವಸುಧೆಯೊಳಗಾತನೇ ಗಾರುಡಿಗ ಕಾಣಾ ರಾಮನಾಥ”? 
"ಎತ್ತು ನಿಮ್ಮ ದಾನ. ಬಿತ್ತು ನಿಮ್ಮ ದಾನ. ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ. ನಿಮ್ಮ 
ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನೇನೆಂಬೆ ರಾಮನಾಥಾ" ಇತ್ಯಾದಿ 
ವಚನಗಳಲ್ಲಿನ ಭಾಷೆ ಇಂದಿನ ಆಡುಭಾಷೆಯನ್ನೂ ಹೋಲುವಂತಹದು. ಇಂತಹ ಭಾಷೆಯ 
ಮೇಲೆ ಸಂಸ್ಕೃತದ ಉಪನಿಷತ್ತುಗಳ ಪ್ರಭಾವವನ್ನು ಹೇಗೆ ಕಾಣುವುದು? ವಚನಗಳ 
ಬಹುಮುಖ್ಯವಾದ ವೈಶಿಷ್ಟ್ಯಗಳೆಂದರೆ ಅದರ ಭಾಷೆ ಮತ್ತು ನಿರೂಪಣಾಕ್ರಮ. ಉಪನಿಷತ್ತುಗಳ 
ಸಂಸ್ಕೃತದಿ೦ದ ವಚನಕಾರರು ಕನ್ನಡದ ಆಡುಮಾತಿನ ಬಳಕೆಯನ್ನು ಕಂಡುಕೊಂಡರೆನ್ನುವುದಕ್ಕೆ 
ಏನು ಹೇಳಬೇಕೋ ತಿಳಿಯದು. ಸುಂದರವಾಗಿ, ಸಹಜವಾಗಿ ಹೊಮ್ಮಿದೆಯೆಂದು ನಮ್ಮ 
ಅನುಭವಕ್ಕೆ ಬರುವಂತಹ ವಚನಗಳು ಯಾರಿಗೋ ತುರ್ತಿನಿಂದ ಹೇಳಿದ ಮಾತಿನಂತಿರುತ್ತದೆ. 
(ವಚನಕಾರರು ತಮ್ಮ ಅಂಕಿತದ ದೇವರನ್ನೇ ಕುರಿತು ಹೇಳುವುದರ ಮೂಲಕ ಈ ತುರ್ತನ್ನು 
ಸಾಧಿಸಿಕೊಳ್ಳುತ್ತಾರೆ. ಉಪನಿಷತ್ತಿನ ವಾಕ್ಯಗಳಂತೆ ವಿಚಾರ ನಿವೇದನೆಯನ್ನು ಮಾಡುವಷ್ಟಕ್ಕೇ 
ವಚನಗಳು ಸೀಮಿತವಾಗದೆ ಆತ್ಮವಿಮರ್ಶೆ, ಸಮಾಜ ವಿಡ೦ಬನೆ, ಖಂಡನೆ, ಉಪದೇಶ 
ಇವೆಲ್ಲವನ್ನೂ ಮಾಡಿ ವಚನಕಾರನ ಉದ್ವೇಗ, ಮಾನಸಿಕ ಸಂಘರ್ಷ, ಕ್ರೋಧ, ಅನುನಯ, 
ಪಶ್ಚಾತ್ತಾಪವೇ ಮೊದಲಾದ ಭಾವಗಳನ್ನು ಒಳಗೊಳ್ಳುತ್ತವೆ. ಹೀಗಾಗಿ ಉಪನಿಷತ್ತು ಹಾಗೂ 
ವಚನಗಳಲ್ಲಿ ಮಾತುಗಾರಿಕೆ, ವಸ್ತು ಅಭಿವ್ಯಕ್ತಿ ವಿಧಾನಗಳ ದೃಷ್ಟಿಯಿ೦ದ ಸಾಮ್ಯಕ್ಕಿಂತ ವೈದೃಶ್ಯವೇ 
ಹೆಚ್ಚಾಗಿದೆಯೆನ್ನಿಸುತ್ತದೆ. 


೨೧. ದೇ. ದಾ ವ (ಹ) ೧೯; ಪು.೨೮ 
೨೨. ದೇ. ದಾ ವ (ಹ) ೨೫; ಪು.೩೩ 
೨೩. ದೇ. ದಾ ವ (ಹ) ೮೨; ಪು. ೫೬ 


೨೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಚನಗಳನ್ನು ರಚಿಸಿದವರ ಮೇಲೆ ಸ ಸಂಸ್ಕೃತ- -ಕನ್ನಡ-ತಮಿಳು, ಇತರ ಭಾಷೆಗಳು ತಿಳಿದಿದ್ದರೆ 
ಆ ಭಾಷೆಗಳು, ಇವೆಲ್ಲದರ ಪ್ರಭಾವವು ಬಿದ್ದರುವುದರಲ್ಲಿ ಸಂಶಯವಿಲ್ಲ.” ಪ್ರತಿಭಾವಂತನಾದ 
ಕೃತಿಕಾರನ ಕೃತಿಗೆ ಕಾರಣವಾಗುವ ಪ್ರಭಾವಗಳು ಅಸಂಖ್ಯಾತ ವಾಗಿರಬಹುದಾದರೂ 
ಅವುಗಳನ್ನು ಗುರುತಿಸುವುದು ಅಸಾಧ್ಯ ಅದರಲ್ಲೂ ಒಂದು ಕೃತಿಗೆ ಇಂಥದೇ ಮೂಲವೆಂದು 
ಹೇಳುವುದು ಅವಶ್ಯಕವೂ ಅಲ್ಲ, ಅದು ಸಮ೦ಜಸವಾದುದೂ ಅಲ್ಲ. ಕನ್ನಡದಲ್ಲಿ ಮೊಟ್ಟಮೊದಲು 
ವಚನ ರಚನೆ ಮಾಡಿದವನು ಯಾರೇ ಆಗಿರಲಿ ಅವನು ಅಪ್ರತಿಮ ಪ್ರತಿಭಾವಂತನೆಂಬುದರಲ್ಲಿ 
ಸಂದೇಹವೇ ಇಲ್ಲ. ಬಹುಮಟ್ಟಿಗೆ ಅವನು ಧಾರ್ಮಿಕ ಪ್ರವೃತ್ತಿಯವನಾದುದರಿಂದ ಅವನ 
ಸಹಜವು ಸಾಂದವೂ ಆದ ಭಾವನೆಗಳು ಸರಳವಾದ ಆಡುಮಾತಿನ ಮೂಲಕವಾಗಿಯಾದರೂ 
ತುಂಬ ಶಕ್ತಿಯುತವಾಗಿ ಹೊಮ್ಮಿತು. ಪಾಂಡಿತ್ಯ ಪ್ರದರ್ಶನದ ಹೆಮ್ಮೆಯಾಗಲೀ ಕಾವ್ಯರಚನೆಯ 
ಉದ್ದೇಶವಾಗಲೀ ಅವನಲ್ಲಿ ಇಲ್ಲದಿದ್ದುದರಿಂದ ಅವನ ಮಾತುಗಳು ಹೇಗೆ ಹೊಮ್ಮಿದುವೋ 
ಹಾಗೆಯೇ ಉಳಿಯಿತು. ಅವುಗಳಿಗೆ ಒಂದು ಬಾಹ್ಯ ಆಕಾರವನ್ನು ನೀಡುವ ಆಸೆಯಾಗಲೀ 
ಅವಶ್ಯಕತೆಯಾಗಲೀ ವಚನಕಾರನಿಗೆ ಉಂಟಾಗಲಿಲ್ಲ. ಆದರೆ ಭಾವದ ಕಾವಿನಲ್ಲಿ ರೂಪಗೊಂಡ 
ಈ ಮಾತುಗಳಲ್ಲಿ ಭಾವಾನುಗುಣವಾದ ಲಯಗಾರಿಕೆಯು ಇದ್ದೇ ಇದ್ದಿತು. ಅವನು 
ಉಪಯೋಗಿಸುತ್ತಿದ್ದ ಭಾಷೆಯು ಅಂತರ್ಗತವಾಗಿತ್ತು. ಮುಂದೆ ಬಂದ ವಚನಕಾರರು ಈ 
ವಚನಾಭಿವ್ಯಕ್ತಿಯಲ್ಲಿ ಹಲವಾರು ಹೊಸ ಕ್ರಮಗಳನ್ನು ಅನುಸರಿಸಿದ್ದಿರಬಹುದು. ಆದ್ದರಿಂದ 
ವಚನ ಸಾಹಿತ್ಯವು ಬೇರಾವುದೇ ಸಾಹಿತ್ಯದಿಂದ ಮೂರ್ತಗೊಳ್ಳಲಿಲ್ಲ. ಬೇರಾವುದೇ 
ಛಂದೋರೂಪದಿಂದಲೂ ಮಾರ್ಪಡಲಿಲ್ಲ. ಅದು ತಾನಿರುವಂತೆಯೇ ಉದ್ದವಿಸಿತು. ಈ 
ಅರ್ಥದಲ್ಲಿ ಎಂ.ಆರ್‌.ಶ್ರೀ ಹೇಳುವಂತೆ "ವಚನ ಸಾಹಿತ್ಯ ಎರವಲು ತಂದದ್ದಲ್ಲ; ಅದು ಕನ್ನಡದ 
ಸ್ವಾರ್ಜಿತ ಸ್ವತ್ತು ಎಂಬ ಮಾತು ಸಮಂಜಸವಾದುದು.** 


ವಚನಗಳ ಆಗಿನ ಜನಪ್ರಿಯತೆ 


ವೀರಶೈವ ಧರ್ಮಪ್ರಸಾರ ಕಾರ್ಯದ ಜೊತೆಗೇ ವಚನ ರಚನೆಯೂ ಒಂದು ಚಳುವಳಿಯ 
ಬಿರುಸಿನಿಂದ ನಡೆದಂತೆ ಕಾಣುತ್ತದೆ ಶ್ರೇಷ್ಠ ಜ್ಞಾನಿಗಳೂ, ಸಾಮಾಜಿಕವಾಗಿ 
ಉನ್ನತಮಟ್ಟದಲ್ಲಿದ್ದವರರೂ ಈ ವಚನ ರಚನೆಯಲ್ಲಿ ಪಾಲುಗೊಂಡಂತೆ ಸಾಮಾನ್ಯರೂ 
ಸ್ತ್ರೀಯರೂ ಸಾಮಾಜಿಕವಾಗಿ ಉನ್ನತ ಸ್ಥಾನದಲ್ಲಿಲ್ಲದವರೂ ವಚನಗಳನ್ನು ಬರೆದರು. 
ಹಾಗಾಗಿಯೇ ಅಪ್ರಮುಖ ವಚನಕಾರರು ಹಿರಿಯರನ್ನು ಅನುಕರಿಸಿರುವುದನ್ನು ಸಹಬಹುಡು; 
ಇದು ಸಹಜವೂ ಆದುದು. ಲಿಂಗವಂತರಾದ ನಂತರ "ವಚನವನ್ನು ಬರೆಯುವುದು ಒಂದು 
ಬಗೆಯ ಕರ್ತವ್ಯವೆಂಬ ಭಾವನೆ ಹಲವರಲ್ಲಿದ್ದಿರಲೂ ಸಾಕು. 'ಲಿಂಗವಂತರು ತಾವಾದ ಬಳಿಕ 


೨೪. ವಚನಗಳು ಸಂಸ್ಕೃತದ ಸಾಹಿತ್ಯ ಪ್ರಕಾರವೊಂದರಿಂದ ರೂಪುಗೊಳ್ಳಲಿಲ್ಲವೆಂಬುದರಿಂದ 
ಡಾ.ಬಸವರಾಜು ಹೇಳುವಂತೆ ವಚನಕಾರರಿಗೆ ಸಂಸ್ಕೃತದ ಪರಿಜ್ಞಾನವಿರಲಿಲ್ಲವೆಂಬ ಅರ್ಥವೇನೂ 
ಹೊರಡುವುದಿಲ್ಲ (ಅಲ್ಲಮನ ವಚನಗಳು; ಪೀಠಿಕೆಪು.೧೨) 

೨೫. ಎಂ.ಆರ್‌.ಶ್ರೀನಿವಾಸಮೂರ್ತಿ: ವಚನ ಧರ್ಮಸಾರ, ಪು.೧೦ 

೨೬. ವಚನಗಳ ಉಗಮದ ಬಗ್ಗೆ ಈ ಲೇಖಕನ ಈಗಿನ ಅಭಿಪ್ರಾಯಕ್ಕೆ ನೋಡಿ: "ವಚನ ರಚನೆಯ ಮೂಲಕ 
ಆಶಯ' (ವಚನ ಸಮಗ) ಎಂಬ ಲೇಖನ: ಪು.೧-೯ 


ವಚನ ಸಾಹಿತ್ಯ ಸ್ಟರೂಪ ಮತ್ತು ವೈಶಿಷ್ಟ್ಯ / ೨೧ 


ಅನುಭವದ ವಚನಗಳ ಹಾಡಿ ಸುಖದುಃಖಗಳಿಗ ಭೇದ್ಯವಾಗಿರಬೇಕು"” ಎಂಬ ಸಿದ್ದರಾಮನ 
ವಚನವು ಇಂತಹ ಊಹೆ ಮಾಡಲು ಸಹಾಯಕವಾಗಿದೆ. ಸ್ವಲ್ಪ ವಿದ್ಯಾವಂತರಾದವರೂ ವಚನ 
ರಚನೆಗೆ ಕೈ ಹಾಕಿದಾಗ ಕೆಲವರು ತಾವೇನೋ ಶ್ರೇಷ್ಠ ಸಾಹಿತ್ಯವನ್ನು ನಿರ್ಮಿಸಿದವೆಂಬ 
ಅಹಂಕಾರದಿಂದ ಬೀಗಿದ್ದರೆಂದು ಕಾಣುತ್ತದೆ. ಅದಕ್ಕೆ ವಚನಕಾರ್ತಿಯೊಬ್ಬಳು "ವಚನ ರಚನೆಯ 
ಅಣೆದೆನೆಂಬ ಅಹಂಕಾರವ ಮುಂದುಗೊಂಡು ತಿರುಗುವ ಆತ್ಮತೇಜದ ಫಾತಕ 
ವಿರಕ್ತರೆನಲಾಗದಯ್ಯ” ಎಂದು ಮೂಗು ಮುರಿದಿದ್ದಾಳೆ. ಆದರೆ ನಮಗೆ ಬೇಕಾದ ಪ್ರಮುಖ 
ಅಂಶವೆಂದರೆ ವಚನ ರಚನೆಯು ವೀರಶೈವ ಧರ್ಮಪ್ರಸಾರದ ಒಂದು ಅವಿಭಾಜ್ಯ 
ಅಂಗವಾದುದು. ಅದಕ್ಕೇ, ವಚನಗಳ ಮೂಲಕ ಕನ್ನಡದಲ್ಲಿ ಜನರಿಗೆ ತಿಳಿಯುವಂತೆ ತಮ್ಮ 
ವಿಚಾರಗಳನ್ನು ಮಂಡಿಸಿದ್ದರಿಂದಲೇ, ವೀರಶೈವ ಬಹುಬೇಗ ಜನಪ್ರಿಯವಾಗಲು 
ಕಾರಣವಾಯಿತು. 


ಹಲವಾರು ಜನ, ಕನ್ನಡದಲ್ಲಿ ಹಿಂದೆಂದೂ ಪಾಲ್ಗೊಳ್ಳದಿದ್ದ ಸಂಖ್ಯೆಯಲ್ಲಿ, 
ತಮಗರಿವಿಲ್ಲದೆಯೇ ಸಾಹಿತ್ಯ ರಚನೆಯನ್ನು ಮಾಡಿದ್ದರೂ ವೀರಶೈವರೆಲ್ಲ ವಚನಗಳನ್ನು 
ಬರೆದರೆಂದು ಹೇಳಲಾಗದು. ಆದರೆ ಇತರ ಬಗೆಗಗಳಲ್ಲಿ ವೀರಶೈವವನ್ನೂ, ವಚನಗಳನ್ನೂ 
ಜನಪ್ರಿಯಗೊಳಿಸುವ ಕಾರ್ಯವು ನಡೆಯಿತು. ವಚನಗಳನ್ನು ಹೇಗೆ ಬರಹರೂಪಕ್ಕಿಳಿಸಿದ 
ರೆಂಬುದು ಈಗಲೂ ಒಂದು ಸಮಸ್ಯೆಯಾಗಿಯೇ ಉಳಿದಿದೆ. ಅನುಭವ ಮಂಟಪದಲ್ಲಿ ಶರಣರ 
ನಡುವೆ ಚರ್ಚೆ ನಡೆಯುತ್ತಿದ್ದಾಗಲೇ ಅವುಗಳನ್ನು ಶಾ೦ತರಸನು ಬರೆದು ಕೊಳ್ಳುತ್ತಿದ್ದನೆಂದೂ, 
“ವಚನ ಭಂಡಾರ'ವೆಂಬ ಸಂಸ್ಥೆಯ ಆಶ್ರಯದಲ್ಲಿ ವಚನಗಳನ್ನು ಬರೆದುಕೊಳ್ಳಲು ಹಲವಾರು 
ಕರಣಿಕರನ್ನು ನೇಮಿಸಲಾಗಿದ್ದಿತೆಂದೂ ಕೆಲವರು. ಬರೆಯುತ್ತಾರೆ.” ಇದು 'ಪುರಾಣಗಳಿಂದ 
EE ಅಭಿಪ್ರಾಯವೇ ಹೊರತು ವಚನಗಳಲ್ಲಿ, ಶಾಂತರಸ ನ ವಚನಗಳಲ್ಲಿಯೂ, 
ಇದಕ್ಕೆ ಆಧಾರವಿಲ್ಲ. ಆದರೆ ವಚನಗಳನ್ನು ಘಾತ ರಂದು ಹೇಳಲು ನಮಗೆ ಕೆಲವು 
ಆಧಾರಗಳು ದೊರೆಯುತ್ತವೆ. ರಾಘವಾಂಕನು ತನ್ನ "ಸಿದ್ದರಾಮ ಚಾರಿತ್ರ'ದ ಹಲವೆಡೆಗಳಲ್ಲಿ 
ಸಿದ್ದರಾಮನ ವಚನಗಳನ್ನು ಅವನ ಶಿಷ್ಕರು ಹಾಡುತ್ತಿದ್ದರೆಂದು ಸ್ಟ ಸ್ಪಷ್ಟವಾಗಿ ಹೇಳುತ್ತಾನೆ. ತಾನೇ 
ವಚನಗಳನ್ನು ಹಾಡಿದುದಾಗಿ ಸಿದ್ಧರಾಮನು ಹೇಳಿಕೊಳ್ಳುತ್ತಾನೆ. ತಾಳಮಾನವನ್ನರಿಯದ 
ತಾನು 'ಆನು ಒಲಿದಂತೆ ಹಾಡುವೆ" ಎಂದು 'ಬಸವಣ್ಣನೂ ಹೇಳಿಕೊಳ್ಳುತ್ತಾನೆ. 
ಪ್ರಾಯಶಃ ವಚನಕಾರರು ತಾವೇ ಹಾಡುವ ವಿಷಯವನ್ನು ಹೇಳುವಾಗ ಶಾಸ್ತ್ರೀಯ ಸಂಗೀತಕ್ಕೆ 
ಅಳವಡಿಸದೆ ತಮಗೆ 


೨೭ ಸಿದ್ದರಾ ವ.೩೩೬:ಪು.೧೦೦ 

೨೮. ಶಿವಶ ವ. ಪು. ೪೪೮ (ಅಮಗೆ ರಾಮಯ್ಯ, ೯೮) 

೨೯. ಉತ್ತಂಗಿ ಚೆನ್ನಪ್ಪ ಅನುಭವ ಮಂಟಪದ ಐತಿಹಾಸಿಕತೆ: ಪು.೫೩-೬: ಸ.ಸ. ಮಾಳವಾಡ: "ಅನುಭವ 
ಮಂಟಪ' (ಜೀವನ, ೧೨: ಪು.೫೨): ಎಚ್‌. ತಿಪ್ಪೇರುದ್ರಸ್ವಾಮಿ : ಶೂನ್ಯತತ್ಲಿಕಾಸ ಮತ್ತು 
ಶೂನ್ಯಸಂಪಾದನೆ: ಪು.೧೦೯-೧೦: ಎಲ್‌.ಬಸವರಾಜು: ಶಿವದಾಸ ಗೀತಾಂಜಲಿ (ಪೀಠಿಕೆ: ಪು.೫೧ 
ಅಡಿಟಿಪ ಸಣಿ) 

೩೦. ಸಿದ್ದರಾ ಚಾರಿತ್ರ OE ೮,೭೮:೮,.೨೮ 

೩೧. ಸಿದ್ಧರಾ ವ ೧೦೬:ಪು.೩೫ 

೩೨. ಬಸವ ಅಮಲಾ ನಾನೇನೂ ತಾನು ವಚನವನ್ನು ಹಾಡಿದಂತೆ ಹೇಳಿಕೊಳ್ಳುತಾನೆ - ಅಲ್ಲಮ 
ವಚಂ.೩೦೭ ಪು.೧೫೦ 


೨೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ತೋಚಿದ ರೀತಿಯಲ್ಲಿ ರಾಗವಾಗಿ ಹೇಳುತ್ತಿದ್ದುದನ್ನಿದು ಸೂಚಿಸುತ್ತದೆ. ರಾಘವಾಂಕನು ಒಂದೆಡೆ 
ಸಿದ್ಧರಾಮನ ವಚನವನ್ನು ಅವನ ಶಿಷ್ಯರು ಶುದ್ಧ ಭೈರವಿಯಲ್ಲಿ ಹಾಡುತ್ತಿದ್ದರೆಂದು 
ಹೇಳುವುದರಿಂದ" ಸಂಗೀತಕಾರರು ಶಾಸ್ತ್ರೀಯ ರಾಗಗಳಿಗೆ ವಚನಗಳನ್ನು ಅಳವಡಿಸಿಯೂ 
ಹಾಡುತ್ತಿದ್ದರೆ೦ಬುದು ಸ್ಪಷ್ಟವಾಗಿದೆ. ಹಣೆ ಹಾಡಿದ ವಚನಗಳಿಗೆ ಅರ್ಥವನ್ನು ಹೇಳಿ 
ವ್ಯಾಖ್ಯಾನಿಸುವ ಕಾರ್ಯವೂ ನಡೆಯುತ್ತಿದ್ದಿತು.** 'ನಡೆ ನುಡಿ ಶುದ್ಧವುಳ್ಳವರು ಪರಾತನರ 
ವಜನವ ಓದಿದಡೆ ಅನುಭಾವವ ಮಾಡಿದಡೆ. ಮೆಚ್ಚುವರಲ್ಲದೆ ನಡೆ “ನುಡಿ ಶುದ್ಧವಿಲ್ಲದವರು 
ಪುರಾತನರ ವಚನವ ಓದಿದಡೆ, ಅನುಭಾವವ ಮಾಡಿದಡೆ ಮೆಚ್ಚುವರೆ?” ಎಂದು ಮೋಳಿಗೆಯ 
ಮಹಾದೇವಿಯು ಹೇಳುತ್ತಾಳೆ.” ಈ ವಚನದಲ್ಲಿನ 'ಅನುಭಾವವ ಮಾಡು' ಎಂಬ 
ಪದಸಮುಚ್ಚಯಕ್ಕೆ ಅರ್ಥಹೇಳು, ಚರ್ಚಿಸು ಎಂಬ ಅರ್ಥವಿರುವಂತೆ ತೋರುತ್ತದೆ. 
"ವಚನಾರಂಭದ ನುಡಿಯ ಕಲಿತವರೆಲ್ಲ ಅನುಭವಿಗಳಪುರೆ?" "ಇಂತೀ ಅನುಭಾವವದ ಓದಿನ 
ಅಕ್ಷರಾಭ್ಯಾಸವ ಸಾಧಿಸಿ ತರ್ಕಿಸಿ ನಿಂದಿಸಲಾಗದು.* "ನುಡಿಯ ಗಡಣದಿಂದ ಅನುಭಾವ 
ಬೀಸರವಾಯ್ದು" ಎನ್ನುವಂತಹ ಸಂದರ್ಭಗಳಲ್ಲಿ ಅನುಭಾವವೆಂಬುದಕ್ಕೆ ಮಾತನಾಡು, 
ಚರ್ಚಿಸು, ವ್ಯಾಖ್ಯಾನಿಸು ಎಂಬ ಅರ್ಥಗಳಿರುವಂತೆ ತೋರುತ್ತದೆ ಈ ಅರ್ಥವು ಸರಿಯಾದರೆ 
ಮೋಳಿಗೆ ಮಹದೇವಿಯ ಮೇಲಿನ ವಚನಕ್ಕೆ ಈ ರೀತಿ ಅರ್ಥಮಾಡಬಹುದು: ನಡೆನುಡಿ 
ಶುದ್ಧವಿಲ್ಲದವರು ಹಿರಿಯರ ವಚನಗಳನ್ನು ಓದಿ ವ್ಯಾಖ್ಯಾನ ಮಾಡಿದರೆ ಆ ವ್ಯಾಖ್ಯಾನ 
ಬೋಧನೆಗಳಿಗೆ ಯಾವ ಬೆಲೆಯೂ ಬರುವುದಿಲ್ಲ; ನಡೆನುಡಿಯನ್ನು ಶುದ್ದವಾಗಿರಿಸಿಕೊಂಡವರು 
ಈ ವ್ಯಾಖ್ಯಾನ ಕಾರ್ಯವನ್ನು ಮಾಡಿದರೆ ಅದಕ್ಕೆ ಹೆಚ್ಚು ಅರ್ಥವಂತಿಕೆಯೂದಗುತ್ತದೆ ಎಂದು. 
'ವಚನಂಗಳ: ಓದಿ ವಚನಂಗಳ ಕೇಳಿ ಕಂಡಕಂಡ ಠಾವಿನಲ್ಲಿ ಬಂಡುಗೆಲೆವ ಜಗಭಂಡ'ರನ್ನು* 
ಅನುಭಾವಿಗಳೆಂದು ಹೇಳಲಾಗದೆಂದು ಹೇಳುವ ಮತ್ತೊಬ್ಬ ವಚನಕಾರ್ತಿಯ ಮಾತುಗಳು 
ವಚನಗಳನ್ನು ಓದಿಕೊಂಡ ಕೆಲವರು ಜನರು ಸೇರಿದೆಡೆಗಳಲ್ಲಿ ವಚನಗಳನ್ನು ಉದ್ದರಿಸುತ್ತ 
ಮಾತನಾಡುವುದನ್ನು ಸೂಚಿಸುತ್ತಿರುವಂತೆ ತೋರುತ್ತದೆ. ಇವುಗಳನ್ನು ನೋಡಿದರೆ ಬಸವಾದಿಗಳ 
ಕಾಲದಲ್ಲಿ ತಮ್ಮ ಹಿಂದಿನವರ ಹಾಗೂ ಸಮಕಾಲೀನರ ವಚನಗಳನ್ನು ವ್ಯಾಖ್ಯಾನಿಸಿ ಹೇಳುವ 
ಮೂಲಕ ವೀರಶೈವಧರ್ಮ ಹಾಗೂ ವಚನ ಸಾಹಿತ್ಯಗಳ ಪ್ರಚಾರಕಾರ್ಯವು ನಡೆಯುತ್ತಲಿತ್ತೆಂದು 
ಹೇಳಬಹುದು. 


ವಚನಸಾಹಿತ್ಯದ ವೈಪುಲ್ಯ 


ವಚನಕಾರರಲ್ಲಿ ಯಾರು ಯಾರು ಎಷ್ಟೆಷ್ಟು ವಚನಗಳನ್ನು ಬರೆದಿದ್ದಾರೆಂಬುದನ್ನು 
ನಿರ್ದಿಷ್ಟವಾಗಿ ಹೇಳಲಾಗುವುದಿಲ್ಲ. ಏಕೆಂದರೆ ಅನೇಕ ವಚನಗಳು ನಮಗಿನ್ನೂ ದೊರೆಯದೇ 


೩೨. ಸಿದ್ದರಾ ಚಾರಿತ್ರ:೯.೬೨ 

೩೩. ಬಸವ ವ.೭೯೭:ಪು.೩.೨೫ (“ಹತ್ತು ಸಾವಿರ ಗೀತವ ಹಾಡಿ ಅರ್ಥವಿಟ್ಟಲ್ಲಿ ಫಲವೇನು 
ಮುಟ್ಟುತೆಜನನಜ*ಯೆದನ್ನಕ್ಕ”) 

೩೪, ಶಿವಶ ವ.ಪು.೩೦ (ಮೋಳಿಗೆ ಮಹಾದೇವಿ, ೩೫) 

೩೫. ಚನ್ನಬ ವ. ೪೪೨೭:ಪು.೧೯೩ 

೩೬. ಬಸವ ವ. ೬೭೮: ಪು.೨೭೧ 

೩೭, ಚನ್ನಬ ವ.೧೧೪೬: ಪು.೫೩೨ 

೩೮. ಶಿವಶ ವ. ಮ.೪೪೭ (ಅಮುಗೆ ರಾಯಮ್ಮ ೯೬) 


ವಚನ ಸಾಹಿತ್ಯ ಸ್ವರೂಪ ಮತ್ತು ವೈಶಿಷ್ಟ್ಯ / ೨೩ 


ಸಂಭವವು ಸಾಕಷ್ಟಿದೆ. ಮುಸಲ್ಮಾನರು ಕರ್ನಾಟಕದ ಮೇಲೆ ದಾಳಿ ಮಾಡಿದ ಕಾಲದಲ್ಲಿ 
ಚಲ್ಲಾಪಿಲ್ಲಿಯಾಗಿದ್ದ ವಚನ ಸಾಹಿತ್ಯವನ್ನು, ಶಾ೦ತಿಸ್ಥಾಪನೆಯ ನಂತರ, ವಿಜಯನಗರದ 
ಕಾಲದಲ್ಲಿ, ಮತ್ತೆ ಸಂಕಲನ ಮಾಡುವ ಪ್ರಯತ್ನ ನಡೆದುದರಿಂದ ಈಗ ದೊರಕಿರುವಷ್ಟು 
ವಚನಗಳಾದರೂ ನಮಗೆ ಉಳಿದು ಬಂದಿವೆ (ದಾಳಿಯ ಕಾಲದಲ್ಲಿ ಸಾಕಷ್ಟು ವಚನಗಳು 
ನಷ್ಟವಾಗಿರಲೂಬಹುದು, ಈಗ ನಮಗೆ ದೊರೆಯುವ ವಚನಗಳಲ್ಲಿ ಹಲವು ಪಕ್ಷಿಪ್ತಗಳಾಗಿ 
ಸೇರಿರಲೂ ಸಾಕು). ಆದರೆ ಕೆಲವು ವಚನಕಾರರ ವಚನಗಳಲ್ಲಿ ಕೆಲವರು ಬರೆದ ವಚನಗಳ 
ಸಂಖ್ಯೆಯು ಉಕ್ತವಾಗಿರುವುದನ್ನು ಕಾಣುತ್ತೇವೆ. ಸಿದ್ಧರಾಮನ ಒಂದು ವಚನವು ಈ ರೀತಿಯಿದೆ 
ಅಲ್ಲಯ್ಯಗಳ ವಚನ ಎರಡೆಂಬತ್ತು ಕೋಟ, ಅಪ್ಪಯ್ಯಗಳ ವಚನ ನಾಲ್ಕು ಲಕ್ಷದ ಮೂವತ್ತಾರು 
ಸಾಸಿರ. ಎಮ್ಮಯ್ಯಗಳ ವಚನ ವಚನಕ್ಕೊಂದು, ನೀಲಮ್ಮನ ವಚನ ಲಕ್ಷದ ಹನ್ನೊ ೦ದು ಸಾಸಿರ, 
ಗಂಗಾಂಬಿಕೆಯ ಪಚನ ಲಕ್ಷದ ಎಂಟು ರ ಎಮ್ಮಕ್ಕ ನಾಗಾಯಿಯ ವಚನ 'ಮೂರುಲಕ್ಷದ 
ತೊಂಬತ್ತಾರು ಸಾಸಿರ, ಮಡಿವಾಳಣ್ಣನ ವಚನ ಮೂರು ಕೋಟಿಮುನ್ನೂರು, ಹಡಪದಯ್ಯಗಳ 
ವಚನ ಹನ್ನೊಂದು ಸಾಸಿರ, ಮರುಳಸಿದ್ಧನ ವಚನ ಅರುವತ್ತೆಂಟು ಸಾಸಿರ, ಇಂತಪ್ಪ ವಚನದ 
ರಚನೆಯ ಬಿಟ್ಟು ಹುಡಿಮಣ್ಣ ಹೊಯ್ಯದೆ ಮಾಬನೆ, ಕ್ಕುತ ಕಾವ್ಯಾಲಂಕಾರ ನೋಡುವರ 
ನೋಡಿ, ಮಹಾದೇವ ಕಪಿಲಸಿದ್ಧ ಮಲ್ಲಿಕಾರ್ಜುನ:*್‌ ಅಲ್ಲಮನು 'ಎರಡೆಂಬತ್ತು ಕೋಟಿ' 
ವಚನಗಳನ್ನು ಬರೆದನೆಂಬ ಮಾತಿಗೆ ಅನುಗುಣವಾಗಿ ಅಲ್ಲಮನೇ "ಎರಡೆಂಬತ್ತು ಕೋಟಿ 
ವಚನಗಳ ಹಾಡಿ ಹಾಡಿ ಹಲವ ಹಂಬಿಲಿಸಿತ್ತನ್ನ ಮನವು" ಎಂದು ಒಂದೆಡೆ 
ಹೇಳಿಕೊಳ್ಳುತ್ತಾನೆ.” ತಾನೇ ಬರೆದ ವಚನಗಳ ಸ೦ಖ್ಯೆಯು ಅರವತ್ತೆಂಟು ಸಾವಿರವೆಂದು 
ಸಿದ್ಧರಾಮನು ಹೇಳಿಕೊಳ್ಳುತ್ತಾನೆ." ಆದರೆ ಇಲ್ಲಿ ಸೂಚಿತವಾಗಿರುವಷ್ಟು ಸಂಖ್ಯೆಯ 
ವಚನಗಳನ್ನು ಆಯಾ ವಚನಕಾರರು ಬರೆದರೆಂದು ಹೇಳುವುದು ಪ್ರಾಯಶಃ ಸರಿಯಲ್ಲ ಒಬ್ಬನ 
ಜೀವಮಾನಾವಧಿಯಲ್ಲಿ ಎಂಬತ್ತೆರಡು ಕೋಟ ವಚನಗಳನ್ನು ಬರೆಯುವುದು ಅಸಾಧ್ಯ. ಅದಲ್ಲದೆ 
ತಾವು ಇಷ್ಟಿಷ್ಟು ವಚನಗಳನ್ನು ರಚನೆ ಮಾಡಿದ್ದೇವೆಂದು ಆಯಾ ವಚನಕಾರರೇ ಹೇಳಿಕೊಳ್ಳುವ 
ಮಾತನ್ನು ಎಷ್ಟರಮಟ್ಟಿಗೆ ಅವಲಂಬಿಸಿ ತೀರ್ಮಾನಕ್ಕೆ ಬರಬಹುದು ಎಂಬ ವಿಷಯ 
ಸಂದೇಹಾಸ್ಪದ. ಅಲ್ಲಮ ಮತ್ತು ಸಿದ್ಧರಾಮರು ತಾವು ರಚಿಸಿರುವ ವಚನಗಳ ಸಂಖ್ಯೆಯನ್ನು 
ತಮ್ಮ ಜೀವಮಾನದ ಕೊನೆಯಲ್ಲಿ ನಿಂತು ಸೂಚಿಸಿರಬೇಕು ಅಥವಾ ತಾವಿನ್ನು ವಚನಗಳನ್ನು 
ರಚಿಸುವುದಿಲ್ಲ ಅಥವ ರಚಿಸಲು ಸಾಧ್ಯವಲ್ಲ ಎಂಬ ಪರಿಸ್ಥಿತಿಯಲ್ಲಿ ಹೇಳಿರಬೇಕು, ಇಲ್ಲವೇ ಇಷ್ಟು 
ವಚನಗಳನ್ನು ರಚಿಸಿದ ನಂತರ ಈ ಮಾತು ಹೇಳಿ, ಅನಂತರವೂ ವಚನ ರಚನೆ ಮಾಡಿರಬೇಕು 
(ಹಾಗಾದರೆ ಈ ಸಂಖ್ಯೆಯು ನಿರ್ದಿಷ್ಟ ಸಂಖ್ಯೆಯಾಗುವುದಿಲ್ಲ.. ಹಾಗಾಗಿ ಈ 
ಮಾತುಗಳನ್ನವಲಂಬಿಸಿ ವಚನಕಾರರು ರಚಿಸಿದ ವಚನಗಳ ಸಂಖ್ಯೆಯನ್ನು 
ನಿರ್ಧರಿಸಲಾಗುವುದಿಲ್ಲ. ಇವು ನಿರ್ದಿಷ್ಟ ಸಂಖ್ಯೆಯನ್ನೇ ಸೂಚಿಸದಿದ್ದರೂ 
ನಾನಾಪ್ರಮಾಣಾ೦ತರವನ್ನು ಸೂಚಿಸುತ್ತದೆಂದು ಡಾ.ಬಸವರಾಜು ಹೇಳುತ್ತಾರೆ." 


೪೦. ಸಿದ್ದರಾ ವ. ೧೦೭: ಪು.೩೫ 

೪೧. ಅಲ್ಲಮ ವ.ಚಂ.೩೦೭: ಪು.೧೫೦ 

೪೨. ಸಿದ್ಧರಾ ವ. ೧೦೬: ಪು: ೩೫ 

೪ಡಿ, ಎಲ್‌. ಬಸವರಾಜು : ಅಕ್ಕನ ವಚನಗಳು (ಪೀಠಿಕೆ: ಪು.೧೯) 


೨೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಆದರೆ ಸಿದ್ದರಾಮನು ಇತರ ವಚನಕಾರರು ರಚಿಸಿದ ವಚನ ಪ್ರಮಾಣವನ್ನು 
ಹೇಳಬೇಕಾದರೆ ಈ ಎಲ್ಲ ವಚನಕಾರರ ಜೀವಿತಾವಧಿಯ ನಂತರವೋ, ಇನ್ನು ಅವರ 
ವಚನಗಳನ್ನು ರಚಿಸಲಾರರೆಂಬ ಸ್ಥಿತಿಯಲ್ಲಿಯೋ ಹೇಳಿರಬೇಕು. ಆದರೆ ಹೀಗೆ ಹೇಳುವಾಗ 
ಅತಿಶಯೋಕ್ತಿಯ ಸಂಖ್ಯೆಯನ್ನು ಹೇಳಲು ಏನು ಕಾರಣವೆಂಬ ಪ್ರಶ್ನೆ ಏಳುತ್ತದೆ. ಹೀಗಾಗಿ 
ವಚನಕಾರರು ಹೇಳಿಕೊಳ್ಳುವ ವಚನ ಸಂಖ್ಯೆಯನ್ನವಲಂಬಿಸಿ ಯಾವ ನಿರ್ದಿಷ್ಟ ತೀರ್ಮಾನಕ್ಕೂ 
ಬರುವುದು ಅಸಾಧ್ಯ ವಾಗುತ್ತದೆ. 


ವಚನಗಳ ಬಾಹ್ಯ ಸ್ವರೂಪ 


ವಚನಗಳು ತಮ್ಮ ಹೊರರೂಪದಲ್ಲಿಯೇ ಅನೇಕ ವಿಶಿಷ್ಟು ಅಂಶಗಳಿಂದ ಕೂಡಿ 
ಹೊರನೋಟಕ್ಕೆ ಸುಲಭವಾಗಿ ಗುರುತಿಸಬಹುದಾದ ರಚನೆಗಳು. ಈ ಹೊರನೋಟವು ಸಂಕ್ಷಿಪ್ತತೆ, 
ವಚನಗಳ ಕೊನೆಯಲ್ಲಿರುವ ಅಂಕಿತಗಳು, ನಿಯತ ಛಂದಸ್ಸಿಗೆ ಒಳಪಡದ ಸಾಲುಗಳು ಇಂಥವು 
ಎದ್ದು ಕಾಣುವ ಅನೇಕ ಅಂಶಗಳು. 


ಮುಕ್ತಕರೂಪ 


ವಚನಗಳಲ್ಲಿ ಪ್ರತಿಯೊಂದೂ ಸ್ವತಂತ್ರವಾದ ರಚನೆ.ವಚನಕಾರರು ತನಗನ್ನಿಸಿದ 
ಭಾವನೆಯನ್ನು ಒಂದು ವಚನವಾಗಿ ರಚಿಸಿದುದರಿಂದ ಪ್ರತಿ ವಚನವೂ ಒಂದೊಂದು ಮುಕ್ತಕ. 
ಇಂತಹ ಮುಕ್ತಕ ರಚನೆಗಳು ಕನ್ನಡ ಸಾಹಿತ್ಯದಲ್ಲಿ ವಚನಗಳಿಗಿಂತ ಹಿಂದೆ ನಮಗೆ ತಿಳಿದಂತೆ 
ಇರಲಿಲ್ಲ. "ಕವಿರಾಜ ಮಾರ್ಗ'ವು ಹೇಳುವ ಬೆದಂಡೆ, ಚತ್ತಾಣಗಳಂತಹ ಕಾವ್ಯಪ್ರಕಾರಗಳು 
ನಾನಾಪದ್ಯಗಳಿಂದ ಕೂಡಿ ಸಾಕಷ್ಟು ದೀರ್ಫವಾಗಿಯೇ ಇರುತ್ತಿದ್ದವು. ಆದರೆ ಜನಪದ 
ಸಾಹಿತ್ಯದಲ್ಲಿ ಎಂದರೆ ಬರಹರೂಪವನ್ನು ಧರಿಸದ ಜನಸಾಮಾನ್ಯರ ರಚನೆಗಳಲ್ಲಿ ಈಚಿನ 
ಕಾಲದಂತೆಯೇ ಆಗಲೂ ತ್ರಿಪದಿ ಮುಂತಾದ ಛಂದೋಬದ್ಧವಾದ ಮುಕ್ತಕಗಳು 
ರೂಪುಗೊಂಡಿದ್ದುವೋ ಏನೋ ನಿಖರವಾಗಿ ಹೇಳಲು ನಮಗೆ ಆಧಾರಗಳಿಲ್ಲ. ನೇಮಿಚೆಂದನು 
'ಓನಕೆವಾಡು'ಗಳು ತ್ರಿಪದಿಗಳಲ್ಲಿ ರಚಿತವಾಗಿರುತ್ತಿತ್ತೆಂದು ಹೇಳುತ್ತಾನೆ." ಎಂದರೆ ಧಾನ್ಯಗಳನ್ನು 
ಕುಟ್ಟುವಾಗ ತ್ರಿಪದಿಗಳನ್ನು ಹಾಡುತ್ತಿದ್ದರು. ಪ್ರಾಯಶಃ ಈ ತ್ರಿಪದಿಗಳಲ್ಲಿ ಹಲವಾದರೂ. 
ಮುಕ್ತಕಗಳು. ಆದ್ದರಿಂದ ವಚನಗಳು ಬರಹ ರೂಪದಲ್ಲಿಳಿದ ಕನ್ನಡದ ಪ್ರಥಮ ಮುಕ್ತಕಗಳು 
ಎಂದು ಹೇಳಬಹುದು. ಈ ರೀತಿಯ ಮುಕ್ತಕ ರಚನೆ ಇತರ ಭಾರತೀಯ ಭಾಷೆಗಳ ಶಿಷ್ಟ 
ಸಾಹಿತ್ಯಗಳಲ್ಲಿಯೂ ಆ ಕಾಲದಲ್ಲಿದ್ದಿರಲಾರದು. ಸಂಸ್ಕ ಫದ ಅಷ್ಟಕ ಶತಕಗಳಲ್ಲಿ ಬರುವ ಪದ್ಯಗಳು 
ಸ್ವತಂತ್ರವಾದವಾದರೂ ಅವುಗಳನ್ನು ಸಮಾನ ಲು 1ಸಿತಿಯೊಂದು "ಸಂಬಂಧವಿರುವಂತೆ 
ಮಾಡುತ್ತದೆ. ಅಲ್ಲದೆ ಅವುಗಳು. ಒಂದಾದ ಮೇಲೊಂದರಂತೆ ಕ್ರಮಬದ್ಧವಾಗಿಯೇ 
ರಚಿತವಾಗಿರುವ ಪದ್ಯಗಳು; ಪ್ರತಿ ಪದ್ಯಕ್ಕೂ ಇಡೀ ಅಷ್ಟಕ ಅಥವ ಶತಕದ ಹಿನ್ನೆಲೆಯಲ್ಲಿ ಹೆಚ್ಚು 
ಅರ್ಥವಂತಿಕೆಯುಂಟಾಗುವುದು. ಜಯದೇವನ `ಅಷ್ಟಪದಿ'ಗಳೂ ಇಂತಹವೇ; ಅಲ್ಲದೆ ಇವನು 
ಈಚಿನವನು. ವಚನಗಳು ಇದಕ್ಕಿಂತ ಭಿನ್ನಸ್ಥರೂಪದವು. ಒಂದೊಂದು ವಚನವೂ ಆಯಾ 


೪೪. ಲೀಲಾವತಿ : ೨.೩೫ ಗದ್ಯ 


ವಚನ ಸಾಹಿತ್ಯ: ಸ್ವರೂಪ ಮತ್ತು ವೈಶಿಷ್ಟ್ಯ / ೨೫ 


ವಚನಕಾರನ ಯಾವುದೋ ಒಂದು ಕ್ಷಣದ ಅಭಿವ್ಯಕ್ತಿ ತಮಿಳಿನ ನಾಯನ್ಮಾರುಗಳ ರಚನೆಯಾದ 
"ತೇವಾರಂ'ಗಳಲ್ಲಿ ಒಂದೊಂದು 'ಪದಿಗ'ವೂ ಒಂದೇ ಭಾವನೆಯು ಹೇಳಲ್ಲಟ್ಟಿದ್ದರೂ ಹಲವಾರು 
ಪದ್ಯಗಳಿಂದೊಡಗೂಡಿರುವುದು, ಅಲ್ಲದೆ ಅವು ಛಂದೋಬದ್ಧವಾಗಿ ಹಾಡುವದಕ್ಕೇ 
ಬರೆದವುಗಳೂ ಆಗಿವೆ. 


ಅಂಕಿತಗಳು 


ವಚನಗಳ ಮತ್ತೊಂದು ವೈಶಿಷ್ಟ್ಯ ಅಂಕಿತಗಳು. ಒಬ್ಬೊಬ್ಬ ವಚನಕಾರನೂ ವಿಶಿಷ್ಟವಾದ 
ಅಂಕಿತದೊಡನೆ ವಚನಗಳನ್ನು ರಚಿಸಿದ್ದಾನೆ.ಮುಕ್ತಕದ ಕೊನೆಗೆ ಅಂಕಿತವನ್ನು ಹೇಳಿರುವುದರಿಂದ 
ಅದು ಯಾರ ರಚನೆಯೆಂದು ಸುಲಭವಾಗಿ ಗುರುತಿಸಬಹುದು. ಅಂಕಿತಗಳನ್ನಿಟ್ಟುಕೊ೦ಡು ಈ 
ಬಗೆಯ ರಚನೆಗಳನ್ನು ಮಾಡಿದವರಲ್ಲಿಯೂ ವಚನಕಾರರೇ ಮೊದಲಿಗರು. ಸಂಸ್ಕೃತದ ಸ್ತೋತ್ರ 
ಸಾಹಿತ್ಯದಲ್ಲಿ ಒಂದೊಂದು ಆರಾಧ್ಯದೈವದ ಹೆಸರು ಉತ್ತಮವಾಗಿರುತ್ತವೆ. ಉದಾಹರಣೆಗೆ 
ಶಂಕರಾಚಾರ್ಯರ "ಕರಾವಲಂಬನ ಸ್ತೋತ್ರ' ಹಾಗೂ 'ಕಾಲ ಭೈರವಾಷ್ಟಕ'ಗಳ ಪ್ರತಿ ಪದ್ಯದ 
ಕೊನೆಯ ಸಾಲಿನಲ್ಲಿ ಬೇರೆ ಬೇರೆ ದೈವಗಳ ಉಲ್ಲೇಖವಿದೆ. ದ್ರಾವಿಡ ಭಾಷೆಗಳಲ್ಲಿ ಗಮನಿಸಿದರೆ, 
ತಮಿಳಿನ ನಾಯನಾರ್‌ಗಳ ರಚನೆಯಾದ ಪದಿಗಂಗಳ ಕೊನೆಯಲ್ಲಿ ಕೃತಿಕಾರನ ಹೆಸರೋ, 
ಅವನ ವಿಶೇಷಣವೋ ಕಾಣಿಸಿಕೊಳ್ಳುತ್ತದೆಯಾದರೂ ಅದು ಒಬ್ಬನ ಕೃತಿಗಳೆಲ್ಲಕ್ಕೂ ಒಂದೇ 
ಆಗಿರುವುದಿಲ್ಲ. ವಚನಕಾರರು ತಮಗೆ ಅತ್ಯಂತ ಪೂಜ್ಯರಾದ ಈ ಪುರಾತನರ ಕೃತಿಗಳಿಂದ 
ಪ್ರೇರಿತರಾಗಿ "ಅಂಕಿತ'ವನ್ನು ಬಳಸುವುದನ್ನು ಪ್ರಾರಂಭಿಸಿರಬಹುದು. ಒಬ್ಬ ಮುಕ್ತಕಕಾರನ ಎಲ್ಲ 
ವಚನಗಳಲ್ಲಿಯೂ ನಿಯಮಿತವಾದ (ಕೆಲವು ವೇಳೆ ಕೊಂಚ ವ್ಯತ್ಕಾಸವಿರಬಹುದಾದ) 
ಅಂಕಿತವೊ೦ದು ಬಳಕೆಯಾಗಿರುವುದು ವಚನಗಳಲ್ಲಿಯೇ ಮೊದಲೆಂದು ಕಾಣುತ್ತದೆ. ಆದರೆ 
ಕೆಲವು ವಚನಕಾರರು ಒಂದಕ್ಕಿಂತ ಹೆಚ್ಚು ಅಂಕಿತಗಳನ್ನು ಬಳಸಿರುವುದನ್ನೂ ಕಾಣಬಹುದು. 


ವಚನಕಾರರು ಅಂಕಿತಗಳನ್ನು ಬಳಸುವಾಗ ಅನೇಕ ರೀತಿಗಳನ್ನು ಅನುಸರಿಸುತ್ತಾರೆ. 
ಬಹುಮಂದಿ ವಚನಕಾರರು ತಮ್ಮ ಆರಾಧ್ಯ ದೈವಗಳ ಹೆಸರನ್ನೇ ತಮ್ಮ ಅಂಕಿತವಾಗಿ 
ಬಳಸುತ್ತಾರೆ. “ಕೂಡಲಸ೦ಗಮದೇವ', “ಮಹಾಲಿಂಗ ಕಲ್ಲೇಶ್ವರ', “ರಾಮನಾಥ', 
“ಉಳಿಯುಮೇಶ್ವರ' ಮುಂತಾದ ಅಂಕಿತಗಳೆಲ್ಲವೂ ಆಯಾ ವಚನಕಾರರ ಇಷ್ಟದೈವಗಳು. 
(ಕುತೂಹಲಕರ ಅಂಶವೆಂದರೆ ಸ್ಥಾವರ ಲಿಂಗಪೂಜೆಯನ್ನು ಖಂಡಿಸಿದ ವಚನಕಾರರ ಈ 
ಮೇಲಿನ ಅಂಕಿತಗಳು ಬೇರೆ ಬೇರೆ ಊರಿನ ಸ್ಥಾವರಲಿಂಗಗಳ ಹೆಸರುಗಳೇ ಆಗಿರುವುದು!) 
ಕೆಲವು ವಚನಕಾರರು ತಮ್ಮ ಹೆಸರನ್ನೇ ದೈವವೆಂಬಂತೆ ಮಾರ್ಪಡಿಸಿ ತಮ್ಮ ಅಂಕಿತಗಳನ್ನಾಗಿ 
ಮಾಡಿಕೊಂಡರು. `ದಸರೇಶ್ವರಲಿಂಗ', `ಬ್ರಹ್ಮೇಶ್ವರಾ' ಇದಲ್ಲದೆ ಇನ್ನೂ ಕೆಲವು ಬಗೆಯಲ್ಲಿ 
ವಚನಕಾರರು ತಮ್ಮ ಅಂಕಿತಗಳನ್ನು ರೂಪಿಸಿಕೊಂಡರು." ಈ ಸಂಪ್ರದಾಯವು 
ಹರಿದಾಸರುಗಳ ಕಾಲದಲ್ಲಿಯೂ ಮುಂದುವರೆದಿರುವುದನ್ನು ಕಾಣಬಹುದು. 


೪೫, ವಚನಾಂಕಿತಗಳ ಬಗ್ಗೆ ಹೆಚ್ಚು ವಿವರಗಳಿಗೆ ನೋಡಿ, ಪಿ.ವಿ. ನಾರಾಯಣ "ವಚನಾಂಕಿತಗಳು: ಒಂದು 
ವಿಶ್ಲೇಷಣೆ' (ಸಾಧನೆ, ೧೩, ಪು: ೧೧೩-೧೪) 


೨೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಚನಗಳಛಂದೋಗಂಧಿತ್ಯ 


ವಚನಗಳು ವಿಶಿಷ್ಟವಾಗಿರುವುದು ಅವು ಛಂದೋಬದ್ಧವಾದ ರಚನೆಗಳಾಗದಿದ್ದರೂ 
ಅಂತರ್ಲಯವೊಂದನ್ನು ತಮ್ಮಲ್ಲಿ ಹುದುಗಿಸಿಕೊಂಡಿರುವುದರಿಂದ. ಎಷ್ಟೋ ವೇಳೆ ನಿರ್ದಿಷ್ಟ 
ಛಂದೋರೂಪವೊಂದರ ನಿಯಮಗಳಿಗನುಸಾರವಾಗಿದ್ದರೂ ಪದ್ಯವೊಂದು ಲಯಗಾರಿಕೆಯ 
ವಿಷಯದಲ್ಲಿ ಸುಂದರವಾಗಿಲ್ಲದಿರಬಹುದು. ಚಂಪೂಕವಿಗಳು ಬಳಸಿದ ಅಕ್ಷರ ವೃತ್ತಗಳು 
ಸಂಸ್ಕೃತಭಾಷೆಯ ಜಾಯಮಾನಕ್ಕೇ ವಿಶಿಷ್ಠವಾಗಿರುವುದರಿಂದ ಅಲ್ಲಿನ ಲಯಗಾರಿಕೆ ಕನ್ನಡಕ್ಕೆ 
ಸರಿಹೊಂದುವುದಿಲ್ಲ. (ಚಂಪೂ ಕೃತಿಗಳ ವೃತ್ತಗಳಲ್ಲಿ ಬಳಸುವ ಭಾಷೆ ಸಂಸ್ಕೃತ 
ಭೂಯಿಷ್ಯವಾಗಿರುವುದಕ್ಕೆ, ಸಂಸ್ಕೃತ ಸಮಾಸ ಪದಗಳ ಬಗ್ಗೆ ಮೋಹವಿರುವ ಕವಿಗಳು 
ಮುಂದೆಯೂ ಅಕ್ಷರ ವೃತ್ತಗಳಲ್ಲಿಯೇ ಪದ್ಯ ರಚನೆ ಮಾಡಿದುದಕ್ಕೆ ಇದೇ 
ಕಾರಣವಿರಬಹುದೇ?) ಹಾಗಾಗಿ ಅವುಗಳಲ್ಲಿ ಬಹು ಪದ್ಯಗಳು ನಿಯಮಬದ್ಧವಾಗಿದ್ದರೂ ಕಿವಿಗೆ 
ಇಂಪಾಗಿರುವುದಿಲ್ಲ. ಮತ್ತೆ ಕೆಲವು ಸೊಗಸುವುದು ಅವುಗಳನ್ನು ಓದುವ ರೀತಿಯಿಂದ. ಈ 
ಓದುವ ರೀತಿಗೂ ವೃತ್ತದ ನಿಯಮಕ್ಕೂ ನೇರವಾದ ಸಂಬಂಧವೇ ಇಲ್ಲದಿರಬಹುದು. ಶ್ರೀ 
ಬಸವನಾಳರು ತಮ್ಮ "ಬಸವಣ್ಣನವರ ವಚನಗಳು' ಎಂಬ ಸಂಪಾದಿತ ಕೃತಿಯ 
ಪ್ರಸ್ತಾವನೆಯಲ್ಲಿ ತುಂಬ ಸಮರ್ಪಕವಾಗಿ ತೋರಿಸಿಕೊಟ್ಟಿರುವಂತೆ ಸುಂದರವಾದ ಪದ್ಯಗಳ 
ಲಯವು ಪದ್ಯ ಜಾತಿಗಳ ನಿಯಮಕ್ಕೆ ಭಿನ್ನವಾದ ರೀತಿ ಓದುಗಾರಿಕೆಯಿಂದಲೂ 
ಸಾಧಿತವಾಗಬಹುದು.** ವಚನಗಳಲ್ಲಿ ಈ ಬಗೆಯ ನಿಯಮರಹಿತವಾದರೂ ಸಮರ್ಥವಾದ 
ಲಯವನ್ನು ಕಾಣುತ್ತೇವೆ. 


"ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, 
ಅಂಬುಜಕೆ ಭಾನುವಿನುದಯದ ಚಿಂತೆ, 
ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, 
ಎನಗೆ ನಮ್ಮ ಕೂಡಲ ಸಂಗಮದೇವರ 
ನೆನೆವುದೆ ಚಿಂತೆ 


ಎಂಬ ಬಸವಣ್ಣನ ವಚನವನ್ನು ಒಂದೊಂದು ವಾಕ್ಯವನ್ನೂ ಒಂದೊಂದು ಸಾಲಾಗಿ ಭಾವಿಸಿ 
ಓದಿದಾಗ ಅಲ್ಲಿ ಯಾವ ವೃತ್ತದ ನಿಯಮಬದ್ಧವಾದ ರಚನೆಯನ್ನು ಕಾಣದಿದ್ದರೂ ಅದು 
ಪದ್ಯವೆಂಬ ಭಾವನೆಯುಂಟಾಗಬಹುದು. ಹಾಗೆಯೇ, 


"ಗಿರಿಯಲ್ಲಲ್ಲದೆ ಹುಲ್ಲುಮೊರಡಿಯಲ್ಲಾಡುವುದೆ ನವಿಲು? 
ಕೊಳಕ್ಕಲ್ಲದೆ ಕಿರುವಳ್ಳಕ್ಕೆಳಸುವುದೆ ಹಂಸೆ? 

ಮಾಮರ ತಳಿತಲ್ಲದೆ ಸರಗೈವುದೆ ಕೋಗಿಲೆ? 
ಪರಿಮಳವಿಲ್ಲದೆ ಪುಷ್ಪಕ್ಕೆಳಸುವುದೆ ಭ್ರಮರ? 

ಪೇಳಿರೆ, ಕೆಳದಿಯರಿರಾ'** 


ಎಂಬ ವಚನದಲ್ಲಿಯೂ ಅದನ್ನು ಓದುವಾಗ ನಿಯಮಾತೀತವಾದ ಒಳಲಯಗಾರಿಕೆಯನ್ನು 


ಶಿ.ಶಿ.ಬಸವನಾಳ್‌: ಬಸವಣ್ಣನವರ ಷಟ್‌ಸ್ಥಳದ ವಚನಗಳು (೧೯೬೨) ಪ್ರಸ್ತಾವನೆ: ಪು.೨೦-೨೩ 


೪೬. ಬಸವಷಟ್‌ ವ. ೩೬೪ ಪು.೬೫ 
೪೭. ಶಿವಶ ವ; ಪು. ೧೨೦(ಅಕ್ಕಮಹಾದೇವಿ, ೨೮೫) 


ವಚನ ಸಾಹಿತ್ಯ: ಸ್ಪರೂಪ ಮತ್ತು ವೈಶಿಷ್ಟ್ಯ / ೨೭ 


ಅನುಭವಿಸುತ್ತೇವೆ. ಈ ದೃಷ್ಟಿಯಿಂದ "ಯಾವ ಒಂದು ಸೂತ್ರದಿಂದಲೂ ವಿವರಿಸಲಾಗದಂಥ 
'ತಂತ್ರ'ವೊಂದು ವಚನಗಳ ಗದ್ಯವನ್ನು ಸಾಮಾನ್ಯ ಗದ್ಯದಿಂದ ಬೇರ್ಪಡಿಸಿದೆ: ವಚನಗಳನ್ನು 
“ಗದ್ಯಗೀತೆ'ಗಳನ್ನಾಗಿ ಮಾರ್ಪಡಿಸಿದೆ ಎಂಬ ಮಾತು ಸತ್ಯ 


ಆದರೆ ಎಷ್ಟೋ ವಚನಗಳಲ್ಲಿ, ಇಡೀ ವಚನದಲ್ಲಿಯಲ್ಲವಾದರೂ ಭಾಗಶಃ, ಸ್ಪಷ್ಟವಾದ 
ಲಯಗಾರಿಕೆಯನ್ನು ಗುರುತಿಸುವುದು ಸಾಧ್ಯ. 


"ಕಡಿಗಳ ಹದಿನೆಂಟನೊಡಗೂಡಿ ಸಂದಿಸಿ 

ತೊಡಚಿ ಕಟ್ಟಿದೆ ನರರ ಬಂಧನದಲ್ಲಿ"? 

ಎಂಬ ಜೇಡರ ದಾಸಿಮಯ್ಯನ ವಚನವೊಂದರ ಮೊದಲ ಸಾಲುಗಳಲ್ಲಿ, 
"ಕುಜಕಿವಿಂಡು ಕಬ್ಬಿನ ಉಲಿವ ತೋಂಟವ ಹೊಕ್ಕು, 
ತೆಅನನಜಯದೆ ತನಿರಸದ- 

ಹೊಅಗಣೆಲೆಯನೆ ಮೇದುವು"”” 


ಎಂಬ ಬಸವಣ್ಣನ ವಚನವೊಂದರ ಸಾಲುಗಳಲ್ಲಿಯಾಗಲೀ 


"ಒಬ್ಬಂಗೆ ಇಹವುಂಟು ಒಬ್ಬಂಗೆ ಪರವುಂಟು 
ಒಬ್ಬಂಗೆ ಅಹವಿಲ್ಲ ಒಬ್ಬಂಗೆ ಪರವಿಲ್ಲ 
ಒಬ್ಬಂಗೆ ಇಹಪರವೆರಡೂ ಇಲ್ಲ 
ಮಹಾದೇವಿಯಕ್ಕನ ಈ ವಚನದಲ್ಲಾಗಲೀ 
'ಸತಿಭಕ್ತೆಯಾದಡೆ. ಹೊಲೆಗಂಜಲಾಗದು 
ಪತಿಭಕ್ತನಾದಡೆ ಕುಲಕಂಜಲಾಗದು"** 


ಎಂಬ ಅಲ್ಲಮನ ವಚನ ಭಾಗದಲ್ಲಾಗಲೀ ನಾವು ಅಂಶಲಯವನ್ನು ಗುರುತಿಸಬಹುದು. ಇವು 
ಅಂಶಗಣ ಘಟಿತವಾದ ಯಾವೊಂದು ಪದ್ಯಜಾತಿಯಲ್ಲಿಯೂ ವಚನ ರಚನೆ ಮಾಡಲು 
ಹೊರಟ ಪ್ರಯತ್ನಗಳಲ್ಲವಾದರೂ ಅನಾಯಾಸವಾಗಿ ಅಂಶಲಯವು ಮೆರೆದಿದೆ. 


"ಬಹು ಮಾತನಾಡುವ ಬಾಯಿ ಸರ್ವರ ಕೂಡಿ 
ಬೆರೆದೆನೆಂಬಂಗಕ್ಕೆ ಮಣಿಯ ಕಾಣೆ" 


ಎಂಬ ಸಾಲುಗಳಲ್ಲಿ ಅಂಶಗಣ ಘಟಿತವಾದ ಷಟ್ಟದಿಯ ಅರ್ಧಭಾಗವನ್ನು ಕಾಣುತ್ತೇವೆ. 
ವಚನಕಾರ್ತಿಗೆ ತಾನು ಈ ಎರಡು ಸಾಲುಗಳಲ್ಲಿ ಷಟ್ಪದಿಯ ಅರ್ಧಭಾಗವನ್ನು ರಚಿಸಿದ್ದೇನೆಂಬ 
ಕಲ್ಪನೆಯಿರದಷ್ಟು ಪ್ರಚ್ಛನ್ನವಾಗಿ ಈ ಲಯವು ವಚನದಲ್ಲಿ ಸೇರಿಹೋಗಿದೆ. 


೪೯. ಎಜ್‌.ತಿಪ್ಪೇರುದ್ರಸ್ವಾಮಿ : ಶರಣರ ಅನುಭಾವದ ಸಾಹಿತ್ಯ, ಪು.೨೨೪ 
೫೦. ದೇ ದಾ ವ (ಹ) ೭೨ : ಪು.೫೨ 

೫೧. ಬಸವ ವ ೫೯೬ : ಪು.೨೩೯ 

೫೨. ಶಿವಶ ವ : ಪು.೭೫ (ಮಹಾದೇವಿಯಕ್ಕ ೧೮೮) 

೫೩. ಅಲ್ಲಮ ವ ೮೯ : ಪು. ೮೯ 

೫೪. ಶಿವಶ ವ: ಪು. ೪೯೦ (ಅಕ್ಕಮ್ಮ ೬೭) 


೨೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


"ಬಿಳಿಯ ಕಣಕೆ ಕಣಿಗಿಲೆಲೆಯ, ತೊಣತಿಯ ತಡಿಯ ಮಳಲ ತಂದು" 


"ದಿಟವ ಮಾಡಿ ಪೂಜಿಸಿದಡೆ ಸಟೆಯ ಮಾಡಿ ಕಳೆವೆ. 
ಸಟೆಯ ಮಾಡಿ ಪೂಜಿಸಿದರೆ ದಿಟವ ಮಾಡಿ ಕಳೆವೆ'* 


ಎಂಬ ವಚನಗಳ ಸಾಲುಗಳಲ್ಲಿ ಮೂರು ಮಾತ್ರೆಯ ಲಯವನ್ನು ಕಾಣುತ್ತೇವೆ. 


'ಕಬ್ಬಿನ ಹಣಿದವನಾಡುವರಲ್ಲದೆ, ಕಾಯದ ಹಣಿದವನಾಡುವರೇ?'*₹ 
"ನಂಬರು, ನೆಚ್ಚರು, ಬಜೆದೇ ಕರೆವರು; 
ನಂಬಲಟೆಯರೀ ಲೋಕದ ಮನುಜರು" 


ಈ ಸಾಲುಗಳಲ್ಲಿ ನಾಲ್ಕು ಮಾತ್ರೆಯ ಗಣಗಳನ್ನು ಕಾಣಬಹುದು. 


"ಬಯಲಿಂಗೆ ಕಡೆಯಿಲ್ಲ ಮರುತಂಗೆ 
ಕಡೆಯಿಲ್ಲ ರುಚಿಗೆ ಖಂಡಿತವಿಲ್ಲ'!” 


"ಭವಿಯ ಬೆರಸಿದ ಭಕ್ತಿ ಹವಿಯ ಬೆರಸಿದ ಬೀಜ 
ಉದಕ ಬೆರಸಿದ ಎಣ್ಣೆ ಜ್ಯೋತಿ ಪ್ರಜ್ವಲಿಸುವುದೆ?" 


"ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ? ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ? 
ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ? ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ?" 


ಇಂತಹ ವಚನಗಳ ಸಾಲಿನಲ್ಲಿ ಸ್ಪಷ್ಟವಾದ ಪಂಚಮಾತ್ರಾಲಯವನ್ನು ಗುರುತಿಸಬಹುದು. 
ಪಂಚಮಾತ್ರಾಲಯವು ಕನ್ನಡದಲ್ಲಿ ಅತ್ಯಂತ ಸಹಜವಾದ ಲಯವಾದುದರಿಂದ ಮಿಕ್ಕ 
ಮಾತ್ರಾಲಯಗಳಿಗಿಂತಲೂ ಪಂಚಮಾತ್ರಾಲಯವು ವಚನಗಳಲ್ಲಿಯೂ ಹೆಚ್ಚಾಗಿ ಕಾಣಿಸುವುದು 
ತುಂಬ ಸಹಜವಾಗಿದೆ. ಎಷ್ಟೋ ಕಡೆಗಳಲ್ಲಿ ಪಂಚಮಾತ್ರಾಲಯವು ಮೂರು-ನಾಲ್ಕು-ಮೂರು 
ಮಾತ್ರೆಗಳ ಗಣಗಳಾಗಿ ಒಡೆದು ಕೊಂಚ ಲಯವೈವಿಧ್ಯವನ್ನೂ ತೋರುತ್ತದೆ. 


"ನಾರುಬೇರಿನ ಕುಟಿಲ ಕಪಟದ ಯೋಗವಲ್ಲದು ನಿಲ್ಲಿಭೋ! 
ಕಾಯಸಮಾಧಿ, ಕರಣಸಮಾಧಿ ಯೋಗವಲ್ಲದು ನಿಲ್ಲಿಭೋ!'" 


೫೫. ಬಸವ ವ. ೮೨: ಪು.೪೦ 

೫೬. ಬಸವ ವ. ೮೯೦: ಪು. ೩೬೫ 

೫೭. ಬಸವ ವ. ೬೭೯ : ಪು.೨೭೨ 

೫೮. ಬಸವಷಟ್‌ ವ. ೧೧೬: ಪು.೩೧ 

೫೯. ಅಲ್ಲಮ ವ. ೪೬೩ : ಪು.೨೦೪ 

೬೦. ಶಿವಶ ವ. ಪು ೩೫೭ (ಸತ್ಯಕ್ಕ, ೨೩೮) 

೬೧. ಶಿವಶ ವ : ಪು. ೪೭ (ಮಹಾದೇವಿಯಕ್ಕ, ೧೨೧) 
೬೨, ಅಲ್ಲಮ ವ. ೩೧೩ : ಪು. ೧೫೨ 


ವಚನ ಸಾಹಿತ್ಯ ಸ್ವರೂಪ ಮತ್ತು ವೈಶಿಷ್ಟ್ಯ / ೨೯ 


"ಸುರರ ಬೇಡಿದಡಿಲ್ಲ, ನರರ ಬೇಡಿದಡಿಲ್ಲ 
ಬೆದೆ ಧೃತಿಗೆಡಬೇಡ ಮನವೆ! 


ಈ ಮೇಲೆ ಹೇಳಿದ ಸ್ಪಷ್ಟವಾದ ಲಯಗಾರಿಕೆಯಲ್ಲದ ಓದುವ ಧಾಟಿಯಿಂದ 
ನಾನಾರೀತಿಯಲ್ಲಿ ಪರಿಣಾಮಕಾರಿಯಾದ ಲಯವನ್ನು ವಚನಗಳಲ್ಲಿ ಸಾಧಿಸಿಕೊಳ್ಳುವುದು 
ಸಾಧ್ಯವಿದೆ. ಮೇಲೆ ಉದಾಹರಿಸಿರುವ ಸಾಲುಗಳು ಆಯಾ ವಚನದ ಭಾಗಗಳು ಮಾತ್ರ ಈ 
ಸಾಲುಗಳಲ್ಲಿ ಕಾಣುವ ಲಯಗಾರಿಕೆಯನ್ನೇ ಆಯಾ ವಚನಗಳುದ್ದಕ್ಕೂ ನಾವು ಕಾಣಲಾರೆವು. 
ವಚನಗಳು ನಿಯಮಗಳಿಗೊಳಗಾಗಿ ರಚಿತವಾಗಿಲ್ಲದಿರುವುದರಿಂದ ಇಡೀ ವಚನದಲ್ಲಿ ಯಾವುದೇ 
ನಿರ್ದಿಷ್ಟ ಲಯವನ್ನು ನಿರೀಕ್ಷಿಸುವುದೂ ತಪ್ಪಾಗುತ್ತದೆ. ಆದರೆ ವಚನಗಳ ಪರಿಚಯ 
ವಿದ್ದವರಿಗೆಲ್ಲರಿಗೂ ಅವುಗಳಲ್ಲಿ ಅಡಗಿರುವ ಪರಿಣಾಮಕಾರಿಯಾದ ಲಯವು ಯಾವೊಂದು 
ಬುದ್ಧಿಗೋಚರವಾಗದಿದ್ದರೂ ಅನುಭವಕ್ಕೆ ಬಂದಿರುತ್ತದೆ. ವಚನಗಳಲ್ಲಿನ ಲಯಗಾರಿಕೆಯ 
ಸಂಕೀರ್ಣತೆಗಳನ್ನು ತೋರಿಸಿಕೊಡುವುದು ನಮಗೆ ಪ್ರಸ್ತುತವಾದುದಲ್ಲದು ದರಿಂದ ಮೇಲೆ 
ಸ್ಪಷ್ಟವಾಗಿ ಗೋಚರವಾಗುವಂತಹ ಲಯಗಾರಿಕೆಯನ್ನು ಮಾತ್ರಗುರುತಿಸಿದೆ. 


ವಚನಗಳ ಭಾಷೆ 


ಕನ್ನಡದಲ್ಲಿ ನಮಗೆ ದೊರೆಯುವ ಪ್ರಾಚೀನತಮ ಕೃತಿಗಳು ಜೈನರಿಂದ ಬರೆಯಲ್ಪಟ್ಟಿರು 
ವುದಕ್ಕೆ ಕಾರಣ ಜೈನರು ತಮ್ಮ ಧರ್ಮವನ್ನು ಕನ್ನಡ ಜನತೆಯಲ್ಲಿ ಬಿತ್ತಬೇಕಾದರೆ ಕನ್ನಡದ 
ಮೂಲಕವಾಗಿಯೇ ಆ ಕೆಲಸವನ್ನು ಮಾಡಬೇಕೆಂಬ ಅರಿವು. ವಚನಕಾರರು ಈ ಕೆಲಸವನ್ನು 
ಇನ್ನಷ್ಟು ಸಮರ್ಪಕವಾಗಿ ಮಾಡಿ ತಮ್ಮ ಧರ್ಮವು ಹೆಚ್ಚು ಆಳವಾದ ಪ್ರಭಾವವನ್ನು ಹೆಚ್ಚು 
ಜನರ ಮೇಲೆ ತ್ವರಿತವಾಗಿ ಆಗುವಂತೆ ಮಾಡಿದರು. ತಮ್ಮ ಭಾವನೆಗಳನ್ನು ಅತ್ಯಂತ 
ಸಮರ್ಪಕವಾಗಿ ಜನರಿಗೆ ತಲುಪಿಸಲು ಕನ್ನಡ ಭಾಷೆಯ ಸತ್ವವನ್ನು ಕಂಡಿದ್ದ ವಚನಕಾರರು ಆ 
ಸತ್ವವನ್ನು ಬಳಸಿಕೊಂಡದ್ದೇ ಅಲ್ಲದೆ ಕನ್ನಡ ಭಾಷೆಯ ಕಸುವನ್ನೂ ಬೆಳೆಸಿದರು. ಹಾಗೆ 
ಭಾಷೆಯನ್ನು ಬಳಸುವಾಗ ವಚನಕಾರರು ವಿಶಿಷ್ಟ ತಂತ್ರಗಳನ್ನು ಬಳಸಿ ಅಭಿವ್ಯಕ್ತಿಯು 
ಸಮರ್ಥವಾಗಿ ನಡೆಯುವಂತೆ ಮಾಡಿದರು. ಆದರೆ ಆ ಬಗೆಯ ಭಾಷೆಯನ್ನು 
ಪ್ರಜ್ಞಾಪೂರ್ವಕವಾಗಿ ಅವರು ಬಳಸಿದರೆಂದು ನಮ್ಮ ಅರ್ಥವಲ್ಲ; ಪ್ರತಿಭಾವಂತರಾದ ಹಲವರು 
ವಚನಕಾರರ ಪ್ರತಿಭೆ ಭಾಷೆಯನ್ನು ಬಳಸುವ ರೀತಿಯನ್ನು ಗುರುತಿಸಿತ್ತೆನ್ನುವುದು ನಮ್ಮ 
ಅಭಿಪ್ರಾಯ. 


ತಮ್ಮ ಧರ್ಮ ಸಮಾಜದಲ್ಲಿ ಆಳವಾಗಿ ಬೇರೂರಬೇಕಾದರೆ ಅತ್ಯಂತ ಕೆಳಮಟ್ಟದ 
ಸಮಾಜದಲ್ಲಿ ಅದು ನೆಲೆಗೊಳ್ಳಬೇಕೆಂದು ವಚನಕಾರರು ಅರಿತಿದ್ದರು. ಹಾಗೆ ಅತ್ಯಂತ 
ಸಾಮಾನ್ಯರ ಮನಸ್ಸಿನಲ್ಲಿ ತಮ್ಮ ಅಭಿಪ್ರಾಯಗಳು ಮೂಡಬೇಕಾದರೆ ತಾವು ಬಳಸುವ ಭಾಷೆಯು 
ಸಾಮಾನ್ಯರ ಭಾಷೆಯಾಗಬೇಕಿತ್ತು. ಪಂಡಿತರು ಬಳಸುವ ಸಂಸ್ಕೃತ ಭೂಯಿಷ್ಠವಾದ 
ಭಾಷೆಯಲ್ಲಿಯೋ, ಆ ಕಾಲದ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಬಳಸುತ್ತಿದ್ದ ಆಡುನುಡಿಗಿಂತ 
ಭಿನ್ನವಾದ ಕಾವ್ಯಭಾಷೆ (ಶಿಂಜಣುಛಿ ಜುಛೀಣಟಿ) ಯಲ್ಲಿಯೋ ತಮ್ಮ ಅನಿಸಿಕೆಗಳನ್ನು 


೬ಡಿ. ಬಸವ ವ. ೨೭೭ : ಪು. ೧೧೩ 


೩೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹೇಳಿಕೊಂಡರೆ ಅದು ಮೇಲುವರ್ಗದ ಕೆಲವರನ್ನು ಮಾತ್ರ ತಲುಪುವುದೆಂದು ಬಲ್ಲ ಶರಣರು 
ತಾವು ಸಾಮಾನ್ಯರ ಜೊತೆಗಿನ ಭಾಷೆಯಲ್ಲಿಯೇ ತಮ್ಮ ಆಳವಾದ ಅನುಭವಗಳನ್ನು ಹೇಳಿದರು. 


ಏನಿ ಬಂದಿರಿ, ಹದುಳವಿದ್ದಿರೇ? ಎಂದರೆ " 

ನಿಮ್ಮ ಮೈಸಿರಿ ಹಾಜಿ ಹೋಹುದೆ? 

ಕುಳ್ಳಿರೆಂದರೆ ನಿಮ್ಮ ನೆಲ ಕುಳಿಹೋಹುದೆ? 

ಒಡನೆ ನುಡಿದರೆ ಸಿರ-ಹೊಟ್ಟೆಯೊಡೆವುದೆ? 

ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿರ್ದಡೆ, 

ಕೆಡಹಿ ಮೂಗ ಕೊಯ್ಯದೆ ಮಾಣ್ಣನೆ ಕೂಡಲಸಂಗಮದೇವ" 


ಈ ವಚನದಲ್ಲಿ ಬಸವಣ್ಣನು ಆಡುಮಾತಿನ ವ್ಯಂಗ್ಯವನ್ನು ಬಳಸಿಕೊಂಡಿದ್ದಾನೆ.ಇಲ್ಲಿ ಸೌಜನ್ಯವನ್ನು 
ಹೊಂದಿರಬೇಕಾದ ಅವಶ್ಯಕತೆಯನ್ನು ಹೇಳಿ, ಹಾಗಿಲ್ಲದಿದ್ದರೆ ಕೂಡಲ ಸಂಗಮದೇವನು "ಕೆಡಹಿ 
ಮೂಗ ಕೊಯ್ಯದೆ ಮಾಣ್ಣನೆ' ಎಂಬ ಅತ್ಯಂತ ಸಹಜವಾದ ಮಾತಿನಲ್ಲಿ ಸಮರ್ಥವಾಗಿ ತನ್ನ 
ಭಾವನೆಯನ್ನು ವ್ಯಕ್ತಪಡಿಸುತ್ತಾನೆ. 


"ತೊಡೆಯಲ್ಲಿ ಮುದ್ರೆಯನ್ನೊತ್ತಿದಡೇನೋ, 
ಅದು ನಡೆಯಲ್ಲಿ ಶುಚಿಯಾಗಬಲ್ಲುದೆ? 
ಮಡಿಲಲ್ಲಿ ಲಿಂಗವ ಕಟ್ಟಿದಡೇನೋ, ಲೋಕದ 
ಅಜ್ಜಾನಿತನ ಬಿಡುವುದೆ? ನಡೆನುಡಿ 
ಸತ್ಯಸದಾಚಾರಿಗಳು ಎಡೆಯೆಡೆಗೊಬ್ಬರು 
ಕಾಣಾ ರಾಮನಾಥಾ" 


ಎನ್ನುವ ಈ ವಚನದಲ್ಲಿ ಮೊದಲು ಎರಡು ಅಸಾರ್ಥಕವಾದ ವಿಷಯಗಳನ್ನು ನಿರೂಪಿಸಿ 
ಅನಂತರ ಸಾರ್ಥಕವಾದುದನ್ನು, ಅದು ಅಪರೂಪವೆಂಬುದನ್ನು ಅತ್ಯಂತ ಸಾಮಾನ್ಯ 
ಮಾತಿನಲ್ಲಿಯೇ ವಚನಕಾರರು ಸಾಧಿಸುತ್ತಾರೆ. ಇಡೀ ವಚನಗಳ ಭಾಷೆಯು 
ಆಡುನುಡಿಯಾಗಿರುವಾಗ ಅಲ್ಲಿ ಆಡುಭಾಷೆಯಲ್ಲಿ ನುಡಿಗಟ್ಟುಗಳನ್ನು ಅಸಂಖ್ಯವಾಗಿ ಕಾಣುತ್ತೇವೆ. 
'ಒ೦ದು ಜವೆ ಕೊಣತೆಯಾದರೆ, ಎನ್ನನದ್ದಿ ನೀನೆದ್ದು ಹೋಗು', "ನೀವಲ್ಲದೆ ಅನ್ಯವ ನನೆದೊಡೆ 
ತಲೆದಂಡ, ತಲೆದಂಡ! “ಇ೦ತಪ್ಪ ಬಾಷೆ ಕಿಂಚಿತ್ತು ಹುಸಿಯಾದೆಡೆ ನೀನಂದೆ ಮೂಗ ಕೊಯಿ', 
"ಇದು ಪುಸಿಯಾದಡೆ ಹಲ್ಲುದೋಆ್‌ ಮೂಗಕೊಯ್ಯಿ', "ಹೊಟ್ಟೆ ಜೋಲಾಡುವಂತೆ ನಕ್ಕ 
ಕರುಣಾಕರ', “ಒಳಲೊಟ್ಟಿಗಳು ನೆರೆದು ಗಳಹುತ್ತಿಹರು', “ಪರ್ವತವ ಹೊಖುವಂಗೆ 
ಸಿಂಬೆಯೋಂದು ಸಹಾಯವೇ], "ಹುಣಿಸೆಯ ಹೂವೆಲ್ಲ ಕಾಯಾಗಬಲ್ಲುದೆ', "ಮೀಸಲ ಬೋನವ 
ನಾಯಿ ಮುಟ್ಟಿದಂತೆ, "ಹೊಳ್ಳ ಕುಟ್ಟಿ ಕೈ ಹೊಟ್ಟಾದಂತೆ', "ಕಬ್ಬುನ ಉಂಡ ನೀರಿನಂತೆ”, “ಇವ 
ಕುಟ್ಟಿಲೇಕೆ, ಕುಸುಕಲೇಕೆ', “ಮನಸಿಜನ ತಲೆಯ ಬರೆಹವ ತೊಡೆದನು', “ಕುಡಿಕೆಯ ಘೃತ 


೬೪. ಬಸವಷಟ್‌ ವ. ೨೪೧: ಪು. ೬೩ 


೬೫ ದೇದಾ ವ (ಹ) ೬೭: ಪು. ೫೦ 


ವಚನ ಸಾಹಿತ್ಯ: ಸ್ಟರೂಪ ಮತ್ತು ವೈಶಿಷ್ಟ್ಯ / ೩೧ 


ಅಗಲಿಗೆ ಬಂದಂತೆ' ಮುಂತಾದ ಭಾಷೆಯ ಸತ್ವರೂಪದಲ್ಲಿರುವ ಆಡುನುಡಿಗಳನ್ನು ತಮ್ಮ 
ವಚನಗಳಲ್ಲಿ ಶರಣರು ಬಳಸಿಕೊಂಡು ಬರಹಕ್ಕೆ ಸಹಜತೆಯನ್ನುಂಟು ಮಾಡಿದುದಲ್ಲದೆ ಗುರಿ 
ತಾಗಲು ಸಮರ್ಥವಾದ ರೀತಿಯಲ್ಲಿ ದುಡಿಸಿಕೊಂಡರು. ವಚನಕಾರರು ತಮ್ಮ ವಚನಗಳಲ್ಲಿ 
ತಮ್ಮ ಭಾವನೆಯ ತುರ್ತನ್ನು ಸೂಚಿಸುವ ಒಂದು ತಂತ್ರವಾಗಿ ಯಾರಿಗೋ ತಮ್ಮ 
ಭಾವನೆಯನ್ನು ಹೇಳಿಕೊಳ್ಳುವಂತೆ ರಚಿಸುತ್ತಾರೆ. ಅಂಕಿತಗಳನ್ನು ಬಳಸುವುದರಿಂದ 
ವಚನಕಾರರಿಗೆ ಈ ರೀತಿಯ ಸಹಾಯವೂ ದೊರಯಿತು. ತಮ್ಮ ಭಾವನೆಗಳನ್ನು ತಮ್ಮ ಅಂಕಿತ 
ಸ್ವರೂಪದ ಆರಾಧ್ಯ ದೈವಕ್ಕೆ ಹೇಳಿಕೊಳ್ಳುವಾಗ ಒಂದು ಆತ್ಮೀಯ ಶೈಲಿಯು ಮೂಡಿ 'ದಚನವು 
ಮನಮುಟ್ಟುತ್ತದೆ. 


"ಏನಯ್ಯಾ, ವಿಪ್ರರು ನುಡಿದಂತೆ ನಡೆಯರು; 

ಇದೆಂತಯ್ಯಾ 

ತಮಗೊಂದು ಬಟ್ಟೆ, ಶಾಸ್ತ್ರಕ್ಕೊಂದು ಬಟ್ಟೆ! 
ಕೂಡಲಸಂಗಮದೇವಯ್ಯಾ, 

ಹೊಲೆಯರ ಬಸುಜಲ್ಲಿ 

ವಿಪ್ರರು ಹುಟ್ಟಿ ಗೋಮಾಂಸವ ತಿಂಬವರೆಂಬುದಕ್ಕೆ ಇದೆ ದೃಷ್ಟ” 


ಎನ್ನುವಂತಹ ವಚನಗಳಲ್ಲಿ ತಮ್ಮ ಭಾವನೆಯು ತೀವ್ರವಾದುದರಿಂದ ತನಗೆ ಬಳಿ ಅದನ್ನು 
ಹಂಚಿಕೊಂಡಂತೆ ಹೇಳಿಕೊಳ್ಳುವ ಈ ಶೈಲಿಯು, ಪ್ರಾಯಶಃ ವಚನಕಾರ ತನ್ನ ಭಾವನೆಯನ್ನು 
ಹಂಚಿಕೊಳ್ಳುವ ಪರಿಣಾಮವು೦ಟು ಆತ್ಮೀಯವಾದವನ ಓದುಗನೊಡನೆಯೂ ಮಾಡುತ್ತದೆ 


ಯ್ಯಾ, ನೀನು ಕೇಳಿದೊಡೆ ಕೇಳು, 
ಕೇಳದಡೆ ಮಾಣು; 
ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರೆನಯ್ಯಾ, 
ಅಯ್ಯಾ, ನೀನು ನೋಡಿದಡೆ ನೋಡು, 
ನೋಡದಡೆ ಮಾಣು; 
ಆನು ನಿನ್ನ ನೋಡಿ ಹಿಗ್ಗಿ ಹಾರೈಸಿದಲ್ಲದೆ ಸೈರಿಸಲಾಜ*ನಯ್ಯಾ, 
ಆಯ್ಯಾ, ನೀನು ಮೆಚ್ಚಿದಡೆ ಮೆಚ್ಚು, 
ಮೆಚ್ಚದಡೆ ಮಾಣು; 
ಆನು ನಿನ್ನನಪ್ಪಿದಲ್ಲದೆ ಸೈರಿಸಲಾರೆನಯ್ಯಾ, 
ಅಯ್ಯಾ, ನೀನು ಒಲಿದಡೆ ಒಲಿ, 
ಒಲಿಯದಡೆ ಮಾಣು; 
ಆನು ನಿನ್ನ ಪೂಜಿಸಿದಲ್ಲದೆ ಸೈರಿಸಲಾರೆನಯ್ಯಾ, 
ಚನ್ನ ಮಲ್ಲಿಕಾರ್ಜುನಯ್ಯಾ 
ಚ ನಿಮ್ಮ ನರ್ಚಿಸಿ ಪೂಜಿಸಿ ಹರುಷದೊಳೋಲಾಡುವೆನಯ್ಯಾ ne 


೬೬. ಬಸವ ವ. ೫೭೪: ಪು. ೨೩೦ 
೬೭. ಶಿವಶ ವ. ಪು. ೪೨ (ಮಹಾದೇವಿಯಕ್ಕ ೧೦೮) 


೩೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಈ ವಚನವಂತೂ ವಚನಕಾರ್ತಿಯ ಅದಮ್ಯವಾದ ಶಿವಪ್ರೀತಿಯು ಎಷ್ಟು ಅನಿವಾರ್ಯ 
ವಾದುದು, ಆಳವಾದುದು ಎಂಬುದನ್ನು ಅಭಿವ್ಯಕ್ತಗೊಳಿಸುತ್ತದೆ. ಇಲ್ಲಿ ಭಾವತೀವ್ರತೆಯು 
ಗೋಚರವಾಗಿರುವುದು ತನ್ನ ಭಾವನೆಯನ್ನು ವಚನಕಾರ್ತಿಯು ನಿರೂಪಣೆ ಮಾಡದೆ, ತನ್ನ 
ಪ್ರಿಯಕರನಾದ ಶಿವನಿಗೇ ಯಾವ ಮನೋನಿರ್ಬಂಧವೂ ಇಲ್ಲದ ರೀತಿಯಲ್ಲಿ 
ಹೇಳಿರುವುದರಿಂದಲೇ. 


"ನಾನು ಭಕ್ತನಾದಡೆ 

ನೀನು ದೇವನಾದಡೆ 

ನೋಡುವೆವೆ ಸಮರಸವನೊಂದು ಮಾಡಿ? 
ಭೂಮಿಯಾಕಾಶವನೊಂದು ಮಾಡಿ 
ಚಂದ್ರಸೂರ್ಯರಿಬ್ಬರ ತಾಳವ ಮಾಡಿ ಆಡುವೆವೆ? 
ಜಡೆಯ ಮೇಲಣ "ಗಂಗೆ ನೀನು ಕೇಳಾ 
ತೊಡೆಯ ಮೇಲಣ ಗೌರಿ ನೀನು ಕೇಳಾ 
ಗುಹೇಶ್ವರನೆಂಬ ಲಿಂಗವು ಎನ್ನ ಕೈಯಲ್ಲಿ ಸ ಸತ್ತಡೆ 
ರಂಡೆಗೂಳನುಂಬುದು ನಿಮಗೆ ನೇಲ 


ಎನ್ನುವ ವಚನದಲ್ಲಿ ಅಲ್ಲಮನು ಗುಹೇಶ್ವರನೊಡನೆ ಯಾವುದೋ ಒಂದು ವಿಷಯವನ್ನು 
ಇತ್ಯರ್ಥ ಮಾಡುವಂತೆ ಮಾತನಾಡುತ್ತಿದ್ದಾನೆ. ಜೊತೆಗೆ ತಮ್ಮ ವ್ಯವಹಾರದ ಇತ್ಯರ್ಥದ ಬಗ್ಗೆ 
ಗಂಗೆ-ಗೌರಿಯರನ್ನು ಸಾಕ್ಷಿಗಳಾಗಿಸಿ ಹೇಳುವ ಈ ರೀತಿಯ ನಾವು ನಿತ್ಯ ಕಾಣ ಬಹುದಾದ 
ಘಟನೆಯಂತಿದ್ದು ಪರಿಣಾಮಕಾರಿಯಾಗಿದೆ. 


"ನೆನಸುವೆ ಮಅಸುವೆ ನೀನೆನ್ನ, ತಂದೆ 

ಎನ್ನ ಗುಣದೋಷ ನಿಮ್ಮದು. 

ಕೇಳಯ್ಯಾ, ಎನ್ನ ಬಿನ್ನಪವ: 

ನಿಮ್ಮ ನೆನೆವವ ನಾನಲ್ಲ ಕಂಡಯ್ಯಾ; 

ನಿಮ್ಮಿಂದ ನಿಮ್ಮ ನೆನೆವನು, ೃಪೆಮಾಡಾ, 
nL 


ಕಪಿಲಸಿದ್ದಮಲ್ಲಿಕಾರ್ಜುನಾ 


ಭಕ್ತರಲ್ಲಿ ಸಾಧಾರಣವಾದ ಶರಣಭಾವನೆಯ ರೀತಿ ಈ ವಚನದಲ್ಲಿದೆ. ತನ್ನೆಲ್ಲ ಆಗುಹೋಗುಗಳು 
ಅಧಿದೈವಕ್ಕೆ ಸೇರಿದುದೆ೦ಬ ಭಾವನೆಯು ಇಲ್ಲಿ ದೇವರನ್ನು ಪ್ರಾರ್ಥಿಸುವಂತಿದೆ ಈ ವಚನ. 


೬೮... ಅಲ್ಲಮ ವ. ೧೩೮: ಪು. ೧೦೩ 
೬೯. ಸಿದ್ಧರಾ ವ. ೫೩೫: ಉ. ೧೨೭ 


ವಚನ ಸಾಹಿತ್ಯ: ಸ್ಟರೂಪ ಮತ್ತು ವೈಶಿಷ್ಟ್ಯ / ೩೩ 


'ಅಂಗದಿಚ್ಛೆಗೆ ಮದ್ಯಮಾಂಸವ ತಿಂಬರು; 
ಕಂಗಳಿಚ್ಛೆಗೆ ಪರವಧುವ ನೆರೆದರು: 
ಲಿಂಗಲಾಂಛನಧಾರಿಯಾದಲ್ಲಿ ಫಲವೇನು, 
ಲಿಂಗಪಥವ ತಪ್ಪಿ ನಡೆವರು? 
ಜಂಗಮಮುಖದಿಂದ ನಿಂದೆ ಬಂದಡೆ 
ಕೊಂಡ ಮಾಣಕಿಂಗೆ ಹೋಹುದು ತಪ್ಪದು, 
ಕೂಡಲಸಂಗಮದೇವಾ!" 


ಎನ್ನುವಾಗ ಬಸವಣ್ಣ ಈ ಲೋಕದ ಹೀನಜನರ ಕೃತ್ಯಗಳನ್ನು ಕೂಡಲಸ೦ಗಮದೇವನಿಗೆ ತಿಳಿಸಿ, 
ಅವರ ಕೃತ್ಯಗಳನ್ನು ” ಖಂಡಿಸಿ, ಅಂತಹವರಿಗೆ ಯಾವ ಗತಿಯು ಪ್ರಾಪ್ತವಾಗುತ್ತದೆನ್ನು ವುದನ್ನು 
ಹೇಳುತ್ತಿದ್ದಾನೆ. ತನ್ನ ಅಸಮಾಧಾನವನ್ನೆಲ್ಲ ತೋಡಿಕೊಳ್ಳುತ್ತಿದ್ದಾನೆ. ಎಲ್ಲ ವಚನಕಾರರೂ ತಮ್ಮ 
ಅಂಕಿತದ ದೇವರೊಡನೆ ಈ ಹಲವಾರು ಬಗೆಗಳಲ್ಲಿ ತಮ್ಮ ಮನಸ್ಸಿನ ಅನಿಸಿಕೆಯನ್ನು ಹೇಳಿ 
ತಮ್ಮ ಭಾವನೆಯು ಮತ್ತೊಬ್ಬನಿಗೆ ತಿಳಿಯಬೇಕೆನ್ನುವ ಉದ್ದೇಶವನ್ನು ತೋರಿಸಿಕೊಂಡಿದ್ದಾರೆ. 


ದೇವರನ್ನು ಉದ್ದೇಶಿಸಿ ಮಾತನಾಡುವ ವಚನಕಾರರು ಇತರರನ್ನು ಸಂಬೋಧಿಸಿರುವುದರ 
ಮೂಲಕವೂ ತಮ್ಮ ಮನಸ್ಥಿತಿಯನ್ನು ಹೇಳಿಕೊಳ್ಳುತ್ತಾರೆ: 


ಅಳಿಸಂಕುಲವೇ, ಮಾಮರವೆ, ಬೆಳುದಿಂಗಳೆ, ಕೋಗಿಲೆಯೆ, 
ನಿಮ್ಮ ನೆಲ್ಲರನೂ ಒಂದ ಬೇಡುವೆನು. 

ಎನ್ನೊ ಡೆಯ ಚನ್ನ ಮಲ್ಲಿಕಾರ್ಜುನದೇವರ ಕಂಡಡೆ, 

ಕರೆದು. ಹ 


ಎನ್ನುವಲ್ಲಿ ಪ್ರಕೃತಿಯ ವಸ್ತುಗಳನ್ನು ಕುರಿತು ತನ್ನ ಯೋಚನೆಯ ವ್ಯಕ್ತಿಯಾದ 
ಚನ್ನಮಲ್ಲಿಕಾರ್ಜುನನ ಬಗ್ಗೆ ತನಗಿರುವ ಭಾವವನ್ನು ತೋರ್ಪಡಿಸಿಕೊಳ್ಳುತ್ತಾಳೆ, ಅಕ್ಕಮಹಾದೇವಿ. 
ಈಕೆಯೇ ಮತ್ತೊಂದು ಕಡೆ, ತನ್ನ ಭಕ್ತಿಗೆ ಅರಿಷಡ್ಟರ್ಗಗಳೇ ಅಡ್ಡಿಯಾಗಿರುವುದನ್ನು 
ಕಂಡುಕೊಂಡ ಸಾಧಕಿಯು ಅವುಗಳನ್ನು ತಾನೇ ನಿಯಂತ್ರಿಸಿಕೊ೦ಡರೆ ಮಾತ್ರ ಸಿದ್ಧಿಯನ್ನು 
ಪಡೆಯಬಹುದೆಂಬುದನ್ನು ಅವುಗಳನ್ನು ಕುರಿತು ಹೇಳುವ ಮಾತುಗಳಿಂದಲೇ ವ್ಯಕ್ತಪಡಿಸುತ್ತಾಳೆ: 


"ಹಸಿವೇ ನೀನು ನಿಲ್ಲು, ನಿಲ್ಲು, 
ತೃಷೆಯೇ ನೀನು ನಿಲ್ಲು ನಿಲ್ಲು, 
ನಿದ್ರೆಯೇ ನೀನು ನಿಲ್ಲು, ನಿಲ್ಲು, 
ಕಾಮವೇ ನೀನು ನಿಲ್ಲು ನಿಲ್ಲು, 
ಕ್ರೋಧವೇ ನೀನು ನಿಲ್ಲು ನಿಲ್ಲು 
ಮೋಹವೆ ನೀನು ನಿಲ್ಲಿ ನಿಲ್ಲು, 
ಲೋಜಭವೆ ನೀನು ನಿಲ್ಲು ನಿಲ್ಲು, 


೭೦... ಬಸವ ವ. ೧೦೬: ಪು. ೫೦ 
೭೧. ಶಿವಶ ವ. ಪು. ೧೧೫ (ಮಹಾದೇವಿಯಕ್ಕ, ೨೭೩) 


೩೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮದವೇ ನೀನು ನಿಲ್ಲು, ನಿಲ್ಲು, 

ಮಚ್ಚರವೆ ನೀನು ನಿಲ್ಲು ನಿಲ್ಲು, 

ಸಚರಾಚರವೇ ನೀನು ನಿಲ್ಲು ನಿಲ್ಲು, 

ನಾನು ಚನ್ನಮಲ್ಲಿಕಾರ್ಜುನದೇವರ 

ಅವಸರದ ಓಲೆಯನೊಯ್ಯುತ್ತಲಿದ್ದೇನೆ: ಶರಣಾರ್ಥಿ" 


ಅರಿಷಡ್ಡರ್ಗಗಳಲ್ಲಿ ಪ್ರತಿಯೊಂದನ್ನೂ ಒಂದೇ ಬಗೆಯಲ್ಲಿ ಸಂಬೋಧಿಸಿ, "ನಿಲ್ಲು ನಿಲ್ಲು' ಎಂದು 
ಪುನರಾವರ್ತಿಸಿ ಹೇಳುವುದರ ಮೂಲಕ ತಾನು ಚನ್ನಮಲ್ಲಿಕಾರ್ಜುನ ದೇವರ 
ಓಲೆಯನೊಯ್ಯುವ ಕಾರ್ಯದಲ್ಲಿ ಅವುಗಳು ಹೇಗೆ ಸಮಾನ ಪ್ರಮಾಣದಲ್ಲಿ ತೀವ್ರವಾದ 
ಅಡ್ಡಿಯನ್ನೊದಗಿಸಿದೆ ಎಂಬುದನ್ನು ವಚನಕಾರ್ತಿಯು ಸೂಚಿಸುತ್ತಾಳೆ. ಅವುಗಳನ್ನು 
ನಿಲ್ಲಿಸುವುದರ ಕಾರಣವನ್ನು ಹೇಳಿದ ನಂತರ ಭಕ್ತೆಯು ಕೊನೆಗೆ "ಶರಣಾರ್ಥಿ' ಎಂದು 
ಕೈಮುಗಿದು ಅವುಗಳ ಪ್ರತಿಕ್ರಿಯೆಗಳನ್ನು ಲೆಕ್ಕಿಸದೇ ಹೋಗುವ ಚಿತ್ರವು ಕಣ್ಣಿಗೆ ಕಟ್ಟುತ್ತದೆ. 


"ಎಸೆಯದಿರು ಎಸೆಯದಿರು, ಕಾಮ, 
ನಿನ್ನ ಬಾಣ ಹುಸಿಯಲೇಕೋ? ಕಾಮ 
ಕ್ರೋಧ ಲೋಭ ಮೋಹ ಮದ ಮತ್ತರ 
ಇದು ಸಾಲದೆ ನಿನಗೆ? 
ಗುಹೇಶ್ವರಲಿಂಗವ ವಿರಹದಲ್ಲಿ ಬೆಂದವರ 
ಮರಳಿ ಸುಡಲುಂಟೆ, ಕಾಮಾ" 


ಎನ್ನುವ ಮೇಲಿನ ವಚನದಲ್ಲಿ ಅಲ್ಲಮನು ಕಾಮನನ್ನು ಕುರಿತು ತನ್ನ ಮೇಲೆ ಕಾಮನ 
ಪರಿಣಾಮವಾಗುವುದಿಲ್ಲವೆಂಬುದನ್ನು ಜರೆದು ಹೇಳುತ್ತಾನೆ.ಎಂದರೆ ಈ ವಚನವು ತನ್ನನ್ನು ದಾರಿ 
ತಪ್ಪಿಸಲು ಪ್ರಯತ್ನಿಸುತ್ತಿರುವ ಕಾಮವು ಸೋಲುವುದೆಂಬುದನ್ನು ಹೇಳುವುದರ ಮೂಲಕವೇ ತನ್ನ 
ದೃಢವಾದ ನಿಲುವನ್ನು ತೋರ್ಪಡಿಸಿಕೊಳ್ಳುತ್ತಿದ್ದಾನೆ. ಹಾಗೆಯೇ ತನ್ನ ಬೆನ್ನುಹತ್ತಿ ಬಂದ 
ಸಂಸಾರವನ್ನು ಕುರಿತು ಹೇಳಿದ ಅಕ್ಕಮಹಾದೇವಿಯ ಈ ಕೆಳಗಿನ ವಚನವನ್ನೂ 
ಗಮನಿಸಬಹುದು. 


“ಕಲ್ಲ ಹೊಕ್ಕಡೆ ಕಲ್ಲ ಬರಿಸಿದೆ, 
ಗಿರಿಯ ಹೊಕ್ಕಡೆ ಗಿರಿಯ ಬರಿಸಿದೆ, 
ಭಾಷು ಸಂಸಾರವೇ, 

ಬೆನ್ನಿಂದ ಬೆನ್ನು ಹತ್ತಿ ಬಂದೆ" 


ಕೆಲವು ವಚನಗಳಲ್ಲಿ ವಚನಕಾರರು ತಮ್ಮ ಮನಃಸ್ಥಿತಿಯನ್ನು ಯಾರ ಬಳಿಯೋ 
ತೋಡಿಕೊಳ್ಳುತ್ತಿರುವಂತೆ ಹೇಳುತ್ತಾರೆ. ಇಲ್ಲಿ ಆತ್ಮೀಯರಾದ ವ್ಯಕ್ತಿಯ ಬಳಿ ತನ್ನ ಅನಿಸಿಕೆಯನ್ನು 
ಹೇಳಿಕೊಳ್ಳುವುದರಿಂದ ಒಂದು ಬಗೆಯ ಸಹಜತೆಯ ವಾತಾವರಣವುಂಟಾಗಿ ವಚನವು ಮನ 
ತಾಗುತದೆ. 


೭೨. ಶಿವಶ ವ. ಪು. ೪೮ (ಮಹಾದೇವಿಯಕ್ಕ. ೧೨೪) 
೭೩. ಅಲ್ಲಮ ವ. ಚಂ. ೧೪೭ : ಪು. ೩೪ :-೩೫ 
೭೪. ಶಿವಶ ವ. ಪು. ೧೦ (ಮಹಾದೇವಿಯಕ್ಕ, ೨೧) 


ವಚನ ಸಾಹಿತ್ಯ: ಸ್ವರೂಪ ಮತ್ತು ವೈಶಿಷ್ಟ್ಯ / ೩೫ 


"ಎನ್ನ ಮನದ ಕೊನೆಯ ಮೊನೆಯ ಮೇಲೆ 
ಅಂಗವಿಲ್ಲದ ರೂಪನ ಕಂಡು ಮರುಳಾದೆನವ್ಪ 

ಆತನ ಕಂಡು ಬೆಣಗಾದೆನವ್ಪ! 

ಎನ್ನಂತರಂಗದ ಆತುಮನೊಳಗೆ 

ಅನಿಮಿಷನಿಜೈಕ್ಯ ಗುಹೇಶ್ವರ ಕಂಡು" 

"ಗಾಡಿಗ ನಲ್ಲನು ಕಾಡಿಹನೆಲಗೆ 

ಕೂಡಿಹನಗಲಿಹ ಕಾಡಿಹನೆನ್ನ ಕೆಳದಿ, ನೀನಿದ ಮಾಣಿಸು: 
ಅವನನಗಲದ ವಿರಹಿಯ ಕೂಡುವ ಸುಖವನು 
ಉರಿಲಿಂಗದೇವನು ಬಲ್ಲನು ಕೆಳದಿ" 


ಈ ಮೇಲಿನ ವಚನಗಳಲ್ಲಿ ವಚನಕಾರರು ತಮ್ಮ ಮನಸ್ಸಿನ ಅತ್ಯಂತ ವೈಯಕ್ತಿಕ 
ಭಾವನೆಯೆಂಬುವಂತಹದನ್ನು ಆತ್ಮೀಯರ ಬಳಿ ಹೇಳಿಕೊಳ್ಳುತ್ತಿರುವ ಶೈಲಿಯಿದೆ. ಇಂತಹ 
ವಚನಗಳಲ್ಲಿ ಶರಣಸತಿ-ಲಿಂಗಪತಿಯ ಭಾವನೆಯೇ ಹೆಚ್ಚಾಗಿ ಕಾಣುತ್ತದೆ. ಆದ್ದರಿಂದ ಈ 
ಪ್ರೇಮಭಾವವನ್ನು ಹೇಳಿಕೊಳ್ಳುವ ವ್ಯಕ್ತಿಯು ಗಂಡಾಗಿರಲಿ, ಹೆಣ್ಣಾಗಿರಲಿ ಗೆಳತಿಯನ್ನುದ್ದೇಶಿಸಿ 
ವಚನವು ರಚಿತವಾಗಿರುತ್ತದೆ. 


ಮತ್ತೆ ಕೆಲವು ವಚನಗಳಲ್ಲಿ ವಚನಕಾರರು ಒಂದು ಗುಣವಿರುವ ಎಲ್ಲ ಮನುಷ್ಯರನ್ನೂ 
ಸಂಬೋಧಿಸಿ ತಮ್ಮ ಅನಿಸಿಕೆಯನ್ನು ಹೇಳುತ್ತಾರೆ. 


"ಎಲೆ ಎಲೆ ಮಾನವಾ, ಅಳಿಯಾಸೆ ಬೇಡವೋ, 
ಕಾಳ ಬೆಳದಿಂಗಳು ಸಿರಿ ಸ್ಥಿರವಲ್ಲ! 

ಕೇಡಿಲ್ಲದ ಪದವಿ 

ಕೂಡಲಸಂಗಮದೇವನ ಮಜಅಕಿಯದೆ ಪೂಜಿಸು." 


ಇಲ್ಲಿ ವಚನಕಾರನು ಅಳಿಯಾಸೆಯ ಗುಣವನ್ನು ವರ್ಣಿಸಿ, ಅಸ್ಥಿರವಾದವನ್ನು ವರ್ಣಿಸಿ, 
ಸ್ಥಿರವಾದುದನ್ನು ನಂಬಲು ಹೇಳುವ ಎಚ್ಚರಿಕೆ ಹಾಗೂ ಸಲಹೆಗಳು ವ್ಯಕ್ತವಾಗಿವೆ. 


"ಎಲವೋ, ಎಲವೋ ಪಾಪಕರ್ಮವ ಮಾಡಿದವನೇ, 
ಎಲವೋ, ಎಲವೋ ಬ್ರಹ್ಮಹತ್ಯವ ಮಾಡಿದವನೇ, 

ಒಮ್ಮೆ ಶರಣೆನ್ನೆಲವೋ! 

ಒಮ್ಮೆ ಶರಣೆಂದೊಡೆ ಪಾಪಕರ್ಮ ಓಡುವುವು. 

ಸರ್ವ ಪ್ರಾಯತ್ಚಿತ್ತಕ್ಕೆ ಹೊನ್ನ ಪರ್ವಂತಗಳ್ಳದವು. 

ಒಬ್ಬರಿಗೆ ಶರಣೆನ್ನು, ನಮ್ಮ ಕೂಡಲಸಂಗಮದೇವಂಗೆ" 


೭೫. ಅಲ್ಲಮ ವ. ೧೧೭ : ಪು. ೯೭ 

೭೬. ಸಕಲಪು ವ: ಪು. ೪೧೩ (ಉರಿಲಿಂಗದೇವ, ೪) 
೭೭. ಬಸವ ವ. ೧೬೫: ಪು. ೭೩ 

೭೮. ಬಸವ ವ. ೬೧೯: ಪು. ೨೪೮ 


೩೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಈ ವಚನದಲ್ಲಿಯಂತೂ ಪರಿಣಾಮ ಅದ್ಭುತವಾಗಿದೆ. ಪಾಪಕರ್ಮ, ಬ್ರಹ್ಮಹತ್ಯ ಮಾಡಿದವನು 
ಇನ್ನೂ ತನ್ನ ತಪ್ಪನ್ನು ಬಿಟ್ಟು ಸರಿಯಾದ ಹಾದಿಯನ್ನು ಹಿಡಿದಿಲ್ಲವಲ್ಲ ಎಂಬ ಸಾತ್ಲಿಕ ಕ್ರೋಧವು 
ಅವನನ್ನು ಕುರಿತ ಸಂಬೋಧನೆಯಲ್ಲಿ ವ್ಯಕ್ತವಾಗಿದೆ. ವಚನದ ಮುಂದಿನ ಭಾಗದಲ್ಲಿ ಅಂತಹವನ 
ಬಗ್ಗೆ ವಚನಕಾರನ ಮರುಕ ಕಾಣುತ್ತದೆ. ತೀರ ಸರಳವಾದ ಪರಿಹಾರವನ್ನು ಸೂಚಿಸಿ ಈಗಲೂ 
ದುರಂತದಿಂದ ಪಾರಾಗೆಂದು ಕಳಕಳಿಯಿಂದ ಸಲಹೆ ಕೊಡುವ ರೀತಿಯಿದೆ. ಇಂತಹ 
ವಚನಗಳಲ್ಲಿ ಮಾಡಬೇಕಾದ ಕಾರ್ಯದ ಜರೂರು ಅತ್ಯಂತ ಸುಂದರವಾಗಿ ವ್ಯಕ್ತವಾಗಿರಲು 
ಕಾರಣ ಸಂಬೋಧನಾಕ್ರಮ. 


ಪ್ರಶ್ನೆಯನ್ನು ಹಾಕುವುದರ ಮೂಲಕವೇ ತಮ್ಮ ನಿಲವನ್ನು ತೋರಿಸುವುದು ವಚನಕಾರರು 
ಭಾಷೆಯನ್ನು ಸಮರ್ಥವಾಗಿ ಬಳಸುವ ಮತ್ತೊಂದು ರೀತಿ. ಆ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ 
ಇರದೆ, ಅದರ ಉತ್ತರವೇ ನಮಗೆ ಪರಿಣಾಮ ಬೀರುವಂತಿರುತ್ತದೆ. 


ಮಡದಿಯ ಪ್ರಾಣಕ್ಕೆ ಮೊಲೆಮುಡಿ ಇದ್ದಿತ್ತೆ? 

ಒಡೆಯನ ಪ್ರಾಣಕ್ಕೆ ಇದ್ದಿತ್ತೆ ಯಜ್ಞೋಪವೀತ? 

ಕಡೆಯಲಿದ್ದ ಅಂತ್ಯಜನು ಹಿಡಿದಿದ್ದನೇ ಪ್ರಾಣದಲ್ಲಿ ಹಿಡಿಗೋಲ? 

ನೀ ತೊಡಕಿಕ್ಕಿದ ತೊಡಕನೀ ಲೋಕದ ಜಡರೆತ್ತ ಬಲ್ಲರೈ, ರಾಮನಾಥ” 


ಎನ್ನುವಲ್ಲಿ ವಚನಕಾರರು ಪ್ರಶ್ನೆಗಳ ಮೂಲಕವಾಗಿಯೇ ಲೋಕದಲ್ಲಿ ಮಾಡುವ ಗಂಡು-ಹೆಣ್ಣು, 
ಬ್ರಾಹ್ಮಣ-ಅ೦ತ್ಯಜ ಮುಂತಾದ ತಾರತಮ್ಯಗಳಿಗೆ ಕಾರಣವಾದ ಲಕ್ಷಣಗಳು ಕೇವಲ 
ಬಾಹ್ಯವಾದುವೇ ಹೊರತು ಸಹಜವಾದುದಲ್ಲವೆಂದು ಹೇಳುವ ರೀತಿಯು ನಮ್ಮ ಗಮನವನ್ನು 
ತಟಕ್ಕನೆ ಸೆಳೆಯಬಲ್ಲದು. 


'ಆ ಕರಿಯಾಕೃತಿಯ ಸೂಕರನ ಹೋಲಿಸಿದೆಡೆ 

ಆ ಕರಿಯಾಗಲಲಿವುದೆ? 

ಭೂನಾಗನಾಕೃತಿಯನು ವ್ಯಾಳೇಶನ ಹೋಲಿಸಿದೆಡೆ 
ವ್ಯಾಳೇಶನಾಗಲಣಿವುದೆ? 

ನಾನು ಭಕ್ತನಾದಡೇನಯ್ಯಾ, 

ನಮ್ಮ ಕೂಡಲಸಂಗಮದೇವನ ಸದ್ಭಕ್ತರ ಹೋಲಲಜಿವನೆ?"59 


ಎಂಬ ಬಸವಣ್ಣನ ವಚನದಲ್ಲಿ ಮೂರನೆಯ ಪ್ರಶ್ನೆಯ ಮೂಲಕ ತಿಳಿದುಬರುವ ಹೇಳಿಕೆಯನ್ನು 
ಸಮರ್ಥಿಸುವ ಸಲುವಾಗಿ ಮೊದಲೆರಡು ಪ್ರಶ್ನೆಗಳು ಬಂದಿವೆ. 


ತುಂಬ ಅಪರೂಪವಾಗಿ ವಚನಗಳಲ್ಲಿ ಕಾಣುವ ರೀತಿಯೆಂದರೆ ಸಂವಾದಗಳ 
ಮೂಲಕವಾಗಿಯೇ ವಿಷಯ ಪ್ರತಿಪಾದನೆಯನ್ನು ಮಾಡುವ ವೈಖರಿ. ಇಲ್ಲಿನ ಪ್ರಶ್ನೋತ್ತರಗಳ 


೭೯. ದೇವಾ ವ (ಹ) ೬೯:ಪು. ೬೩ 
೮೦. ಬಸವ ವ. ೩೨೯ : ಪು. ೧೩೧-೨ 


ವಚನ ಸಾಹಿತ್ಯ ಸ್ವರೂಪ ಮತ್ತು ವೈಶಿಷ್ಟ್ಯ / ೩೭ 


ರೀತಿಯು ವ್ಯಕ್ತಿಯ ಮನಸ್ಸಿನ ಎರಡು ಮನಸ್ಸಿತಿಗಳ ಘರ್ಷಣೆಯನ್ನು ನಾಟಕೀಯವಾಗಿ 
ಚಿತ್ರಿಸುತ್ತದೆ. ಉದಾಹರಣೆಗೆ ಹೆಂಡದ ಮಾರಯ್ಯನ ವಚನವೊಂದನ್ನು ನೋಡಬಹುದು. 


"ನುಲಿಯೊಡಯರೇ ನಿಮ್ಮಾಳ್ಗರ ಕೊಳ್ಳಿರೇ! 
ಆಳ್ಗರೆಂದವರಾರು? 

ಅವರು ನಿಮ್ಮ ಕೈಯಲಿರ್ದಂತವರು! 
ಅವರು ಆಳ್ಗರಲ್ಲ. 

ಅವರೇನು? ಅವರು ನಿಮ್ಮ ಇಷ್ಟರುದ್ರರಾಗಲೇ? 
ಜಂಗಮವಾಗಿರ್ದಹರು. 

ಇವರು ಬೇಡ? 

ಇಹರೆ ಬೇಡೆನ್ನೆ, ಹೋಹರೆ ನಿಲಿಸ ಶಕ್ತನಲ್ಲ. 
ನಾವು ಇರಲೆ? 

ಬಲ್ಲಲ್ಲಿ ಇರಿ. 

ಕೈಯಲ್ಲಿ ಕೊಳ್ಳಿರೇ? 

ಮುನ್ನವೆ ಕೊಂಡಿರ್ದೆನು 

ಎನ್ನನೇಕೆ ಕೊಂಡಿರ್ದೆನು 

ಎನ್ನನೇಕೆ ಒಲ್ಲೆಯಯ್ಯ? 

ನೀನು ಮುನಿದಿರ್ದೆಯಾಗಿ! 

ಇನ್ನು ಮುನಿವುದಿಲ್ಲ. ನಾನು; 

ನಿಮ್ಮ ನಂಬುವುದಿಲ್ಲ. 

ಹೊಣೆಯ ಕೊಟ್ಟಹೆನು. 

ಅವರಾರು? 

ಮಾಚಿದೇವ, ಮಹಾಪ್ರಸಾದಿ ಹೊಣೆಯಾಗೈ 
ನಂಬೆನು ಜೀಯ. 

ನಿಮ್ಮಾಣೆ ಪತ್ರವಾದರೆ ಕೊಟ್ಟಹೆನು. 
ಇರಲಿಕ್ಕೆ ಠಾವೆಲ್ಲ? ಕರದಲ್ಲಿಯೆ? ಅಲ್ಲ. 
ಉರದಲ್ಲಿಯೆ? 

ಅಹುದು ನಂಬಿದೆನು. 
ಸುಖದಲ್ಲಿರು-ಧರ್ಮೇಶ್ವರ."* 


ಇಲ್ಲಿ ಸಂಭಾಷಣೆಗಳ ಮೂಲಕವಾಗಿ ಒಂದು ಪುಟ್ಟ ದೃಶ್ಯವನ್ನೇ ವಚನಕಾರನು ಸೃಷ್ಟಿಸುತ್ತಾರೆ. 
ಸಂದರ್ಭವೊಂದರ ಭಾವಸಂವಾದವು ಸಂಭಾಷಣೆಯ ರೂಪದಲ್ಲಿಯೇ ಮೈವೆ 


ಬಂದಿರುವುದರಿಂದ ಅನುಭವದ ರೀತಿಯು ಅಭಿವ್ಯಕ್ತಿಯಲ್ಲಿಯೂ ಪಡಿಮೂಡಿದೆ. 


ಧಿ 


೮೧. ಅಲ್ಲಮ ವ (ಪೀಠಿಕೆ: ಪು.೨೬-೭ರಲ್ಲಿ ಉದ್ಭತವಾದ ಹೆಂಡದ ಮಾರಯ್ಯನ ವಚನ) 


೩೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಚನಕಾರರು ಭಾಷೆಯಲ್ಲಿನ ತವನಿಧಿಯಾದ ಗಾದೆಗಳನ್ನು ಅವಶ್ಯಕತೆಗಳನುಗುಣವಾಗಿ 
ಬಳಸಿಕೊಂಡು ಸಂಕ್ಷಿಪ್ಪತೆಯನ್ನು ಸಾಧಿಸಿಕೊಳ್ಳುತ್ತಾರೆ. ಈ ಗಾದೆಗಳ ಬಳಕೆಯ ಸಮೃದ್ಧಿಯನ್ನು 
ನೋಡಿದರೆ ವಚನಕಾರರ ಸಾಮಾಜಿಕ ಪ್ರಜ್ಞೆಯ ಅರಿವೂ ನಮಗುಂಟಾಗುತ್ತದೆ. ಮಾನದ. 
ತೋರಿಹ ಆವಿಂಗೆ ಕೊಳಗದ ತೋರಿಹ ಕೆಚ್ಚಲು, 'ಜನಮರುಳೊ ಜಾತ್ರೆಮರುಳೋ ಎಂಬಂತೆ”, 
"ಅಂಧಕನ ಕೈಯ ಅಂಧಕ ಹಿಡಿದಂತೆ”, “ಕ್ಷ ಸಿಯನುಂಡು ತೊಜಳ್‌ಯ ಹೊಗಳುವರು', "ಅಸಗ 
ನೀರಡಸಿ ಸತ್ತಂತೆ, "ಕತ್ತೆ ಬಲ್ಲುದೆ ಕತ್ತುರಿಯ ವಾಸನೆಯ? "“ಹುಣಿಸೆಯ ಹೂವೆಲ್ಲ 
ಕಾಯಾಗಬಲ್ಲುದೇ?', "ಊರ ಸೀರೆಗೆ ಅಸಗ ತಡಬಡಗೊಂಬಂತೆ', “ಹೊಳೆಯಿಳಿದ ಬಳಿಕ 
ಅಂಬಿಗಂಗೇನುಂಟು?', *ತುಂಬಿದುದು ತುಳುಕದು ನೋಡಾ, “ಎಮ್ಮೆಗೊಂದು ಚಿಂತೆ, 
ಸಮ್ಯಗಾರನಿಗೊಂದು ಚಿಂತೆ', "'ಮುಂಗೈಯ ಕಂಕಣಕ್ಕೆ ಕನ್ನಡಿಯ ತೋಜುವಂತೆ”, “ಬಳ್ಳಿಗೆ 
ಕಾಯಿ ದಿಮ್ಮಿತೆ?', “ಹೆಂಡದ ಮಡಕೆಯ ಹೊಳಗೆ ತೊಳೆದಂತೆ, “ಹುತ್ತವ ಬಡಿದಡೆ ಹಾವು 
ಸಾಯಬಲ್ಲುದೇ?', "ಇರುಳು ಸತ್ತಿಗೆಯ ಹಿಡಿಸಿಕೊಂಬಂತೆ', "ಕಂಬಳಿಯಲ್ಲಿ ಕಣಕವ 
ನಾದಿದಂತೆ', "ಕೊಯ್ದ ಮೂಗಿಗೆ ಕನ್ನ ಡಿಯ ತೋುವಂತೆ', “ಇಟ್ಟಿಯ ಹಣ್ಣ ನರಿ ತಿಂದು ಸ ಸೃಷ್ಟಿ 
ತಿರುಗಿತ್ತೆಂಬ೦ತೆ', ಕರಿಯು ಕನ್ನಡಿಯೊಳಡಗಿದಂತೆ", "ತಿಂಬ 'ಗಂದೆಯ ಮೇಲೆ ಉಗುರು 
ಬಿದ್ದಂತೆ”, “ಬತ್ತಿದ ಕೆಜ ಬಾಯ "`ಬಟ್ಟಂತೆ, “ಅಲೆಯ ಮೇಲೆ ಮಳೆ ಹೊಯಿದಂತೆ', "ತಪಸ್ಸು 
ತನ್ನಂತೆ, ಊಟ ಮನದಿಜ್ಛೆ' ಎಂಬ ಲೋಕ ಗಾದೆಯ ಮಾತು, "ಲೋಗರ ಮಕ್ಕಳನಿಕ್ಕಿ ನೆಲೆಯ 
ನೋಡೆಹೆನು' ಇತ್ಯಾದಿಯಾದ ನೂರಾರು ಗಾದೆಗಳನ್ನು ವಚನಕಾರರು ಬಳಸಿಕೊಳ್ಳುತ್ತಾರೆ 
ಎಷ್ಟೋ ವೇಳೆ ವಚನಕಾರರು ಆಡುವ ಮಾತೇ ಗಾದೆಯ ಸ್ವರೂಪದಲ್ಲಿರುತ್ತದೆ. “ಗುಣಕೆ 
ಮಚ್ಚರವುಂಟೆ', “ಚಿತ್ರದ ರೂಹ ಬರೆಯಬಹುದಲ್ಲದೆ, ಪ್ರಾಣವ ಬರೆಯಬಹುದೇ?', 
“ಒಲುಮೆಯ ಕೂಟಕ್ಕೆ ಹಾಸಿನ ಹಂಗೇಕೆ”, 'ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆಯುಂಟೆ?', “ಕತ್ತಲೆಯ 
ಪಾಳೆಯವ ರವಿ ಹೊಕ್ಕಂತೆ', “ಅ೦ದಣವನೇಆೌದ ಸೊಣಗನಂತೆ', "ಓಡೆತ್ತಬಲ್ಲುದು ಅವಲಕ್ಕಿಯ 
ಸವಿಯ”, “ಅಯ್ಯಾ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ”, "ಆಚಾರವೇ ಸ್ವರ್ಗ, 
ಅನಾಚಾರವೇ ನರಕ', “ಹೊಹ್‌ಸಿ ಕೊಂಡು ಹೋದ ನಾಯಿ ಮೊಲವನೇನ ಓಡಿವುದಯ,, 
"ಬೆನಕನ ತೋಟಿ ಬೆಲ್ಲವ ಮೆಲುವಂತೆ', “ಕಾಣಿಗೆ ಹೋಗಿ ಕಡವರವ ನೀಗಲೇಶಕ್ಕೆ', `ಠಕ್ಕನ 
ಮನೆಗೆ ಠಕ್ಕ ಬಿದ್ದಿನ ಬಂದಂತೆ” ಮುಂತಾದ ನೂರಾರು ಉಕ್ತಿಗಳು ಗಾದೆಗಳ ಶಕ್ತಿಯನ್ನು ಪಡೆದು 
ಇವು ಆ ಕಾಲದ ಗಾದೆಗಳಿರಬಹುದೇ ಎನ್ನುವ ಸಂಶಯವನ್ನುಂಟು ಮಾಡಬಲ್ಲವು. ಎಷ್ಟೋ 
ಇಂತಹ ಉಕ್ತಿಗಳು ಜನರ ಬಾಯಲ್ಲಿ ಉಳಿದು ಮುಂದೆ ಗಾದೆಗಳಾಗಿ ಬಳಕೆಗೊಂಡಂತೆ 
ಕಾಣುತ್ತದೆ. 


ಮಾತುಗಳು ಮೊದಲು ಕಿವಿಗೆ ಆಕರ್ಷಕವಾಗಿ ಬಿದ್ದರೆ ಅದನ್ನು ಕೇಳಿ ಅದರಲ್ಲಿನ 
ಆಲೋಚನೆ ಅಥವಾ ಭಾವನೆಯ ಬಗ್ಗೆ ಮನಸ್ಸು ಗಮನ ಹರಿಸಬಹುದು. ಆದ್ದರಿದ ಪ್ರಾಸವು 
ಉಕ್ಕಿಚಾತುರ್ಯಗಳಲ್ಲಿ ಬಹು ಪ್ರಮುಖವಾದುದೆನಿಸಿತು. ವಚನಕಾರರು ತಮ್ಮ ವಚನಗಳಲ್ಲಿ 
ಪ್ರಾಸಾನುಪ್ರಾಸಗಳನ್ನು ಧಾರಾಳವಾಗಿ ಬಳಸುತ್ತಾರೆ. ಎಷ್ಟೋ ಕಡೆಗಳಲ್ಲಿ ಇವುಗಳು 
ಅನಾಯಾಸವಾಗಿದ್ದು, ಅರ್ಥಪೂರ್ಣವಾಗಿರುತ್ತವೆ. "ನೆಳಲ ಹೂಳಿಹೆನೆಂದು ಬಳಲುತ್ತಿದೆ 
ಜಗವೆಲ್ಲ' (ಅಲ್ಲಮ ವ. ೨೨೫), "ಜಲವಿಲ್ಲದ ಕೆಜ್‌, ಫಲವಿಲ್ಲದ ಬನ' (ಅದೇ, ೪೬೨), “ಇತ್ತೆ 
ಬಾ ಎನ್ನದವನ ಹತ್ತೆ ಹೊದ್ದಲು ಬೇಡ (ಜೇ.ದಾ.೪೮), 'ಜಾತಿವಿಡಿದು ಸೂತಕವನಜಸುವೆ' 


ವಚನ ಸಾಹಿತ್ಯ ಸ್ವರೂಪ ಮತ್ತು ವೈಶಿಷ್ಟ್ಯ / ೩೯ 


(ಬಸವ ೫೯೪), "ಸತಿಪುರುಷರಿಬ್ಬರೂ ಪ್ರತಿದೃಷ್ಟಿಯಾಗಿ ಮಾಡಬಲ್ಲಡೆ' (ಬಸವ, ೧೧೯೮) 
ಮುಂತಾದ ಕಡೆಗಳಲ್ಲಿ ಲಯದಿಂದೊಡಗೂಡಿದ ಸಾಲುಗಳಲ್ಲಿ ದ್ವಿತೀಯ ಪ್ರಾಸದ ವೈಖರಿಯನ್ನು 
ಕಾಣುತ್ತೇವೆ. "ಕೂಟಕ್ಕೆ ಕುಜುಹಾದುದನಆೌಯದೆ, ಆತ್ಮಕ್ಕೆ ಅಜೆವಾದುದನಜೆಯದೆ' (ಶಿವಶಃ 
ಪು.೩೦೪), “ಭವವಿರಹಿತ ಭಕ್ತನಾದ ಬಳಿಕ ಭಕ್ತಿಭಾಜನದಲ್ಲಿ ಮೂಡಿ ಭವಿಗಿಕ್ಕಲಾಗದಯ್ಯಾ' 
(ಬಸವ.೪೫೭), "ಮನುಜನ ಮನ್ನಣೆಯದು ಮಸೆದಲಗಿನ ಗಾಯ ನೋಡಾ (ಸಿದ್ದರಾ. ೩೩೮) 
ಮುಂತಾದೆಡೆಗಳಲ್ಲಿ ಅನುಪ್ರಾಸವಿದೆ. "ನೀನೀಶನೀಯದೆ ಮಾನೀಶನೀವನೆ' (ದೇ.ದಾ.೭೭), 
`ಕತ್ತಲೆಯೆಂಬು ದಿತ್ತಲೆಯಯ್ಯಾ, ಗುಹೇಶ್ವರನೆಂಬುದತ್ತಲೆ ಯಯ್ಯಾ' (ಅ.ವ.ಚಂ.೨೧೯), 
`ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ್ಹಾ ಏಜ್‌ಲ್ಲದ ಗಾಯದಲ್ಲಿ ನೊಂದೆನವ್ವಾ, ಸುಖವಿಲ್ಲದ 
ಧಾವತಿಗೊಂಡೆನವ್ವಾ, (ಪು.೧೦೮) ಮುಂತಾದ ಕಡೆಗಳಲ್ಲಿ ಅಂತ್ಯಪ್ರಾಸವು ಕಾಣುತ್ತದೆ. 


ಶ್ಲೇಷೆಯೂ ಅನೇಕ ವಚನಗಳಲ್ಲಿ ಬಂದಿದೆ. "ನಂಬಿ ಕರೆದಡೆ, ಓ ಎನ್ನನೆ ಶಿವನು” 
(ಬಸವ.೧೧೬), "ಜಂಗಮಕ್ಕೆಜ್‌ದರೆ ಸ್ಥಾವರ ನನೆಯಿತ್ತು' (ಅದೇ.೧೯೬) ಎಂಬ ಕಡೆಗಳಲ್ಲಿ 
"ನಂಬಿ', “ನನೆ. ಪದಗಳು ಎರಡು ಅರ್ಥಗಳಲ್ಲಿಯೂ ಸಮರ್ಪಕವಾದ ಅರ್ಥವನ್ನು 
ಸುರಿಸುತ್ತದೆ. ಆದರೆ ಕೆಲವೆಡೆಗಳಲ್ಲಿ ತುಂಬ ಕ್ವಚಿತ್ತಾಗಿ ಶ್ಲೇಷೆಯೂ ಚಮತ್ಕಾರ 
ವಾಗಿರುವುದುಂಟು. 


"ತೊಜಕಿಯ ಮೀವ ಅಣ್ಣಗಳಿರಾ, ತೊಳಕಿಯ ಮೀವ ಸ್ವಾಮಿಗಳಿರಾ 
ತೊಅಕಿಯಿಂ ಭೋ, ತೊಅಿಕಿಯಿಂ ಭೋ; 

ಪರನಾರಿಯರ ಸಂಗವ ತೊಜಿಕಿಯಿಂ ಭೋ! 

ಪರಧನದಾಮಿಷವ ತೊಳಯಿಂ ಭೋ! 

ಇವ ತೊಜಕಿಯದೆ ಹೋಗಿ ತೊಳಕಿಯ ಮಿಂದಡೆ 

ಬಜುದೊಅಕಿ ಹೋಹುದು ಕೂಡಲಸಂಗಮದೇವಾ" 


'ಬಿದಿರಲಂದಣವಕ್ಕು, ಬಿದಿರಲ್ಲಿ ಸತ್ತಿಗೆಯಕ್ಕು, 

ಬಿದಿರಲ್ಲಿ ಗುಡಿಯು ಗೂಡಾವರಕ್ಕು, ಬಿದಿರಲ್ಲಿ 

ಸಕಲ ಸಂಪದವೆಲ್ಲವು, 

ಬಿದಿರದವರ ಮೆಚ್ಚ ನಮ್ಮ ಕೂಡಲಸಂಗಮದೇವ" 


ಎಂಬ ಬಸವಣ್ಣನ ವಚನಗಳಲ್ಲಿಯೂ 


'ತಿಳಿನೀರೆಂಬೆ ತಿಳಿನೀರೆಂಬೆ, 
ತಿಳಿನೀ ಎಂದು ಒಂದು ದಿನ ಎಂದಿಲ್ಲೆಲೆ ಮಾನವಾ'ನ್‌ 


ಎಂಬ ಸಿದ್ದರಾಮನ ವಚನದಲ್ಲಿಯೂ ಶ್ಲೇಷೆಯು ಚಮತ್ಕಾರವಾಗಿದೆ. ಆದರಿದು ಕಡಿಮೆ. ಈ 
ಬಗೆಯಲ್ಲಿ ವಚನಕಾರರು ಭಾಷೆಯನ್ನು ಅತ್ಯಂತ ಸಮರ್ಥವಾಗಿ ಉಪಯೋಗಿಸಿದ್ದಾರೆ. 


೮೨. ಬಸವ ವ. ೬೪೨: ಪು.೨೫೮ 
೮೩. ಬಸವ ವ. ೨೨೧: ಪು.೯೨-೩ 
೮೪. ಸಿದ್ಧರಾ ವ. ೧೪೧: ಪು.೪೫ 


೪೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಚನಾಂತರಂಗ 


ವಚನಕಾರರು ತಾವು ಕಾವ್ಯರಚನೆ ಮಾಡುತ್ತಿದ್ದೇವೆಂದು ಪ್ರಜ್ಞಾಪೂರ್ವಕವಾಗಿ ವಚನಗಳನ್ನು 
ರಚಿಸಲಿಲ್ಲ. ಅವರ ಮುಖ್ಯ ಗಮನವಿದ್ದುದು ತಾವು ಕಂಡ, ಅನುಭವಿಸಿದ, ಆಲೋಚಿಸಿದ 
ವಿಷಯಗಳನ್ನು ಇತರರಿಗೆ ತಿಳಿಸುವ ಜರೂರತ್ತಿನ ಬಗ್ಗೆ, ವಚನಕಾರರು ಹಲವಾರು 
ಮನಸಸ್ಸಿತಿಗಳಲ್ಲಿ ರಚಿಸಿದ ವಚನಗಳು ಆಯಾ ಕಾಲದ ಮನಸ್ಥಿತಿಗಳನ್ನು, 
ನಾನಾಅಭಿಪ್ರಾಯಗಳನ್ನು ಅಭಿವ್ಯಕ್ತಗೊಳಿಸುತ್ತವೆ. ವಚನಗಳಲ್ಲಿ ಷಟ್ಸ್ಮ್ಯಲ ಸಿದ್ಧಾಂತ, ಆತ್ಮ 
ನಿರೀಕ್ಷಣೆ, ಸಮಾಜ ವಿಡಂಬನೆ, ಸ್ವಮತ ಸಮರ್ಥನೆ ಇತ್ಯಾದಿ ವಿಷಯಗಳು ಸೇರಿವೆ. ತಮಗೆ 
ಅನ್ನಿಸಿದ ಅನುಭವಗಳನ್ನು ಆಗಾಗ್ಗೆ ಹೇಳುತ್ತಿದ್ದುದರಿಂದ ಇವೆಲ್ಲ ಕ್ರಮಬದ್ಧವಾಗಿ ರಚಿತವಾದ 
ವಸ್ತ್ವನುಗುಣವಾದ ರೀತಿಯಲ್ಲಿರಬೇಕೆಂದು ನಾವು ನಿರೀಕ್ಷಿಸುವಂತಿಲ್ಲ ವಚನಗಳನ್ನೆಲ್ಲ ಒಟ್ಟು 
ಗಮನಿಸಿದರೆ ಮೇಲೆ ಹೇಳಿದ ಕೆಲವು ಗು೦ಪುಗಳಾಗಿ ಅವುಗಳನ್ನು ವರ್ಗೀಕರಿಸಬಹುದು. 


ಷಟ್‌ಸ್ಥಲಗಳು 


ವಚನಗಳಲ್ಲಿ ಷಟ್‌ಸ್ಥಲ ಸಿದ್ಧಾಂತವು ನಿರೂಪಿತವಾಗಿದೆಯೆಂದರೆ ವಚನಕಾರರು 
ಷಟ್‌ಸ್ಥಲಗಳನ್ನು ಕ್ರಮಬದ್ಧವಾದ ರೀತಿಯಲ್ಲಿ, ಒಂದಾದ ಮೇಲೊಂದರಂತೆ 
ವಿವರಿಸಿದರೆಂದರ್ಥವಲ್ಲ. "ಸ್ಥಲ" ಎಂಬುದು ಭಕ್ತನು ತನ್ನ ಉನ್ನತ ಗುರಿಯನ್ನು ತಲುಪಲು 
ಹಾದುಹೋಗುವ ಆರು ಹಂತಗಳನ್ನು ಸೂಚಿಸಿದರೂ, ಅದು ಮುಖ್ಯವಾಗಿ ಸೂಚಿಸುವುದು 
ಭಕ್ತನ ಮನಸ್ಥಿತಿಯನ್ನು, ಭಕ್ತಸ್ಥಲವೆಂಬುದು ಭಕ್ತನೊಬ್ಬನ ಒಂದು ಪರಿಮಿತ ಕಾಲವನ್ನು 
ಸೂಚಿಸಲಾರದು. ತುತ್ತತುದಿಯಲ್ಲಿರುವ ಸಾಧಕನೊಬ್ಬನ ಮನಸ್ಸು ಕೆಲವೇಳೆ ಭಕ್ತನ 
ಮನಃಸ್ಥಿತಿಯನ್ನು ಪಡೆದಿರಬಹುದು. ಹಾಗಾಗಿ ಎಲ್ಲ ಸ್ಥಲಗಳಲ್ಲಿಯೂ ಮಿಕ್ಕ ಸ್ಥಲಗಳ 
ಮನೋಭಾವವೂ ಇರಬಹುದಾದ್ದರಿಂದಲೇ ಆರು ಸ್ಥಲಗಳನ್ನು ಮತ್ತೆ ಮತ್ತೆ ಹೆಚ್ಚು ಸೂಕ್ಷ್ಮವಾಗಿ 
ವಿಂಗಡಿಸಲು ಸಾಧ್ಯವಾದುದು. ಮುಂದೆ ಬಂದ ವಚನ-ಸಂಕಲನಕಾರರು 
ಷಟ್‌ಸ್ಥಲಾನುಗುಣವಾಗಿಯೋ ನೂರೊಂದು ಸ್ಥಲಗಳಿಗೆ ಅನುಗುಣವಾಗಿಯೋ ಹಿಂದಿನ 
ವಚನಕಾರರ ವಚನಗಳನ್ನು ವರ್ಗೀಕರಿಸಿದರು. ಇದು ಸ್ಥೂಲವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ 
ಸಾಧಕನ ಮನಸ್ಸು ಸವೆಯಿಸುವ ದಾರಿಯನ್ನು ಸೂಚಿಸಿದರೂ ಅದು ಸೌಲಭ್ಯದ ದೃಷ್ಟಿಯಿಂದ 
ಸಮರ್ಪಕವಾಗಬಹುದೇ ಹೊರತು, ಪ್ರತಿಸ್ಥಲದ ಮನೋಭಾವದ ಸಂಕೀರ್ಣತೆಯನ್ನು 
ಸೂಚಿಸಲಾರದು. ಈ ಸ್ಥಲಗಳ ವಿಷಯವಾಗಿ ಇದೇ ಗಂಥದಲ್ಲಿ ಬೇರೆಡೆ ವಿಸ್ತಾರವಾಗಿ 
ಚರ್ಚಿಸಿರುವುದರಿಂದ ಅದನ್ನಿಲ್ಲಿ ಮತ್ತೆ ಹೇಳುವ ಅವಶ್ಯಕತೆಯಿಲ್ಲ. ವಚನಗಳಲ್ಲಿ ಭಕ್ತನ 
ಸಾಧನೆಯ ಹಲವಾರು ಹಂತಗಳು ಪ್ರಮುಖವಾಗಿ ಅಭಿವ್ಯಕ್ತಿಯನ್ನು ಪಡೆದಿರುವ 
ವಸ್ತುಗಳಲ್ಲೊಂದೆಂದು ಸೂಚಿಸುವುದಪ್ಪೇ ಉದ್ದೇಶ. 


ಆತ್ಮ ನಿರೀಕ್ಷಣೆ 

ಪ್ರಾಚೀನ ವಚನ ಸಂಕಲನಕಾರನೊಬ್ಬನು “ಶಿವಾನುಭಾವಿಗಳು ಶಿವಸುಖವನನುಭವಿಸಿ 
ತೃಪ್ತಿಪಡೆದ ಸಂತುಷ್ಟಿ ನಿಮಿರ್ದು ವಾಜ್ಕನದಿಂದುಕ್ಕಿ ನುಡಿದ ನುಡಿಯೇ ಗುರುವಚನ" ವೆಂದು 
ವರ್ಣಿಸಿದ್ದಾನೆ. ಇವನ ದೃಷ್ಟಿಯಲ್ಲಿ ವಚನಗಳು ಶಿವಸುಖದ ಅಭಿವ್ಯಕ್ತಿ ಆದರೆ ಈ 


೮೫. ಲಿಂಗಲೀ, ವಿ ಚಾ: ಪು.೨ 


ವಚನ ಸಾಹಿತ್ಯ ಸ್ವರೂಪ ಮತ್ತು ವೈಶಿಷ್ಟ್ಯ / ೪೧ 


ವ್ಯಾಖ್ಯೆಯು ಭಾಗಶಃ ಸತ್ಯ, ಅಷ್ಟೆ. ಏಕೆಂದರೆ ಹಲವಾರು ಸುಂದರವಾದ ವಚನಗಳು ಸಾಧಕನ 
ಮಾನಸಿಕ ಘರ್ಷಣೆಯನ್ನು ತುಂಬ ಸಮರ್ಥವಾಗಿ ಚಿತ್ರಿಸುತ್ತವೆ. ಒಂದು ರೀತಿಯಲ್ಲಿ 
ಸಾಮಾನ್ಯರ ಮನಸನ್ನು ಇಂತಹ ವಚನಗಳೇ ಹೆಚ್ಚು ತಟ್ಟುವುದು. ಸಿದ್ಧಿಯು ಹುಟ್ಟದೊಡನೆಯೇ 
ಸಿಕ್ಕುವಂತಹದಲ್ಲವಾದುದರಿಂದ ಅದಕ್ಕಾಗಿ "ಸಾಧಕನು ಪ್ರಜ್ಞಾಪೂರ್ವಕ ವಾಗಿ 
ಹೋರಾಡಜೇಕಾಗುತ್ತದೆ. ಒಂದೆಡೆ ಐಹಿಕದ ಅಮಿಷ, ಆಕರ್ಷಣೆಗಳು- “ಮತ್ತೊಂದೆಡೆ ಪರದ 
ಕನಸು ಸೌಂದರ್ಯಗಳು ಸಾಧಕನನ್ನು ವಿರುದ್ಧ ದಿಕ್ಕಿನಲ್ಲಿ ಎಳೆಯುವಾಗಿನ ಸಾಧಕನ ಮಾನಸಿಕ 
ಸ್ಥಿತಿ ಅತ್ಯಂತ ದಾರುಣವಾಗುತ್ತದೆ. ಬಾ ಕ್ಷಣಗಳನ್ನೂ ತುಂಬ ಸಮರ್ಪಕವಾಗಿ ಕೆಲವು 
ವಚನಕಾರರು ಸೆರೆ ಹಿಡಿದಿದ್ದಾರೆ. ಇಂತಹ ಹಲವಾರು ವಚನಗಳು ಶರಣರು ತಮ್ಮ ಸಾಧನೆಯ 
ಹಾದಿಯಲ್ಲಿ ಅನುಭವಿಸಿದ ಹೋರಾಟವನ್ನು ಚಿತ್ರಿಸುತ್ತದೆ. ಅಂತಹ ಅಂತರಂಗ ನಿರೀಕ್ಷಣೆಯ 
ವಚನಗಳಲ್ಲಿ ತಮ್ಮ ದೌರ್ಬಲ್ಯವನ್ನು ನಿವೇದಿಸಿಕೊಂಡು ಪ್ರಾಮಾಣಿಕತೆಯನ್ನು ಮೆರೆಯುವ ರೀತಿ 
ನಮ್ಮನ್ನು ಆಕರ್ಷಿಸುತ್ತದೆ. 


ಬಸವಣ್ಣನ ಅನೇಕ ವಚನಗಳು ಇಂತಹ ಮಾನಸಿಕ ಘರ್ಷಣೆಯನ್ನು ಚಿತ್ರಿಸುವವು 
ಗಳಾಗಿವೆ. ಅವನ ಅನೇಕ ವಚನಗಳ ಸ್ವರೂಪವು ಕ್ರಿಶ್ಚಿಯನ್‌ಧರ್ಮದಲ್ಲಿನ ತಪ್ಪೊಪ್ಪಿಗೆಯನ್ನು 
(ಛಿಂಟಿಜಿಜನಂಟಿ) ಹೋಲುವಂತಹವು. ತನ್ನ ಮನಸ ನ್ನು ಅತ್ತಿಯ ಹಣ್ಣಿಗೆ ಹೋಲಿಸಿಕೊಂಡು. 
ಹೀಗೆ ಹುಳುಗಳಿಂದ ತುಂಬಿದ ತನ್ನನ್ನು ನೇರ್ಪಡಿಸಬೇಕೆಂದು "ಕೇಳಿಕೊಳ್ಳುವ ವಚನವು ತುಂಬ 

ಪ್ರಸಿದ್ಧವಾದುದು. ಹಾಗೆಯೇ ವಿಷಯ ಸಮೂಹವು ತನ್ನ ಮನಸ್ಸನ್ನು ಕಾಡಿಸುತ್ತಿರುವ 
ರೀತಿಯನ್ನು ಚಿತ್ರಿಸುವಾಗ ಬಸವಣ್ಣನು ಒಂಬತ್ತು ಬೇಟೆಯ "ನಾಯಿಗಳಿಂದ ಎಳೆಯಲ್ಲಡುವ 
ಮೊಲಕ್ಕೆ ಹೋಲಿಸಿರುವ ರೀತಿಯು ಅತ್ಯಂತ ಸಹಜ ಮನಃಸ್ಥಿತಿಯನ್ನು ಚಿತ್ರಿಸಲು ತುಂಬ 
ಸಮಂಜಸವಾದ ಹೋಲಿಕೆಯಾಗಿದೆ. ಪಪ್ರ೦ಚಾಕರ್ಷಣೆಯಿ೦ದ ಗಾಸಿಗೊಂಡ ಭಕ್ತನು ತನ್ನ 
ಇಂದ್ರಿಯಗಳನ್ನು ಪ್ರಾಪಂಚಿಕ ಆಕರ್ಷಣೆಗಳಿಗೆ ನಿಸ್ಸಂವೇದಿಗಳಾಗಿ.. ಮಾಡುವಂತೆ 
ಕೇಳಿಕೊಳ್ಳುತ್ತಾನೆ, ಬಸವಣ್ಣನ ಒಂದು ವಚನದಲ್ಲಿ. 


ಅಕ್ಕಮಹಾದೇವಿಯು ಹೆಂಗಸಾಗಿ, ದೊರೆಯೊಬ್ಬನನ್ನು ಕೆಲವು ಕಾಲ ಗಂಡನನ್ನಾಗಿ 
ಪಡೆದಿದ್ದು, ಅನಂತರ ಅವನನ್ನು ತೊರೆದು ಬಂದ ಮೇಲೆ ಆಕೆಯು ಎದುರಿಸಿರಬಹುದಾದ 
ಬಮ ಗಳು ಇಮ್ಮುಖವಾದುವು; ಒಂದು ಆಧ್ಯಾತ್ಮಿಕೋನ್ನತಿಗೆ ಅಡ್ಡಿಯಾದ ಸಹಜ 

ರ್ಷಣೆಗಳು, ಮತ್ತೊಂದು ತನ್ನ ಸೌಂದರ್ಯ- ಯೌವ್ವನಗಳಿಂದ ಆಕರ್ಷಿತರಾಗಿ ಬಂದವರು 
a ಕಾಡುತ್ತಿದ್ದುದು. ಎಷ್ಟೋ "ವೇಳೆ ಅವಳೂ ಮಾನಸಿಕ ಕೋಟಲೆಗೊಳಗಾಗಿರುವ ಸ್ಥಿತಿಯು 
ವಚನಗಳಲ್ಲಿ ವ್ಯಕ್ತವಾಗಿವೆ. ಸ 'ಅಲ್ಲಮನಂತಹ ವೀರವೈರಾಗಿಯ ಜೀವನವೂ ಮೊದಮೊದಲು 
ಇಂತಹ ಘರ್ಷಣೆಗೊಳಗಾಗಿ ಅನಂತರ ಸಿದ್ಧಿಯನ್ನು "ಪಡೆದದ್ದನ್ನು ಅವನ ವಚನಗಳಿಂದಲೇ 
ಗುರುತಿಸಬಹುದು.” ಇತರ ಹಲವರೂ ತಮ್ಮ ಅಂತರಂಗವನ್ನು ತೆರೆದಿಟ್ಟು ತಮ್ಮ 
ಸಾಧಕಜೀವನದ ಸಹಜ ಬೆಳವಣಿಗೆಯನ್ನು ಮಾತುಗಳಲ್ಲಿ ತೋರಿಸಿದ್ದಾರೆ. ಇಂತಹ 
ಹಲವಾರು ವಚನಗಳು ಅತ್ಯಂತ ಸುಂದರವಾದ ಕವನಗಳಾಗಿವೆ. ಈ ವಚನಗಳಿಗೆ ಕಾರಣವಾದ 


೮೬. ಬಸವ ವ ೫೯, ಪು. ೨೮ 

೮೭. ಶಿವಶ ವ: ಪು.೫; ೧೪೮ (ಮಹಾದೇವಿಯಕ್ಕ, ೫, ೧೩, ೩೪೨ ಇತ್ಯಾದಿ) 

೮೮. ವಿವರಗಳಿಗೆ ನೋಡಿ: ಎಂ.ಚಿದಾನ೦ದಮೂರ್ತಿ: "ಅಲ್ಲಮನ ಸಾಧಕನ ಜೀವನ "ಒಂದು ಪುನಾರಚನೆ' 
(ಕ.ಸಾ.ಪ: ಪ.೫೫; ೨: ಪುಲ೨೮) 


೪೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಚನಕಾರರ ಮ ಸ್ಥಿತಿಯು ಹೇಗೆ ಅವರ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಮಹತ್ವಪೂರ್ಣವೂ, 
ಅರ್ಥಪೂರ್ಣವೂ ಆದ ಕ್ಷಣಗಳನ್ನು ಸೂಚಿಸುತ್ತದೆಯೋ ಹಾಗೆಯೇ ಸುಂದರವಾದ ಕಾವ್ಯವೂ 
ಆಗಿವೆ. 


ಸಮಾಜ ವಿಡಂಬನೆ 


"ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ತಮ್ಮ ತನುವ ಸಂತೈಸಿಕೊಳ್ಳಿ. ನಿಮ್ಮ ಭಿಮ 
ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚಕೂಡಲ ಸಂಗಮದೇವ" 
ಎಂದು ವಚನಕಾರರು ಹೇಳಿದುದು ಲೋಕವನ್ನು ತಿದ್ದಲು ಕೈ ಹಾಕಲೇಬಾರದೆಂಬ 
ಭಾವನೆಯಿಂದಲ್ಲ. ವಚನಕಾರರು ಲೋಕವನ್ನು ಯಾವ ಯಾವ ರೀತಿಯಿಂದ ತಿದ್ದಲು 
ಪ್ರಯತ್ನಿಸಿದರೆಂಬುದು ಸರ್ವವಿದಿತವಾದ ವಿಚಾರ. ಆದರೆ ಹಾಗೆ ಸಮಾಜ ಸುಧಾರಣೆಯನ್ನು 
ಪ್ರಾರಂಭಿಸಿ, ಜನರ ಮನಸ್ಸಿನ ಮೇಲೆ ತಮ್ಮ ಪ್ರಭಾವದಿಂದ ಒಳ್ಳೆಯ ಮಾರ್ಗದ ಬಗ್ಗೆ 
ನಂಬಿಕೆಯನ್ನುಂಟುಮಾಡಬೇಕಾದರೆ ತಾನು ಹೇಳುವಂತೆ ನಡೆಯುವುದನ್ನು ಪರಿಪಾಲಿಸಬೇಕು 
ಎಂಬುದು ಅವರ ಉದ್ದೇಶ. ಉಪದೇಶಕ್ಕಿಂತ ಅನುಷ್ಠಾನವೇ ಜನರನ್ನು ತಿದ್ದಲು ಹೆಚ್ಚು 
ಸರಿಯಾದುದು ಎಂದವರು ನಂಬಿದರು. ಆದರೆ ಅವರು ತಮ್ಮ ಸುತ್ತಲಿನ ಜೀವನದಲ್ಲಿ ಕಾಣುವ 
ಕೊಳಕನ್ನು ಡಾಂಭಿಕತೆಯನ್ನು ಖಂಡಿಸುತ್ತಾರೆ, ಅಂತಹವುಗಳಿಗೆ ತೆಕ್ಕೆ ಬಿದ್ದವರ ಬಗ್ಗೆ ಸಾತ್ವಿಕ 
ಕ್ರೋಧವನ್ನು ತೋರಿಸುತ್ತಾರೆ. ಕಟುಮಾರ್ಗದಲ್ಲಿ ಹೇಳಿದಾಗಲಾದರೂ ಜನರು ಅದರಿಂದ 
ವಿಮುಖರಾಗಬಹುದೆಂದು ಆಶಿಸುತ್ತಾರೆ. ಜನರನ್ನು ತಪ್ಪು ದಾರಿಯಿಂದ ಹೊರಗೆಳೆಯುವ 
ವಚನಕಾರರ ಕಳಕಳಿಯು ಅವರ ಮಾತುಗಳಲ್ಲಿ ಕ್ರೋಧ, ವ್ಯಂಗ್ಯ, ಅಣುಕುಗಳನ್ನು ತುಂಬುತ್ತದೆ. 


ಲೋಕದಲ್ಲಿ ಸೋಗು ಹಾಕಿಕೊಂಡು ತಾವೇ ಶ್ರೇಷ್ಠರೆಂದು ಜನರನ್ನು ಮೋಸಗೊಳಿಸುವ 
ಜನರ ವಿರುದ್ಧ ವಚನಕಾರರು ತುಂಬ ಕುದ್ದರಾಗಿ ಮಾತನಾಡುತ್ತಾರೆ. "ಬಲುಶಠಗನಭಕ್ತಿ 
ದಿಟರೆಂದು ನಚ್ಚಲು ಬೇಡ. ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತ್ತು"*್‌ 
ಎನ್ನುವಂತಹ “ಮಾತುಗಳಲ್ಲಿ ಜನರ ಮನಸಿಗೆ ನಾಟುವಂತಹ ಹೋಲಿಕೆಗಳ ಮೂಲಕ 
ಡಾಂಭಿಕರನ್ನು ಬಯಲಿಗೆಳೆಯುತ್ತಾರೆ. ಜನರಲ್ಲಿ ರೂಢಮೂಲವಾದ ನಂಬಿಕೆಗಳು ಎಷ್ಟೋ ವೇಳೆ 
ಮಾತು ಕೃತಿಗಳಲ್ಲಿ ಅಸಾಂಗತ್ಯವನ್ನುಂಟುಮಾಡುತ್ತವೆ; ಜನರ ಮುಗ್ಧತೆ ಹಾಗೂ ಮೌಢ್ಯಗಳು 
ಎಷ್ಟೆಂದರೆ ತಮ್ಮ ಎಷ್ಟೋ ನಡತೆಗಳು ತಮ್ಮ ಮನೋಭಾವಕ್ಕೆ ಎರುದ್ಧವಾಗಿರುವು ದೆಂಬುದನ್ನೇ 
ಅವರು ಗುರುತಿಸಲಾರರು, ಇಂತಹ ಸಂದರ್ಭಗಳಲ್ಲಿ ವಚನಕಾರರು ತಮ್ಮ ವ್ಯಂಗ್ಯದ 
ಮಾತಿನಿಂದ ಚುಚ್ಚುತ್ತಾರೆ. ಸಮಾಜವನ್ನು ಕೃತಕವಾಗಿ ಜಾತಿಯೆಂಬ ಹೆಸರಿನಿಂದ 
ವಿಂಗಡಿಸಿದುದರ ವಿರುದ್ಧ ವನಚಕಾರರು ಎಂಥ ತೀವ್ರಪತಿಕ್ರಿಯೆಯನ್ನು ವ್ಯಕ್ತಪಡಿಸಿದರೆನ್ನುವುದೂ 
ವಿದಿತವಾದ ವಿಷಯವೇ. ಶಾಸ ಸ್ತಗಳನ್ನು ಓದಿ, ಒಂದೆಡೆ ಅವುಗಳನ್ನು ಜೋಧಿಸುತ್ತ ಮತ್ತೊಂದೆಡೆ 
ಅದಕ್ಕೆ ನ್ಯು ನಡೆಯುವವರು, ಶಾಸ್ತ್ರಗಳಲ್ಲಿ ಹೇಳಿರುವ ಮಾತುಗಳಿಗೆ ಅರ್ಥವನ್ನೇ 
ತಿಳಿಯದೆ ಭಾಷಣ ಬಿಗಿಯುವವರು ವಚನಕಾರರ ಅನೇಕ ವಚನಗಳಿಗೆ ವಸ್ತುವಾಗಿದ್ದಾರೆ. 
ಕೇವಲ ಭೋಗಾಸಕ್ತರಾದವರನ್ನು ಅದರಿಂದ ವಿಮುಖವಾಗಿ ಮಾಡಲು ಚುಚ್ಚುತ್ತಾರೆ. ತಮ್ಮ 


ರ. ಬಸವ ವ.೧೨೪ : ಪು.೫೭ 
೯೦. ದೇದಾ ವ (ಹ) ೩೪): ಪು. ೩೬ 


ವಚನ ಸಾಹಿತ್ಯ ಸ್ಟರೂಪ ಮತ್ತು ವೈಶಿಷ್ಟ್ಯ / ೪೩ 


ಮಾತುಗಳಿಂದ ದೇವರು-ದಿಂಡರುಗಳೆಂದು ಕೇವಲ ಮರ-ಗಿಡಗಳಂತಹ ವಸ್ತುವನ್ನು 
ಸಾಂಪ್ರದಾಯಿಕವಾಗಿ, ಯಾಂತ್ರಿಕವಾಗಿ ಪೂಜಿಸುವವರ ವಿರುದ್ಧ ವಚನಕಾರರು ಕತ್ತಿ ಮಸೆದರು; 
ಹೊಸದಾದ ತಮ್ಮ ಮತಕ್ಕೆ ಸೇರಿದ ಕೆಲವರು ಹಿ೦ದಿನ ಅನುಷ್ಠಾನಗಳನ್ನು ಬಿಡಲಾರದುದಕ್ಕೆ. 
ಹೊಸದನ್ನು ನಂಬಲಾರದುದಕ್ಕೆ ಕ್ರೋಧಗೊಳ್ಳುವ ವಚನಕಾರರು ತಮ್ಮ ಪರಿತಾಪವನ್ನು 
ವ್ಯಕ್ತಪಡಿಸುತ್ತಾರೆ. ಸ್ವಾರಸ್ಕಕರವಾದ ಅಂಶವೆಂದರೆ ಅವರು ಸಾಮಾನ್ಯರ ನಡವಳಿಕೆಯನ್ನು 
ಟೀಕಿಸುವಾಗ ಸಾಮಾನ್ಯರ ಸಂಸ್ಕೃತಿಯ ಪರಿಚಯವಾಗುವುದು; ವಚನಕಾರರ ಸಮಾಜಪ್ರಜ್ಞೆ, 
ಸಮಾಜದಲ್ಲಿ ಪ್ರಚಲಿತವಾಗಿದ್ದ ರೂಢಿ-ಸಂಪ್ರದಾಯಗಳ ಪರಿಚಯವೇ ಅವರು ಅವುಗಳ ಬಗ್ಗೆ 
ಕ್ರೋಧಗೊಳ್ಳಲು ಕಾರಣ, ಅವರ ಅಂತಹ ತೀವ್ರ ಪ್ರತಿಕ್ರಿಯೆಯೇ ವಚನಗಳು ಸುಂದರವಾಗಲು 
ಸಹಾಯಕ. 


ತತ್ವಬೋಧೆ 


ವಚನಕಾರರು ತಮ್ಮ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿ ಕನ್ನಡವನ್ನಾಯ್ದುದು, ಅದರಲ್ಲಿಯೂ 
ಸಾಮಾನ್ಯರ ಬಳಕೆ ಮಾತನ್ನು ಉಪಯೋಗಿಸಿದುದು, ಜನರು ಅವರನ್ನು ಅರ್ಥ ಮಾಡಿಕೊಳ್ಳುವ 
ಸಂದರ್ಭದಲ್ಲಿ ಭಾಷಾಮಟ್ಟದಲ್ಲಿಯೇ ಸಿಷ್ಟತೆಯನ್ನೊಡ್ಡಲಿಲ್ಲ. ಅದಲ್ಲದೆ, ಧರ್ಮವೆಂದರೆ ತಾವು 
ಅನುಸರಿಸಲಾಗದ ಪೆಡಂಭೂತವೆಂಬ ಭಾವನೆಯನ್ನೋಡಿಸಲು ಈ ನೇರ ಸಂಪರ್ಕದ ರೀತಿ 
ತುಂಬ ಉಪಯುಕ್ತವಾಯಿತು. ದೇಹದಂಡನೆಯಂತಹ ಮಾರ್ಗವು ದೇವರನ್ನು ಕಾಣುವ ಏಕೈಕ 
ರೀತಿಯೆಂಬ ಭ್ರಮೆಯನ್ನು ಹೋಗಲಾಡಿಸಿ ಖುಜುಮಾರ್ಗವನ್ನನುಸರಿಸಿದರೆ. ಸಾಕೆಂಬ 
ಭಾವನೆಯನ್ನು "ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು' ಎನ್ನುವಂತಹ ಮಾತುಗಳ ಮೂಲಕ 
ವ್ಯಕ್ತಪಡಿಸಿದರು. ದೇವರನ್ನೊಲಿಸುವ ಮಾರ್ಗವಿದ್ದರೆ ಅದು ತಾತ್ತಿಕ ಜಿಜ್ಞಾಸೆಗಳ ಮೂಲಕವಾಗಿ 
ಅಲ್ಲ, ನೇರವೂ ಶುಚಿಕರವೂ ಆದ ಜೀವನದಿಂದ ಎಂಬ ಭಾವನೆಯನ್ನು ವಚನಕಾರರು ಅನೇಕ 
ವಚನಗಳ ಮೂಲಕ ಹೇಳಿದರು. 


ಜೀವನಕ್ಕೆ ಅವಶ್ಯಕವಾದುದನ್ನೆಲ್ಲ ಅನುಭವಿಸಿ, ಸಂತೋಷವಾಗಿ ಬದುಕಿದ್ದೂ ಸದ್ಗತಿಯನ್ನು 
ಪಡೆಯಬಹುದೆಂದು ಬೋಧಿಸಿದ್ದು ಜನರನ್ನು ತುಂಬ ಆಕರ್ಷಿಸಿರಬೇಕು. ಆದ್ದರಿಂದಲೇ 
ವೀರಶೈವವು ಬಸವಾದಿಗಳ ಜೀವಿತ ಕಾಲದಲ್ಲಿಯೇ ಜನಪ್ರಿಯವಾಗಲು ಕಾರಣವಾಯಿತು. 
ಜೀವನಾವಶ್ಯಕ ವಸ್ತುಗಳಿಗಾಗಿ ಮಾಡುವ ಸಂಪಾದನೆಯ ಬಗ್ಗೆ ಕಾಯಕ ತತ್ವದ ಮೂಲಕ 
ಹೊಸ ಮಾರ್ಗವನ್ನೇ ರೂಪಿಸಿದರು. "ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ”, 
"ದಯವಿಲ್ಲದ ಧರ್ಮವದೇವುದಯ್ಯಾ', "ಆಚಾರವೇ ಸ್ವರ್ಗ, ಅನಾಚರವೇ ನರಕ', “ಅಯ್ಯಾ 
ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ' ಇಂತಹ ಮಾತುಗಳು ಈಗ ಸಾಮಾನ್ಯರ 
ಮಾತುಗಳಲ್ಲಿ ಸೇರಿಹೋಗಿರುವುದಕ್ಕೆ ಕಾರಣ ಅವು ಸೂತ್ರಪ್ರಾಯವಾಗಿದೆಯೆಂಬ ಕಾರಣಕ್ಕಾಗಲೀ, 
ಸಾಮಾನ್ಯರ ಮಾತಿನಿಂದ ಕೂಡಿದೆಯೆಂಬುದಾಗಲೀ ಮಾತ್ರವಾಗಿರದೆ, ಅವುಗಳಲ್ಲಿ ಹೇಳಿರುವ 
ವಿಷಯವು ಸಾಮಾನ್ಯರೂ ಅನುಸರಿಸಬಹುದಾದ ಜೀವನ ವಿಧಾನವನ್ನು ಜನತಾ ಯೋಗದ 
ರೀತಿಯನ್ನು ಹೇಳುತ್ತವೆ ಎಂಬುದರಿಂದ. 


ಹೀಗೆ ವಚನಗಳು ಯಾವುದೋ ಒಂದು ವಸ್ತುಗಳನ್ನೊಳಗೊಂಡ ಬರೆಹವಲ್ಲ. ಜೀವನದಲ್ಲಿ 
ನಾವು ಅಮೂಲ್ಯವೆಂದು ಬಗೆಯುವ ವಿಚಾರಗಳ ಕಡೆಗೆ ಶರಣರು ಹರಿಸಿದ ಆಲೋಚನಾಲಹರಿ, 


೪೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಸೂಕ್ಷ್ಮಾನುಭವಗಳು ಅಭಿವ್ಯಕ್ತಿಗೊಂಡ ವಿಶಿಷ್ಟ ಸಾಹಿತ್ಯರೂಪ. ಮೇಲೆ ಹೇಳಿದ ವಿಚಾರಗಳನ್ನು 
ಮಾತ್ರಕುರಿತು ವಚನಕಾರರು ಚಿಂತಿಸಿದರೆಂದಾಗಲೀ, ಇಲ್ಲಿ ಹೇಳಿರುವ ವಿಷಯಗಳ ಬಗ್ಗೆಯೂ 
ಅವರ ಪ್ರತಿಕ್ರಿಯೆಯು ಇಷ್ಟೇ ಎಂದಾಗಲೀ ಅರ್ಥವಲ್ಲ. ಈ ಸಾಮಾನ್ಯಸಕ್ತಿಯ ವಿಷಯಗಳ ಬಗ್ಗೆ 
ಅನೇಕ ಗ್ರಂಥಗಳು ಬಂದಿರುವುದರಿಂದಲೂ, ಜೀವನದ ಅನೇಕ ಮುಖಗಳ ಬಗ್ಗೆ ವಚನಕಾರರ 
ನಿಲುವು ತುಂಬ ಪ್ರಸಿದ್ಧವಾಗಿರುವುದ ರಿಂದಲೂ ಕೇವಲ ಕೆಲವು ಅಂಶಗಳ ಬಗ್ಗೆ 
ರೂಪುರೇಷೆಗಳನ್ನು ಮಾತ್ರ ಇಲ್ಲಿ ನೀಡಲಾಗಿದೆಯೇ ಹೊರತು ಇವುಗಳ ವಿಸ್ತಾರವಾದ 
ವಿವೇಚನೆಯು ಈ ಗ್ರಂಥಕ್ಕೆ ಪ್ರಕೃತವಲ್ಲ. 


ವಚನಗಳಲ್ಲಿ ಕಾವ್ಯಗುಣ 


ವಚನಗಳಲ್ಲಿ ಅಂತರ್ಗತವಾಗಿರುವ ಕಾವ್ಯತ್ತದ ಬಗ್ಗೆ ಈಗಾಗಲೇ ಸಾಕಷ್ಟು ವಿವೇಚನೆಯು 
ನಡೆದಿದೆ. ವಚನಕಾರರಿಗೆ ಕಾವ್ಯರಚನೆಯು ಉದ್ದೇಶಪೂರ್ವಕವಾದ ಕ್ರಿಯೆಯೂ ಆಗಿರಲಿಲ್ಲ. 
ತಾವು ಹೇಳಿದ ಹಲವು ಮಾತುಗಳು ಸುಂದರ ಕಾವ್ಯಗಳೆಂಬ ಪರಿವೆಯೂ ಅವರಿಗಿರಲಿಲ್ಲ; 
ಕಾವ್ಯವನ್ನು ಸಂಪೂರ್ಣವಾಗಿ ಜೀವನಕ್ಕೆ ಸಂಬಂಧಿಸಿರುವಂತೆ ರಚಿಸಿರುವುದು ಇಲ್ಲಿಯೇ 
ಎನ್ನಬಹುದೇನೋ. ವಚನಕಾರರು "ನಡೆದು ನುಡಿದುದೇ' ವಚನಗಳೆಂದು ಪ್ರಾಚೀನ 
ಸಂಕಲನಕಾರನೊಬ್ಬನು ಹೇಳಿರುವುದು ಸಮ೦ಜಸವಾದುದು. ಈ ಸಹಜವಾದ ಕಾವ್ಯ 
ರಚನೆಯನ್ನು ಗುರುತಿಸಿದ ಜಾನಪದ ಕವಿಯೊಬ್ಬನು ವಚನಗಳನ್ನು ಕುರಿತು ಈ ರೀತಿ 
ಹೇಳುತ್ತಾನೆ: 


"ಶಿವಶರಣ ದುಂಬಿಗಳು ಭವದೊಳಗೆ ಹಾರ್ದಾರಿ 
ಶಿವಮತದ ಹುಟ್ಟು ಕಟ್ಟಿದುವು! ವಚನಗಳು 
ಸವೆಯದುಳಿದಿರುವ ಜೇನುಗಳು" 


ವಚನಕಾರರು ದುಂಬಿಗಳಂತೆ ಅತ್ಯಂತ ಸಹಜವಾಗಿ ಲೋಕಾನುಭವದ ಸಾರವನ್ನು 
ಜೇನಿನಂತೆ ಮಧುರವೂ ಸತ್ವಯುತವೂ ಆದ. ಆದರೆ ಸವಿದಷ್ಟೂ ಸವೆಯದ, ವಚನಗಳಾಗಿ 
ಕಟ್ಟಿದ್ದಾರಂಬ ಈ ತ್ರಿಪದಿಕಾರನ ಮಾತು ಸುಂದರವಾದ ರೀತಿಯಲ್ಲಿ ವಚನಗಳನ್ನು 
ವರ್ಣಿಸುತ್ತದೆ. 


ವಿಸ್ಮಯವು ಕವಿಯ ಪ್ರಮುಖವಾದ ಪ್ರಶಿಕ್ರಿಯೆ. ಈ ವಿಸ್ಮಯದ ಉದ್ದಾರವೇ ಅನೇಕ ಬಾರಿ 
ಕಾವ್ಯವಾಗುತ್ತದೆ. ಪ್ರಕೃತಿಯ ವ್ಯಾಪಾರಗಳನ್ನೂ, ಅಲ್ಲಿಯ ವೈಶಿಷ್ಟ್ಯಗಳನ್ನೂ ಕಂಡು 
ವಚನಕಾರರಿಗೆ ಸೃಷ್ಟಿಶಕ್ತಿಯ ಅಪಾರ ಸಾಮರ್ಥ್ಯವೂ ರಹಸ್ಕಪೂರ್ಣತೆಯೂ ವಿಸ್ಮಯ 
ವನ್ನುಂಟುಮಾಡುತ್ತವೆ. 


“ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, 
ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, 
ಶರೀರದೊಳಗಾತ್ಮನನಾರೂ ಕಾಣದಂತಿರಿಸಿದೆ, 

ನೀನು ಬೆರಸಿದ ಭೇದಕ್ಕೆ ಬೆರಗಾದೆನಯ್ಯಾ ರಾಮನಾಥಾ" 


೯೧. ಬಿ.ಎಸ್‌.ಗದ್ದಗೀಮಠ : ಕನ್ನಡ ಜಾನಪದ ಗೀತೆಗಳು (ದ್ವಿಮು): ಪು.೩೦೨ (ನೇಗಿಯ ಅಮುಗಯ್ಯ, 
೮೪) [ಈ ತ್ರಿಪದಿಯು ಈಚಿನ ರಚನೆಯಿರಹುದೆಂದು ಕೆಲವರು ಭಾವಿಸುತ್ತಾರೆ. 
೯೨. ದೇದಾ ವ (ಹ) ೭ ಪು. ೨೦ 


ವಚನ ಸಾಹಿತ್ಯ ಸ್ವರೂಪ ಮತ್ತು ವೈಶಿಷ್ಟ್ಯ / ೪೫ 


ಸೃಷ್ಟಿಯಲ್ಲಿ ಪರಸ್ಪರ ಭಿನ್ನವಾದ ಎರಡು ವಿಷಯಗಳನ್ನು ಒಂದರಲ್ಲಿ ಮತ್ತೊಂದನ್ನು 
ಹುದುಗಿಸಿರುವ ರೀತಿಯಿಂದ ಶರೀರದಲ್ಲಿ ಆತ್ಮವಿರುವ ಬಗೆಯು ವಚನಕಾರನಿಗೆ 
ಹೊಳೆಯುವಂತೆ ಮಾಡುತ್ತದೆ. ಇಂತಹ ಸೃಷ್ಟಿ ವೈಚಿತ್ರ್ಯಗಳ ಬಗ್ಗೆ ವಚನಕಾರ ಬೆರಗೇ ಇಲ್ಲಿ 
ಮಾತಾಗಿದೆ. 


ಮತ್ತೊಬ್ಬ ವಚನಕಾರನಿಗೂ ಇಂತಹುದೇ ವಿಸ್ಮಯ ಕಾವ್ಯವಾಗಿ ಮೂಡಲು ಕಾರಣವಾಗಿದೆ. 
ತನಗೂ ಶಿವನಿಗೂ ಒದಗಿ ಬಂದು ಸಂಬಂಧವು ಆಕಸ್ಮಿಕವಾದುದೂ ಅಗಾಧವಾದುದೂ 
ಎಂಬುದನ್ನು ಅಲ್ಲಮನು ಸುಂದರವಾದ ವಚನದ ರೂಪದಲ್ಲಿ ಹಾಡಿದ್ದಾನೆ. 


“ಎತ್ತಣ ಮಾಮರ ? ಎತ್ತಣ ಕೋಗಿಲೆ ? 
ಎತ್ತಣಿಂದೆತ್ತ ಸಂಬಂಧವಯ್ಯಾ 2 

ಬೆಟ್ಟದ ನೆಲ್ಲಿಯ ಕಾಯಿ, ಸಮುದ್ರದೊಳಗಣ ಉಪ್ಪು, 
ಎತ್ತಣಿಂದೆತ್ತ ಸಂಬಂಧವಯ್ಯಾ ? 
ಗುಹೇಶ್ನರಲಿಂಗಕ್ಕೆಯೂ ಎನಗೆಯೂ 

ಎತ್ತಣಿಂದೆತ್ತ ಸಂಬಂಧವಯ್ಯಾ?” 


ಎನ್ನುವ ವಚನದಲ್ಲಿ ಒಟ್ಟಾಗಿ ಸೇರಿರುವ ಎರಡು ವಸ್ತುಗಳ ಸಂಬಂಧವು ಆಕಸ್ಮಿಕ 
ಎನ್ನುವುದನ್ನಷ್ಟೇ ಸೂಚಿಸದೆ, ಆ ಎರಡು ವಸ್ತುಗಳೂ ಸೇರಿರುವುದು ಆಶ್ಚರ್ಯವನ್ನುಂಟು 
ಮಾಡಲು ಕಾರಣ ಎರಡು ವಸ್ತುಗಳ ಗುಣಸ್ಥಾನಗಳ ತಾರತಮ್ಯ ಎನ್ನುವುದನ್ನೂ ಇಲ್ಲಿ 
ಸೂಚಿಸಲಾಗಿದೆ. ಮಾಮರ-ಕೋಗಿಲೆಗಳ ಸಂಬಂಧ ಬಹು ಆತ್ಮೀಯವಾದುದಾದರೂ ಒಂದು 
ಸ್ಥಿರವಾದುದು, ಮತ್ತೊಂದು ಚಲನಶೀಲವಾದುದು; ಒಂದು ಇನ್ನೊಂದಕ್ಕೆ ಆಶ್ರಯ 
ನೀಡಿರುವಂತಹುದು; ಬೆಟ್ಟದ ನೆಲ್ಲಿ-ಸಮುದ್ರದ ಉಪ್ಪುಗಳ ಸಂಬಂಧ ಒಂದರೊಡನೆ 
ಮತ್ತೊಂದು ಬೆರೆತು ಒಂದು ರುಚಿಗೆ ಮತ್ತೊಂದು ಕಾರಣವಾಗುವಂತಹುದು; ಒಂದು 
ಮರವೊಂದರ ಸಣ್ಣಭಾಗ, ಮತ್ತೊಂದು ಅಪಾರವೆನ್ನಿಸಿದ ಸಮುದ್ರದ ಸತ್ವ ಹಾಗೆಯೇ ತನ್ನ 
ಮತ್ತು ಗುಹೇಶ್ವರನ ಸಂಬಂಧವೂ ಈಗ ಸ್ಥಿರವಾಗಿರುವುದಾದರೂ ತಮ್ಮಿಬ್ಬರ ಸತ್ವದಲ್ಲಿ 
ಮಹದಂತರವುಂಟು ಎನ್ನುವ ಧ್ವನಿ ಈ ವಚನವನ್ನು ಸುಂದರವಾದ ಕವನದ ಮಟ್ಟಕ್ಕೇರಿಸಿದೆ. 


ಸಂಸಾರದ ನಶ್ಚರತೆಯನ್ನು ವರ್ಣಿಸುವ ಬಸವಣ್ಣನ ಒಂದು ಪ್ರಸಿದ್ಧ ವಚನವು ಓದುಗರ 
ಮೇಲೆ ಅದ್ಭುತ ಪರಿಣಾಮವನ್ನು ಬೀರುವಂತಹುದು. 


“ನಿಮಿಷದ ನಿಮಿಷಂ ಭೋ, 
ಕ್ಷಣದೊಳಗರ್ಧಂ ಭೋ! 
ಕಣ್ಣಮುಚ್ಚಿ ಬಿಚ್ಚುವೈಸುಬೇಗಂ ಭೋ, 
ಸಂಸಾರದಾಗುಂ ಭೋ, 

ಸಂಸಾರದ ಹೋಗುಂ ಭೋ, 
ಸಂಸಾರದೊಪ್ಪಂ ಭೋ, 


೯೩. ಅಲ್ಲಮ ವ ಚಂ. ೫೯: ಪು. ೧೫ 


೪೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕೂಡಲಸಂಗಮದೇವಾ, 
ನೀ ಮಾಡಿದ ಮಾಯಂ ಭೋ, 
ಅಭ್ರಚ್ಛಾಯಂ ಭೋ!" 


ಇಲ್ಲಿ ಕವಿಗಾಗುವ ಸತ್ಯದರ್ಶನ (Revelation) ಮಾಯೆಯ ಬಗ್ಗೆ. `ಮಾಯೆ' ಎಂಬ ಮಾತೇ 
ತಾನು ಸಂಸಾರದ ಬೆಡಗಿನಿಂದ ಬೆರಗುಗೊಂಡು ಆಕರ್ಷಿತನಾದುದನ್ನು ಸೂಚಿಸುತ್ತದೆ. ಅದು 
ಶಾಶ್ವತವೆಂದು ನಂಬಿ ಅದನ್ನು ಬಯಸಿ, ಸನಿಹದಿಂದ ನೋಡಿದಾಗ ಅದು "ಅಭ್ರಚ್ಛಾಯೆ' ಮಾತ್ರ 
ಎನ್ನುವ ಅರಿವು ಈ ಕವನದ ವಸ್ತು ವಚನವನ್ನು ಹೇಳುತ್ತಿರುವ ರೀತಿಯಂತೂ ಮೋಡದ 
ತುಣುಕೊಂದು ಮೇಲಿನಾಕಾಶದಲ್ಲಿ ತ್ವರಿತವಾಗಿ ಸರಿಯುತ್ತಿರುವುದನ್ನು ಅದರ ಸಂಪೂರ್ಣ 
ಆಕಾರ, ಚಲನೆಗಳನ್ನು ಗಮನಿಸುವ ವ್ಯಕ್ತಿಯೊಬ್ಬ ಮೋಡವು ಚಲಿಸುವ ವೇಗದಷ್ಟೇ 
ತೀವ್ರಗತಿಯಲ್ಲಿ ಹೇಳುತ್ತಿರುವಂತಿದೆ. ಮೊದಲ ಸಾಲಿನಲ್ಲಿಯ ಲಪ್ಪಕ್ಷರಗಳ ಉಚ್ಚಾರದ 
ತೀವತೆಯೇ ಆ ವೇಗವನ್ನು ಅಭಿನಯಿಸುತ್ತದೆ. ಮೊದಲೆರಡು ವಾಕ್ಯಗಳ ಲಯದಲ್ಲಿಯೇ, 
ಎರಡನೆಯ ಸಾಲಿನ ಸಣ್ಣ ಪದಗಳನ್ನು ಉಚ್ಚರಿಸುವ ರೀತಿಯಲ್ಲಿಯೇ ಣ್ಣ ಮುಚ್ಚಿಬಿಡುವ'ವ 
ಕ್ರಿಯೆ ಆಗಿಹೋದುದೇ ಸೂಚಿತವಾಗಿವ. ಆದರೆ ಮೂರು- ನಾಲ್ಕನೇ ಸಾಲುಗಳಲ್ಲಿನ' ಪ್ರಮುಖ 
ಪದವಾದ "ಸಂಸಾರ'ದಲ್ಲಿನ ಮೊದಲೆರಡು ದೀರ್ಫಾಕ್ಷರಗಳೇ ಸಂಸಾರದ ಕಷ್ಟವು, ಅನುಭವವು 
ಭಾರವಾದುದನ್ನು ಹೇಳುತ್ತದೆ. ಕೊನೆಯ ಸಾಲಿನ "ಮಾಯ' ಮತ್ತು `ಅಭ್ರಚ್ಛಾಯ'ಗಳಲ್ಲಿನ 
ಪ್ರಾಸವು ಎರಡೂ ಒಂದೇ ಬಗೆಯವು ಎನ್ನುವುದನ್ನು ಅತ್ಯಂತ ಸಮರ್ಪಕವಾಗಿ ನಿರೂಪಿಸುತ್ತದೆ. 
ಇಲ್ಲಿನ ಸುಂದರ ಅಭಿವ್ಯಕ್ತಿಯಲ್ಲಿ ಮಾತುಗಳ, ಅಕ್ಷರಗಳ ಜೋಡಣೆಯ ರೀತಿಯೇ 
ಭಾವನೆಯನ್ನು ಹೊರಪಡಿಸುವ ಬಗ್ಗೆ ಅನುಭವವು ಸಹಜವಾಗಿ ಹೊಮ್ಮಿದೆಯೆಂಬುದನ್ನು 
ಸೂಚಿಸುತ್ತದೆ. 


ಚನ್ನಮಲ್ಲಿಕಾರ್ಜುನನೊಡನೆ ಸೇರಿದ ಅನುಭವವನ್ನು ಪಡೆದು ಮಹಾದೇವಿಯಕ್ಕನು ತನ್ನ 
ಅನುಭವವನ್ನು ಸುಂದರವಾದ ವಚನದ ಮೂಲಕ ಹೇಳುತ್ತಾಳೆ. 


"ಕಾಣುತ್ತ ಕಾಣುತ್ತ ಕಂಗಳ ಮುಚ್ಚಿದೆ ನೋಡವ್ವಾ: 
ಕೇಳುತ್ತ ಕೇಳುತ್ತ ಮೈಮಣಕ್‌ದೊಂಗಿದೆ ನೋಡವ್ಪಾ 
ಹಾಸಿದ ಹಾಸಿಗೆಯ ಹಂಗಿಲ್ಲದೆ ಹೋಯಿತ್ತು ಕೇಳವ್ವಾ 
ಚನ್ನಮಲ್ಲಿಕಾರ್ಜುನದೇವರ ದೇವನ ಕೂಡುವ ಕೂಟವ 
ನಾನೇನೆಂದಜೆಯದೆ ಮಡೆದೆ ಕಾಣವ್ವಾ'"” 


ಇಂದ್ರಿಯಗಳ ಮೂಲಕ ಆದ ಅನುಭವವು ಮಾನಸಿಕವಾಗಿ ಪರಿವರ್ತನೆಗೊಂಡ ಕ್ರಮವು ಇಲ್ಲಿ 
ಅದ್ಭುತವಾಗಿ ರೂಪುಗೊಂಡಿದೆ. ಕಾಣುತ್ತ ಕಾಣುತ್ತ ಹೊರಗಣ್ಣಿಗೆ ಕಂಡುಂಡು ಮನಸಿನಲ್ಲಿ 
ಮೂಡಿದಾಗ ಕಣ್ಣುಗಳನ್ನು ಮುಚ್ಚುವುದು. ಕೇಳುತ್ತ ಕೇಳುತ್ತ ಧ್ವನಿಯು ಮೈಮರೆಯುವಂತೆ 
ಮಾಡುವುದು; ಸಂಭೋಗದ ಚಿತ್ರವನ್ನು ನೀಡಿ ಬಾಹ್ಯ ಕ್ರಿಯೆಗಳ ಮೂಲಕವಾಗಿಯೇ 
ಮಾನಸಿಕ ತನ್ಮಯತೆಯನ್ನು ಪಡೆಯುವ ಬಗ್ಗೆ ಅನುಭವವು ಮಾನಸಿಕವಾದಾಗ ಇಂದ್ರಿಯವು 
ಅನುಭವದಿಂದ ಹೊರಗೇ ಉಳಿಯುವ ರೀತಿ ಇಲ್ಲಿ ಅತ್ಯಂತ ಸುಂದರವಾಗಿ ಮೂಡಿದೆ. 


೯೪. ಬಸವ ವ ೧೬೮: ಪು.೭೪ 
೯೫. ಶಿವಶ ವ: ಪು.೧೧೨ (ಮಹಾದೇವಿಯಕ್ಕ ೨೬೧) 


ವಚನ ಸಾಹಿತ್ಯ ಸ್ವರೂಪ ಮತ್ತು ವೈಶಿಷ್ಟ್ಯ / ೪೭ 


ಬಸವಣ್ಣನ ಮತ್ತೊಂದು ಪ್ರಸಿದ್ಧ ವಚನವು ಮುಪ್ಪನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿ, ಅದರ 


ಮುಂದಿನ ಹಂತವಾದ ಸಾವನ್ನು ಸೂಚಿಸಿ, ಆ ಕ್ಷಣಕ್ಕೆ ತಯಾರಾಗಬೇಕಾದ ಅವಶ್ಯಕತೆಯನ್ನು 
ತಿಳಿಸುತ್ತದೆ. 


“ನರೆ ಕೆನ್ನೆಗೆ, ತೆರೆ ಗಲ್ಲಕೆ ಶರೀರಗೂಡುವೋಗದ ಮುನ್ನ, 
ಹಲ್ಲು ಹೋಗಿ, ಬೆನ್ನು ಬಾಗಿ, ಅನ್ಯರಿಗೆ ಹಂಗಾಗದ ಮುನ್ನ, 
ಕಾಲಮೇಲೆ ಕೈಯನೂಜಕಿ ಕೋಲ ಹಿಡಿಯದ ಮುನ, 
ಮುಪ್ಪಿಂದೊಪ್ಪವಳಿಯದ ಮುನ್ನ, 

ಮೃತ್ಯು ಮುಟ್ಟುವ ಮುನ್ನ, ತೂ 
ಕೂಡಲಸಂಗಮವದೇವನ 


"ಶಿವನನ್ನು ಪೂಜಿಸು' ಎನ್ನುವ ಉಪದೇಶವು ಪರಿಣಾಮಕಾರಿಯಾಗುವಂತೆ ಮಾಡಲು 
ವಚನಕಾರನು ಮುಪ್ಪಿನ ಭಯಂಕರವೂ, ಅಸಹ್ಯವೂ ಆದ ಚಿತ್ರವನ್ನು ಕೊಡುವುದರ ಮೂಲಕ 
ಸಮರ್ಪಕವಾದ ಮಾನಸಿಕ ಹಿನ್ನೆಲೆಯನ್ನು ಓದುಗನಲ್ಲಿ ಸೃಷ್ಟಿಸುತ್ತಾನೆ. ವಚನವು 
ಸುಂದರವಾಗಿರುವುದು ಈ ಮುಪ್ಪಿನ ಚಿತ್ರದಿಂದಲೇ. ನರೆತ ಕೂದಲುಂಟಾಗಿ, ಧರ್ಮವು 
ಸುಕ್ಕುಗಟ್ಟಿ ಅಸ್ಥಿಪಂಜರದ ಆಕಾರಕ್ಕೆ ಅದು ಹೊಂದಿಕೊಂಡು ನೋಡಲು ಎಲುಬು 
ಗೂಡಾಗುವುದು ಮುಪ್ಪಿನ ಬಾಹ್ಯಸ್ವರೂಪದ ವರ್ಣನೆಯಾದರೆ, "ಹಲ್ಲು ಹೋಗಿ ಬೆನ್ನು ಬಾಗಿ' 
ಎನ್ನುವುದು ಮನಸ್ಸಿನಲ್ಲಿ ಉಂಟಾಗುವ ಪರಿವರ್ತನೆಯನ್ನು ವರ್ಣಿಸುತ್ತದೆ. "ಹಲ್ಲು' ಕೇವಲ 
ದಂತಪಂಕ್ತಿಯನ್ನು ಸೂಚಿಸದೆ, ಮನುಷ್ಯನ ಪ್ರಮುಖ ಕ್ರಿಯೆಯಾದ ಆಹಾರ ತಿನ್ನುವುದಕ್ಕೆ 
ಸಂಕೇತವಾಗಿ ಶಕ್ತಿಯನ್ನು ಸೂಚಿಸುತ್ತದೆ. ಹಾಗೆಯೇ "ಬೆನ್ನು' “ಬೆನ್ನುಮೂಳೆ' ಎನ್ನುವಲ್ಲಿರುವಂತೆ 
ಸೆಟೆದು ನಿಲ್ಲಲು ಕಾರಣವಾಗುವ ಸ್ವಾಭಿಮಾನ ಸೂಚಕವಾಗುತ್ತದೆ. ಆ ಮೂಲಕ ಮುಪ್ಪಿನಲ್ಲಿ 
ಶಕ್ತಿಹೀನವಾಗಿ, ಸ್ವಾಭಿಮಾನವನ್ನು ತೊರೆದು ಅನಿವಾರ್ಯವಾಗಿ ಇತರರ ನೆರವನ್ನು ಪಡೆದು 
ಹಂಗಿಗೊಳಗಾಗಬೇಕಾದ ಪರಿಸ್ಥಿತಿಯನ್ನು ತುಂಬ ಧ್ವನಿಪೂರ್ಣವಾಗಿ ಚಿತ್ರಿಸುತ್ತದೆ. ಇಡೀ 
ದೇಹದ ಭಾರವನ್ನು ಹೊರಬೇಕಾದ ಕಾಲು ಆ ಕೆಲಸವನ್ನು ನಿರ್ವಹಿಸಲಾಗದೆ, ಕೈ ಅದಕ್ಕೆ 
ನೆರವಾಗಬೇಕಾದುದನ್ನು ಸೂಚಿಸಿ, ಕೆಲಸಗಳನ್ನು ಮಾಡಬೇಕಾದ ಕೈಗಳು ಅದನ್ನು ಬಿಟ್ಟು 
ಕೋಲನ್ನು ಹಿಡಿಯುವುದನ್ನೇ ಮಾಡುತ್ತ. ಒಂದು "ಅರ್ಥದಲ್ಲಿ ಚತ ನಿಷ್ಟಿಯವಾಗುವುದನ್ನು 
ಸೂಚಿಸುತ್ತದೆ. ಈ ರೀತಿಯಲ್ಲಿ ಸಾವಿಗೆ ಒಡ್ಡಲು ಬರುವ ಮುಪ್ಪಿನ ಚಿತ್ರವನ್ನು ಕಂಡಾಗ 
ಉಂಟಾಗುವ ಮ ಸ್ಥಿತಿಯನ್ನು ಓದುಗನಲ್ಲಿ ರಚಿಸಿ, ಅಷ್ಟರೊಳಗೇ ಮಾಡಬೇಕಾದ "ಕೆಲಸವನ್ನು 
ವಚನಕಾರರು ಸೂಚಿಸುತ್ತಾನೆ. 


ಎನ್ನುವಲ್ಲಿ ಕ್ಷಾಮ ಕಾಲದಲ್ಲಿ ತನ್ನ ಧಾನ್ಯವನ್ನು ಕೊಡಬೇಕಲ್ಲ ಎ೦ಬ ಚಿಂತೆಯಿಂದ 
ಹಿಂದುಮುಂದು ನೋಡುತ್ತ ಕಾಲ ತಳ್ಳುವ ತಮ್ಮ ಭಾವನೆಯನ್ನು ಸ್ಪಷ್ಟವಾಗಿಯೂ, 
ಸುಂದರವಾಗಿಯೂ ಅಭಿವ್ಯಕ್ತಿಸಲು ಹಲವು ಅಲಂಕಾರಗಳನ್ನು ಬಳಸುತ್ತಾರೆ. ಅದರಲ್ಲಿಯೂ 
ಉಪಮೆ ಮತ್ತು ರೂಪಕಾಲಂಕಾರಗಳ ಉಪಯೋಗವು ವಚನಗಳಲ್ಲಿ ಬಹಳ. "ಬಲ್ಲಿದ 
ಹಗೆಯವ ತೆಗೆವನ್ನಬರ, ಬಡವರ ಹರಣ ಹಾಚಿ ಹೋದ ತೆಣನಂತಾಯಿತ್ತು. ನೀ ಕಾಡಿ ಕಾಡಿ 
ನೋಡುವನ್ನಬರ "ಎನಗಿದು ವಿಧಿಯೆ ಹೇಳಾ ತಂದೆ. ಎನ್ನುವಲ್ಲಿ ಕ್ಷಾಮ ಕಾಲದಲ್ಲಿ ತನ್ನ 
ಧಾನ್ಯವನ್ನು ಕೊಡಬೇಕಲ್ಲ ಎಂಬ ಚಿಂತೆಯಿಂದ ಹಿಂದುಮುಂದು ನೋಡುತ್ತ ಕಾಲ ತಳ್ಳುವ 


೯೬. ಬಸವ ವ. ೧೬೧: ಉ. ೭೨ 


೪೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಶ್ರೀಮಂತನನ್ನು ತನ್ನನ್ನು ಸತಾಯಿಸುವ ಶಿವನಿಗೆ ಹೋಲಿಸುವ ಉಪಮೆ ಪೂರ್ಣವಾಗಿದೆ. 
ಸತಾಯಿಸುವ ರೀತಿಯಲ್ಲಿ ತನಗಾಗುವ ನೋವಿನ ಅಭಿವ್ಯಕ್ತಿ ಸಮರ್ಪಕವಾಗಿ ಪಡಿಮೂಡಿದೆ. 
“ಮಾಡುವ ಭಕ್ತನ ಕಾಯ ಬಾಳೆಯ ಕಂಬದಂತಿರಬೇಕು; ಮೆಲ್ಲಮೆಲ್ಲನೆ ಹೊರೆಯೆತ್ತಿ ನೋಡಿದರೆ 
ಒಳಗೆ ಕೆಚ್ಚಲ್ಲದರಿಬೇಕು.*್‌ “ಹಾವಿನ ಬಾಯ ಕಪ್ಪೆ ಹಸಿದು, ಹಾಜುವ ನೊಣಕ್ಕೆ ಆಸೆ 
ಮಾಡುವಂತೆ, ಶೂಲವನೇಜುವ ಕಳ್ಳನು ಹಾಲುತುಪ್ಪವ ಕುಡಿದು ಮೇಲೇಸುಕಾಲ 
ಬದುಕುವನೋ?9? ಕೆಡುವೊಡಲ ನಚ್ಚಿ, ಕಡುಹುಸಿಯನೆ ಹುಸಿದು ಒಡಲ ಹೊರೆವರ 
ಕೂಡಲಸಂಗಮ ದೇವರನೊಲ್ಲ ಕಾಣಿರಣ್ಣಾ” ಎನ್ನುವೆಡೆಗಳಲ್ಲಿ ಉಪಮೆ ಸಾರ್ಥಕವಾಗಿ 
ಬಳಕೆಗೊಂಡಿರು ವುದನ್ನು ಕಾಣಬಹುದು. ಕೆಲವಡೆ ವಚನಕಾರರು. ಹಲವಾರು ಉಪಮೆಗಳನ್ನು 
ಬಳಸಿ ಒಂದೇ ವಿಷಯವನ್ನು ತೀವ್ರವಾಗಿ ಪ್ರತಿಪಾದಿಸುತ್ತಾರೆ: 


“ಬಟ್ಟೆಯ ಬಡಿವ ಕಳ್ಳಂಗೆ ಬೇಹು ಸಂದು, 

ಕಳುವು ದೊರಕಿದಂತಾಯಿತ್ತು! 

ಕುರುಡನೆಡಹುತ್ತ ತಡಹಿ ಹಿಡಿದು ಕಂಡಂತಾಯಿತ್ತು! 
ನಿರ್ಧನಿಕ ಧನದ ಬಯಕೆಯಲ್ಲಿ ನಡೆವುತ್ತ 

ಎಡಹಿದ ಕಲ್ಲು ಪರುಷ ವಾದಂತಾಯಿತ್ತು! 
ಅಅಸುವಂತೆ ಅಟೆಕೆ ತಾನಾದಂತಾಯಿತ್ತು' 5ರ 


ಎಂಬ ಹಲವಾರು ಉಪಮೆಗಳನ್ನು ತಾನು ಪಡೆದ ಗುಹೇಶ್ವರ ಸಂದರ್ಶನದ 
ಸಂದರ್ಭಕ್ಕೆ ಹೋಲಿಕೆಯಾಗಿ ವಚನಕಾರರು ನೀಡುತ್ತಾನೆ.ಇ೦ತಹವನನ್ನು ಅನೇಕ ವಚನಗಳಲ್ಲಿ 
ಕಾಣಬಹುದು. ರೂಪಕಗಳ ಬಳಕೆಯಲ್ಲಿಯೂ ವಚನಕಾರರ ಸಾಮರ್ಥ್ಯವು ಕಾಣುತ್ತದೆ 
“ವೇದಶಾಸ್ತ್ರ ಪುರಾಣಂಗಳೆಲ್ಲವು ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ನಡ. ಇವ 
ಕುಟ್ಟಲೇಕೆ, ನಿಸುಕಲೇಕೆ"೦ಿ' “ಎನ್ನವರೆನಗೊಲಿದು ಹೊನ್ನಶೂಲದಲಿಕ್ಕಿದರಯ್ಯಾ ಅಹಂಕಾರ 
ಪೂರಾಯ ಘಾಯದಲ್ಲಿ ಬಿರು ಬದುಕುವೆಂತು ಜೀವಿಸುವ ರಾಗಿ ಬಂದು 
ಜಆೌದು ಶೂಲವನಿಳುಹಿ ಪ್ರಸಾದದ ಮದ್ದನಿಕ್ಕಿ, ಸಲಹು ಕೂಡಲಸಂಗಮದೇವಾ”, "ತನುವ 
ತೋಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗೆದು ಕಳೆದೆನಯ್ಯ ಭ್ರಾಂತಿನ ಬೇರೊಡೆದು 
ಸಂಸಾರದ ಹೆಂಟೆಯ ಬಗಿದು, ಬಿತ್ತಿದೆನಯ್ಯ ಬ್ರಹ್ಮಬೀಜವ! ಅಖಂಡ ಮಂಡಲವೆಂಬ ಬಾವಿ, 
ಪವನವೆ ಉೌಟಾಳ,  ಸುಷುಮ್ಮ ನಾಳದಿಂದವೆ ಉದಕವ ತಿದ್ದಿ ಬಸವಗಳ್ಳೆವರು 
ಹಸಗೆಡಿಸಿಹರೆ೦ದು ಸಮತೆ ಸೈರಣೆಯೆಂಬ ಬೇಲಿಯನಿಕ್ಕಿ ಆವಾಗಳು ಆ ತೋಟದೊಳಗೆ 
ಜಾಗರವಿದ್ದು ಆ ಸಸಿಯ ಸಲಹಿದೆ ಕಾಣ ಗೋಹೇಶ್ವರ"'* ಈ ಮುಂತಾದ ವಚನಗಳು 


೯೭. ಶಿವಶ ವ. ಪು. ೧೮ (ಮಹಾದೇವಿಯಕ್ಕ, ೪೪) 
೯೮. ಬಸವವ. ೫೧೨: ಪು. ೨೦೫ 

೯೯. ಬಸವ ವ. ೧೩೦: ಪು. ೫೯-೬೦ 

೧೦೦. ಅಲ್ಲಮ ವ. ೪೨೩: ಪು. ೧೮೯ 

೧೦೧. ಶಿವಶ ವ: ಪು. ೧೦೨ (ಮಹಾದೇವಿಯಕ್ಯ, ೨೪೨) 
೧೦೨. ಬಸವ ವ. ೩೮೭ ಪು. ೧೫೩ 


ವಚನ ಸಾಹಿತ್ಯ: ಸ್ಟರೂಪ ಮತ್ತು ವೈಶಿಷ್ಟ್ಯ / ೪೯ 


ರೂಪಕಗಳಾಗಿವೆ. ವಚನಕಾರರು ರೂಪಕಗಳನ್ನೂ ಯಥೇಚ್ಛವಾಗಿ ಬಳಸಿಕೊಂಡು ತಮ್ಮ 
ಅಭಿವ್ಯಕ್ತಿಯನ್ನು ಶಕ್ತಿಯುತವಾಗಿಸುತ್ತಾರೆ. 

ದೃಷ್ಟಾಂತಗಳಲ್ಲಿ ತಮ್ಮ ನಿಲುಮೆಯನ್ನು ತೋರ್ಪಡಿಸುವುದು ಮತ್ತೊಂದು ರೀತಿ: 

“ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬದ. 

ಇರುಳೆಲ್ಲ ನಡೆದನಾ ಸುಂಕಕ್ಕಂಜಿ. 

ಕಳವೆ ಎಲ್ಲ ಹೋಗಿ ಬರಿಯ ಗೋಣಿ ಉಳಿಯಿತ್ತು 

ಅಳಿಮನದವನ ಭಕ್ತಿ ಇಂತಾಯಿತ್ತು"”ೌ 


ವಚನಕಾರನು ಇಲ್ಲಿ ಸಂಕ್ಷಿಪ್ತವಾಗಿ ವ್ಯರ್ಥಪ್ರಯತ್ನ ಮಾಡಿದವನ ಕತೆಯನ್ನೇ ಹೇಳಿ ಅವನ 
ಪ್ರಯತ್ನಕ್ಕೆ ಅಳಿಮನದವನ ಭಕ್ತಿಯನ್ನು ಹೋಲಿಸುವ ರೀತಿ ಪರಿಣಾಮಕಾರಿಯಾಗಿದೆ. “ಗ್ರಹ 
ಬಂದು ಅವರಿಸಲೊಡನೆ ತನ್ನ ಮಖ್‌ಸುವುದು, ಮತ್ತೊಂದಕ್ಕಿಂಬುಗೊಡಲೀಯ ದಯ್ಯಾ, 
ಕೂಡಲಸಂಗಮದೇವನ ಅಣಿವು ಅನುಪಮವಾಗಲೊಡನೆ ಬೆವಹಾರ ದೊಳಗಿರಲೀಯ 
ದಯ" ಎನ್ನುವ ವಚನದಲ್ಲಿ ಗಹವು ಬಂದಾಗ ಮನುಷ್ಯನು ತನ್ನತನವನ್ನು 
ಕಳೆದುಕೊಳ್ಳುವಂತೆ. ಮಾಡುತ್ತದೆಂದು ವಚನಕಾರರು ತನ್ನೊಂದು ಅನುಭವವನ್ನು 
ನಿರೂಪಿಸುತ್ತಾನೆ. 


“ಚಂದನವ ಕಡಿದು ಕೊಳಕಿದು ತೇದಡೆ 
ನೊಂದೆನೆಂದು ಕಂಪ ಬಿಟ್ಟಿತ್ತೆ? 

ತಂದು ಸುವರ್ಣವ ಕಡಿದೊಳಕದಡೆ 
ಬೆಂದು ಕಳಂಕ ಹಿಡಿಯಿತ್ತೆ? 
ಸಂದುಸಂದ ಕಡಿದ ಕಬ್ಬನು ತಂದು ಗಾಣದಲ್ಲಿಕ್ಕಿ ಅರೆದಡೆ 
ಬೆಂದು ಪಾಕಗೂಳ ಸಕ್ಕರೆಯಾಗಿ 
ನೊಂದೆನೆಂದು ಸಿಹಿಯ ಬಿಟ್ಟಿತ್ತೆ? 
ನಾಹಿಂದೆ ಮಾಡಿದ ಹೀನಂಗಳೆಲ್ಲವ 
ತಂದು ಮುಂದಿಳುಹಲು 
ಚನ್ನಮಲ್ಲಿಕಾರ್ಜುನದೇವಯ್ಯಾ, 
ಕೊಂದಡೆ 

ಶರಣೆಂಬುದ ಮಾಣೆ" 


ಎನ್ನುವ ವಚನದಲ್ಲಿ ತಾನು ಏನು ಬ೦ದರೂ ಶರಣೆಂಬುದನ್ನು ಬಿಡುವುದಿಲ್ಲ. ಅದು ತನ್ನ 
ಸಹಜ ಸ್ವಭಾವದಂ೦ತಹ ಪ್ರವೃತ್ತಿಯೆಂಬುದನ್ನು, ಏನು ಮಾಡಿದರೂ ಸ್ವಭಾವವನ್ನು 


೧೦೩. ಅಲ್ಲಮ ವ. ೩೮೪: ಪು. ೧೭೭ 
೧೦೪. ದೇ ವಾ ವ (ಹ) ೪೨: ಪು. ೪೦ 
೧೦೫. ಬಸವ ವ. ೯೦೯: ಪು೩೭೩ 


೫೦ / ವಚನ ಸಾಹಿತ್ಯ : ಓ೦ದು ಸಾಂಸ್ಕೃತಿಕ ಅಧ್ಯಯನ 


ಕಳೆದುಕೊಳ್ಳದ ಮೂರು ವಸ್ತುಗಳ ದೃಷ್ಟಾಂತವನ್ನಿತ್ತು. ಸುಂದರವಾಗಿ ಸಮರ್ಥಿಸಲಾಗಿದೆ. ಹೀಗೆ 
ಹಲವಾರು ವಚನಗಳಲ್ಲಿ ಅನೇಕ ದೃಷ್ಟಾಂತಗಳ ನೆರವಿನಿಂದ ಭಾವನೆಯನ್ನು ಸ್ಪಷ್ಟಪಡಿಸುವ 
ಪ್ರಯತ್ನವನ್ನು ಕಾಣುತ್ತೇವೆ. 


ವಚನಕಾರರು ಅನೇಕ ಪ್ರಾಣಿ, ಸಸ್ಕಗಳಂತಹ ಪ್ರಾಕೃತಿಕ ವಸ್ತುಗಳ ಪ್ರತಿಮೆಗಳಿಂದ ತಮ್ಮ 
ಅನುಭವಾಭಿವ್ಯಕ್ತಿಯನ್ನು ಸುಂದರವಾಗಿಸುತ್ತಾರೆ. ಸಾಮಾನ್ಯವಾಗಿ ಸೊಣಗ, ಹಂದಿಗಳಂತಹ 
ಪ್ರಾಣಿಗಳು ಹೀನತನದ ಪ್ರತಿಮೆಗಳಾಗಿವೆ. ಪಶುವು ಮುಗ್ಧವಾದ, ಮಾಯೆಗೊಳಗಾದ 
ಮಾನವನನ್ನು ಪ್ರತಿನಿಧಿಸುತ್ತದೆ. ಗಿಳಿ, ನವಿಲು ಮುಂತಾದವು ಸಹಜವಾಗಿ ಆಕರ್ಷಣೀಯವಾದ 
ಕಾರ್ಯವನ್ನು ಮಾಡಿದರೂ ಸಾಧನಾಪೂರ್ವಕವಾಗಿ ಪ್ರಜ್ಞಾಪೂರ್ವಕ ವಾಗಿ ಕಾರ್ಯವೆಸಗದ 
ಸಂಕೇತಗಳಾಗುತ್ತವೆ. ಅಂತೆಯೇ ಮಾನವರಲ್ಲಿನ ಲೆಂಕರು, ಡಿಂಗರಿಗರು,, ಜೋಳವಾಳಿ, 
ವೇಳೆವಾಳಿಗಳು ದೃಢಭಕ್ತರ ಸಂಕೇತಗಳಾಗುತ್ತಾರೆ. ಚಂದ್ರ-ಅಂಬುಧಿ, ಮಾಮರ-ಕೋಗಿಲೆ, 
ಚಕೋರ-ಚಂದ್ರಮ, ಅಂಬುಜ-ಭಾನು, ಪರಿಮಳ-ದುಂಬಿ ಈ ಜೋಡಿಗಳು ಮಧುರ 
ಬಾಂಧವ್ಯದ ಸಂಕೇತಗಳಾಗಿ ವಚನಗಳಲ್ಲಿ ಬಳಕೆಗೊಂಡಿವೆ. ಕಾಗೆ-ಕೋಳಿ ಮುಂತಾದವು ತನ್ನ 
ಸುಖವನ್ನು ಇತರರೊಡನೆ ಹಂಚಿಕೊಳ್ಳುವ ಮನೋಭಾವವನ್ನು ಪ್ರತೀಕಿಸುತ್ತವೆ. ಇನ್ನೂ ಅನೇಕ 
ಬಗೆಯ ವಸ್ತುಗಳು, ಪ್ರಾಣಿ-ಪಕ್ಷಿಗಳು, ಮನುಷ್ಯ-ವಿಶಿಷ್ಟರು ಅನೇಕ ಮನೋಭಾವವನ್ನು 
ಪ್ರತೀಕಿಸಿ ವಚನಕಾರರ ಅಭಿವ್ಯಕ್ತಿ ಕ್ರಮವು ಹೆಚ್ಚು ಸಮರ್ಥವಾಗುವಂತೆ ಮಾಡುತ್ತವೆ. 


ವಚನಕಾರರ ಭೂಮದರ್ಶನ ಅನೇಕ ವೇಳೆ ಸುಂದರವಾದ ವಚನಗಳಾಗಿವೆ. ಸದಾ 
ಶಿವನನ್ನೇ ಕಾಣುವ ಶರಣನಿಗೆ, 


“ಗಗನವೇ ಗುಂಡಿಗೆ 

ಆಕಾಶವೇ ಅಗೃವಣಿ 

ಚಂದ್ರಸೂರ್ಯರಿಬ್ಬರೂ ಪುಷ್ಪ ನೋಡಾ! ಬ್ರಹ್ಮ 
ಧೂಪ, ವಿಷ್ಣು ದೀಪ 

ರುದ್ರನೋಗರ ಸಯಿಧಾನ ನೋಡಾ! 
ಗುಹೇಶ್ವರಲಿಂಗಕ್ಕೆ ಪೂಜೆ ನೋಡಾ!” 


ಎನ್ನುವಂತೆ ಕಾಣಿಸುತ್ತದೆ. ಇಂತಹುದೇ ಭಾವನೆಯು ಅಕ್ಕಮಹಾದೇವಿಯ ವಚನದಲ್ಲಿಯೂ 
ಕಾಣುತದೆ. 


"ದೃಶ್ಯವಾದ ರವಿಯ ಬೆಳಗು, 
ಆಕಾಶದ ವಿಸ್ತೀರ್ಣ, 
ವಾಯುವಿನ ಚಲನೆ, 


೧೦೬. ಶಿವಶ ವ: ಪು. ೪೯ (ಮಹಾದೇವಿಯಕ್ಕ, ೧೨೭) 
೧೦೭. ಅಲ್ಲಮ ವ ೨೦೮: ಪು.೧೨೩ 


ವಚನ ಸಾಹಿತ್ಯ ಸ್ವರೂಪ ಮತ್ತು ವೈಶಿಷ್ಟ್ಯ / ೫೧ 


ತರುಗುಲ್ಮಲತಾದಿಗಳಲ್ಲಿಯ ತಳಿರು ಪುಷ್ಪ, 
ಪಡುವರ್ಣಂಗಳೆಲ್ಲ ಹಗಲಿನ ಪ್ರಭೆ, 
ಚಂದ್ರಪ್ರಕಾಶ ನಕ್ಷತ್ರ ಅಗ್ನಿ ವಿದ್ಯುತ್‌ ಆದಿಗಳು 
ದೀಪ್ತಿಮಯರೆನಿಪ್ಪವೆಲ್ಲ ಇರುಳು 

ನಿನ್ನ ಪೂಜೆ ಹಗಲಿರುಳು 

ನಿನ್ನ ಪೂಜೆಯಲ್ಲಿ ಎನ್ನ ಮಜಕಿದಿಪ್ಪೆನಯ್ಯಾ 
ಚನ್ನಮಲ್ಲಿಕಾರ್ಜುನ" 


ಆದಯ್ಯ ತನ್ನೊಂದು ವಚನದಲ್ಲಿ ಇಡೀ ಪ್ರಕೃತಿಯನ್ನೇ "ಚೈತನ್ಯ' ಜಂಗಮವೆಂದು ಕರೆದು 
ಪ್ರಕೃತಿಯ ನಾನಾವಸ್ತುಗಳನ್ನೇ ಜಂಗಮದ ಪರಿಕರಗಳಾಗಿ ವರ್ಣಿಸುತ್ತಾನೆ.” ಇಂತಹ 
ಮನೋಭಾವದಿಂದಿರುವ ಶರಣರಿಗೆ ಆಗುವುದೆಲ್ಲ ಶಿವಕಾರುಣ್ಯವೆಂಬ ಭಾವನೆ ಯಿರುತ್ತದೆ. 
ಶಿವನನ್ನೇ ನಂಬಿದವನಿಗೆ ಮತ್ತಾವ ನೋವೂ, ದುರಂತವೂ ದೊಡ್ಡದೆನಿಸದೆ, ಅದನ್ನೇ 
ಪ್ರಸಾದವೆಂದು ಸ್ವೀಕರಿಸುವ ಮನೋಭಾವವಿರುತ್ತದೆ. ಇಂತಹ ಮನೋಭಾವವು 
ಮಹಾದೇವಿಯಕ್ಕನಿಂದ ಸುಂದರವಾದ ವಚನವೊಂದನ್ನು ಹಾಡಿಸಿದೆ. 


“ಕಿಡಿಕಿಡಿ ಕೆದಅಕಿದಡೆ 

ಎನಗೆ ಹಸಿವು ತೃಷೆಯಡಗಿತ್ತೆಂಬೆನು; 
ಮುಗಿಲು ಹಳಿದು ಬಿದ್ದಡೆ 

ಎನಗೆ ಮಜ್ಜನಕ್ಕೆಅಕಿದರೆಂಬೆನು; 

ಗಿರಿ ಮೇಲೆ ಬಿದ್ದಡೆ ಎನಗೆ ಪುಷ್ಪವೆಂಬೆನು; 
ಚನ್ನಮಲ್ಲಿಕಾರ್ಜುನಯ್ಯಾ, 

ಶಿರ ಹರಿದು ಬಿದ್ದಡೆ 

ಪ್ರಾಣ ನಿಮಗರ್ಷಿತವೆಂಬೆನು” 59 


ಈ ವಚನದಲ್ಲಿ ಒಂದಾದ ಮೇಲೊಂದರಂತೆ ಪ್ರಕೃತಿಯ ಮುನಿಸಿನಿಂದ ಘಾಸಿ 
ಪಡುವಂತಾದರೂ ಅದನ್ನು ತಾನು ಕೃಪೆಯೆಂದು ಭಾವಿಸುತ್ತೇನೆಂದು ಹೇಳಿ, ಕೊನೆಗೆ ಶಿರ 
ಹರಿದು ಬಿದ್ದರೂ ಶಿವನಿಗರ್ಪಿತವೆಂದು ಭಾವಿಸುತ್ತೇನೆ ಎನ್ನುವವರೆಗೆ ವಚನವು ಕ್ರಮಕ್ರಮವಾಗಿ 
ಬೆಳೆದು, ಕೊನೆಯ ವಾಕ್ಯದಲ್ಲಿ ತನ್ನ ಔನ್ನತ್ಯವನ್ನು ತಲುಪಿದೆ. 


ಈ ಬಗೆಯಲ್ಲಿ ಹಲವಾರು ವಚನಗಳು ವಿಶಿಷ್ಟವಾದ ಕಾವ್ಯಪ್ರಕಾರವಾಗಿ ಕನ್ನಡ ಸಾಹಿತ್ಯದಲ್ಲಿ 
ಮೆರೆಯುತ್ತಿವೆ. ಮೇಲೆ ಉದಾಹರಿಸಿದ ವಚನಗಳಲ್ಲದೆ, ನೂರಾರು ಇತರ ವಚನಗಳಲ್ಲಿ ಉತ್ಕೃಷ್ಟ 
ಕಾವ್ಯಸತ್ವವನ್ನು ನಾವು ಕಾಣಬಹುದು. ಕಾವ್ಯಗುಣದ ಬಗ್ಗೆ ಹೇಳುವಾಗ ಉದಾಹರಿಸಿದ 
ವಚನಗಳಲ್ಲದೆ, ವಚನಗಳಲ್ಲಿನ ವಸ್ತುವಿನ ಬಗ್ಗೆ ವಿವೇಚಿಸುವಾಗ ವಚನಕಾರರು ಕನ್ನಡ 
ಭಾಷೆಯನ್ನು ಬಳಸಿಕೊಂಡ ರೀತಿಯ ವಿಷಯವಾಗಿ ವಿವರಣೆ ನೀಡುವಾಗ, ಕೊಟ್ಟ 
ವಚನೋದ್ಧಶಗಳಲ್ಲಿ ಹಲವು ಒಳ್ಳೆಯ ಕಾವ್ಯಭಾಗಗಳಾಗಿರುವುದಕ್ಕೂ ಉದಾಹರಣೆಗಳಾಗುತ್ತವೆ. 


೧೦೮. ಶಿವಶ ವ. ೨೦೮; ಪು.೧೨೩ 
೧೦೯. ಆದಯ್ಯ ವ. ೭೩ ಪು. ೪೩-೪ 
೧೧೦. ಶಿವಶ ವಃಪು.೪೮ (ಮಹಾದೇವಿಯಕ್ಕ, ೧೨೫) 


೫೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಚನಗಳಲ್ಲಿನ ಕಾವ್ಯವಸತ್ವದ ಬಗ್ಗೆ ವ್ಯಾಪಕವಾದ ಚರ್ಚೆಯು ನಮಗೆ ಪ್ರಸ್ತುತವಲ್ಲ; 
ಇನ್ನೂ ನಾನಾದೃಷ್ಟಿಕೋನಗಳಿಂದ ವಚನಗಳಲ್ಲಿ ಹುದುಗಿದ ಕಾವ್ಯಮಯತೆಯನ್ನು 
ಬಯಲಿಗೆಳೆಯುವ ಸಾಧ್ಯತೆಯಿದ್ದರೂ ಅದಕ್ಕೆ ನಾವು ಕೈ ಹಾಕದೇ ಇರುವುದಕ್ಕೆ ಕಾರಣ ವಿಸ್ತಾರ 
ಭಯ, ಪುನರಾವರ್ತನೆಯ ಭೀತಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ, ನಮಗಿರುವ ಪರಿಮಿತಿ. 
ವಚನಗಳು ಎಲ್ಲ ಅಭಿರುಚಿ, ಎಲ್ಲ ಕಾಲಗಳ ಕಾವ್ಯದ ಮಾನದಂಡದಿಂದಲೂ ಶ್ರೇಷ್ಠ 
ಸಾಹಿತ್ಯವೆನ್ನಿಸಿಕೊಳ್ಳಬಲ್ಲುವು. ಹಿಂದೆ ವಚನಗಳನ್ನು ಕೇವಲ ಧಾರ್ಮಿಕ ದೃಷ್ಟಿಯಿಂದ ಕಾಣುವ 
ಪ್ರವೃತ್ತಿಯಿದ್ದರೂ, ಜನಸಾಮಾನ್ಯರಲ್ಲಿಯೂ ಅದರ ಸೊಬಗನ್ನು ಗುರುತಿಸಿದವರಿದ್ದರೆಂಬುದಕ್ಕೆ 
ವಚನಗಳನ್ನು ವರ್ಣಿಸುವ ತ್ರಿಪದಿಯೇ ನಿದರ್ಶನವಾಗಿದೆ. ಆಧುನಿಕ ಯುಗದಲ್ಲಿ ವಚನಗಳಲ್ಲಿನ 
ಕಾವ್ಯಮಯತೆಯನ್ನು ಹಲವಾರು ವಿದ್ವಾಂಸರು ವಿಮರ್ಶಕರು ತೋರಿಸಿಕೊಟ್ಟಿದ್ದಾರೆ. ಇಷ್ಟು ಹೇಳಿ 
ಈ ಬಗೆಗಿನ ಚರ್ಚೆಯನ್ನು ಮುಗಿಸಬಹುದೆಂದು ತೋರುತ್ತದೆ. 


ವಚನಕಾರರ ಇತರ ರಚನೆಗಳು 


ಕೆಲವರು ವಚನಕಾರರು ವಚನಗಳಲ್ಲದೆ ಮತ್ತೆ ಕೆಲವು ರಚನೆಗಳನ್ನೂ ಮಾಡಿದ್ದಾರೆ. 
ಚನ್ನಬಸವಣ್ಣನು "ಕರಣ ಹಸಿಗೆ'ಯನ್ನೂ ಬರೆದಿದ್ದಾರೆ "ಕರಣ ಹಸಿಗೆಯೆಂದರೆ “ಆತ್ಮನ 
ಸ್ಥೂಲವಲ್ಲದ, ಸೂಕ್ಷ್ಮವಲ್ಲದ ಪ್ರಮಾಣವಾದ ದೇಹದಲ್ಲಿರುವ ಸಕಲತತ್ತ್ವಂಗಳಂ ಬೇರೆ ಬೇರೆ 
ಹಸಿಗೆಯ೦ ಮಾಡಿ ವಿಸ್ತರಿಸಿ ಹೇಳುತ್ತಿಹುದಾದ ಕಾರಣ ಶಾಸ್ತ್ರಕ್ಕೆ ತತ್ತ್ವವಿಭಾಗವೆಂಬ ಭಿಧಾನವು 
ಪ್ರಸಿದ್ಧವಾಯಿತೆಂಬುದೀ ಕರಣಹಸಿಗೆಯೆಂಬ ಶಬ್ದಕ್ಕರ್ಥವು.”” ಇದಲ್ಲದೆ. ಆತನು 
`ಮಂತ್ರಗೋಪ್ಯ'ವನ್ನೂ ಬರೆದಿದ್ದಾನೆ. ಸಿದ್ಧರಾಮ ಮತ್ತು ಅಕ್ಕಮಹಾದೇವಿಯರು 'ತ್ರಿವಿಧಿ'ಗಳನ್ನು 
ರಚಿಸಿದ್ದಾರೆ. ಮಹಾದೇವಿಯಕ್ಕನ "ಯೋಗಾಂಗ ತ್ರಿವಿಧಿ'ಯು ತ್ರಿಪದಿಯ ಛಂದಸ್ಸಿನ ಕೃತಿ. 
ಹೆಸರೇ ಹೇಳುವಂತೆ ಇದು ಯೋಗಕ್ಕೆ ಸಂಬಂಧಿಸಿದ ಕೃತಿ. ಸಿದ್ಧರಾಮನು “ಸಂಕೀರ್ಣ ತ್ರಿವಿಧಿ', 
“ಬಸವ ಸ್ತೋತ್ರದ ತ್ರಿವಿಧಿ, "ಮಿಶ್ರಸ್ತೋತ್ರದ ತ್ರಿವಿಧಿ' ಮತ್ತು "ಸಂಕೀರ್ಣ ತ್ರಿವಿಧಿ’, “ಬಸವ 
ಸ್ತೋತ್ರದ ತ್ರಿವಿಧಿ, “ಮಿಶ್ರಸ್ತೋತ್ರದ ತ್ರಿವಿಧ', “ಅಷ್ಟಾವರಣ ತ್ರಿವಿಧಿ'ಗಳನ್ನು ಬರೆದಿದ್ದಾನೆ. 
ಇವುಗಳೆಲ್ಲವೂ ಪ್ರತಿಯೊಂದರಲ್ಲಿಯೂ ನೂರಕ್ಕಿಂತ ಹೆಚ್ಚು ಪದ್ಯಗಳನ್ನೊಳಗೊಂಡವು. 
ಇವುಗಳನ್ನು "ತ್ರಿವಿಧಿ'ಗಳೆಂದು ಕರೆದಿದ್ದರೂ ಮಹಾದೇವಿಯಕ್ಕನ ಕೃತಿಯಂತೆ ಇವು ತ್ರಿಪದಿಯಲ್ಲಿ 
ರಚಿವಾದವುಗಳಲ್ಲ. ತ್ರಿಪದಿ' ಎಂಬುದೇ ತ್ರಿಪದಿ-ತ್ರಿವಿದಿಯಾಗಿ, ತ್ರಿವಿಧಿಯೆಂದು 
ಸಂಸ್ಕೃತೀಕರಣಗೊಂಡಿರಬೇಕು.??* ತ್ರಿಪದಿಯ ಎರಡನೆಯ ಸಾಲನ್ನು ಪುನರಾವರ್ತನೆ ಮಾಡಿ 
ಓದುತ್ತಿದ್ದು ಅಥವಾ ಹಾಡುತ್ತಿದ್ದುರಿಂದ ತ್ರಿಪದಿಯು ವಾಸ್ತವವಾಗಿ ನಾಲ್ಕು ಸಾಲಿನ 
ರಚನೆಯಾಗುತ್ತದೆ. ಆದ್ದರಿಂದಲೇ ಸಿದ್ಧರಾಮನ ಚೌಪದಿಗಳನ್ನೂ 'ತ್ರಿವಿಧಿ'ಗಳೆಂದು 
ಕರೆದಿರಬೇಕೆಂದು ಡಿ.ಎಲ್‌.ಎನ್‌.ಊಹಿಸುತ್ತಾರೆ.” “ಸಂಕೀರ್ಣ ತ್ರಿವಿಧಿ'ಯಲ್ಲಿ ಮಾಯೆಯು 


೧೧೧.  ಉದ್ದತ, ಕನ್ನಡ ನಿಘಂಟು (ಸಂಪುಟ ೨), ಪು.೧೫೩೫ 

೧೧೨. ಎಂ.ಚಿದಾನಂದಮೂರ್ತಿ: 'ತ್ರಿಪದಿ-ಅದರ ಸ್ವರೂಪ ಮತ್ತು ಇತಿಹಾಸ' (ಸಂಶೋಧನ ತರಂಗ: 
ಪು.೨೨೧) 

೧೧೩. ಅದೇ, ಪು. ೨೨೨ 


ವಚನ ಸಾಹಿತ್ಯ: ಸ್ವರೂಪ ಮತ್ತು ವೈಶಿಷ್ಟ್ಯ / ೫೩ 


ಜಗವನ್ನು ಕೆಡಿಸುತ್ತಿರುವ ರೀತಿ, ನೋವು, ಆಸೆಯ ರೀತಿ, ಇಂದ್ರಿಯಗಳ ಕಾಟ, ಇವುಗಳಿಂದ 
ಮುಕ್ತನಾಗಿ ಮಾಡಿ ಭಕ್ತರ ಸೇವೆಯಲ್ಲಿ ತನ್ನನ್ನು ತೊಡಗಿಸೆಂದು ಶಿವನಲ್ಲಿ ಮಾಡುವ ಪ್ರಾರ್ಥನೆ 
ಇತ್ಯಾದಿ ವಿಷಯಗಳ ಮೇಲೆ ಕೃತಿಕಾರನ ಭಾವಲಹರಿಯು ಹರಿದಿದೆ. "ಬಸವ ಸ್ತೋತ್ರದ 
ತಿವಿಧಿ'ಯು ಹೆಸರೇ ಸೂಚಿಸುವಂತೆ ಬಸವಣ್ಣನನ್ನು ಕುರಿತು ಸ್ತೋತ್ರರೂಪದ ಪದ್ಮಗಲೇ. 
`ಮಿಶ್ರಸ್ತೋತ್ರದ ತ್ರಿವಿಧಿ'ಯ ಬಸವಣ್ಣ ಚನ್ನಬಸವಣ್ಣ, ಅಲ್ಲಮಪ್ರಭು, ನೀಲಮ್ಮ ಸೊಡ್ಡಳ, 
ನಿರ್ಲಜ್ಜ ಶಾಂತಯ್ಯ, ಸಗರದ ಬ್ರಹ್ಮಯ್ಯ, ಬಹುರೂಪಿ ಚೌಡಯ್ಯ ಕಲಕೇತ ಬ್ರಹ್ಮಯ್ಯ, 
ಜೋದರ ಮಾಯಣ್ಣ ಮುಂತಾದ ಶಿವಶರಣರ ಬಗ್ಗೆ ಗೌರವಯುತವಾದ ಭಾವನೆಯನ್ನು 
ಅಭಿವ್ಯಕ್ತಿಗೊಳಿಸುವ ಪದ್ಯಗಳಿವೆ. “ಅಷ್ಟಾವರಣ ತ್ರಿವಿಧಿ'ಯಲ್ಲಿ ಗುರು, ಲಿಂಗ, ಜಂಗಮ- 
ಪಾದೋದಕ-ಪ್ರಸಾದ-ವಿಭೂತಿ-ರುದ್ರಾಕ್ಷಿ-ಮಂತ್ರಗಳ ಮಹಿಮೆಯ ವರ್ಣನೆಯಿದೆ. ಸಿದ್ಧರಾಮ 
ಮತ್ತು ಮಹಾದೇವಿಯಕ್ಕ ಇವರ ತ್ರಿವಿಧಿಗಳಲ್ಲಿ ನೂರಕ್ಕಿಂತ ಹೆಚ್ಚು ಪದ್ಯಗಳಿದ್ದು, ಒಂದೇ ಬಗೆಯ 
ಭಾವನೆಯನ್ನು ಹೇಳುವ ಪದ್ಯಗಳಿರುವುದರಿಂದ ಅವು ಒಂದು ಬಗೆಯಲ್ಲಿ ಶತಕಗಳೇ 
ಆಗಿವೆಯೆಂಬ ಎಲ್‌.ಬಸವರಾಜು ಅವರ ಅಭಿಪ್ರಾಯವು ಸರಿಯಾದುದು. ಶತಕದ ಎಲ್ಲ 
ಪದ್ಯಗಳಲ್ಲಿ ಕೊನೆಗೆ ಅಂಕಿತವಿರುವುದಾದರೂ ಅಕ್ಕನ "ಯೋಗಾಂಗ ತ್ರಿವಿಧಿ'ಯ ಪದ್ಯಗಳಲ್ಲಿ 
ಅಂಕಿತವಿಲ್ಲ. ಸಿದ್ಧರಾಮನು ತ್ರಿವಿಧಿಗಳಲ್ಲಿ ಪ್ರತಿಪದ್ಯದ ಕೊನೆಗೂ 'ಯೋಗಿನಾಥ' ಎಂಬ 
ಅಂಕಿತವನ್ನು ಬಳಸುತ್ತಾನೆ.ಅವನ ವಚನಾಂಕಿತವು "ಕಪಿಲಸಿದ್ದ ಮಲ್ಲಿಕಾರ್ಜುನ' ಎಂದಿದ್ದರೂ 
ತ್ರಿವಿಧಿಗಳಿಗೇ ಬೇರೆಯ ಅಂಕಿತವನ್ನು ಬಳಕೆ ಮಾಡಿದುದು ಉದ್ದೇಶಪೂರ್ವಕವಾಗಿಯೇ ಎಂದು 
ಕಾಣುತ್ತದೆ. ಪ್ರಾಯಶಃ ಇದನ್ನೇ ಹರಿಹರಾದಿಗಳು ಮುಂದೆ ಅನುಸರಿಸಿ ಪ್ರತಿ ಶತಕಕ್ಕೂ ಬೇರೆಯ 
ಅಂಕಿತವನ್ನು ಬಳಸಿದರು. 


ವಚನಕಾರರು ಹಾಡುಗಳನ್ನು ಬರೆದರೇ? 


ಡಾ.ಎಲ್‌.ಬಸವರಾಜು ಅವರು ಹಲವಾರು ವಚನಕಾರರ ಅಂಕಿತಗಳನ್ನು ಪಡೆದ 
ಛಂದೋಬದ್ಧವಾದ ರಾಗನಿರ್ದೇಶಿತ ಹಾಡುಗಳನ್ನು "ಶಿವದಾಸ ಗೀತಾ೦ಜಲಿ' ಎಂಬ 
ಸಂಕಲವಾಗಿ ಪ್ರಕಟಿಸಿ, ಅದರ ಸುದೀರ್ಥ್ಫವಾದ ಪ್ರಸ್ತಾವನೆಯಲ್ಲಿ ಅವು ಬಸವಾದಿ ವಚನಕಾರರೇ 
ಬರೆದವುಗಳೆಂದೂ, ವಚನಕಾರರು ಕನ್ನಡದ ಪ್ರಪ್ರಥಮ ವಾಗ್ಗೇಯಕಾರ ರೆಂದೂ ಪ್ರತಿಪಾದಿಸಲು 
ಪ್ರಯತ್ನಿಸಿದರು. ಆದರೂ ವಚನಕಾರರೇ ಇವುಗಳನ್ನು ಬರೆದರೆಂಬುದನ್ನು ಅನೇಕ 
ಕಾರಣಗಳಿಂದಾಗಿ ಪ್ರತಿಪಾದಿಸುವುದು ಕಷ್ಟದ್ದಾಗಿದೆ. ಹಾಗಾಗಿ ಬಸವರಾಜು ಅವರ 


ಅಭಿಪ್ರಾಯವನ್ನು ಪರಿಶೀಲಿಸುವುದು ಅಗತ್ಯವಾಗುತ್ತದೆ. 


ಅನೇಕ ಹಸ್ತಪ್ರತಿಗಳಲ್ಲಿ ಶಿವಶರಣರ ಕೃತಿಗಳನ್ನು ನಿರ್ದೇಶಿಸಲು ಬಳಸಲಾಗಿರುವ “ವಚನ, 
ಸ್ವರವಚನ, ಸ್ವರಪದ, ಪದಂಗಳು, ಗೀತ ಇವೆಲ್ಲವೂ “ಹಾಡು” ಎಂಬುದಕ್ಕೆ 
ಪರ್ಯಾಯವಾಚಿಗಳು”” ಎಂದು ಹೇಳುತ್ತಾರೆ. ಅದಕ್ಕೆ ಕೊಟ್ಟ ಅಡಿಟಿಪ್ಪಣಿಯಲ್ಲಿ ಮುಂದೆ 
ಮುಪ್ಪಿನ ಷಡಕ್ಷರಿ ಮತ್ತು ಗುರುಬಸವಾರ್ಯರ ಹಾಡಿನ ಸಂಕಲನಗಳನ್ನು "ವಚನ'ಗಳೆಂದು 
ಕರೆದಿರುವುದನ್ನು ಉಲ್ಲೇಖಿಸುತ್ತಾರೆ. ಆದರೆ ಶರಣರು ಮೊದಲು `ವಚನ'ಗಳನ್ನು ಬರೆದು 
ಪ್ರಖ್ಯಾತರಾದದ್ದರಿಂದ ಮುಂದಿನ ಶರಣರ ಕೃತಿಗಳೆಲ್ಲವನ್ನೂ ವಚನಗಳೆಂದೇ ಕರೆಯುವ 


೧೧೪.ಎಲ್‌ ಬಸವರಾಜು: ಶಿವದಾಸ ಗೀತಾಂಜಲಿ (ಪ್ರಸ್ತಾವನೆ: ಪು. ೬೪) 
೧೧೫.ಅದೇ, ಪು.೮೨ 


೫೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಪರಿಪಾಠವು ಬಂದಿರಬೇಕು. ಸರ್ವಜ್ಞನ ತ್ರಿಪದಿಯನ್ನೂ ವಚನವೆಂದೇ ಕರೆದುದು ಈ 
ರೀತಿಯಿಂದಲೇ. 


ವಚನಗಳನ್ನು ಹಾಡುತ್ತಿದ್ದ ಅಭ್ಯಾಸವಿದ್ದುದನ್ನು ಹರಿಹರಾದಿಗಳೇ ಹೇಳುತ್ತಾರೆ. "ಸಿದ್ದರಾಮ 
ಚಾರಿತ್ರ'ದಲ್ಲಿ ಹಲವು ಕಡೆಗಳಲ್ಲಿ ಗುಡ್ಡರು "ತಮ್ಮ ಗುರುವಿನ ವಚನಗಳನ್ನು ರಾಗಬದ್ಧವಾಗಿ 
ಹಾಡುತ್ತಿದದರೆಂದು ಹೇಳಿದೆ. ಹರಿಹರನು ತನ್ನ. ನೂತನ ಶರಣರ ಬಗ್ಗೆ ಬರೆದ ರಚನೆಗಳಲ್ಲಿ 
ವಚನಕಾರರ ವಚನಗಳನ್ನೇ ಯಥೋಚಿತವಾಗಿ *ಗಳೆಯಾಗಿ ಮಾರ್ಪಡಿಸಿಕೊಂಡು “ಎಂಬ 
ಗೀತಮಂ೦ ಪಾಡೆ', ಎ0ದು ವೈರಾಗ್ಯದಿಂದ ಗೀತಮಂ ಪಾಡಿ, "'ಅಂದಂದಿನುಚಿತಕ್ಕೆ ಗೀತಮಂ 
ಪಾಡುತಂ' ಇತ್ಯಾದಿ ಮಾತುಗಳಿಂದ ಆ ಮಾತುಗಳು ಆಯಾ ವಚನಕಾರರ ಭಾವನೆ 
ಎಂಬುದನ್ನು ಸೂಚಿಸುತ್ತಾನೆ. ಈ ಮಾತು ಮುಂದೆ ವಚನಕಾರರು ಹಾಡುಗಳನ್ನು ಕಟ್ಟಿದರು 
ಎಂಬ ಭಾವನೆಗೆ ಪ್ರಮುಖ ತಳಹದಿಯಾಗಿದೆ. ವಚನಕಾರರು ವಚನಗಳನ್ನು-ಮುಂದೆ 
ಹರಿದಾಸರು ಬರೆದ ಉಗಾಭೋಗಗಳಂತೆಯೇ- ಹಾಡುತ್ತಿದ್ದರೆಂಬುದು ಸ್ಪಷ್ಟ. "ಅನು ಒಲಿದಂತೆ 
ಹಾಡುವೆ” "ಅನುಭವ ವಚನಗಳ ಹಾಡಿ ಹಾಡಿ” (ಸಿದ್ಧರಾ' ವ. ೩೩೬;ಪು.೨೦೦) ಎಂಬಂತಹ 
ಕಡೆಗಳಲ್ಲಿ ಇದು ಗೋಚರಿಸುತ್ತದೆ. ಹರಿಹರನು ಗೀತಪೆಂದು ಹೇಳುವ ಮಾತುಗಳು ವಚನಗಳ 
ರಗಳೆಯ ರೂಪವೇ ಆಗಿದೆ. ವಚನಕಾರರೇ ತಮ್ಮ ವಚನಗಳನ್ನು ಹಾಡುತ್ತಿದ್ದಿರಬಹುದು 
ಅಥವಾ ಇತರರು ಹಾಡುತ್ತಿದ್ದಿರಬಹುದು. ಗೇಯವಾದುದರಿಂದ "ಅವರೇ "ವಚನಗಳನ್ನು 
“ಗೀತ'ಗಳೆ೦ದು ಕರೆದಿದ್ದಾರೆ.” ಗೇಯತೆಯೇ ಮುಂದೆ ಯಾರೋ ಶರಣರ ವಚನಗಳನ್ನು. 
ಹಾಡುಗಳಾಗಿ ಪರಿವರ್ತಿಸಲು ಪ್ರೇರಣೆ ನೀಡಿರಬೇಕು. 


ಕೆಲವು ಹಸ್ತಪ್ರತಿಗಳಲ್ಲಿ ಹಾಡುಗಳನ್ನು “ವಚನ', "ಪದಂಗಳು', “ವಚನದ ಪದಂಗಳು' 
ಎಂದು ಕರೆದಿರುವುದಾಗಿ ಬಸವರಾಜು ಅವರು ತಿಳಿಸುತ್ತಾರೆ.” ಹೀಗೆ ಹಾಡುಗಳನ್ನು 
ವಚನಗಳೆಂದೂ, ವಚನಗಳನ್ನು ಹಾಡುಗಳೆಂದು ತಪ್ಪಾಗಿ ಕರೆದಿರುವುದಕ್ಕೆ ವಚನಗಳ 
ಗೇಯಗುಣವೇ NE ಸ್ಪಷ್ಟವಾಗಿದೆ. ತೆಲುಗಿನಲ್ಲಿಯೂ ಕೆಲವರು ವಚನಗಳನ್ನು 
ಬರೆದಿದ್ದಾರೆ. ಆದರೆ ಇವರು ಕನ್ನಡದ ವಚನಕಾರರಿಗಿಂತ ಈಚಿನವರು. ಹದಿನಾಲ್ಕನೆಯ 
ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದ್ದ ಕೃಷ್ಣಮಾಚಾರ್ಯನು ತೆಲುಗಿನಲ್ಲಿ ಮೊದಲನೆಯ 


೧೧೬. ಸಿದ್ಧರಾ ಚಾರಿತ್ರ:೮.೬.೨; ೮.೭೯, ೯.೨೦ 

೧೧೭. “ಬಂಜೆ ಬೇನೆಯನಜ್‌ಯದವೊಲೀ ನುಡಿಯುಂಟಿ. . .” ಇತ್ಯಾದಿ (ಬಸವ ವ:ಪು.೬೪) ಸಾಲುಗಳ 
ಕೊನೆಗೆ ಹರಿಹರ 'ಎ೦ದು ಹಾಡುತ್ತವಾ ಭಕ್ಷರಂ ಬಿಗಿಯಪ್ಪಿ” ಎನ್ನುತ್ತಾನೆ. ಈ ಮಾತುಗಳ ಬಸವಣ್ಣನ 
ಒಂದು ವಚನದ (ಬಸವ ವ.೪೦೯:ಪು.೧೬೧) ಅನುವಾದ; ಅಂತೆಯೇ ಬಸವ ವ: ಪು. ೮೨ರಲ್ಲಿನ 
“ಬೇಡಿದ ಶರಣಂಗೆ ನೀಡದಿರ್ದಡೆ. . .” ಇತ್ಯಾದಿಗಳು ಬಸವಣ್ಣನ ಮತ್ತೊಂದು ವಚನದ (ಬಸವ ವ. 
೧೧೪೦:ಪು.೪೭೮) ಅನುವಾದ; ಬಸವ ರ: ಪು.೮೩ರಲ್ಲಿ ಉಕ್ತವಾದ “ಅ೦ಜದಿರಂಜದಿರ್‌ ದೇವ. . ” 
ಎಂದು ಮೊದಲಾಗುವುದು ಅವನ ಇನ್ನೊಂದು ವಚನದ (ಬಸವ ವ.೭೦೦:೨೭೯) ರೂಪಾಂತರ; 
ಹಾಗೆಯೇ “ಜೋಗಿಗ೦ ಜೋಗಿಣಿಯದಾಯ್ತು . . ” (ಮಹಾದೇ ವ: ಸಮ.೭:ಸಾರ್ಲ೧) ಎಂಬ 
ಸಾಲುಗಳು ಅಕ್ಕಮಹಾದೇವಿಯ (ಅಕ್ಕನ ವ.೨೭:ಪು.೧೮) ವಚನದ ರೂಪಾಂತರ. 

೧೧೮. ಬಸವ ವ.೭೯೭:ಪು.೩೨೫ (“ಹತ್ತು ಸಾವಿರ ಗೀತವ ಮಾಡಿ ಅರ್ಥವಿಟ್ಟಲ್ಲಿ ಫಲವೇನು???) 

೧೧೯. ಎಲ್‌.ಬವರಾಜು : ಶಿವದಾಸ ಗೀತಾ೦ಜಲಿ (ಪಸ್ತಾವನೆ:೮೮) 


ವಚನ ಸಾಹಿತ್ಯ ಸ್ವರೂಪ ಮತ್ತು ವೈಶಿಷ್ಟ್ಯ / ೫೫ 


ವಚನಕಾರ." ವಚನಗಳನ್ನು ತೆಲುಗಿನಲ್ಲಿ "ತಾಳಗಂಧಿ ವಚನಗೀತ'ಗಳೆ೦ದು ಕರೆಯುತ್ತಾರೆ.” 
ತೆಲುಗಿನಲ್ಲಿ ವಚನರಚನೆಯಾಗಲು ಪ್ರಾಯಶಃ ಕನ್ನಡದ ವಚನಗಳೇ ಮಾದರಿ. ಅದನ್ನು 
“ವಚನಗೀತ'ಗಳೆಂದು ಕರೆದಂತೆಯೇ ಕನ್ನಡದಲ್ಲಿ ಗೀತಗಳೆಂದು ಕರೆದಿದ್ದಾರೆ ಅಥವ ಕನ್ನಡದಲ್ಲಿ 
ವಚನಗಳನ್ನು ಆ ರೀತಿ ಕರೆಯುತ್ತಿದ್ದುದರಿಂದ ತೆಲುಗಿನಲ್ಲಿಯೂ ಆ ಹೆಸರು ಬಂದಿರುವುದು ಹೆಚ್ಚು 
ಸಂಭವನೀಯವಾಗಿದೆ. ಹರಿಹರಾದಿಗಳು ವಚನಗಳನ್ನು "ಗೀತ'ಗಳೆಂದು ಕರೆದುದು ಈ 


ಕಾರಣದಿಂದಲೇ. 


ಹರಿಹರ, ರಾಘವಾಂಕರೂ ಹಾಡುಗಳನ್ನು ಬರೆದಿದ್ದರೆಂದು ಡಾ.ಬಸವರಾಜು 
ಪ್ರತಿಪಾದಿಸುತ್ತಾರೆ. ಹರಿಹರನು ಹಾಡುಗಳನ್ನು ಬರೆದನನ್ನೆಲು ಅವರು ಕೊಡುವ ಆಧಾರವೆಂದರೆ 
ಇದು: ಸಿದ್ಧನಂಜೇಶನ “ರಾಘವಾಂಕ ಚಾರಿತ್ರ'ದಲ್ಲಿ ಒಂದೆಡೆ, ನಿತ್ಯವೂ ಮಾಲೆಗಟ್ಟ 
ವಿರೂಪಾಕ್ಷಪ್ಪನಿಗೆ ಅರ್ಪಿಸುವ ನೇಮವಿದ್ದ ಹರಿಹರನು ಒಮ್ಮೆ ಮಳೆಯು ಧಾರಾಕಾರವಾಗಿ 
ಸುರಿಯುತ್ತಿದ್ದರೂ ಹೆದರದೆ ಶಿವಸ್ಮರಣೆ ಮಾಡುತ್ತಿದ್ದುದನ್ನು ನೋಡಿ ಶಿವನು “ಭವತ್ಮ 
ಕೀರ್ತನಾಮೃತಂ ಧರಣಿಯೊಲ್‌ ಪತನವಾಗದೊಲು ಶ್ರದ್ಧಾ ಮಂಜು ಶ್ರೋತ್ರದಿಂದತಿಶಯಂ 
ಜಠರಕಾಗಲು ಸವಿವುತಿರ್ಪೆ” ಎಂದು ಹರಿಹರನ ಕಡವಾಯಿಂದ ಉಕ್ಕುತ್ತಿದ್ದ 
ದಿವ್ಯಲೀಲಾಮೃತವನ್ನು ಬೊಗಸೆಯಿಂದೆತ್ತಿ ಕುಡಿಯುತ್ತಿದ್ದನೆಂಬ ಘಟನೆಯ ವರ್ಣನೆಯಿದೆ. ಇಲ್ಲಿ 
ಬರುವ “ಕೀರ್ತನಾಮೃತಂ” ಎಂಬ ಮಾತನ್ನೇ ಹಿಡಿದು 'ಕೀರ್ತನೆ'ಯೆಂದರೆ "ಹಾಡು' ಎಂದು 
ಬಸವರಾಜು ತೀರ್ಮಾನಿಸುತ್ತಾರೆ. ಆದರೆ ಈ ಸ೦ದರ್ಭದಲ್ಲಿ ಆ ಪದಕ್ಕೆ ಸ್ತುತಿ ಎಂಬ ಅರ್ಥವು 
ಹೆಚ್ಚು ಸಮಂಜಸವೇ ಹೊರತು `ಹಾಡು' ಎಂಬುದಲ್ಲ. ಇಷ್ಟು ದುರ್ಬಲ ಆಧಾರದಿಂದ 
ಹರಿಹರನೂ ಹಾಡುಗಳನ್ನು ರಚಿಸಿದ ಎನ್ನುವುದು ತುಂಬ ಅಸಮಂಜಸ ತೀರ್ಮಾನ: ಹಾಗೆಯೇ 
ಸಿದ್ಧನಂಜೇಶನಲ್ಲಿ ಒಂದೆಡೆ ರಾಘವಾಂಕನು ಹರಿಹರನ ಮಹತ್ವವನ್ನು ಕುಮಾರವ್ಯಾಸನಿಗೆ 
ವರ್ಣಿಸುವ ಸಂದರ್ಭದಲ್ಲಿ “ಆ ಸಮಯದುಚಿತ ವಚನವನು ಪೇಳ್ಗಂ” ಎಂದು ಆರು ಪದ್ಯಗಳ 
ಹಾಡನ್ನು ಕೊಡುವುದನ್ನೇ ಆಧಾರವಾಗಿಟ್ಟುಕೊಂಡು ರಾಘವಾಂಕನೂ ಹಾಡನ್ನು ಬರೆದನೆಂದು 
ತೀರ್ಮಾನಿಸುತ್ತಾರೆ. ಆದರೆ ಹರಿಹರನು ವನಚಕಾರರ ವಚನಗಳನ್ನು ತನಗೆ ಅನುಕೂಲವಾದ 
ಛಂದಸ್ಸಿಗೆ ತಿರುಗಿಸಿಕೊ೦ಡಂತೆ ಸಿದ್ಧನಂಜೇಶನು ಸಂದರ್ಭಕ್ಕನುಗುಣವಾಗಿ ಹಾಡನ್ನು 
ರಚಿಸಿರಬೇಕು. 


"ಶಿವದಾಸ ಗೀತಾ೦ಜಲಿ'ಯಲ್ಲಿನ ಹಾಡುಗಳು ಮುಂದೆ ಒಬ್ಬನೋ ಹಲವರೋ ತಮಗೆ 
ಪ್ರಿಯರಾದ, ಪೂಜ್ಯರಾದ ಶರಣರ ವಚನಗಳನ್ನು ಹಾಡುಗಳಾಗಿ ಪರಿವರ್ತಿಸಿ ಅವುಗಳಿಗೆ 
ರಾಗನಿರ್ದೇಶನವನ್ನು ಮಾಡಿರಬೇಕೆಂದು "ಸಿದ್ಧಲಿಂಗೇಶ್ವರ ಏಕೋತ್ತರಸ್ಥಲ'ವೆಂಬ ಗ್ರಂಥದ 
ಪ್ರಸ್ತಾವನೆಯಲ್ಲಿ ಮೊಟ್ಟಮೊದಲು ಗುರುತಿಸಿದ ಹಳಕಟ್ಟಿಯವರ ಅಭಿಪ್ರಾಯವೇ" 
ಸಾಧುವಾದುದೆಂದು ನಮಗನ್ನಿಸುತ್ತದೆ. ಏಕೆಂದರೆ ಕೆಲವು ಹಾಡುಗಳಿಗೆ ಮೂಲವಾಗಿರುವ 
ವಚನಗಳನ್ನು ನಾವು ಗುರುತಿಸಬಹುದು. ತೀ.ನಂ.ಶ್ರೀಕ೦ಂಠಯ್ಯನವರು ಮೊದಲ ಬಾರಿಗೆ 
`ಶೂನ್ಯಸಂಪಾದನೆ'ಯಲ್ಲಿ ದೊರೆಯುವ “ಎಮ್ಮವರೆನ್ನ ಮದುವೆಯ ಮಾಡಿದರು' ಎಂಬ ಹಾಡು 


೧೨೦. ತಿ.ಠಾ.ಶರ್ಮ:ವಿಚಾರ ಕರ್ನಾಟಕ, ಪು.೨೭-೮೦ 
೧೨೧. ಬಾಲಾಂತ್ರಪು ರಜೀಕಾಂತರಾವು:ಆಂಧ್ರವಾಗ್ಗೇಯಕಾರುಲ ಚರಿತ್ರಮು, ಪು.೧೩೪ 
೧೨೨. ಎಲ್‌.ಬಸವರಾಜು: ಶಿವದಾಸ ಗೀತಾಂಜಲಿ (ಪ್ರಸ್ತಾವನೆ: ಪು.೯೩ರಲ್ಲಿ ಉದ್ದತ) 


೫೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಪಚ್ಚೆಯ ನೆಲಗಟ್ಟು ಕನಕನ ತೋರಣ'ವೆಂಬ ಮಹಾದೇವಿಯಕ್ಕನ ವಚನವನ್ನು ಹೋಲುತ್ತದೆ 

ಎಂಬ ಅಂಶವನ್ನು ಗುರುತಿಸಿದರು. “ಹೋದೆನೂರಿಗೆ “ದ್ದೆ ನನ್ನಲ್ಲಿ' ಎಂಬ ಅಕ್ಕನ 
ವಚನದಂತೆಯೇ pe ಆರೋಪಿಸಲ್ಪಟ್ಟ ಹಾಗೆಯೇ ಪ್ರಾರಂಭವಾಗುವ ಹಾಡೊಂದನ್ನು 
ಹೋಲುತ್ತದೆಂದು ಡಾ.ಬಸವರಾಜು ಅವರೇ ಕಂಡುಕೊಂಡಿದ್ದಾರೆ. ಬಸವಣ್ಣನು 
ರಚಿಸಿದನೆಂದು ಹೇಳುವ “ಉದಜ್ಮುಖನೊಬ್ಬ ಪುರುಷ' ನೆಂದು ಮೊದಲಾಗುವ ಹಾಡು" 
“ಸಹಸ್ತಶೀರ್ಷಾದಿಪುರುಷ”" ಎನ್ನುವ ಆತನ ವಚನದ ರೂಪಾಂತರವಾಗಿದೆ. 
ಪ್ರಭುದೇವನೆಂದು ಹೇಳಲಾಗಿರುವ “ಅಲ್ಲೆ ಬಿದ್ದಿದೆ ಮೂಕುತಿ” ಎಂದು ಪ್ರಾರಂಭವಾಗುವ 
ಹಾಡಿನ ಕೊನೆ ನುಡಿಯು" “ಅಟ್‌ಯ ಮೇಲಣ ಹುಲ್ಲೆಗೆ” ಎಂಬ ವಚನದಂತೆಯೇ 
ಇದೆ “ಅಜ್‌ಯೆನು ನಿಮಗಾನುಪಚಾರಂಗಳ:” ಎನ್ನುವ ಹಾಡಿನ ಎರಡನೆಯ 
ನುಡಿಯು “ತನು ನಿಮ್ಮದೆಂಬ ಬಳಿಕ ಎನಗೆ ಬೇರೆ ತನುಎಲ್ಲ”*್‌ ಎಂಬ ಬಸವಣ್ಣನ ವಚನದ 
ರೂಪಾಂತರ. ಹೀಗೆ ಎಷ್ಟೋ ಹಾಡುಗಳಿಗೂ ವಚನಗಳಿಗೂ ಸಾಮ್ಯವಿರಬಹುದು. ಅದು ತುಂಬ 
ಶ್ರಮದಿಂದ ಮಾಡಬೇಕಾದ, ಗುರುತಿಸಬೇಕಾದ ಕೆಲಸ. ಹೀಗೆ ಒಂದೇ ಭಾವನೆಯು 
ಹಾಡಾಗಿಯೂ ವಚನವಾಗಿಯೂ ವಚನಕಾರರೇ ಬರೆದರೆಂದು ಹೇಳಬಹುದೆ?” “ಈಗ 
ವಚನವೆಂದು ಕರೆಯುತ್ತಿರುವವುಗಳಲ್ಲಿ ಕೆಲವಾದರೂ ಮೊದಲಿಗೆ ಸಲಕ್ಷಣವಾದ 
ಹಾಡುಗಳಾಗಿದ್ದಂತೆಯೇ ತೋರುತ್ತದೆ” ಎಂಬ ಅಭಿಪ್ರಾಯವನ್ನು ಸ್ವೀಕರಿಸುವ 
ಡಾ.ಬಸವರಾಜು ಅವರು ಹಾಡುಗಳಲ್ಲಿದ್ದ ಭಾವನೆಯನ್ನೇ ಮತ್ತೆ ವಚನಗಳ ರೂಪದಲ್ಲಿ 
ಹೇಳುವ ಅವಶ್ಯಕತೆಯೇನು ಎಂಬುದನ್ನು ಹೇಳಿಲ್ಲ. ಒಂದೇ ಭಾವನೆಯನ್ನು ಎರಡು 
ರೂಪಗಳಲ್ಲಿ ಹೇಳುವುದು ಎಲ್ಲಿಯೂ ಯಾವ ಕವಿಯೂ ಮಾಡಿರದ ಕೆಲಸ. ಇವುಗಳಲ್ಲಿ 
ವಚನವು ಮೂಲವಾಗಿದ್ದು, ಅವುಗಳನ್ನು ವಚನಕಾರರೇ ಬರೆದಿದ್ದು, ಅನಂತರ ಧಾರ್ಮಿಕಾಂಶದ 
ಬಗ್ಗೆಯೇ ಹೆಚ್ಚು ಗಮನವಿದ್ದವರು ಯಾರೋ ಹಾಡುಗಳಾಗಿ ಅವುಗಳನ್ನು 
ತಿರುಗಿಸುವುದರಿಂದಲೇ ವಚನಗಳ ಸಹಜಾಭಿವ್ಯಕ್ತಿಯಾಗಲೀ, ಭಾಷೆಯ ಬಿಗುವಾಗಲೀ, 
ಭಾವನೆಯ ಮೊನಚಾಗಲೀ ಕಾಣದೆ ಅವುಗಳೊಡನೆ ಹೋಲಿಸಿದರೆ ಹಾಡುಗಳು ತೀರ 
ಸಾಧಾರಣ ರಚನೆಗಳೆಂದು ತೋರುತ್ತದೆ. ಆದ್ದರಿಂದಲೇ ಹಾಡಿನ ಸಂಪ್ರದಾಯವು 
ಕರ್ನಾಟಕದಲ್ಲಿ ಜನಪ್ರಿಯವಾದಾಗ ತಮಗೆ `ಆದ್ಯ'ರಾದವರ ವಚನಗಳನ್ನು ಹಾಡುಗಳಾಗಿ 
ಪರಿವರ್ತಿಸಿರಬೇಕೆನ್ನುವುದು ಹೆಚ್ಚು ಸಮಂಜಸವಾದ ಅಭಿಪ್ರಾಯವಾಗಿದೆಯೇ ಹೊರತು 
ವಚನಕಾರರು ಹಾಡುಗಳನ್ನೂ ಬರೆದರೆಂಬುದಾಗಲೀ ವಚನಕಾರರ ಹಾಡುಗಳೇ ಅವರ ಕೆಲವು 
ವಚನಗಳಿಗೆ ಮೂಲ ಎಂಬ ಅಭಿಪ್ರಾಯವಾಗಲೀ ಅಲ್ಲ. ಇದು ಮತ್ತಷ್ಟು ಆಳವಾಗಿ 
ಅಭ್ಯಸಿಸಬೇಕಾದ ವಿಷಯವೆಂಬುದು ಸ ಸ್ಪಷ್ಟ 


00 


೧೨೩. ತೀ.ನಂ.ಶ್ರೀಕ೦ಂಠಯ್ಯಮಹಾದೇವಿಯಕ್ಕನ ಕೆಲವು ವಚನಗಳು' (ಕಾವ್ಯ ಸಮೀಕ್ಷೆ: ಪು..೧೨೬-೭) 
೧೨೪. ಅಕ್ಕನ ವಃಪು. ೧೨೦ (ಅಡಿಟಿಪ್ಪಣಿ) 

೧೨೫. ಶಿವದಾ ಗೀ:ಹಾಡು ೫೦ 

೧೨೬. ಬಸವ ವ. ೬೫೫: ಪು. ೩೯೭ 

೧೨೭. ಶಿವದ ಗೀ: ಹಾಡು ೧೨೩ 

೧೨೮. ಅಲ್ಲಮ ವ ಚಂ.೫೫೭:ಪು.೧೨೨ 

೧೨೯. ಶಿವದಾ ಗೀ: ಹ ೧೫ 

೧೩೦. ಬಸವ ವ. ೮೨೮: ಪು.೩೩೬ 

೧೩೧. ತೀ.ನಂ.ಶ್ರೀಕಂಠಯ್ಯ: "ಮಹಾದೇವಿಯಕ್ಕನ ಕೆಲವು ವಚನಗಳು' (ಕಾವ್ಯಸಮೀಕ್ಷೆ: ಪು.೧೨೬) 


ವಚನ ಸಾಹಿತ್ಯ ಸ್ವರೂಪ ಮತ್ತು ವೈಶಿಷ್ಟ್ಯ / ೫೭ 


೩ 


ಸಾಮಾಜಿಕ ವ್ಯವಸ್ಥೆ 
ಇ 


ಸಾಮಾಜಿಕ ವ್ಯವಸ್ಥೆ 
ಥಿ 


ವಚನಗಳ ಕಾಲದ ಸಾಮಾಜಿಕ ಅಧ್ಯಯನವನ್ನು ಈ ಅಧ್ಯಾಯದಲ್ಲಿ ಕೆಲವು ವಿಭಾಗಗಳಲ್ಲಿ 
ಕೈಗೊಂಡಿದ್ದೇವೆ; ಜಾತಿಗಳು, ಸ್ತೀಯರ ಸ್ಥಾನ, ಸಂಸ್ಕಾರಗಳು, ಸ ಖು "ಪದ್ಧತಿ, ಅಂಧಶ್ರದ್ಧೆಗಳು 
ಮತ್ತು ವಚನಕಾರರ ಆದಶಕ ಸಮಾಜದ ಕಲ್ಪನೆಗಳ ಬಗ್ಗೆ ಈ ಅಧ್ಯಾಯದಲ್ಲಿ ದರ್ಜೆ 
ಮಾಡಲಾಗಿದೆ. ನಮ್ಮ ಸಮಾಜ ವ್ಯವಸ್ಥೆಯ ಬಹುಮುಖ್ಯ ಅಂಶವಾದ ಜಾತಿಗಳ ಬಗ್ಗೆ ನಮ್ಮ 
ಚರ್ಚೆಯು ಸ್ವಲ್ಪ ವಿಸ್ತಾರವಾಗಿಯೇ ಇರುವುದನ್ನು "ಗಮನಿಸಬಹುದು. ಇದಕ್ಕೆ ಕಾರಣ 
ವಚನಗಳಲ್ಲಿ ಈ ವಿಷಯದ ಬಗ್ಗೆ ದೊರೆಯುವ ಸಾಮಗ್ರಿಯ ವೈಪುಲ್ಯದ ಜೊತೆಗೆ, 
ಜಾತಿಪದ್ಧತಿಯ ವಿಕಾಸಕ್ರಮವನ್ನು ಗುರುತಿಸುವುದಲ್ಲದೆ, ಶರಣರು ಜಾತಿಪದ್ಧತಿಯ ಬಗ್ಗೆ 
ತೋರಿಸಿದ ಮನೋಭಾವದ ವಿವರಣೆಯಿತ್ತಿರುವುದು ಸಹ ಕಾರಣವಾಗಿದೆ. 


ಜಾತಿಗಳು 


ಜಾತಿಗಳ ನಡುವಣ ಬಿಗಿ ಹಾಗೂ ಸಂಪರ್ಕ ವಿಹೀನತೆಗಳ ಇತಿಹಾಸವು ಅಷ್ಟೇನೂ 
ದೀರ್ಫವಾದುದಲ್ಲ. ಜಾತಿಗಳು ರೂಪಿತವಾಗುವುದಕ್ಕೆ ಮುಂಚೆಯೇ ವರ್ಣಗಳು ಸಮಾಜ ವನ್ನು 
ವಿಂಗಡಿಸಿದ್ದರೂ ಮೊದಮೊದಲು ನಾನಾವರ್ಣಗಳು ಪರಸ್ಪರ ಬೆರೆಯುವುದನ್ನು 
ನಿಬರ೯ಧಪಡಿಸಿರಲಿಲ್ಲ. ವರ್ಣಗಳು ಜಾತಿಗಳಾಗಿ ಮಾರ್ಪಟ್ಟು, ಅದು ಜಾತಿಗಳಲ್ಲಿ ಮಾತ್ಸರ್ಯ- 
ವೈಮನಸ್ಸುಗಳನ್ನುಂಟುಮಾಡಲು ಸಾಕಷ್ಟು ದೀರ್ಫಕಾಲವೇ ಹಿಡಿದಿದೆ. 


ಪ್ರಾಚೀನ ವರ್ಣಪದ್ದತಿ 
೧ 


ವೇದಗಳಲ್ಲೆಲ್ಲ ಅತ್ಯಂತ ಪ್ರಾಚೀನವೆನ್ನಲಾದ ಖಯಗ್ಗೇದದಲ್ಲಿ ವರ್ಣಭೇದದ ಕುರುಹುಗಳೇ 
ಇಲ್ಲ. ಆದ್ದರಿಂದ ಆ ಕಾಲದಲ್ಲಿ ವರ್ಣವಿಭೇದವೇ ಇರಲಿಲ್ಲವೆಂದು ಕೆಲವು ಅಭಿಪ್ರಾಯ 
ಪಡುತ್ತಾರೆ. ಯಗ್ಗೇದದಲ್ಲಿ ವರ್ಣಗಳ ಬಗ್ಗೆ ಹೆಚ್ಚಿನ ವಿವರಗಳು ದೊರೆಯದ ಕಾರಣದಿಂದ ಆ 
ಕಾಲದಲ್ಲಿ ವರ್ಣವಿಭೇದವೇ ಇರಲಿಲ್ಲವೆನ್ನುವುದಕ್ಕಿಂತ ಆ ವಿಭೇದವು ಇನ್ನೂ ರೂಪುಗೊಳ್ಳುತ್ತಿತ್ತು 


ಸಾಮಾಜಿಕ ವ್ಯವಸ್ಥೆ / ೫೯ 


ಎನ್ನುವುದು ಪ್ರಾಯಶಃ ಸರಿಯಾದದ್ದು? ಯಗ್ಗೇದದಲ್ಲಿ ದೊರೆಯುವ ಆಧಾರಗಳಿಂದ 
ಹೇಳುವುದಾದರೆ, ಆಗಿನ ಸಮಾಜವು “ಮೂರು "ಹಂತಗಳಲ್ಲಿ ವ್ಯವಸ್ಥೆಗೊಳಿಸಲ್ಲಟ್ಟಿತ್ತು. ಈ 
ವರ್ಗೀಕರಣವು ವೃತ್ತಿಗೆ ಅನುಗುಣವಾಗಿ ನಡೆದಿತ್ತು: ಧರ್ಮಪರವಾದಂತಹ ವೃತ್ತಿಗಳು, 
ರಾಜಕೀಯ ಮತ್ತು ಸ್ಥೆ ಸೈನಿಕ ವೃತ್ತಿಗಳು ಹಾಗೂ ಆರ್ಥಿಕ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವ ವೃತ್ತಿಗಳು. 
ಆದರೂ "ವರ್ಣ ಜಿ ಶಬ್ದವು ಜಾತಿಸೂಚಕ ವಾಗಿರದೆ ಅದು "ಆರ್ಯ'ರು ಮತ್ತು 
ಮೂಲನಿವಾಸಿಗಳಾದ ಕಪ್ಪುಬಣ್ಣದ “ದಾಸ' ಜನಾಂಗದವರ ನಡುವಣ ವ್ಯತ್ಯಾಸವನ್ನು 
ಸೂಚಿಸುವ ಪದವಾಗಿತ್ತು.* ಅತ್ಯಂತ ಪ್ರಾಚೀನವಾದ ಈ ವರ್ಣವ್ಯವಸ್ಥೆಯಲ್ಲಿ ಈಗಿನ 
ಜಾತಿಪದ್ಧತಿಯಲ್ಲಿರುವ ಹಾಗೆ ರಕಸಂಬಂಧವು ನಿಷೇಧವೆನಿಸಿರಲಿಲ್ಲ. ಬ್ರಾಹ್ಮಣರಿಗೂ ಇತರ 
ವರ್ಣಗಳವರಿಗೂ ಆಗ ಎಷ್ಟು ನಿಕಟ ಸಂಪರ್ಕ ವಿದ್ದಿತೆಂದರೆ ಇದು ಹಲವು ವೇಳೆ 
ಅಂತರ್ವರ್ಣ ವಿವಾಹಗಳಲ್ಲಿ ಪರ್ಯಾವಸಾನ ಗೊಳ್ಳುತ್ತಿದ್ದುವು. ಇಂತಹ ಹಲವಾರು 
ಸಂದರ್ಭಗಳು “ಜಾತಕ'ಗಳಲ್ಲಿ 'ಉಕ್ತವಾಗಿವೆ* 


ನಾಲ್ಕು ವರ್ಣಗಳ ವ್ಯವಸ್ಥೆಯ ಅತ್ಯಂತ ಪ್ರಾಚೀನ ಉಲ್ಲೇಖವೆಂದರೆ ಯಗ್ವೇದದಲ್ಲಿನ 
“ಪುರುಷ ಸೂಕ್ತವಾದ ಭಾಗ. ಆದರೆ ಈ ಭಾಗವು ಪಕ್ಷಿಪ್ತವೆಂಬ ಅಭಿಪ್ರಾಯವಿದೆ. ವರ್ಣಗಳ 
ಮೂಲದ ಬಗ್ಗೆ ಹೇಳಿರುವ ವಿಷಯವೇ ಮುಂದೆ ಹಲವಾರು ಪುರಾಣ ಗಳಲ್ಲಿಯೂ 
ಧರ್ಮಶಾಸ್ತ್ರ ಗಳಲ್ಲಿಯೂ ಅಲ್ಪಸ್ಟಲ್ಪ ಬದಲಾವಣೆಗಳೊಂದಿಗೆ ಹೇಳಲಾಗಿದೆ. “ಪುರುಷಸೂಕ್ತ'ದ 
ಕಾಲವನ್ನು” ಅಥರ್ವವೇದ ಕ ಕೊನೆಯ ಭಾಗವೆಂದು ಹಲವು ವಿದ್ವಾಂಸರು 
ನಿರ್ಧರಿಸುತ್ತಾರೆ. ಯಗ್ಗೇದದ ಕಾಲಕ್ಕಾಗಲೇ ವೃತ್ತಿಭೇದಗಳುಂಟಾಗಿದ್ದರೂ ಅವುಗಳಲ್ಲಿ ಕೀಳು- 
ಮೇಲು ಮನೋಭಾವವುಂಟಾಗಿರಲಿಲ್ಲ. ಆದರೆ ಅಥರ್ವವೇದ ಕಾಲದ ಕೊನೆಯ ವೇಳಗೆ ಈ 
ವೃತ್ತಿಭೇದವು ಆ ವೃತ್ತಿಗಳನ್ನುಸರಿಸುವವರ ಸಾಮಾಜಿಕ ಸ್ಥಾನಮಾನಗಳಲ್ಲಿಯೂ 
ವ್ಯತ್ಯಾಸಗಳುಂಟಾಗಲು ಕಾರಣವಾಯಿತು." ವೇದಗಳ ವರ್ಣವ್ಯವಸ್ಥೆಯಲ್ಲಿ ಶೂದ್ರರು ಸೇರಿರಲಿಲ್ಲ. 
ಮೇಲಿನ ಮೂರು ವರ್ಣಗಳವರೂ ದ್ವಿಜರು ಮತ್ತು ಆರ್ಯರು; ಶೂದ್ರರು ವೇದಕಾಲದಲ್ಲಿ 
ಆರ್ಯರಿಂದ ಗೆಲ್ಲಲ್ಲಟ್ಟ "ದಾಸ'ರು*, "ದಾಸ' ಮತ್ತು "ಶೂದ್ರ' ಶಬ್ದಗಳು ಮೊದಲು ಇಂಡೋ- 
ಆರ್ಯರೊಡನೆ ಸಂಪರ್ಕ ಪಡೆದಿದ್ದ ಆ ಹೆಸರಿನ ಜನಾಂಗಗಳನ್ನು ಸೂಚಿಸುತ್ತಿದ್ದುವು. ಆದರೆ 
ಕಮೇಣ ಅವು ಆರ್ಯರು ಬರುವುದಕ್ಕಿಂತ ಮುಂಚೆಯೇ ಇಲ್ಲಿ ವಾಸಿಸುತ್ತಿದ್ದ 
ಜನಾಂಗದವರನ್ನೂ, ಆರ್ಯರಲ್ಲಿಯೇ ಕೀಳೆಂದು ಪರಿಗಣಿತರಾದ ವರನ್ನೂ 
ಸೂಚಿಸಲಾರಂಭಿಸಿದುವು. ಏಕೆಂದರೆ... ವೇದಕಾಲದಲ್ಲಿ "ಶೂದ' ಅಥವಾ "ದಾಸ? 
ಎನಿಸಿಕೊಂಡವರ ಸಂಖ್ಯೆ ಹೆಚ್ಚಿಸಿರಲಿಲ್ಲ. ಅಲ್ಲದೆ ಮುಂದೆ ಶೂದರು ಅನುಭವಿಸಬೇಕಾದ 
ಕೀಳ್ನೆಯನ್ನೂ ಆಗ ಅವರು ಅನುಭವಿಸುತ್ತಿರಲಿಲ್ಲ* 


ಜಿ.ಹನುಮಂತರಾವ್‌:ಯಗ್ಬೇದ ಸೂಕ್ತಗಳು (ಪೀಠಿಕೆ:ಪು.೩೧-೨) 


Lousi Renon: The Civilization of Ancient India (Tr.Philip Spratt): 0.೪೨. 
ಅದೇ. 


Radhakumud Mookerji: Local Government in Ancient India: pp.69-೩ 


R.S.Sharma:Sudras in Ancient 11012. 0.೨೮ 
ಅದೇ. 


Louis Renon:The Civilization of Ancien India.®.%೩. 
R.S.Sharma:Sudras in Ancient of India. pp.40-1 


ಆಣ೧ಗ ಕ EC PLD 


೬೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಶೂದ್ರರು ಮೊದಲು ಗುಲಾಮರಾಗಿದ್ದರು ಎಂಬ ಅಭಿಪ್ರಾಯವೊಂದಿದೆ. ಆದರೆ ಇದನ್ನು 
ಪುಷ್ಟೀಕರಿಸಲು ಆಧಾರಗಳಿಲ್ಲ. ಆದ್ದರಿ೦ದ ಶೂದ್ರರೆಂದರೆ ಗುಲಾಮರು ಎಂಬ ಅಭಿಪ್ರಾಯವು 
ಸರಿಯಾದುದಲ್ಲ ಎಶ್ವಜಿತ್‌ ಯಜ್ಞದಲ್ಲಿ ಯಜಮಾನನಾದವನು ತನ್ನ ಸರ್ವಸ್ವವನ್ನೂ ದಾನ 
ಮಾಡುವಾಗ ತನ್ನ ಅಧೀನದಲ್ಲಿರುವ ಶೂದ್ರರನ್ನು ಕೊಡಲು ಹಕ್ಕಿಲ್ಲವೆಂದು ಜೈಮಿನಿಯು 
ಹೇಳುತ್ತಾನೆ.ಇದು ಶೂದ್ರರೆಲ್ಲರೂ ದಾಸರಾಗಿರಲಿಲ್ಲವೆಂಬುದನ್ನು ನಿರ್ದೇಶಿಸುತ್ತದೆ." 


ವರ್ಣಗಳಿಂದ ಜಾತಿಗಳು 


ಮೊದಲಿದ್ದ ವ್ಯವಸ್ಥೆಗಿಂತ ತುಂಬ ಕಟ್ಟುನಿಟ್ಟಾದ ವ್ಯವಸ್ಥೆಯು೦ಟಾಗಲು ಕಾರಣಗಳು 
ಪ್ರಾಯಶಃ ತಮ್ಮ ಗುಂಪಿನ ವೈಶಿಷ್ಟ್ಯವನ್ನು ಕಾಪಾಡಿಕೊಳ್ಳುವ ಆಸೆ, ವಂಶಪಾರಂಪರ್ಯವಾದ 
ತಮ್ಮ ವಿಶಿಷ್ಟ ವೃತ್ತಿಗಳನ್ನು ಇತರರು ಅನುಸರಿಸದಿರಲೆಂಬ ಆರ್ಥಿಕ ಆಸಕ್ತಿ ಇತರ ಧರ್ಮಗಳು 
ಉಂಟುಮಾಡಿದ ಪ್ರಭಾವ-ಇವುಗಳು. ಬುದ್ಧ ಪೂರ್ವಯುಗದಲ್ಲಿ ಆಹಾರದ ವಿಷಯದಲ್ಲಾಗಲೀ 
ವಿವಾಹದ ವಿಷಯದಲ್ಲಾಗಲೀ ನಿರ್ಬಂಧವೇ ಇಲ್ಲದಿದ್ದುದು ಬೌದ್ಧಧರ್ಮವು ತಲೆದೋರಿದ 
ನಂತರ ಬದಲಾಯಿಸಿತು. ಬೌದ್ಧರು ಕೀಳೆಂದು ಪರಿಗಣಿಸಿದ ಮಾಂಸ ಸೇವನೆ ಮತ್ತು 
ಬಹುಪತ್ನಿತ್ವವನ್ನು ತೊರೆದು ಬ್ರಾಹ್ಮಣರು ತಮ್ಮ ವೈಶಿಷ್ಟ್ಯವನ್ನುಳಿಸಿ ಕೊಳ್ಳಲು ಪ್ರಯತ್ನಿಸಿದರು." 
ಯಾವಾಗ ವೈಶಿಷ್ಟ್ಯ ರಕ್ಷಣೆಯೆ ಮುಖ್ಯ ಉದ್ದೇಶವಾಯಿತೋ ಆಗ ಕೊಳು-ಕೊಡುಗೆಗಳು 
ಇಲ್ಲವಾದವು: ಕೊಳು-ಕೊಡುಗೆಗಳು ನಿಂತಾಗ ಬೇರೆ ಬೇರೆ ವರ್ಗಗಳಿಗೆ ಸೇರಿದ ಜನರು 
ಪರಸ್ಪರದಿ೦ಂದ ದೂರವಾದರು; ಅವರಲ್ಲಿ ಮೇಲು-ಕೀಳು ಭಾವನೆಯು ಮೊಳೆಯಲಾರಂಭಿಸಿತು. 
ಇದು ಜಾತಿಗಳುಂಟಾಗುವುದಕ್ಕೆ ತಳಹದಿಯಾಯಿತು. ಈ ತರ-ತಮ ಭವನೆಯು ಬಲಿತಾಗ 
ಪರಿಸ್ಥಿತಿಯು ಎಂತಹ ಮಟ್ಟವನ್ನು ಮುಟ್ಟತೆ೦ಂದರೆ ಕೀಳುಜಾತಿಯವರಿಗೆ ಯಜ್ಞಯಾಗಾದಿಗಳಲ್ಲಿ 
ಪಾಲ್ಗೊಳ್ಳುವ ಹಕ್ಕು ಹೋಯಿತು. ಉಪನಯನ-ವಿದ್ಯಾಭ್ಯಾಸಗಳಿಗೆ ಅವರು ಹೊರತಾದರು. 
ಆಡಳಿತ ವ್ಯವಸ್ಥೆಯಲ್ಲಿ ಅವರಿಗೆ ಉನ್ನತ ಹುದ್ದೆಗಳು ದೊರಕದಾದುವು; ಅವರ ಪಾಲಿಗೆ 
ಉಳಿದದ್ದೆಂದರೆ ಮೇಲಿನ ಜಾತಿಯವರನ್ನು ಸೇವೆ ಮಾಡುವ ಸೌಭಾಗ್ಯ ಮಾತ್ರ" ಇದು 
ಇಲ್ಲಿಗೇ ನಿಲ್ಲಲಿಲ್ಲ. ಪುರಾಣಗಳು ಹಾಗೂ ಧರ್ಮಸೂತ್ರಗಳ ಕಾಲಕ್ಕಾಗಲೇ ಶೂದ್ರನೊಬ್ಬನು 
ಅಪರಾಧವೊಂದನ್ನೆಸಗಿದರೆ ಮೇಲಿನ ವರ್ಣದವನೊಬ್ಬನು ಅದೇ ಅಪರಾಧವನ್ನು ಮಾಡಿದ್ದರೆ 
ಯಾವ ಶಿಕ್ಷೆಯನ್ನನುಭವಿಸ ಬೇಕಾಗಿತ್ತೋ ಅದಕ್ಕಿಂತ ಕಠಿಣವಾದ 
ಶಿಕ್ಷೆಯನ್ನನುಭವಿಸಬೇಕಾದಂತಹ ಪರಿಸ್ಥಿತಿಯಿದ್ದಿತು.”” ಈ ಪದ್ಧತಿಯು ಇತ್ತೀಚಿನವರೆಗೂ 
ಮುಂದುವರೆದುಕೊಂಡು ಬಂದಿತು. ವರ್ಣಗಳು ಕರ್ಮಾನುಗುಣವಾಗಿ ನಿರ್ಮಿತವಾದುದೆಂದು 
ಹೇಳಿದರೂ," ಹುಟ್ಟಿನ ಮೇಲೆ ಮಾತ್ರ ಪರಿಗಣಿತವಾಗುವುದರಲ್ಲಿ ಅದು ಕೊನೆಗೊಂಡಿತು. 


೯. R.S.Sharma:Sudras in Ancient of India. 0.೨೮೦ 


೧೦. ಎಸ್‌.ಶ್ರೀಕ೦ಠಶಾಸ್ತ್ರೀ: ಭಾರತೀಯ ಸಂಸ್ಕೃತಿ, ಪು.೬೫ 

೧೧. R.Sharma Shastri: Evolution of Indian Polity. 0.೩೮ 

೧೨. R.S.Sharma: Sudras inAncient India, 0.೧೩೯ 

೧a.  S.G.Kantawala: Cultural History from the Matsyapurana, 0.೩೬ 

೧೪. "ನವಿಶೇಷೋಸ್ತೀಸ್ತಿ ವರ್ಣಾನಾಂ ಸರ್ವಂ ಬ್ರಹ್ಮಮಿದ೦ ಜಗತ್‌! ಬ್ರಹ್ಮಣಾ ಪೂರ್ವಸೃಷ್ಟಂ ಹಿ 
ಕರ್ಮಭಿರ್ವರ್ಣತಾಂ ಗತಮ್‌ (ಮಹಾಭಾರತ ಶಾಂತಿಪರ್ವ) Quoted by Ved Mehta 


Education in Ancient India:p-€ 


ಸಾಮಾಜಿಕ ವ್ಯವಸ್ಥೆ / ೬೧ 


.ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರ ಬಗ್ಗೆ ಅವರೋಹಣ ಕ್ರಮದಲ್ಲಿ ಗೌರವಭಾವನೆಯನ್ನು 
ತೋರಿಸುವ ಪ್ರವೃತ್ತಿಯು೦ಟಾಯಿತು. ಶೂದರಲ್ಲಿ ಹಲವಾರು ಜಾತಿಗಳುಂಟಾಗಿ ಅಲ್ಲಿಯೂ ಪ್ರತಿ 
ಜಾತಿಯೂ ಬೇರೆಯವರೊಡನೆ ಸಂಪರ್ಕವಿಟ್ಟುಕೊಳ್ಳದ ಪ್ರತ್ಯೇಕ ಪಂಗಡವಾಯಿತು (ಮೇಲಿನ 
ಮೂರು ವರ್ಣಗಳಲ್ಲಿಯೂ ಅನೇಕ ಉಪಜಾತಿಗಳಾಗಿ ಅವರಲ್ಲಿಯ ಸಂಪರ್ಕವೂ 
ಮಿತವಾಯಿತು). ಈ ಪ್ರತ್ಯೇಕತೆಯು ಶಾಸ್ತ್ರಕಾರರು ವಿಧಿಸಿದ ನಿಯಮಗಳಿಗಿ೦ತಲೂ 
ಕಠಿಣವಾಗುತ್ತ ಹೋದವು. ಉದಾಹರಣೆಗೆ, ಬ್ರಾಹ್ಮಣರು ತಮ್ಮ ವರ್ಣದ ಹಾಗೂ ಮಿಕ್ಕುಳಿದ 
ವರ್ಣಗಳ "ಸ್ತ್ರೀಯರನ್ನು ಮದುವೆಯಾಗಬಹುದೆಂದು (ಇದನ್ನು “ಅನುಲೋಮ ವಿವಾಹ" 
ಪದ್ಧತಿಯೆಂದ್‌' ಕರೆಯುತ್ತಾರೆ) ಶಾಸ್ತ್ರಕಾರರು ಹೇಳಿದರೂ ತಮ್ಮ ಜಾತಿಯ ಶುದ್ಧತೆಯನ್ನು 
ಕಾಪಾಡಿಕೊಳ್ಳುವ ಸಲುವಾಗಿ ಬ್ರಾಹ್ಮಣರು ತಮ್ಮ ಜಾತಿಯ ಸ್ತ್ರೀಯರನ್ನು” ಬಿಟ್ಟು 
ಬೇರೆಯವರನ್ನೆಂದೂ ಮದುವೆಯಾಗುತ್ತಿರಲಿಲ್ಲವೆಂದು ಹನ್ನೊಂದನೆಯ ಶತಮಾನದ 
ಪ್ರವಾಸಿಯಾದ. ಅಲ್ಲೆರೂನಿಯು ಹೇಳುತ್ತಾನೆ. ಸ್ಟ 


ವಚನಕಾಲದಲ್ಲಿ ಜಾತಿಗಳು 


ವಚನ ಕಾಲಕ್ಕೆ ವರ್ಣವ್ಯವಸ್ಥೆಯು ತನ್ನ ಸ್ಪಸ್ತ್ವರೂಪವನ್ನು ಸ್ವಲ್ಪವಾದರೂ ಉಳಿಸಿ 
ಕೊಂಡಿರಲಿಲ್ಲ. ಹಲವು ವಚನಕಾರರು ತಮ್ಮ ವಚನಗಳಲ್ಲಿ ವರ್ಣಗಳನ್ನು ಉಲ್ಲೇಖಿಸಿದರೂ, 
ಹೊಸ ಸಾಮಾಜಿಕ ವ್ಯವಸ್ಥೆ ಸೈಯೊಂದನ್ನು ಸೃಷ್ಟಿಸುವ ಅಭೀಷ್ಟೆಯಿದ್ದವರಾದುದರಿಂದ ಅವರೆಲ್ಲರೂ 
ವರ್ಣಗಳ ಬಗ್ಗೆ ತುಚ್ಛ 'ಮನೋಭಾವವನ್ನೇ ಪ್ರಕಟಿಸುತ್ತಾರೆ. "ವಿಡಂಬನೆಯ ಸಂದರ್ಭದಲ್ಲಿ 
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಶೂದರೆಂಬ ನಾಲ್ಕು ವರ್ಣಗಳನ್ನು ಹೆಸರಿಸುತ್ತಾರೆ." ಇದು ಕೇವಲ 
ಸಾಂಪದಾಯಿಕವೂ ದಾಸಂಗಿಕವೂ ಆದ ಉಲ್ಲೇಖ ಮಾತ್ರ ಈ ಕಾಲದ ಜಾತಿವ್ಯವಸ್ಥೆಯು 
ತುಂಬ ನಿಖರವಾದುದು. "ಪುರುಷಸೂಕ್ತ'ದಲ್ಲಿ ನಾನಾವರ್ಣಗಳು ವಿರಾಟ್‌ಪುರುಷನ ಬೇರೆ 
ಬೇರೆ ಅಂಗಾಂಗಗಳಿಂದ ಉಂಟಾದಷಂದು. ವರ್ಣಿಸುವಂತೆಯೇ ಕೆಲವು ವಚನಕಾರರು 
ಜಾತಿಗಳನ್ನೂ (ಸಮಾಜ) ಪುರುಷನ ನಾನಾಅಂಗಾಂಗಗಳೆಂಬಂತೆ ಚಿತ್ರಿಸುತ್ತಾರೆ." ಸೊಡ್ಡಳ 
ಬಾಚರಸನ ಈ ವಚನವನ್ನು ನೋಡಿ: 


“ಶಿಖಿ ಬ್ರಾಹ್ಮಣ, ನಯನ ಕ್ಷತ್ರಿಯ, ನಾಸಿಕ ಬಣಜಿಗ, ಅಧರ ಒಕ್ಕಲಿಗ, 
ಕರ್ಣ ಗೊಲ್ಲ, ಕೊರಲು ಕುಂಬಾರ, ಬಾಹು ಪಾಂಚಾಳ, ಅಂಗೈ ಉಪ್ಪಾರ, 
ನಖ ನಾಯಿದ, ಒಡಲು ಡೊಂಬ, ಬೆನ್ನು ಅಸಗ, 


೧೫.  0.P.Verma: The Yadavas and Their Times:pp.9೩೮-—F. ಆದರೆ ಹನ್ನೊಂದು- 
ಹನ್ನೆರಡನೆಯ ಶತಮಾನಗಳಲ್ಲಿ. “ಅನುಲೋಪಮ' ವಿವಾಹಪದ್ಧತಿಯು ಕರ್ನಾಟಕದಲ್ಲಿ 
ಕೊಂಚಮಲಟ್ಟಿಗಾದರೂ ಪ್ರಚಲಿತವಾಗಿದ್ದಿತೆಂದು ಬ್ರಹ್ಮಶಿವನ ಪದ್ಯವೊಂದರಿಂದ ಹೇಳಬಹುದು ನೋಡಿ: 
`ಖ್ಯಾತಿವಡೆದಿರ್ದ ನಾಲ್ಕುಂ ಜಾತಿಗಳೊಳ್ಳದುವೆಯಾಗಲಕ್ಕುಂ ಪಾರ್ವಂಗೀತೆಅದಿನೆಂಬರೇನಾ 
ಜಾತಿಗಳಿಕ್ಕಿದುದನುಣ್ಣವೆಂಬರಿದಣಕಂ॥ - ಸಮಯ ಪಳ ೬೯೨ ಇಲ್ಲಿ ಶಾಸ್ತ್ರಕಾರರು 
ಅನುಮೋದಿಸಿದ ಅಭಿಪ್ರಾಯಗಳನ್ನೂ ತನ್ನ ಕಾಲದ ರೂಢಿಯನ್ನೂ ಬ್ರಹ್ಮಶಿವನೇನೌದರೂ 
ತಳಕುಹಾಕುತ್ತಿದ್ದಾನೆಯೇ? ಸ್ವಲ್ಪಮಟ್ಟಗೆ ಈ ಕಾಲದಲ್ಲಿ ಅನುಲೋಮ. ವಿವಾಹವು 
ರೂಢಿಯಲ್ಲಿದ್ದುದನ್ನು ಆರ್‌.ಬಿ.ಪಾಂಡೆ ಕೂಡ ಪ್ರತಿಪಾದಿಸುತ್ತಾರೆ. (111100 Samrkaras:p.0೭€) 

೧೬. ಗಣವ ಮಂ: ಪು. ೫೭: ಸಿದ್ದರಾ ವ.೨೨:ಹು೯ ಇತ್ಯಾದಿ. 

೧೭. ಅಂಗಿ ಚೌ ವ (ಹಳ): ಪು.೧೪೩: ವಚನ ಶಾ ಸಾ: ೧: ಪು. ೩೧೮ 


೬೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಚರ್ಮ ಜಾಡ, ಪೃಷ್ಠಸ್ಥಾನ ಕಬ್ಬಿಲಿಗ, ಒಳದೊಡೆ ಹೊಲೆಯ, 
ಮೊಣಕಾಲು ಈಡಿಗ ಕಣಕಾಲು ಸಮ್ಮ[ ಗಾರ, ಮೇಗಾಲು ಮಚ್ಚಿಗ, 
ಚಲಪಾದವೆಂಬ ಅಂಗಾಲು ಶುದ್ಧಮಾದಿಗ ಕಾಣಿರೋ. 


ಪ್ರಾಚೀನ ಭಾರತದಲ್ಲಿ ಊರಿನ ಬೇರೆ ಬೇರೆ ಬೀದಿಗಳಲ್ಲಿ ಬೇರೆ ಬೇರೆ ಜಾತಿಯ ಜನಗಳು 
ವಾಸಿಸುತ್ತಿದ್ದರು (ಈ ಪದ್ಧತಿ ಈಗಲೂ ಪ್ರಚಲಿತವಿದೆ). ಬ್ರಾಹ್ಮಣನು ಊರಿನ ಉತ್ತರ 
ಭಾಗದಲ್ಲೂ, ಕ್ಷತ್ರಿಯರು ಪೂರ್ವಭಾಗದಲ್ಲಿಯೂ, ವೈಶ್ಯರು ದಕ್ಷಿಣದಲ್ಲಿಯೂ, ಶೂದ್ರರು ಪಶ್ಚಿಮ 
ಭಾಗದಲ್ಲಿಯೂ ವಾಸಿಸುತ್ತಿದ್ದರೆಂದು ವರಾಹಮಿಹಿರನು ತನ್ನ "ಬೃ ಹತ್ತಂಹಿತೆ'ಯಲ್ಲಿ 
ಹೇಳುತ್ತಾನೆ. ನಮ್ಮ ಅಧ್ಯಯನ ಕಾಲದ ಕರ್ನಾಟಕದಲ್ಲಿಯೂ ಬೇರೆ ಬೇರೆ ಜಾತಿಗಳವರು 
ಬೇರೆ "ಬೇರೆ ಬೀದಿಗಳಲ್ಲಿ ವಾಸಿಸುವ ಪದ್ದತಿ 'ರೂಢಿಯಲ್ಲಿದ್ದಿತು. ಮಹಾದೇವಿಯ 
ವಚನವೊಂದರಲ್ಲಿ “ಕಸಬಗೇರಿ'ಯ ಉಲ್ಲೇಖವಿದೆ. ೨8 ಇದು ಬಹುಶಃ. ವ್ಯಾಪಾರಿಗಳು ವಾಸಿಸುವ 
ಕೇಂದ್ರ ಕೋಲಶಾಂತಯ್ಮನು 'ಹೊಗೇರಿ'ಯನ್ನು ಹೆಸರಿಸುತ್ತಾನೆ.*? ಕಲವು ಕಾವ್ಯಗಳಲ್ಲೂ ಈ 
ಪದ್ಧತಿಯ ಉಲ್ಲೇಖವಿದೆ. 5೨ 


ವರ್ಣ ಹಾಗೂ ವೃತ್ತಿ 


ಈ ಕಾಲದಲ್ಲಿ ವರ್ಣಪದ್ಧತಿ ಸಂಪೂರ್ಣವಾಗಿ ಕಣ್ಮರೆಯಾಗಿತ್ತು. ಆದರೆ ಬ್ರಾಹ್ಮಣ, ಕ್ಷತ್ರಿಯ 
ಹಾಗೂ ವೈಶ್ಯವರ್ಣಗಳವರು ಅನೇಕ ಉಪಜಾತಿಗಳಾಗಿ ಒಡೆದಿದ್ದರೂ ಸಮಾಜದ ಗೌರವಕ್ಕೆ 
ಪಾತ್ರರಾಗಿದ್ದರು. ಶೂದ್ರರು ಹಲವಾರು ಉಳಿದವರಿಗಿಂತ ಅನುಸರಿಸುತ್ತ ನಾನಾಜಾತಿಗಳಾಗಿ 
ಒಡೆದಿದ್ದರು. ಬ್ರಾಹ್ಮಣರು ಉಳಿದವರಿಗಿಂತ ಹೆಚ್ಚು ಪ್ರಭಾವಶಾಲಿಗಳೂ ಗೌರವವನ್ನು 
ಸಂಪಾದಿಸಿದವರೂ ಆಗಿದ್ದರು. ಬ್ರಾಹ್ಮಣರು ತು೦ಬ ಹಿ೦ದೆ ಅಧ್ಯಾಪನ, ಖುತ್ತಿಕ್‌, ದಕ್ಷಿಣೆ- 
ಇವುಗಳಿಂದ ಜೀವಿಸಬೇಕಾಗಿತ್ತು ಆದರೆ ಎಷ್ಟೋ ವೇಳೆ ಇವರು ಕ್ಷತ್ರಿಯ ಅಥವಾ ವೈಶ್ಯನ 
ವೃತ್ತಿಯನ್ನವಲಂಬಿಸಿ  ಉಪಜೀವನವನ್ನು ನಡೆಸಬಹುದಾಗಿತ್ತು ರಾಮಾಯಣದ ಸುಧನ್ವ 
ಬಾಹ್ಮಣನಾದರೂ ದ್ರೋಣನಂತೆ ಅರ್ಥಶಾಸ್ತ್ರ ಯುದ್ಧ ವಿದ್ಯೆಗಳಲ್ಲಿ ಪರಿಣತ; ಇವರಿಬ್ಬರೂ 
ಯುದ ವಿದ್ಯೆಯನ್ನು ಕ್ಷತ್ರಿಯರಿಗೆ ಹೇಳಿಕೊಟ್ಟವರು. ಹಾಗೆಯೇ ರಾಮಾಯಣದಲ್ಲಿ ತ್ರೈಜಟನೆಂಬ 
ಬ್ರಾಹ್ಮಣ ವೈಶ್ಯನಂತೆ. ಹೊಲವನ್ನುತ್ತು ಬೆಳೆ ತೆಗೆಯುತ್ತಾನೆ. ೨೫ ಮನುವು ಸಹ ಬ್ರಾಹ್ಮಣನು ಕ್ಷತ್ರಿಯ 
ಮತ್ತು ವೈಶ್ರರ. ವೃತ್ತಿಗಳನ್ನ ರಂಪ. ಶೂದ್ರರ ಉದ್ಯೋಗವು ಮಾತ್ರನಿಷಿದ್ಧವೆ೦ದೂ 
ಹೇಳುತ್ತಾನೆ. 


೧೮. ವಚನ ಶಾಸ ಸಾ ೧ : ಪು.೩೧೮ 


೧೯. A.M.Shastri: India As seen in the Brihatsamhita: 0.೩೮೫ 
೨೦. ಅಕ್ಕನ ವ.೩೦೨: ಪು. ೧೩೨ 

೨೧. ಕೋಲಶಾಂ ಮ ವ: ಪು.೩೦ (ಕೋಲಶಾಂತಯ್ಯ, ಬೆಡಗಿನ ವಚನ, ೫೭) 
೨೨. ಜಗನ್ನಾಥ ವಿ.೬.೧೮; ಬಸವ ರಗಳೆ, ಪು.೬ ಇತ್ಯಾದಿ. 


೨೩. S.N.Vyas; India in the Ramayan Age, 00.೬೧-೨ 


ಸಾಮಾಜಿಕ ವ್ಯವಸ್ಥೆ / ೬೩ 


ಬ್ರಾಹ್ಮಣರು 


ಧರ್ಮಶಾಸ ಸ್ವಗಳಲ್ಲಿ ಐದು ಬಗೆಯ ಬ್ರಾಹ್ಮಣರನ್ನು ಹೆಸರಿಸಲಾಗಿದೆ (೧) ಸ್ನಾನ, ಸಂಧ್ಯಾ, 
ಜಪ, ಹೋಮ" ಪೂಜಾದಿಗಳನ್ನು ನೆರವೇರಿಸಿ, ವೈಶ್ವದೇವ” ಅತಿಥಿ ಸತ್ಕಾರಗಳನ್ನು ನಡೆಸುವ 
“ದೇವ'ರು (೨) ಗೃಹಸ್ಥರಾಗಿದ್ದರೂ. ವನವಾಸ ಮಾಡುತ್ತ ತಪಸ್ಸು ಮಾಡಿ ಗೆಡ್ಡೆ-ಗೆಣಸು ತಿಂದು 
ಜೀವಿಸುತ್ತ ನಿತ್ಕಶ್ರಾದ್ಧ ಮಾಡುವ "ಮುನಿ'ಗಳು; (೩) ವೇದಾಂತವನ್ನು ಅಭ್ಯಸಿಸಿ, ಸರ್ವಸಂಗ 
ಪರಿತ್ಯಾಗಿಗಳಾಗಿ ಸಾಂಖ್ಯ-ಯೋಗಗಳಲ್ಲಿ ಸಾಧನೆಗೈಯುವ "ದ್ವಿಜ'ರು (೪) ಕ್ಷತ್ರಿಯರ 
ಸಹಾಯಕ್ಕಾಗಿ ಹೋಗಿ ಯುದ್ಧ ಮಾಡುವ ಸಖಿ ಅಗಸ ರಂತಹ ಕತ್ರರು ಪ ಹಾಗು 
(೫) ವ್ಯವಸಾಯ- ಪಶುಪಾಲನೆಯಲ್ಲಿ ತೊಡಗಿರುವ 'ವೈಶ್ಯಬ್ರಾಹ್ನಣ'ರು.5 ಈಬಗಿ’'೦೨'೨ 
ಏಂ ಎತ ಡಿ” ಣಾ" ವಚನಯುಗದಲ್ಲಿಲ್ಲದ್ದರೂ ಬ್ರಾಹ್ಮಣರಿಗೆ ವಿಧಿತವಾದ ಕರ್ತವ್ಯಗಳನ್ನು 
ಕೆಲವರಾದರೂ ಮಾಡುತ್ತಿದ್ದಿರಬೇಕು. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, 
ಪ್ರತಿಗಹಗಳು ಬ್ರಾಹ್ಮಣನು ನೆರವೇರಿಸಬೇಕಾದ ಕರ್ತವ್ಯಗಳು. ಇವರಲ್ಲಿ ಒಂದು ವೇದವನ್ನು 
ಕರಗತಮಾಡಿಕೊಂಡವರು, ಎರಡು ವೇದಗಳನ್ನು ಅಭ್ಯಸಿಸಿದವರು, ಮೂರು ವೇದಗಳಲ್ಲಿ 
ಪಾರಂಗತರಾದವರು, ನಾಲ್ಕೂ ವೇದಗಳನ್ನು ಕಲಿತವರು ಇರುತ್ತಿದ್ದರು. ವಚನಕಾರರು 
'ಚತುರ್ವೇದಿ'ಯನ್ನು ಹೆಸ ರಿಸುತ್ತಾರೆ. ಸ ವೇದಾಧ್ಯಯನ ಹಾಗೂ ಷಟ್ಕರ್ಮಗಳಲ್ಲಿ ನಿರತನಾದ 
ಬ್ರಾಹ್ಮಣರ ಉಲ್ಲೇಖ ಸಿದ್ಧರಾಮನ ವಚನವೊಂದರಲ್ಲಿದೆ. ೨೭" ಆದರೆ ವೇದವು 
ಪವಿತ್ರವಾದುದರಿಂದ ಬೇರೆ ಯಾರೂ, ಅದರಲ್ಲಿಯೂ ಶೂದ್ರರು, ಅದನ್ನು ಕೇಳಬಾರದೆಂಬ 
ನಂಬಿಕೆಯಿದ್ದಿತು.** ಬ್ರಹ್ಮಶಿವನಲ್ಲಿಯೂ ಇದಕ್ಕೆ ಸಮರ್ಥನೆಯು ದೊರೆಯುತ್ತದೆ.*" ಬ್ರಾಹ್ಮಣನ 
ಅಧ್ಯಯನವು ಉಪನಯನದೊಂದಿಗೆ ಆರಂಭವಾಗುತ್ತಿದ್ದಿತು. ಉಪನಯನ(ಮುಂಜಿ) ದಿಂದಲೇ 
ದ್ವಿಜರ ಗರ್ಭದಲ್ಲಿ ಜನಿಸಿದ ಶಿಶುವಿಗೆ ಬ್ರಾಹ್ಮಣತ್ವವು ಪ್ರಾಪ್ತವಾಗುವುದು. ಆರಂಭದಲ್ಲಿ 
ಉಪನಯನವು ಮೊದಲ ಮೂರು ವರ್ಣಗಳವರಿಗೆಲ್ಲ ಕಡ್ಡಾಯವಾಗಿರಲಿಲ್ಲ.* ಅಲ್ಲದೆ ಅದು 
ಅವರಿಗೆ ಮಾತ್ರಮೀಸಲಾದುದೂ ಆಗಿರಲಿಲ್ಲ. ಬರಬರುತ್ತ ವಿದ್ಯಾಭ್ಯಾಸದ ಪ್ರಾರಂಭದೊಡನೆ 
ಉಪನಯನವು ಸೇರಿಕೊಂಡು, ಮುಂದೆ "ಅದು ಕೇವಲ ಬಿ "ಶಾಸ್ತ 'ವಾಯಿತು. ಅದರ 
ಪರಮಗುರಿ ಜನಿವಾರವನ್ನು ಧರಿಸುವುದರಲ್ಲಿ ಮಾತ್ರಪರ್ಯವಸ ನವೌಯಿತು. ಎಂತಹ 
ಜ್ಞಾನಿಯಾಗಿದ್ದರೂ ಜನಿವಾರದ ಹಂಗಿನಿಂದ ಹೊರಬರದ ಬ್ರಾಹ್ಮಣನನ್ನು ಬಸವಣ್ಣ ಹಾಸ್ಯ 
ಮಾಡುತ್ತಾನೆ." 


೨೪. Arthur Coke Burnell: The Ordinances of Manu, pp.A0೬-೭ 


೨೫. 5.V.Kane: History of Dharmasastras; 3101.11 Pt.I:p.0೩0 
೨೬. ಬಸವ ವ. ೬೦೫: ಪು. ೨೪೨: ಸಿದ್ದರಾ ವ. ೪೫೦: ಪು.೧೩೬ 

೨೭, ಸಿದ್ಧ ರಾವ. ೪೩೪: ಪು. ೧೩೭ 

೨೮. ಅರಿ ಮಾ ತಂ ವ (ಸ) ೧೧೧: ಪು.೨೨ 

೨೯. ಸಮಯ ಪ: ಅನುಬಂಧ, ೧: ಪು.೩೬೭ 

೩೦. ಅರಿ ಮಾ ತಂ ವ (ಸ) ೪೭: ಪು.೧೧ 

೩೧. ಖ.೩ಕಚಿಟಿಜಜಧಿ: ಊಟಿಜಣ ಖಜಿಟಇಚಿಡಿಚಿ.5.೧೨೨ 

೩೨. ಗಿಜಜ ಒಜ್ಜುಣಚೆ: ಇಜಣಛಿಚಿಣುಂಟಿ ವಟಿ ೦ಟಿಛಿಜಟಿಣ ಖಟಿಜುಚಿ, 5.೬೨ 
೩೩. ಬಸವ ವ ೪೫೦: ಪು.೧೬೭ 


೬೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬ್ರಾಹ್ಮಣರು ನಿತ್ಯವೂ ಪಂಚಯಜ್ಞಗಳನ್ನು ಮಾಡಬೇಕೆಂದು ಶಾಸ್ತ್ರಗಳು ವಿಧಿಸುತ್ತವೆ.” 
ಪಂಚಯಜ್ಞಗಳೆಂದರೆ ಬ್ರಹ್ಮಯಜ್ಞ 'ಏತ್ಯಯಜ್ಞ ದೇವಯಜ್ಞ "'ಭೊತಯಜ್ಞ "ಮತ್ತು 
ಮನುಷ್ಯಯಜ್ಞಗಳು. ಅಧ್ಯಾಪನದಿಂದ ಬಹ್ಮಯಜ್ಞವೂ ತರ್ಪಣಗಳನ್ನು ನೀಡುವುದರಿಂದ 
ಪಿತ್ಕಯಜ್ಞವೂ ಬಲಿಯ ಅರ್ಪಣೆಯಿಂದ ಭೂತಯಜ್ಞವೂ ಹೋಮಗಳಿಂದ ದೇವಯಜ್ಞವೂ 
ಅತಿಥಿ ಸತ್ಕಾರದಿಂದ ಮನುಷ್ಯ ಯಜ್ಞವೂ ನೆರವೇದಿದಂತಾಗುವುದೆಂದು ಮತ್ಸ್ಯಪುರಾಣವು 
ಹೇಳುತ್ತದೆ. "ಯಜನಾದಿ ಇಷ್ಟಕರ್ಮಗಳನ್ನು ಬಿಡದೆ' ಮಾಡುವ ಬ್ರಾಹ್ಮಣರ ಉಲ್ಲೇಖ 
ಸಿದ್ಧರಾಮನಲ್ಲಿದೆ.** ಈ ಯಜ್ಞಗಳ ಕಾಲದಲ್ಲಿ ಪ್ರಾಣಿವಧೆಯನ್ನು ಮಾಡುತ್ತಿದ್ದರು. 
ಯಜ್ಞಕಾಲದಲ್ಲಿ ಬಲಿ ನೀಡಲ್ಪಟ್ಟ ಪ್ರಾಣಿಗಳು ಸ್ಪರ್ಗವನ್ನು ಸೇರುತ್ತದೆಂಬ ನಂಬಿಕೆ ಯಗ್ಗೇದದಷ್ಟು 
ಪ್ರಾಚೀನವಾದುದು; ಇದು ಮಹಾಭಾರತದಲ್ಲಿಯೂ ಪ್ರತಿಧ್ವನಿಸಿದೆ. ತ ಯಜ್ಞಕಾಲದಲ್ಲಿ ಬ್ರಾಹ್ಮಣನು 
ಮಾಡುವ ಪ್ರಾಣಿವಧೆಯು ಪಾಪಕರವಲ್ಲವೆಂದು ಅಹಿಂಸೆ ಯನ್ನು ಬೋಧಿಸುವ ಮನುವೂ 
ಅಭಿಪ್ರಾಯಪಡುತ್ತಾನೆ. 


ವಚನಗಳ ಕಾಲದಲ್ಲಿಯೂ ಯಜ್ಞವನ್ನು ಮಾಡುವ ಪದ್ಧತಿಯು ರೂಢಿಯಲ್ಲಿದ್ದಿತು. 
ವಚನಗಳಲ್ಲಿ “ಶತರುದ್ರೀಯ'* "ಅಶ್ವಮೇಧ ಯಾಗಗಳ ಉಲ್ಲೇಖವಿದೆ. ಕೃತಯುಗದಲ್ಲಿ 
ಗಜಯಾಗವೂ, ತ್ರೇತಾಯುಗದಲ್ಲಿ ಅಶ್ವಯಾಗವೂ, ದ್ವಾಪರಯುಗದಲ್ಲಿ ಮಹಿಷಹೋಮವೂ. 
ಕಲಿಯುಗದಲ್ಲಿ ಅಜಯಾಗವೂ ನಡೆಯುವುದೆಂದು ಹೇಳಿ, ಆಯಾ ಯಾಗಗಳಲ್ಲಿ ಆಯಾ 
ಪ್ರಾಣಿಗಳನ್ನು ಬಲಿಯಿತ್ತು ತಿನ್ನುತ್ತಿದ್ದರೆನ್ನುತ್ತಾನೆ ಚನ್ನಬಸವಣ್ಣ?” ಪ್ರಾಯಶಃ ಅಜಯಾಗವು 
ವಚನಕಾಲದಲ್ಲಿ ಹೆಚ್ಚು ನಡೆಯುತ್ತಿದ್ದಿರಬೇಕು. ಏಕೆಂದರೆ ಹಲವು ವಚನಕಾರರು ಯಜ್ಞಕಾಲದಲ್ಲಿ 
ಬಲಿಯಾಗಿ ನೀಡುತ್ತಿದ್ದುದು ಹೋತವನ್ನೆ ೦ಬುದನ್ನು ಸೂಚಿಸುತ್ತಾರೆ. ಸ ಯಜ್ಞದಲ್ಲಿ ಬಲಿ ನೀಡಲು 
'ಕನ್ನೆಯಾಡು' ಶ್ರೇಷ್ಠವೆಂಬ ಭಾವನೆಯಿತ್ತು. ಕ ಬಲಿಯಾಗಿತ್ತ ಪ್ರಾಣಿಯ ಮಾಂಸವನ್ನು ತಿನ್ನುತ್ತಿದ್ದ 


a9. Arthur Coke Burnell: The Ordinances of Manu. 5.೫೩. 
೩೫. 'ಅಧ್ಯಾಪನಮ್‌ ಬ್ರಹ್ಮಯಜ್ಞಃ ಪಿತೃಯಜ್ಞಸ್ತುತರ್ಪಣಮ್‌। 
ಹೋಮೋ ದೈವೋ ಬಲಿರ್‌ ಭೂತೋ ನೃಯಜ್ಜೋ*ತಿಥಿಪೂಜನಮ್‌॥' 
S.G.Kantawala: Cultural History from the Matsyapurana, ೧.೪೮ 
೩೬, ಸಿದ್ಧರಾ ವ .೪೩೪: ಪು.೧೩೭ 


ac. P.V.Kane:History of Dharmasastras, Vol.H.Pt.IL:P.50 

೩೮. ಮನುಸ್ಮೃತಿ: ೫.೨೨ 
("ಯಜ್ಞಾರ್ಥಂ ಬ್ರಾಹ್ಮಣೈರ್ವಧ್ಯಾ ಮೃಗಪಕ್ಷಿಣ೩ 
ಭೃತ್ಯಾನಾಂ ಚೈವ ವ್ಯತ್ಯರ್ಥಮಗಸ್ತ್ಯೋ ಹ್ಯಾಚರುತ್ತುರಾ॥') 

೩೯. ಸಿದ್ದರಾ ವ. ೮೫೬: ಪು.೨೬೧ 

೪೦. ಬಸವ ವ. ೬೧೦:ಪು.೨೪೪ 

೪೧. ಚನ್ನಬ ವ ೬೫೮ : ಪು.೩೧೨-೩ 

೪೨. ಬಸವ ವ.೫೭೬:ಪು.೨೩೧: ವ ೫೭೨; ಚನ್ನಬ ವ.೫೦೯; ಪು.೨೩೪; ಹಡಪ ವ. ೧:ಪು.೨೩: 
ಸರ್ವ ಪು. ವ.೭೪೯ (ಹಾವಿನಹಾಳ ಕಲ್ಲಯ್ಯ) ಇತ್ಯಾದಿ. 

೪೩. ಚನ್ನಬ.ವ.೫೪೨, ಪು.೨೪೯ 


ಸಾಮಾಜಿಕ ವ್ಯವಸ್ಥೆ / ೬೫ 


ರೂಢಿಯನ್ನು ವಚನಕಾರರು ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳುತ್ತಾರೆ.** ಯಜ್ಞದಲ್ಲಿನ 
ಪವಿತ್ರಕರ್ತವ್ಯವೆಂಬ ನೆವದಿಂದ ಬ್ರಾಹ್ಮಣರು ಮಾಂಸ ಭಕ್ಷಣೆಯನ್ನು ಮಾಡುತ್ತಿದ್ದುದನ್ನು ಕಂಡೇ 
ಮಿಕ್ಕ ಜಾತಿಗಳ ಜನರು ಮಾಂಸಾಹಾರಿಗಳಾದ ರೆಂದು ಒಬ್ಬ ವಚನಕಾರರು 
ಆರೋಪಿಸುತ್ತಾರೆ.** ವೈದಿಕ ಪರಿಭಾಷೆಯನ್ನು ಜೈನದೃಷ್ಟಿಯಿಂದ ವಿವರಿಸುವ ಸೋಮದೇವನು 
'ದೀಕ್ಷಿತ'ನು ಮೇಕೆ ಅಥವಾ ಇತರ ಪ್ರಾಣಿಗಳನ್ನು ಯಜ್ಞಯಾಗಾದಿಗಳಲ್ಲಿ ಬಲಿಯಾಗಿ ನೀಡುತ್ತಿದ್ದ 
ಪದ್ಧತಿಯನ್ನು ಉಲ್ಲೇಖಿಸುತ್ತಾನೆ. 3 ಅಶ್ವಮೇಧಯಾಗದ ಕಾಲದಲ್ಲಿ ಕುದುರೆಯನ್ನು ಅಲೆದಾಡಲು 
ಬಿಟ್ಟು ಟನ ವಾಪಸಾದ ಮೇಲೆ ಅದನ್ನು ಬಲಿಯಾಗಿತ್ತು. ಅದರ ಮಾಂಸವನ್ನು ತಮ್ಮ 
ಆಹಾರವನ್ನಾಗಿಸಿ ಕೊಳ್ಳುತ್ತಿದ್ದರೆಂದು ಅಲ್ಲೆರೂನಿ ಬರೆದಿದ್ದಾನೆ" ಯಜ್ಞದಲ್ಲಿ ಬಲಿಯಾಗಲು 
ನಿಂತ ಹೋತವನ್ನು ದ್ದೇಶಿಸಿ' ಅದನ್ನು ಕೊಂದವರನ್ನು ದೇವರು ತಕ್ಕ ರೀತಿಯಲ್ಲಿ ಶಿಕ್ಷಿಸುತ್ತಾನೆಂದು 
ನುಡಿಯುವ ಬಸ ಸವಣ್ಣನ ವಚನ ಯಜ್ಞಯಾಗಾದಿಗಳನ್ನು ಹನ ಮಾರ್ಮಿಕವಾದ ರೀತಿಯಲ್ಲಿ 
ಖಂಡಿಸುತ್ತದೆ. ಬ್ರಾಹ್ಮಣರು ತಾವು ಯಜ್ಞಗಳನ್ನು ಮಾಡುತ್ತಿದ್ದುದಲ್ಲದೆ ಇತರರಿಂದ 
ಮಾಡಿಸುತ್ತಿದ್ದರು; ಇದನ್ನೇ “ಯಾಜನ'ವೆಂದು ಕರೆಯುವುದು, ಬ್ರಾಹ್ಮಣರು ಮಾತ್ರಯಜ್ಞಗಳನ್ನು 
ಮಾಡಿಸಲು "ಅರ್ಹರು. 


ಬ್ರಾಹ್ಮಣರು ಸಮಾಜದಲ್ಲಿ ಅತ್ಯ೦ತ ಉನ್ನತಸ್ಥಾನವನ್ನು ಪಡೆದಿದ್ದುದರಿಂದ ಅವರಲ್ಲಿ 
ಮಡಿವಂತಿಕೆಯು ಹೆಚ್ಚಾಗಿದ್ದಿತು. "ಬ್ರಾಹ್ಮಣನ ಭಕ್ತಿ ಮುಟ್ಟುತಟ್ಟಿನಲ್ಲಿ ಹೋಯಿತ್ತು 9 ವಂದು 
ಬಸವಣ್ಣ ಈ ಮಡಿವಂತಿಕೆಯನ್ನು 'ಹಾಸ್ಯ ಮಾಡುತ್ತಾನೆ. ಮೈಲಿಗೆಯವರು ತಮ್ಮನ್ನೆಲ್ಲಿ 
ಮುಟ್ಟಿಬಿಡುತ್ತಾರೋ ಎಂಬ ಭಯದಿಂದ ದೂರ ದೂರ ಸರಿಯುವವರನ್ನು ಕುರಿತು 
ಸಿದ್ಧರಾಮನು ' ಹೀಗೆನ್ನುತ್ತಾನೆ: “ಮುಟ್ಟಿಹರೆಂದು ಬಟ್ಟಿಯನ್ನಲಂಫಿಸುವರ ನೊಡಾ! ನೋಡಿ 
ನೋಡಿ ನಾಚಿತ್ತಯ್ಯಾ ಮನ್‌ 


ಅತರಜಾತಿಗಳು 


ಕ್ಷತಿಯ್ರ-ವೈಶ್ಯರ ಬಗ್ಗೆ ವಚನಗಳಲ್ಲಿ ಯಾವ ವಿವರಗಳು ದೊರೆಯದಿರುವುದರಿಂದ ನಾವೀಗ 
ಮಿಕ್ಕ ಜಾತಿಗಳ ವಿಷಯವನ್ನು ಪರಿಶೀಲಿಸಬಹುದು. ಚಾತುರ್ವಣ್ಯಗಳಲ್ಲಿ ಕೊನೆಯದೆಂದರೆ 
ಶೂದ್ರರ ಸ್ಥಾನ. ಅ೦ತರಿಕ-ಬಾಹ್ಯ ಹೋರಾಟಗಳಿಂದಾಗಿ ಬಹುಸಂಖ್ಯೆಯ ಜನ ಶೂದ್ರರಾದರು; 


೪೪, ಚನ್ನಬ ವ. ೫೦೯: ಪು.೨೩೪: ಬಸವ ವ ೫೮೧: ಪು.೨೩೩ : ವ.೫೭೬: ಪು.೨೩೧ ಇತ್ಯಾದಿ. 


೪೫. ಸರ್ವಪು ವ.೭೪೯ (ಹಾವಿನಹಾಳ ಕಲ್ಲಯ್ಯ) 
(೧ ೧ಅತ್ಯಂತ ಯಜ್ಞ ಕ್ರಮವೆಂದು ಹೋತನನೇ ಕೊಂದು ಚಿಕ್ಕಚಿಕ್ಕವಾಗಿ ಕಡಿದು ಭಕ್ತಿಸಿದುದ 
ಕಂಡು ಮಿಕ್ಕ ಹದಿನೇಳು ಜಾತಿ ವಿಪ್ರರ ಕೈಯಲನುಗ್ರಹವ ಪಡೆದು ತಿನಕಲಿತರಯ್ಯಾ.”) 

9೬. K.K.Handique: Yasastilaka and Indian Culture. 0,೨೨೯ 

೪೭. ಎಚ್‌.ಎಲ್‌.ನಾಗೇಗೌಡ:ಪುವಾಸಿ ಕಂಡು ಇಂಡಿಯಾ ೧:ಪು.೩೮೦ 

೪೮. ಬಸವ ವ.೫೭೨: ಪು.೨೨೯ (“ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದು ಎಲೆ ಹೋತೇ ಅಳು 
ಕಂಡಾ! ವೇದವನೋದಿದರರ ಮುಂದೆ ಅಳು ಕಂಡಾ! ಶಾಸ್ತವ ಕೇಳಿದವರ ಮುಂದೆ ಅಳು ಕಂಡಾ! 
ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲಸಂಗಮದೇವ”) ೫ 

೪೯. ವಚನ ಸಾ ಸಂಗ್ರಹ:ಪು.೨೮೮ 

೫೦. ಸಿದ್ದರಾ ವ.೪೪೫: ಪು.೧೩೫ 


೬೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಈ ಹೋರಾಟವು ಮೊದಮೊದಲು ಪಶುಗಳ ಕಾರಣದಿಂದಾಗಿ ನಡೆದು ಅನಂತರ ಭೂಮಿಯ 
ಒಡೆತನಕ್ಕಾಗಿ ನಡೆಯಿತು; ಇದರಲ್ಲಿ ಯಾರು ಸೋತರೋ ಅವರನ್ನೇ ಮುಂದೆ ನಾಲ್ಕನೆಯ 
ವರ್ಣದವರೆಂದು ಕರೆಯಲಾಯಿತು ಎಂದು ಆರ್‌.ಎಸ್‌ಶರ್ಮ ಅಭಿಪ್ರಾಯಪಡುತ್ತಾನೆ.” 
ನಾನಾಸಾಮಾಜಿಕ ಸ್ಥಾನಗಳನ್ನು ಪಡೆದು ಶೂದ್ರವರ್ಗಗಳನ್ನು ಪತಂಜಲಿಯು ಹೇಳುತ್ತಾನೆ: 0) 
ಆರ್ಯಾವರ್ತದಿಂದ ಹೊರತಾಗದೆ ಅದರ ವ್ಯಾಪ್ತಿಯಲ್ಲಿಯೇ ಇದ್ದ ಶೂದರು; ಟು) 
ಆರ್ಯಾವರ್ತದಿಂದ ಹೊರತಾಗಿ, ಈ ನಾಡಿನ ಪರಿಧಿಯಲ್ಲಿ ಸೇರದಿರುವ ಶಕರು- 
ಯವನರಂತಹ ಜನರು; ಯು) ಊರಿನ ಹೊರಗೆ ತಮ್ಮ ಮನೆಗಳನ್ನು ಕಟ್ಟಿಕೊಂಡು 
ವಾಸಿಸುತ್ತಿದ್ದ ಮೃತಪ-ಚಂಡಾಲರಂತಹ ಕೀಳುವರ್ಗದವರು; (ತಿ) ಯಜ್ಞಯಾಗಾದಿಗಳಿಗೆ 
ಅವಶ್ಯಕವಾದ ಸಾಮಗಿಗಳನ್ನೊದಗಿಸುತ್ತಿದ್ದ ತಕ್ಷಾ (ಬಡಗಿ), ಅಯಸ್ಕಾರ (ಲೋಹಕರ್ಮಿಗಳು). 
ರಜಕ (ಅಗಸ), ತಂತುವಾಯ (ನೇಯ್ಗೆಯವನು), ಮುಂತಾದ ವರ್ಗಗಳವರು ಮತ್ತು (ತ) 
ಇವರಲ್ಲದೆ ಅಸ್ಪಶ್ಯರಾದ ಶೂದ್ರರೂ ಇದ್ದರು.** ಆದರೆ ಮುಂದೆ ಈ ಬಗೆಯ ವರ್ಗೀಕರಣವು 
ಮಾಯವಾಗಿ ದೈಹಿಕ ಶ್ರಮದಲ್ಲಿಯೇ ಅನೇಕ ಬಗೆಯ ವೃತ್ತಿಗಳನ್ನವಲಂಬಿಸಿದವರೆಲ್ಲ ಭಿನ್ನ 
ಜಾತಿಯವರಾಗಿ ಮಾರ್ಪಟ್ಟರು, ಇವರೂ ಸಹ ತಮ್ಮ ಜಾತಿಯ ವೈಶಿಷ್ಟ್ಯವನ್ನುಳಿಸಿಕೊಳ್ಳುವ 
ಚಾಪಲ್ಯಕ್ಕೊಳಗಾಗಿ ಪರಸ್ಪರ ಸಂಪರ್ಕದಿಂದ ದೂರವಾದರು. ವಚನಗಳ ಕಾಲಕ್ಕೆ ಈ ಬಗೆಯ 
ಜಾತಿಗಳೇ ಇದ್ದುದು. 


ಹದಿನೆಂಟು ಜಾತಿಗಳು 


ಈ ಕಾಲದ ಕರ್ನಾಟಕದಲ್ಲಿ ಒಟ್ಟು ಹದಿನೆಂಟು ಜಾತಿಗಳು ಪ್ರಚಲಿತವಾಗಿದ್ದ ವಿಷಯವು 
ಕಾವ್ಯ-ಶಾಸನಗಳಲ್ಲಿ ಉಕ್ತವಾಗಿದೆ. ಇವುಗಳಲ್ಲಿ ಮತ್ತೆ ಉಪಜಾತಿಗಳಾಗಿದ್ದುದೂ ಅಸಂಭವವಲ್ಲ. 
ಹಲವಾರು ವಚನಗಳಲ್ಲಿ "ಹದಿನೆಂಟು ಜಾತಿ'ಗಳ ಉಲ್ಲೇಖಗಳು ಬಂದಿವೆ.** ಇದನ್ನು “ಹೊಲೆ 
ಹದಿನೆಂಟು ಜಾತಿ'ಗಳೆಂದೂ ಕರೆಯುತ್ತಿದ್ದರು.” ಈ ಹದಿನೆಂಟು ಜಾತಿಗಳನ್ನು"ಎಡಗೈ' 
ಜಾತಿಗಳೆಂದೂ “ಬಲಗೈ' ಜಾತಿಗಳೆಂದೂ ವಿಭಾಗ ಮಾಡಿದ್ದುದರ ಉಲ್ಲೇಖ ವಚನಗಳಲ್ಲಿ 
ದೊರೆಯದಿದ್ದರೂ ಇವುಗಳ ವಿಷಯ ಶಾಸನಗಳಲ್ಲಿ ಕ್ರಿಶ.೪೫೯ ರಷ್ಟು ಹಿಂದೆಯೇ 
ಉಕ್ತವಾಗಿದೆ.*”  “ಬಲಗೈ' ವರ್ಗವು ಬಣಜಿಗರಿಂದ ಮೊದಲಾಗಿ ಹೊಲೆಯರಿಂದ 
ಕೊನೆಯಾದರೆ, “ಎಡಗೈ' ವರ್ಗವು ಪಾಂಚಾಲರಿ೦ಂದ ಮೊದಲುಗೊಂಡು ಮಾದಿಗರಿಂದ 
ಮುಗಿಯುತ್ತದೆ.** ಒಂದು ಶಾಸನದಲ್ಲಿ ಈ ಜಾತಿಗಳನ್ನು ಏಳೂವರೆ ಮತ್ತು ಹನ್ನೊಂದೂವರೆ 
ಜಾತಿಗಳೆಂದು ನಿರ್ದೇಶಿಸಲಾಗಿದೆ.* ತಮಿಳು ಶಾಸನವೊಂದರಲ್ಲಿ "ಇಡಂಗೈ' (ಎಡಗೈ)ನ 


೫೧. R.S.Sharma:Sudras in Ancient India, ಐ0.೪೦-೧ 


#೨. ್ಥ.S.Agrawala: India as Known to Panini, pp.26-€ 

೫೩. ಚನ್ನಬ ವ.೨೭೬:ಪು.೧೨೦: ವ.೫೨೭, ಪು.೨೪೩: ವಚನ ಶಾ ಸಾ ೧: ಪು.೩೧೮: ಅಂಬಿಗ ಜೌ 
ವ (ಹ) ೧೪೮ ಇತ್ಯಾದಿ 

೫೪. ಗಣವಚನ ಮಂ; ಪು.೫೭ (ಮಾದಾರ ಚನ್ನಯ್ಯ) 

೫೫. B.L.Rice:Mysore and Coorg from Inscriptions, 0.೧೮೩ 

೫೬. ಅದೇ. 

೫೭. ಅದೇ. 


ಸಾಮಾಜಿಕ ವ್ಯವಸ್ಥೆ /೬ಲ 


ತೊಂಬತ್ತೆಂಟು ಉಪಜಾತಿಗಳ ಹೆಸರನ್ನು ಹೇಳಿ, ಇವರನ್ನು ವಣಿಯ ಬ್ರಾಹ್ಮಣ ಮತ್ತು ವೆಲ್ಲಾಲ 
ಕುಲದ ಭೂಮಾಲೀಕರು ಕ್ರೂರವಾಗಿ ನಡೆಸಿಕೊಳ್ಳುತ್ತಿದ್ದ ವಿಚಾರವು ಉಕ್ತವಾಗಿದೆ.** ಅಲ್ಲೆರೂನಿ 
ಹದಿನಾರು ಜಾತಿಗಳನ್ನು ಹೆಸರಿಸುತ್ತಾನೆ; ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಶೂದ್ರರಾದ ಮೇಲೆ 
“ಅ೦ತ್ಯಜ'ರೆಂಬ ವರ್ಗದಲ್ಲಿ ಎಂಟು ವೃತ್ತಿ ಸಂಘಗಳಿವೆ; ಅವೆಂದರೆ ಅಗಸ, ಚಮ್ಮಾರ, 
ಗಾರುಡಿಗ, ಬುಟ್ಟ ಹೆಣೆಯುವವನು, ನಾವಿಕ, ಬೆಸ್ತ, ಬೇಡ ಮತ್ತು ನೇಯ್ಗೆಯವನು; ಇವರಲ್ಲಿ 
ಅಗಸ, ಚಮ್ಮಾರ ಮತ್ತು ನೇಯ್ಗೆಯವರನ್ನುಳಿದು ಇತರರು ದೈಹಿಕ ಸಂಬಂಧವನ್ನು 
ಬೆಳೆಸುತ್ತಾರೆ ಎಂದವನ ಹೇಳಿಕೆ.*" ಈ ವೃತ್ತಿ ಸಂಘಗಳವರು ಮೊದಲ ನಾಲ್ಕು ಜಾತಿಯವರು 
ವಾಸಿಸುವ ಊರಿಗೆ ಹೊರಗೆ ವಾಸಿಸುತ್ತಿದ್ದರೆಂದೂ ಅವನು ಹೇಳುತ್ತಾನೆ." ಮಿಕ್ಕ ನಾಲ್ಕು 
ಜಾತಿಗಳವರೆಂದರೆ ಹಡಿ, ಡೋಮ (ಡೊಂಬ), ಚಾಂಡಾಲ ಮತ್ತು ಬಧತವ್‌; ಇವರ 
ಕೆಲಸವೆಂದರೆ ಊರನ್ನು ಸ್ವಚ್ಛ ಮಾಡುವುದು ಮುಂತಾದವು. 


ಸೊಡ್ಡಳ ಬಾಚರಸನು ಕೊಡುವ ಹದಿನೆಂಟು ಜಾತಿಗಳ ಪಟ್ಟ ಈ ರೀತಿಯಿದೆ: ಬ್ರಾಹ್ಮಣ, 
ಕ್ಷತ್ರಿಯ, ಬಣಜಿಗ, ಒಕ್ಕಲಿಗ, ಗೊಲ್ಲ, ಕುಂಬಾರ, ಪಾ೦ಚಾಳ, ಉಪ್ಪಾರ, ನಾಯಿದ, ಡೊಂಬ, 
ಅಸಗ, ಜೇಡ, ಕಬ್ಬಿಲ, ಹೊಲೆಯ, ಈಡಿಗ, ಸಮ್ಮಗಾರ, ಮಚ್ಚಿಗ, ಶುದ್ಧಮಾದಿಗ." ಆದರೆ 
ಅಂಬಿಗರ ಚೌಡಯ್ಯನಲ್ಲಿ ಭಿನ್ನವಾದ ಜಾತಿಗಳ ಪಟ್ಟಿಯಿದೆ: ಕಂಚಗಾರ, ಬಣಜಿಗ, ಈಳಿಗ, 
ಮೋಪುಗಾರ, ಜೇಡ, ಕುಂಬಾರ, ಹೆ೦ಡಗಾರ, ಕಲ್ಲುಕುಟಿಗ, ಅಕ್ಕಸಾಲಿಗ, ಬಡಿಗ, ಕೋಮಟಿಗ, 
ಕಾಳಿಂಗಿ, ಕುಡುವೊಕ್ಕಲಿಗ, ಸಮಗಾರ, ಮಚ್ಚಿಗ, ಹೊಲೆಯ, ಬೈಲಗಂಗಾರ." ಇಲ್ಲಿ “ಇಂತಪ್ಪ 
ಹದಿನೆಂಟು ಜಾತಿ' ಎಂದು ಹೇಳಿದ್ದರೂ ಇಲ್ಲಿರುವುದು ಹದಿನೇಳೇ ಹೆಸರುಗಳು. ಇದರಲ್ಲಿ 
ಬ್ರಾಹ್ಮಣ ಸೇರಬೇಕು. “ಅತ್ಯಂತ ಯಜ್ಞಕ್ರಮವೆಂದು ಹೋತನನ್ನೇ ಕೊಂದು ಚಿಕ್ಕಚಿಕ್ಕವಾಗಿ 
ಕಡಿದು ಭಕ್ಷಿಸಿದುದ ಕಂಡು ಮಿಕ್ಕ ಹದಿನೇಳು ಜಾತಿ ವಿಪ್ರರ ಕೈಯಲನುಗ್ರಹವ ಪಡೆದು 
ತಿನಕಲಿತರಯ್ಯ” ಎಂಬ ವಚನದಲ್ಲಿ ಹದಿನೆಂಟು ಜಾತಿಗಳು ಬ್ರಾಹ್ಮಣನನ್ನು ಒಳಗೊಳ್ಳುತ್ತವೆ 
ಎಂಬುದು ಸ್ಪಷ್ಟವಾಗಿದೆ. ಇವುಗಳಲ್ಲಿ ಬಣಜಿಗ, ಈಡಿಗ (ಈಳಿಗ), ಜೇಡ, ಕುಂಬಾರ, ಒಕ್ಕಲಿಗ 
(ಕುಡುವೊಕ್ಕಲಿಗ). ಸಮಗಾರ (ಸಮ್ಮಗಾರ), ಮಚ್ಚಿಗ, ಹೊಲೆಯ-ಈ ಎಂಟು ಮಾತ್ರಎರಡು 
ಪಟ್ಟಿಯಲ್ಲಿಯೂ ಸಮಾನವಾಗಿರುವ ಜಾತಿಗಳು. ಆದರೆ ಬಾಚರಸನು ಹೇಳುವ "ಪಾಂಚಾಳ' 
ಎಂಬುದು ಒಂದು ಜಾತಿಯನ್ನು ಮಾತ್ರ ಸೂಚಿಸದೆ ಐದು ಜಾತಿಗಳ ಕೂಟವನ್ನು ಸೂಚಿಸುತ್ತದೆ; 
ಆದರೆ ಇದು ಎರಡು ಬಗೆಯಲ್ಲಿವೆ; ಬಡಗಿ, ನೇಯ್ಗೆಯವನು, ನಾಯಿಂದ, ಅಗಸ ಹಾಗೂ 
ಮಚ್ಚಿಗರನ್ನೂ; ಹಾಗೆಯೇ ಬಡಗಿ, ಕಂಚಗಾರ, ಕಮ್ಮಾರ, ಅಕ್ಕಸಾಲಿಗ ಮತ್ತು ಕಲ್ಲುಕುಟಿಗ 


೫೮. K.A.Nilakanta Sasstri: the Colas, 2.೫೫೨. 

೫೯. O.P.Verma: The Yadavas and Their Times, P.9೨೮ 
೬೦. ಎಚ್‌.ಎಲ್‌.ನಾಗೇಗೌಡ, ಪ್ರವಾಸಿ ಕಂಡ ಇಂಡಿಯಾ: ೧ :ಪು.೩೪೨ 
೬೧. O.P.Verma: The Yadavas and Their Times, 0.೫೫೨ 
೬೨. ವಚನಶಾ ಸಾ ೧: ಹು.೩೧೮ 

೬೩. ಅಂಬಿಗ ಚೌ ವ. (ಹ) ೧೪೩ 

೬೪. ಸರ್ವಪು ವ.೭೪೯ (ಹಾವಿನಹಾಳ ಕಲ್ಲಯ್ಯ) 


೬೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಇವರನ್ನೂ "ಪಾಂಚಾಳ'ವೆಂದು ಕರೆಯುತ್ತಿದ್ದರು." ಆದರೆ ಬಾಚರಸನ ಪಟ್ಟಿಯಲ್ಲಿ ಜೇಡ, 
ನಾಯಿದ, ಅಸಗ ಮತ್ತು ಮಚ್ಚಿಗರ ಉಲ್ಲೇಖವು ಬಂದಿರುವುದರಿಂದ ವಚನ "ಕಾಲದಲ್ಲಿ 
“ಪಾಂಚಾಳ'ರೆಂದರೆ ಎರಡನೆಯ" ವರ್ಗದ ಐದು ಜಾತಿಗಳನ್ನು ಒಳಗೊಳ್ಳುತ್ತಿದ್ದಿತೆಂದು 
ಊಹಿಸಬಹುದು. ಎರಡನೆಯ ವರ್ಗದ ಯಾವ ಜಾತಿಯನ್ನೂ ಪ್ರತ್ಯೇಕವಾಗಿ ಬಾಚರಸನು 
ಸೂಚಿಸದಿರುವುದನ್ನು ಗಮನಿಸಬೇಕು. ಅಂಬಿಗರ ಚೌಡಯ್ಯ ಈ ಐದನ್ನೂ ಪ್ರತ್ಯೇಕವಾಗಿ 
ಹೇಳುತ್ತಾನೆ; ಹೀಗಾಗಿ ಅನೇಕ ಜಾತಿಗಳ ಹೆಸರು ಬಿಟ್ಟು ಹೋಗಿದೆ. ಆದ್ದರಿಂದ ಬಾಚರಸನ 
ಪಟ್ಟಿಯು ಹೆಚ್ಚು ವ್ಯಾಪಕವಾದುದೆಂದು ಹೇಳಬಹುದು. ಚಿಕ್ಕದೇವರಾಯನ “ಯಶೋಭೂಷಣ'ವು 
ಹದಿನೆಂಟು ಜಾತಿಗಳ ಪಟ್ಟಿಯೊಂದನ್ನೀಯುತ್ತದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಬಣಜಿಗ, 
ಲಿಂಗವಂತ, ಗಂಗಡಿಕಾರವೊಕ್ಕಲಿಗ, ಮಡಿವಾಳ, ಕೆಲಸಿಗ, ಕುಜುಬ, ಕುಂಬಾರ, ಕಟುಕ, ಬಡಗಿ, 
ಅಕ್ಕಸಾಲೆ, ತೊರೆಯ, ಉಪ್ಪಾರ, ಬೆಸ್ತ ಹೊಲೆಯ ಮತ್ತು ಮಾದಿಗ. ಈ ಪಟ್ಟಿಯಲ್ಲಿ 
ಸೇರಿರುವ "ಲಿಂಗವಂತ' ಎಂಬುದು ಲಿಂಗಾಯತ ಅಥವ ವೀರಶೈವರನ್ನು ಸೂಚಿಸುತ್ತದೆ. ಇದು 
ಈಚೆಗೆ ಸೇರ್ಪಡೆಯಾದುದಿರ ಬೇಕು. ಇಲ್ಲಿನ ಕಟುಕ ಪ್ರಾಯಶಃ ಬೇಡ(ಕಬ್ಬಿಲ)ನನ್ನು 
ಸೂಚಿಸುತ್ತದೆ. ಬಾಚರಸನಲ್ಲಿ "ವೈಶ್ಯ'ದ ಹೆಸರಿಲ್ಲ ಬಣಜಿಗರೂ (ಸಂ.ವಣಿಜಕ) 
ವ್ಯಾಪಾರಿಗಳಾದದ್ದರಿಂದ ಅದನ್ನು ಬಿಟ್ಟಿರಬಹುದೆನಿಸುತ್ತದೆ; ಆದರೆ ಚೌಡಯ್ಯ ಹಾಗೂ 
ಚಿಕ್ಕದೇವರಾಜರು ವೈಶ್ಯ (ಕೋಮಟಿಗ) ಹಾಗೂ ಬಣಜಿಗರಿಬ್ಬರನ್ನೂ ಹೆಸರಿಸುತ್ತಾರೆ. ತೆಲುಗಿನ 
ಕೋಶವೊಂದು ಕೊಡುವ ಅಷ್ಟಾದಶ ಜಾತಿಗಳ ಪಟ್ಟಿಯು ನಾಲ್ಕನ್ನುಳಿದು ಮಿಕ್ಕುವುಗಳಲ್ಲಿ 
ಬಾಚರಸನ ಪಟ್ಟಿಯನ್ನೇ ಹೋಲುತ್ತದೆ." ಇಲ್ಲಿಯೂ ವೈಶ್ಯ ಹಾಗೂ ವ್ಯಾವಹಾರಿಕರಿಬ್ಬರನ್ನೂ 
ಹೆಸರಿಸಲಾಗಿದೆ. ಪ್ರಾಯಶಃ ಇಲ್ಲಿನ ಶೂದ್ರ ಎಂಬುದು ಒಕ್ಕಲಿಗನನ್ನೇ ಕುರಿತು ಹೇಳಿದುದು. 
ಇಲ್ಲಿನ "ಪಂಚಾಣ' ಪಾಂಚಾಳ ವೆಂಬುದರಲ್ಲಿ ಸಂಶಯವಿಲ್ಲ (ಇಲ್ಲಿಯೂ “ಪಾಂಚಾಳ'ದ 
ಗುಂಪಿನಲ್ಲಿ ಸೇರಿರುವ ಜಾತಿಗಳ ಪ್ರತ್ಯೇಕ ಉಲ್ಲೇಖವಿಲ್ಲ. ಚಂಡಾಲ ಮತ್ತು ಮಾತಂಗ 
ಕ್ರಮವಾಗಿ ಹೊಲೆಯ ಹಾಗೂ ಮಾದಿಗರನ್ನು ಸೂಚಿಸುತ್ತದೆ. ಬಾಚರಸನು ಹೇಳುವ ಉಪ್ಪಾರ, 
ಡೊಂಬ, ಈಡಿಗ ಮತ್ತು ಮಚ್ಚಿಗರ ಬದಲು ಇಲ್ಲಿ ವ್ಯಾವಹಾರಿಕ, ಶಿಲ್ಪಕ, ತಿಲಘಾತಕ ಹಾಗೂ 
ವಸ್ತಚ್ಛೇದಕರನ್ನು ಹೆಸರಿಸಲಾಗಿದೆ-ಇಷ್ಟು ಹೊರತು ಮಿಕ್ಕ ಹದಿನಾಲ್ಕು ವಿಷಯಗಳಲ್ಲಿ ಈ 
ಎರಡೂ ಪಟ್ಟಿಗಳಲ್ಲಿ ಸಾಮ್ಯವಿದೆ. ಇಲ್ಲಿ ಸಂಸ್ಕೃತ ಮಾತುಗಳನ್ನು ಬಳಸಲಾಗಿದೆ, ಅಷ್ಟೆ. 


ಈ ಮೇಲೆ ಉಲ್ಲೇಖಿಸಿರುವ ನಾಲ್ಕು ಪಟ್ಟಿಗಳನ್ನು ಗಮನಿಸಿದರೆ ಕಾಲಕಾಲಕ್ಕೆ "ಹದಿನೆಂಟು 
ಜಾತಿಗಳ' ಪಟ್ಟಿಗೆ ಸೇರುವ ಜಾತಿಗಳಲ್ಲಿ ಹಲವು ವ್ಯತ್ಕಾಸಗಳಾಗಿವೆಯೆನಿಸುತ್ತದೆ. ಹೇಗೆ 
“ಪಂಚಮಹಾಪಾತಕ'ಗಳೆಂಬುದು ಐದು ಪಾತಕಗಳನ್ನೊಳಗೊಂಡರೂ ಕಾಲಕಾಲಕ್ಕೆ ಆ 
ಪಾತಕಗಳ ಸ್ವರೂಪವು ಬೇರೆಯಾಯಿತೋ ಹಾಗೆಯೇ ಇಲ್ಲಿಯೂ ಕಾಲಕ್ರಮವಾಗಿ ವಿವರಗಳು 


೬೫. ಕಿಟ್ಟೆಲ್‌ ಕೋಶ (ಪರಿಷ್ಕೃತ) ಸಂ. ೨: ಪು.೧೦೨೪ 

೬೬. ಕಿಟ್ಟೆಲ್‌ ಕೋಶ (ಪರಿಷ್ಕತ) ಸಂ.೧: ಪು.೧೨೯ 

೬೭, ಶಾಸನ ಶಬ್ದಕೋಶಮು: ೨೭, ಇಲ್ಲಿ ನೀಡಿರುವ ಹದಿನೆಂಟು ಜಾತಿಗಳ ಪಟ್ಟಿಯಿದು: ಬ್ರಾಹ್ಮಣ, ಕ್ಷತ್ರಿಯ, 
ವೈಶ್ಯ, ಶೂದೆ, ವ್ಯಾವಹಾರಿಕ, ಗೋರಕ್ಷಕ, ಶಿಲ್ಪಕ, ಪಂಚಾಣ, ಕುಂಭಕಾರ, ತಂತುವಾಯ, ಕರಕ 
ವಹ. ವಸ್ತಚ್ಛೇದಕ, ಚರ್ಮಕಾರ, ತಿಲಿಘಾತಕ, ಲುಬ್ಬಕ, ಚಂಡಾಲ, ಮಾತಂಗ. 


ಸಾಮಾಜಿಕ ವ್ಯವಸ್ಥೆ 1/೬೯ 


ಭಿನ್ನತೆಯನ್ನು ಪಡೆದಿರುವುದು ಸ್ಪಷ್ಟ ಆದರೆ ತುಂಬ ವ್ಯಾಪಕವಾದ ಪಟ್ಟಿಯನ್ನು ಗಮನಿಸಿದರೆ 
ಇದು ಆ ಕಾಲದ ಒಂದು ಊರಿನಲ್ಲಿ ವಾಸಿಸುವ ಎಲ್ಲ ಜಾತಿಗಳನ್ನೂ ಒಳಗೊಂಡಂತೆ 
ಕಾಣುತ್ತದೆ. "ಹದಿನೆಂಟು ಜಾತಿಗಳು' ಎನ್ನುವುದು "ಹಳ್ಳಿಯ ಹತ್ತು ಸಮಸ್ತರು' ಎನ್ನುವ 
ವ್ಯಾಪಕಾರ್ಥವನ್ನೇ ಮುಖ್ಯ ಗುರಿಯಾಗಿಸಿಕೊಂಡ ಒಂದು ನುಡಿಗಟ್ಟಿನಂತೆ ತೋರುತ್ತದೆ. 
ಹಳ್ಳಿಯಲ್ಲಿ ವಾಸಿಸುವ ಎಲ್ಲರನ್ನೂ ಒಳಕೊಳ್ಳುವಂತೆ ಬಳಕೆಯಾದ ಈ ಮಾತಿನಲ್ಲಿ 
ಕಾಲಾನುಗುಣವಾಗಿ ಹೊಸ ಹೊಸ ಜಾತಿಗಳನ್ನು ಗುರುತಿಸಿದ ಹಾಗೆಲ್ಲ ಬೇರೆ ಬೇರೆಯಾಗಿ 
ಹೇಳುವುದು ಅನಿವಾರ್ಯವಾಯಿತು. ವಚನ ಕಾಲದಲ್ಲಿ ಸೇರಿರದ "ಲಿಂಗವಂತ? 
ಚಿಕ್ಕದೇವರಾಜನ ಪಟ್ಟಿಯಲ್ಲಿ ಸೇರಲು ಕಾರಣ ಆ ಕಾಲಕ್ಕೆ ವೀರಶೈವರು ಕರ್ನಾಟಕದಲ್ಲಿ 
ಸುಭದ್ರವಾಗಿ ನೆಲಸಿ ಸಹಜವಾಗಿದ್ದುದು. ಹಾಗಾಗಿಯೇ ಈ ಪಟ್ಟಿಗಳಲ್ಲಿ ಏಕತೆಯನ್ನು 
ನಿರೀಕ್ಷಿಸಲಾಗುವುದಿಲ್ಲ. 


ಚೌಡಯ್ಯನ ಪಟ್ಟಿಯೊಂದನ್ನುಳಿದು ಮಿಕ್ಕ ಮೂರರಲ್ಲಿಯೂ ಮೊದಲು ಬ್ರಾಹ್ಮಣ, ಕ್ಷತ್ರಿಯರ 
ಉಲ್ಲೇಖವಿದ್ದು ಮಾದಿಗ ಅಥವಾ ಮಾತಂಗನ ಹೆಸರು ಕೊನೆಯಲ್ಲಿರುವುದನ್ನು ಗಮನಿಸಿದರೆ 
ಈ ಹೆಸರುಗಳ ಅನುಕ್ರಮದಲ್ಲಿ ಜಾತಿಯ ಶ್ರೇಷ್ಠತೆಯನ್ನೇನಾದರೂ ಸೂಚಿಸಲಾಗಿದೆಯೇನೋ 
ಎಂಬ ಸಂದೇಹವುಂಟಾಗುವುದು. ಆದರೆ ನಡುವೆ ಈ ವಿಷಯದಲ್ಲಿ ಒಮ್ಮತವನ್ನು 
ಕಾಣಲಾಗುವುದಿಲ್ಲ. ಉದಾಹರಣೆಗೆ, ಬಾಚರಸನಲ್ಲಿ ಕೊನೆಯದರ ಹಿಂದಿನ ಸ್ಥಾನದಲ್ಲಿ 
ಹೆಸರಿಸುತ್ತಾನೆ: ಬಾಚರಸನಲ್ಲಿ ಹೊಲೆಯನಾದ ನಂತರ ಈಡಿಗನನ್ನು ಹೆಸರಿಸಿದ್ದರೆ, ಬಾಚರಸನಲ್ಲಿ 
ಎಂಟನೆಯದಾಗಿ ಬರುವ “ಉಪ್ಪಾರ' “ಯಶೋಭೂಷಣ'ದಲ್ಲಿ ಹದಿನೈದನೆಯ ಸ್ಥಾನ; 
ಬಾಚರಸ-ಚೌಡಯ್ಯ-ಇಬ್ಬರಲ್ಲಿಯೂ ಕುಂಬಾರ ಆರನೆಯ ಸ್ಥಾನದಲ್ಲಿ ಬಂದಿದ್ದರೆ 
ಚಿಕ್ಕದೇವರಾಜನಲ್ಲಿ ಒಂಭತ್ತನೆಯ ಸ್ಥಾನ; ಇತ್ಯಾದಿ. "ಎಡಗೈ' "ಬಲಗೈ' ವರ್ಗಗಳಾಗಿ 
ವಿಂಗಡಿತವಾದಂತೆಯೂ ಇಲ್ಲಿ ತೋರುವುದಿಲ್ಲ. ಏಕೆಂದರೆ “ಬಲಗೈ' ವರ್ಗವು ಬಣಜಿಗರಿಂದ 
ಮೊದಲಾಗಿ ಹೊಲೆಯರಿಂದ ಕೊನೆಯಾಗುವು ದೆಂದೂ, ಕ ವರ್ಗವು ಪಾಂಚಾಲರಿಂದ 
ಮಾದಿಗರವರೆಗೂ ಇರುವುದೆಂದು ಶಾಸನೋಲ್ಲೇಖವಿದೆ.' ಆದರೆ ಬಾಚರಸನು 
ಪಾಂಚಾಳರನ್ನು ಬಣಜಿಗ ಹಾಗೂ ಹೊಲೆಯರ ಮಧ್ಯದಲ್ಲಿ ಹೆಸರಿಸುತ್ತಾನೆ; ಚೌಡಯ್ಯನು 
ಪಾಂಚಾಳರನ್ನು ಉಲ್ಲೇಖಿಸುವುದೇ ಇಲ್ಲ. ಆದರೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಹೆಸರು 
ಮೊದಲು ಈ ಕ್ರಮದಲ್ಲಿಯೇ ಬಂದಿದ್ದು, ಕೊನೆಗೆ ಮಾದಿಗನ ಉಲ್ಲೇಖವಿರುವುದರಿಂದ ಒಂದು 
ಊಹೆಯನ್ನು ಮಾಡಬಹುದೆನಿಸುತ್ತದೆ: ಮೊದಲು ಹದಿನೆಂಟು ಜಾತಿಗಳನ್ನು ಹೆಸರಿಸುವಾಗ 
ಶ್ರೇಷ್ಠತೆಯ ಅನುಕ್ರಮದಲ್ಲೇ ಹೇಳುತ್ತಿದ್ದರೂ, ಪ್ರತಿಜಾತಿಯವರೂ ತಾವು ಇತರರಿಗಿಂತ 
ಮೇಲೆಂದು ಭಾವಿಸುವುದು ಸಹಜವಾದ್ದರಿಂದ ಈ ಅನುಕ್ರಮ ಎಲ್ಲ ಕಾಲದಲ್ಲಿಯೂ ಒಂದೇ 
ಬಗೆಯಾಗಿರಲಿಲ್ಲ. ಆದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಈ ಅನುಕ್ರಮದಲ್ಲಿ ಸಮಾಜದ ಗೌರವಕ್ಕೆ 
ಎಲ್ಲ ಕಾಲಕ್ಕೂ ಭಾಜನರಾಗಿದ್ದು, ಮಾದಿಗನು ಅಸ್ಪಶ್ಯನೆಂಬುದರಿಂದ (ಹೊಲೆಯನೂ). 
ಮೊದಲಲ್ಲಿ ಈ ಮೂರು ಜಾತಿಗಳನ್ನೂ ಕೊನೆಯಲ್ಲಿ ಮಾದಿಗ (ಮತ್ತು ಹೊಲೆಯ)ನನ್ನು 
ಹೆಸರಿಸಿದ್ದಾರನೆನಿಸುತ್ತದೆ. ಮಿಕ್ಕ ಜಾತಿಗಳವರು ತಮ್ಮ ತಮ್ಮಲ್ಲಿಯೇ ತಾವು ಇತರರಿಗಿಂತ 


೬೮. 8.1.8100: Mysore and Coorg From: 17507011005, ಔ.೧೮೩ 


೭೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮೇಲೆಂದು ಹೇಳಿಕೊಳ್ಳಬಹುದಾಗಿತ್ತೇ ಬ್ರಾಹ್ಮಣ-ಕ್ಷತ್ರಿಯ-ವೈಶ್ಯರಿಗಿಂತ ಉತ್ತಮರೆಂದು 
ಹೇಳಿಕೊಳ್ಳುವ ಪ್ರಶ್ನೆಯೇ ಉದ್ಭವಿಸದಂತಹ ಪರಿಸ್ಥಿತಿಯಿದ್ದುದರಿಂದ ಈ ಜಾತಿಗಳ 
ಅನುಕ್ರಮದಲ್ಲಿ ಮಧ್ಯದಲ್ಲಿ ವೃತ್ಯಾಸಗಳಾಗಿವೆಯೆನ್ನಬಹುದು. 


ಜಾತಿಗಳಸ್ಪರೂಪ 


ಬಣಜಿಗ ಎಂಬುದು ವ್ಯಾಪಾರಿಗಳನ್ನು ಸೂಚಿಸುತ್ತದೆ. ಬಣಜಿಗರು ಬೆನಕ (ವಿನಾಯಕ)ನ 
ಭಕ್ತರಾಗಿದ್ದರು. 'ಬಣಜಿಗನ ಭಕ್ತಿ ಬಳ್ಳದ ಮೊನೆಯಲ್ಲಿ ಹೋಯಿತ್ತು ಎಂದು ಬಸವಣ್ಣ 
ಹಾಸ್ಯ ಮಾಡುತ್ತಾನೆ. ಒಕ್ಕಲಿಗರು ಹೆಸರೇ ಸೂಚಿಸುವಂತೆ ವ್ಯವಸಾಯದಲ್ಲಿ ತೊಡಗಿದ್ದವರು. 
ಒಕ್ಕಲಿಗ ಮುದ್ದಯ್ಯನೆಂಬ ವಚನಕಾರನಿದ್ದಾನೆ. ಗೊಲ್ಲರನ್ನು (ಆಗೊಲ್ಲಳೂಗೋವಳ) 
'ಗೋವಳ' ರೆಂದೂ ಕರೆಯುತ್ತಿದ್ದರು; ಇವರು ಗೋವುಗಳನ್ನು ಕಾಯುವ ಕೆಲಸವನ್ನು 
ಮಾಡುತ್ತಿದ್ದರು. ಇವರನ್ನು 'ತುಜುಗಾಹಿ'ಗಳೆಂದೂ ಕರೆಯಲಾಗುತ್ತಿತ್ತು. ತುರುಗಾಹಿ ರಾಮಣ್ಣ 
ಒಬ್ಬ ವಜನಕಾರ. ಸಾಂ ಕುಂಭಕಾರದ ತದ್ಭವ, ಮಡಕೆಯನ್ನು ತಯಾರಿಸುವವರು ಇವರು. 
'ಪಾಂಚಾಳ' ಹಿಂದೆಯೇ ನೋಡಿದಂತೆ ಬಡಗಿ, ಕಂಚಕಾರ, "ಕಮಾರ (ಸಂ.ಕರ್ಮಕಾರ), 
ಅಕ್ಕಸಾಲಿಗ ಹಾಗೂ ಕಲ್ಲುಕುಟಿಗರೆಂಬ ಐದು ಕುಶಲಕರ್ಮಿ ಗಳನ್ನೊಳಗೊಳ್ಳುವುದು. ಉಪ್ಪಾರರು 
ಉಪನ್ನು ತಯಾರಿಸುವರು. ನಾಯಿಂದರು ಕ್ಷೌರದ ಕೆಲಸರನ್ನು ಮಾಡುವವರು. ಇದನ್ನು 
`ಕನ್ನಡಿಕಾಯಕ'ವೆಂದೂ ಕರೆಯುತ್ತಿದ್ದರು. ಕನ್ನಡಿ ಕಾಯಕದ ಅಮ್ಮಿದೇವಯ್ಯನು ಒಬ್ಬ 
ವಚನಕಾರ. ಡೊ೦ಬರು ಕಠಿಣವಾದ ಆಟಗಳನ್ನು ತೋರಿಸಿ ಸಾರ್ವಜನಿಕರ ಮನರಂಜನೆ 
ಮಾಡುತ್ತಿದ್ದರು. ಇವರು ವೇಷಗಳನ್ನೂ ಹಾಕುತ್ತಿದ್ದಂತೆ ವಚನಗಳಲ್ಲಿ ಸೂಚನೆಯಿದೆ. ಜೇಡರು 
ಬಟ್ಟೆಗಳನ್ನು ನೇಯುವವರು; ಇವರಿಗೆ "ದೇವಾಂಗ'ದವರೆಂದೂ "ನೇಕಾರ'ರೆಂದೂ ಹೆಸರಿವೆ. 
ಜೇಡರ ದಾಸಿಮಯ್ಯನು ನೇಯ್ಗೆಯ ಕಾಯಕದವನು ಎಂಬುದನ್ನಿಲ್ಲಿ ನೆನೆಯಬಹುದು. 


ಬೇಟೆಯಾಡಿ ಜೀವಿಸುತ್ತಿದ್ದವರು ಕಬ್ಬಿಲರು ಅಥವಾ ಬೇಡರು. ಬೇಟೆಗಾರರು 
ಬಲೆಯನ್ನುಪಯೋಗಿಸಿ ಪ್ರಾಣಿಗಳನ್ನು ಒಡಿಯುತ್ತಿದ್ದರು. ಪ್ರಾಣಿಪಕ್ಷಿಗಳನ್ನು ಬಲೆಯೊಳಗೆ 
ಆಕರ್ಷಿಸುವುದಕ್ಕಾಗಿ ಬತ್ತ?” ಸೂಸಲುಖಿ ಮುಂತಾದವುಗಳನ್ನು ಹಾಕುತ್ತಿದ್ದರು. ಬಿಲ್ಲು 
ಬಾಣಗಳನ್ನು ಹಿಡಿದೂ ಪ್ರಾಣಿಗಳ ಬೇಟೆಯಾಡುತ್ತಿದ್ದರು. ಹಾಗೆ ಬೇಟೆಯಾಡಿದ ಪ್ರಾಣಿಗಳ 
ಮಾಂಸವನ್ನು ಮಾರಿಕೊಂಡು ಬೇಡರು ಹೊಟ್ಟೆ ಹೊರೆಯುತ್ತಿದ್ದರು.`" ಕಬ್ಬಿಲ ಎನ್ನುವ ಮಾತು 


೬೯. ಬಸವ ವ. ೪೫೦:ಪು.೧೭೬ 

೭೦. ಚನ್ನಬ ವ.೭ಹ:ಪು.೩೩ 

೭೧. ಬಸವ ವ.೨೮೪:ಪು.೧೧೬ 

೭೨. ಬಸವ ವ.೬೫೧:ಪು.೨೬೧ 

೭೩. ಅಲ್ಲಮ ವ ಚಂ.೬೬೨:ಪು.೧೪೫:ಅಕ್ಕನ ವ.೧೬೨:ಪು.೬೬ ಇತ್ಯಾದಿ. 
೭೪. ಶಿವದಾ ಗೀ:ಪು.೩೩೯ (ನಗೆಯ ಮಾರಿತಂದೆಯ ವಚನ) 

೭೫. ಅಲ್ಲಮ ವ ಚಂ.೭೨೬: ಪು.೧೫೯ 

೭೬. ಅಲ್ಲಮ ವ ಚಂ.೫೫೭: ಪು.೧೨೨ 

೭೭. ಬಸವ ವ ೧೫೮: ಪು.೭೧ 


ಸಾಮಾಜಿಕ ವ್ಯವಸ್ಥೆ / ೩೧ 


ಬೆಸ ಸ್ಮರನ್ನೂ ಒಳಗೊಳ್ಳುತ್ತದೆ. ಕೆರೆ, ನದಿ ಮುಂತಾದ ಸ್ಪ ಸ್ಥಳಗಳಲ್ಲಿ ಮೀನುಗಳನ್ನು ಹಿಡಿಯು ಬೆಸ್ತರು 
ಹರಿಗೋಲನ್ನು ಬಳಸುತ್ತಿದ್ದರು. ಇದಕ್ಕಾಗಿ ಬಲೆಗಳನ್ನು ಬಳಸುತ್ತಿದ್ದರು ಒಂದೊಂದೇ 
ಮೀನನ್ನು ನಹಲ ಗಾಳ ಅಥವ ಗಾಣವನ್ನು ಬಳಸುತ್ತಿದ್ದರು. “ಗಾಣದ ಕನ್ನಪ್ಪ ಎಂಬ 
ವಚನಕಾರನ ಕಾಯಕವು ಮೀನನ್ನು ಹಿಡಿಯುವುದೆಂಬುದು' ಅವನ ವಚನಗಳಿಂದ ಸಷ್ಟವಾಗಿ 
ತಿಳಿಯುತ್ತದೆ. 


ಈಡಿಗರು ಹೆ೦ಡವನ್ನಿಳಿಸುವವರಾದರೆ, ಹೆಂಡಗಾರರು ಅದನ್ನು ಮಾರಾಟ 
ಮಾಡುತ್ತಿದ್ದವರು. ಹೆಂಡದ ಮಾರಯ್ಯನೆಂಬುವನು ವಚನಗಳನ್ನು ಬರೆದಿದ್ದಾನೆ.ಸಮ್ಮಗಾರ 
ಎಂಬುದು ಚರ್ಮಕಾರದ ತದ್ಭವ; ಹೆಸರೇ ಸೂಚಿಸುವಂತೆ ಸಮ್ಮಗಾರನು ಚರ್ಮವನ್ನು 
ಹದಮಾಡಿ ಅದರಿಂದ ಅನೇಕ ವಸ್ತುಗಳನ್ನು ತಯಾರಿಸುತ್ತಿದ್ದ. ಮಚ್ಚಿಗನೂ ಚರ್ಮದ 
ಕೆಲಸದವನಾದರೂ ಮೊಚ್ಚೆ (ಪಾದರಕ್ಷೆಯನ್ನು ಮಾಡುವವನು ಮಚ್ಚಿಗನೆನಿಸಿಕೊಳ್ಳುತ್ತಿದ್ದ ನೆಂದು 
ಕಾಣುತ್ತದೆ. ಕಂಚುಗಾರರು ಕಂಚಿನ ಪಾತ್ರೆಗಳನ್ನು ತಯಾರಿಸುತ್ತಿದ್ದವರು. ಕಂಚುಗಾರರು 
ಕಾಳಿಕಾದೇವಿಯ ಭಕ್ತರಾಗಿದ್ದಂತೆ ಬಸವಣ್ಣನ ವಚನವೊಂದರಿಂದ ತಿಳಿಯುತ್ತದೆ.” ಮೋಪು 
ಎಂಬುದು ಮನೆಯನ್ನು ಕಟ್ಟಲು ಬಳಸುವ ಮರಕ್ಕೆ ಅನ್ವಯಿಸುವುದರಿಂದ ಮೋಪುಗಾರ ರೆಂದರೆ 
ಇಂತಹ ಮರಗೆಲಸದವರೆಂದು ಭಾವಿಸಬಹುದು. ಇದು ಸರಿಯಾದರೆ ಮೋಪುಗಾರ ರನ್ನು 
“ಕಾಮಾಟ' ಅಥವಾ “ಕಾಮವಟ್ಟ'ದವರೆಂದೂ ಕರೆಯುತ್ತಿದ್ದರು. ಕಾಮಾಟದ ಭೀಮಣ್ಣ ನೆಂಬ 
ವಚನಕಾರನು ತನ್ನ ಕಾಯಕವನ್ನು ಈ ರೀತಿ ವರ್ಣಿಸುತ್ತಾನೆ: “ಬೋದಿಗೆ ನಾಲ್ಕು, ಕಂಭವೆಂಟು, 
ಅರಗುಗಾಲು ಹತ್ತು ತೊಕ ಒಂದೇ ಏರಿತ್ತು. ಮುಚ್ಚುಳುವಲಗೆಗೆ ದಿಕ್ಕುಗಾಣದೆ 
ಕರ್ಮಕಾಂಡಿಗಳೆಲ್ಲರು ಕಾಮನ ಕಾಮಾಟಕ್ಕೆ ಒಳಗಾಗಿ ಹೋದರು. ಈ ಸ. ನಾನು 
ನೀನೆಂಬದ ತಿಳಿದು ನೋಡು ದಾರೇಶ್ವರ ಲಿಂಗವನಔ್‌ವುದಕ್ಕೆ'್‌ ಕಲ್ಲುಕುಟಿಗರು ಶಾಸನಗಳನ್ನು 
ಕೊರೆಯುವಂತಹ ಕಲ್ಲಿನ ಕೆಲಸವನ್ನು ಮಾಡುತ್ತಿದ್ದರು; ಇವರು ಲಿಂಗಗಳನ್ನು ತಯಾರಿಸುತ್ತಿದ್ದ 
ರೆಂದು ವಚನಗಳಲ್ಲಿ ಹೇಳಿದೆ. ಅಕ್ಕಸಾಲಿಗರು "ಚಿನ್ನದ ಕೆಲಸವನ್ನು ಮಾಡುವವರು, ಇವರನ್ನು 
ರಾಜರು ಕಮ್ಮಟಗಳಲ್ಲಿ ನೇಮಿಸಿಕೊಳ್ಳುತ್ತಿದ್ದರು. ಬಡಿಗ ಎ ಬಡಗಿ (ಸಂ. ವರ್ಧಕಿಯ 
ಮತ್ತೊಂದು ರೂಪ. ಮೋಪುಗಾರನು' ಮನೆಗೆಲಸ ಕ ಬೇಕಾದ ಮರಗೆಲಸ ವನ್ನು ಮಾಡಿದರೆ 
ಬಡಗಿಗಳು ಹೆಚ್ಚು ನಯಗಾರಿಕೆಯಿಂದ ಪೀಠೋಪಕರಣ ಮುಂತಾದುವನ್ನು 
ತಯಾರಿಸುತ್ತಿದ್ದವರು. `ಕುಡುವೊಕ್ಕಲಿಗ' ಒಕ್ಕಲಿಗರ ಒಂದು ಪಭೇದವೆಂಬಂತೆ ಕಾಣುತ್ತದೆ. 
ಬೈ ಲಗಂಗಾರ' ಎಂಬುದು "ಬಯಲು ಕಮ್ಮಾರ' ಎಂಬುದನ್ನೇ ಸೂಚಿಸುವಂತೆ ತೋರುತ್ತದೆ. 
ಕಮ್ಮಾರರು ಬಯಲಲ್ಲಿ ಕೆಲಸ ಮಾಡುತ್ತಿದ್ದುದರಿಂದ ಈ ಹೆಸರು ಬಂದಿರಬಹುದು. ಬಸ ಸವಣ್ಣನು 
“ಕಾಸಿ *ಕಮ್ಮಾಅನಾದ ಎನ್ನುತ್ತಾನೆ. ಕಮ್ಮಾರರು ಕಬ್ಬಿಣ ಸಾಮಾನುಗಳನ್ನು ಮಾಡುತ್ತಿದ್ದುದಲ್ಲದೆ 


೭೮. ಶಿವಶ ವ:ಪು.೨೬೧ (ಲಿಂಗಮ್ಮ ೫೫) 

೭೯. ಅಲ್ಲಮ ವ ಚಂ.೩೭:ಪು.೧೦ 

೮೦. ಶಿವದ ಗೀ: ಪು.೩೦೫ (ಗಾಣದ ಕನ್ನಪ್ಪ 

೮೧. ಬಸವ ವ.೪೫೦:ಪು.೧೭೬ 

೮೨. ಶಿವದ ಗೀ:ಪು.೩೨೨-೩ (ಕಾಮಾಟದ ಭೀಮಣ್ಣನ ವಚನ) 

೮೩. ಚನ್ನ ಬ ವ.೯೫೨:ಪುಳ೪೫೦ 

೮೪. ಎಂ. 'ಚರಾನಂದಪರ. ಕನ್ನಡ ಶಾಸನಗಳ ಸಾಂಸ್ಕೃಃ ತಿಕ ಅಧ್ಯಯನ, ಪು.೪೩೯ 
೮೫. ಬಸವ ವ. ೫೮೯:ಪು.೨೩೭ 


೭೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಆಯುಧಗಳನ್ನು ತಯಾರಿಸುತ್ತಿದ್ದರು: “ಕಮ್ಮಾಅರಿಲ್ಲದೆ ಖಡ್ಗಾದಿ ಶಸ್ತ್ರಂಗಳಾಗದು' ಎಂದು 
ನಯಸೇನನು ಹೇಳುತ್ತಾನೆ. ೮೬ ಬಿಗ ಚೌಡಯ್ಯನು" ಹೇಳುವ ಇಾಳಿಂಗ್‌ ಯಾವ ಜಾತಿಯನ್ನು 
ಸೂಚಿಸುವುದೋ ಹೇಳುವುದು ಕಷ್ಟ ಬಸವಣ್ಣನು “ಕುಐ೦ಬ'ರನ್ನು ಹೇಸರಿಸುತ್ತಾನೆ. 
“ಇಡುವುದು ಮೈಯೊಳಗರಸಿನವ ತೊಡುವುದೆಕ್ಕನಾತಿ ಕವಡೆ, ಆವಕ ಗುರುವಾರೆಂದಡೆ 
ಕುರುಬರು" ಎಂಬಲ್ಲಿ ಕುರುಬರು ಮೈಲಾರನ ಭಕ್ತರು ಎಂಬ ಸೂಚನೆಯಿದ್ದಂತಿದೆ. 'ಕುಜುಬ' 
ಎನ್ನುವುದು ಮೊದಲಿಗೆ ಬೆಟ್ಟಗಳಲ್ಲಿ Ra ಜನರನ್ನು ಸೂಚಿಸುತ್ತಿದ್ದು, ಅನಂತರ ತಪ್ಪು 
ಗಹಿಕೆಯಿಂದಾಗಿ ಕುರಿಕಾಯುವವರನ್ನು ಸೂಚಿಸಲಾರಂಭಿಸಿತು. ಈ ಮೇಲಿನ ವಚನದ 
ಉದ್ದೃತದಲ್ಲಿ ಮೊದಲಿನ ಅರ್ಥವೆ ಉಳಿದಿದೆ. ವಚನವೊಂದರಲ್ಲಿ "ಕುಂಚಿಗ' ಎಂಬ ಜಾತಿಯ 
ಉಲ್ಲೇಖವಿದೆ. ಇದನ್ನು “ಕುಂಚಿಟಿಗ'ದ ಮತ್ತೊಂದು ರೂಪವೆಂದು ಹೇಳುವ ಕಿಟ್ಟೆಲ್‌ ಇದು 
ಶೂದ್ರಪ್ರಭೇದವನ್ನು ಅದರಲ್ಲಿಯೂ ತೊಗರಿಯನ್ನು ಬೇಳೆ ಮಾಡಿ ಮಾರುವವನನ್ನು 
ಸೂಚಿಸುತ್ತದೆ ಎನ್ನುತ್ತಾರೆ ಬಸವಣ್ಣನು “ಮಾಲೆಗಾಆ'ನನ್ನು ಹೆಸರಿಸಿ, ಅವನು 'ಬಾವಿಯ 
ಬೊಮ್ಮನ. ಭಕ್ತ ಎಂದು ಹೇಳುತ್ತಾನೆ.” ಇವರ ಕೆಲಸ ಹೂವಿನ ಮಾಲೆಗಳನ್ನು 
ತಯಾರಿಸುವುದು. 


ಈ ಮೇಲೆ ಉಲ್ಲೇಖಿಸಿರುವವರಲ್ಲದೆ ಇತರ ಜಾತಿಗಳೂ ಇದ್ದಿರಬೇಕು. ಆದರೆ 
ಅವುಗಳಾವುವೆಂಬುದನ್ನು ಹೇಳುವುದು ಕಷ್ಟ ಭಿನ್ನ ಭಿನ್ನ ವೃತ್ತಿಗಳನ್ನನುಸರಿಸುವವರನ್ನು 
ಸಂಪೂರ್ಣವಾಗಿ ಭಿನ್ನ ಜಾತಿಯವರೆಂದು ಪರಿಗಣಿಸಬೇಕೇ ಎಂಬುದು ಪ್ರಶ್ನೆ. ಎಷ್ಟೋ ಸಲ 
ಒಂದೇ ಜಾತಿಯವರು ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಿದ್ದಿರಬಹುದು. ಉದಾಹರಣೆಗೆ ಪ್ರಾಚೀನ 
ಕರ್ನಾಟಕದಲ್ಲಿಯೇ ಅಕ್ಕಸಾಲಿಗರು ಮುಖ್ಯವಾಗಿ ಚಿನ್ನದ ಕೆಲಸವನ್ನು ಮಾಡುವವರಾದರೂ 
ಕೆಲವು ವೇಳೆ ಶಾಸನಗಳನ್ನು ಕತ್ತುತ್ತಿದ್ದುದೂ ಚ್‌ ಆದುದರಿಂದ ವೃತ್ತಿಗನುಗುಣವಾಗಿ 
ಜಾತಿ ವಿಂಗಡಣೆಯನ್ನು A ಸಮರ್ಪಕವಾಗಿ ಮಾಡಲಾಗುವು ದಿಲ್ಲವೆನಿಸುತ್ತದೆ. ತಮ್ಮ 
ವಂಶಪಾರಂಪರ್ಯವಾದ ವೃತ್ತಿಯನ್ನುಳಿಸಿಕೊಳ್ಳಲು ಬಹುಶಃ ಪ್ರಾರಂಭವಾದ ಈ ಜಾತಿಗಳು 
ಬರಬರುತ್ತಾ ವೈವಾಹಿಕ ಸಂಬ೦ಧಗಳನ್ನು ತೊರೆದು, ಭಿನ್ನತೆಯನ್ನು ಕಟ್ಟುನಿಟ್ಟಾಗಿ 
ಪಾಲಿಸಿಕೊಂಡು ಬಂದುವು. ಈ ನಿರ್ಬಂಧಗಳು-ಸಂಪರ್ಕಹೀನತೆ ಗಳೇ ಜಾತಿಪದ್ಧತಿಯನ್ನು 
ಅಲ್ಲಗಳೆದು ಶಿವಭಕ್ತರೆಲ್ಲರೂ ಕುಲಜರೆ೦ದು ಬೋಧಿಸುವಂತೆ ವಚನಕಾರರನ್ನು ಪ್ರೇರಿಸಿದ್ದು. 
ಆದರೆ. ಹೊಸ ದೃಷ್ಟಿಯನ್ನಿಟ್ಟುಕೊಂಡು ಸಮಾಜ ಸುಧಾರಣೆಗೆ ಪ್ರಯತ್ನಿಸಿದವರ 
ಅನುಯಾಯಿಗಳಲ್ಲೇ ಹೊಸ ಜಾತಿಗಳು ಸೃಷ್ಟಿತವಾದದ್ದು ಬೇರೆಯೇ ಪ್ರಶ್ನೆ. 


೮೬. ಧರ್ಮಾಮೃತ: ೭೪೭ 

೮೭. ಬಸವ ವ. ೧೧೦೨:ಪು.೪೬೨ 

೮೮. ಕವಿವಿ ಹಸ್ತ ೬೬: ಗರಿ ೨೬ (ಉರಿಲಿಂಗಪೆದ್ದಿ) 

೮೯. ಕವಿವಿ ಹಸ್ತ ೩೫೭: ಗರಿ ೭೭ ("ಅಮುಗೇಶ್ವರ' ಅಂಕಿತದ ವಚನ) 

೯೦. Kittel's Dictionary (Revised), 701.11 ೧.೪೩೨. 

೯೧. ಬಸವ ವ.೪೫೦:ಪು.೧೭೬ 

೯೨. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.೪೩೯ 


ಸಾಮಾಜಿಕ ವ್ಯವಸ್ಥೆ / ೭೩ 


ಅಂತ್ಯಜ 


ಎಲ್ಲ ಸಮಾಜಗಳಲ್ಲಿನ ಜನಗಳಲ್ಲಿ ಸ್ಥಾನಮಾನಗಳ ವಿಷಯಗಳಲ್ಲಿ ವ್ಯತ್ಯಾಸಗಳಿದ್ದೇ 
ಇರುತ್ತವೆ. ಮನುಷ್ಯರಲ್ಲಿನ ಶಕ್ತಿಸಾಮರ್ಥ್ಯಗಳಲ್ಲಿ ಕೌಶಲ ಕ್ರಿಯಾತ್ಮಕತೆಗಳಲ್ಲಿ ವ್ಯತ್ಯಾಸ 
ಗಳಿರುವವರೆಗೂ ಈ ಸಾಮಾಜಿಕ ವ್ಯತ್ಯಾಸಗಳಿದ್ದೇ ಇರುತ್ತದೆ. ಆದರೆ ಒಂದು ಗುಂಪಿನ 
ಜನರನ್ನು ಮುಟ್ಟಲೂ ಬಾರದು, ಅವರನ್ನು ಕ೦ಡರೂ ತಮಗೆ ಮೈಲಿಗೆಯಾಗುತ್ತದೆಂಬ ಭಾವನೆ 
ನಮ್ಮ ದೇಶದಲ್ಲಿ ಬೆಳೆದುದು ದುರದೃಷ್ಟಕರ. ಈ ರೀತಿ ಒಂದು ವರ್ಗದ ಜನರನ್ನು ಅಸ್ಪಶ್ಕರೆಂದು 
ದೂರವಿರಿಸಿದುದು ಐತಿಹಾಸಿಕವಾಗಿ ಈಚೆಗೆ ಎನ್ನಬಹುದಾದ ಕಾಲದಿಂದ, ಪ್ರಾಯಶಃ 
ಚಂಡಾಲರು ಒಂದು ವಿಭಿನ್ನ ಬುಡಕಟ್ಟಿಗೆ ಸೇರಿದ್ದ ಜನ, ಅವರು ತಮ್ಮದೇ ಆದ 
ಭಾಷೆಯನ್ನಾಡುತ್ತಿದ್ದರು. “ಸೂಯಗಡಂ' ಎಂಬ ಜೈನಗ್ರಂಥ ವೊಂದರಲ್ಲಿ ಚಂಡಾಲರನ್ನು 
ಶಬರರು, ದ್ರವಿಡರು, ಕಳಿಂಗರು, ಗೌಡರು ಮತ್ತು ಗಾಂಧಾರರೆಂಬ ಜನಾಂಗಗಳೊಡನೆ 
ಹೆಸರಿಸಿರುವುದರಿಂದ ಇದು ಸ್ಪಷ್ಟವಾಗುತ್ತದೆ. ಆದರೆ "ಮುಂದೆ ಜನ ಅವರನ್ನು ಅಸ್ಪಶ್ಕರಂತೆ 
ಕಾಣತೊಡಗಿದರೆಂದು ಕೆಲವು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ." ಆದರೆ. ಚಂಡಾಲನು 
ಶೂದ್ರ ಗಂಡಸು ಹಾಗೂ ಬ್ರಾಹ್ಮಣ "ತೆಂಗಸ ರಲ್ಲಿ ಹುಟ್ಟಿದವರೆಂದು ಕೆಲವು ಧರ್ಮಸೂತ್ರಗಳು 
ಹೇಳುತ್ತವೆ." ಈ ಜನರನ್ನು ಸಂಪೂರ್ಣವಾಗಿ ದೂರವಿರಿಸುವ ಸಂಪ್ರದಾಯ ಸ್ಮೃತಿಗಳ ಕಾಲದ 
ಪ್ರಾರಂಭದಲ್ಲಿಯೇ ಇದ್ದಿತು.” “ರಾಮಾಯಣ'ದ ಬಾಲಕಾಂಡಗಳಲ್ಲಿ ಚಂಡಾಲ ಅಥವಾ 
ಅಸ್ಪಶ್ಯರ ಉಲ್ಲೇಖವಿದೆ. ಬೇರೆಡೆಗಳಲ್ಲಿ ಇಲ್ಲ. ಆದರೆ ಈ ಭಾಗಗಳು ಪಕ್ಷಿಪ್ತಗಳೆನ್ನಲು 
ಪ್ರಿವಾದ ಆಧಾರಗಳಿರುವುದರಿಂದ 'ರಾಮಾಯಣ ಕಾಲದಲ್ಲಿ ಈ ಪದ್ಧತಿಯಿರಲಿಲ್ಲವೆಂದು 
ಭಾವಿಸ ಬಹುದೆನಿಸುತ್ತದೆ.* ಅಲ್ಲದೆ ಆ ಕಾಲದಲ್ಲಿ ಚಂಡಾಲತ್ವವು ಹುಟ್ಟಿನಿಂದಲೇ ಪ್ರಾಪವಾಗದೆ 
ಕೆಟ್ಟ ಕೆಲಸವೆಂದು ಶ್ರೇಷ್ಠ ಕುಲದವರಿಂದ "'ಪರಿಗಣಿತವಾದುದನ್ನು' ಮಾಡಿ ಅವರಿಂದ 
ಬಹಿಷ್ಕತರಾದಾಗ ಉಂಟಾಗುತ್ತಿರಿದ್ದಿರಬಹುದಾದ ಪರಿಸ್ಥಿತಿಯು ್ರಿಶರಿಕುವಿನ ಪ್ರಸಂಗದಿಂದ 
ಸೂಚಿತವಾಗುತ್ತದೆ. ಚಂಡಾಲರನ್ನು ದೂರವಿರಿಸುವ ಪದ್ಧತಿಯಿದ್ದುದರಿಂದ ಬಹಿಷ್ಟತರಾಗಿ 
ದೂರವಾದವರನ್ನೂ ಸತಾರಾ ಕರೆಯುವ ಪರಿಪಾಠವುಂಟಾಯಿತೋ ಏನೋ. ಅಂತೂ 
ಅಸ್ಪಶ್ಯತೆಯು ಆದಿಯ ಬಗ್ಗೆ ಒಮ್ಮತವಾದ ಅಭಿಪ್ರಾಯವಿಲ್ಲ. 


ವಚನ ಕಾಲದಲ್ಲಿ ಈ ಪದ್ಧತಿಯು ತುಂಬ ಪ್ರಬಲವಾಗಿತ್ತು "ಹೊಲೆಯ ನಾಯಿ 
ಹುಲುಸರವಿಯಿಂದ ಕರಕಷ್ಟ ಎಂದು ಹೊಲೆಯನನ್ನು ನಾಯಿಯೊಡನೆ ಸಮೀಕರಿಸುವುದನ್ನು 
ನೋಡಿದರೆ ಅವನ ಸ್ಥಿತಿಯು ಎಷ್ಟು ಹೀನವಾಗಿದ್ದಿತೆಂಬುದರ ಅಂತ್ಯಜನು ಬಾ 
ಹೆಸರನ್ನು 


೯೩. R.S.Sharma:Sudras in Ancient India, 7೧.೧೨೫-೬ 


€9. M.M.Patkar: Professional Castes in the Dharmasutras’, (Dr.Mirashi 
Felicitation Volume:P.9೨€) 


೯೫. U.N.Ghoshal:Studies in Indian History and Culture, 7.೫೧೪ 


೯೬, S.N.Vyas: India in the Ramayana Agem, 5.೬೭ 
೯೭. ಅದೇ 
೯೮. ದೇವರ ದ. ವ. ೩೨. ಪು.೧೧ 


೭೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹೆಸರನ್ನು ಪಡೆಯಲೂ ಅನರ್ಹವಾದ "ಅನಾಮಿಕ'ನಾಗಿದ್ದ"" ಇವನು ಊರ ಹೊರಗೆ 
ವಾಸಿಸಬೇಕಾಗಿತ್ತು ಅದು “ಹೊಲಗೇರಿ” ಎನಿಸಿಕೊಳ್ಳುತ್ತಿದ್ದಿತು. “ಯಶೋಧರ ಚರಿತೆ 
ಯಲ್ಲಿಯೂ ಇದರ ಸೂಚನೆಯಿದೆ. ಕಟುಕರು, ಬೆಸ್ತರು, "ಡೊಂಬರು, ಮರಣದಂಡನೆಯನ್ನು 
ಕಾರ್ಯಗತಗೊಳಿಸುವವರು ಮತ್ತು ಜಲಗಾರರು ಊರ ಹೊರಗೆ ವಾಸಿಸುತ್ತಿದ್ದರು. ಅಪರ 
ಮನೆಗಳ ಮೇಲೆ, ಗುರುತು ಮಾಡಲಾಗುತ್ತಿತ್ತು ಅವರು ಊರೊಳಗೆ ನಡೆಯಬೇಕಾದಾಗ 
ದಾರಿಯ ಎಡಭಾಗದಲ್ಲೇ ಸಂಚರಿಸಬೇಕಾಗಿತ್ತು ಎಂದು ಹ್ಯುಯೆನ್‌ತ್ಲಾಂಗ್‌ ಹೇಳುತ್ತಾನೆ.” 
ಊರಿನಲ್ಲಿ ಹೋಗುವಾಗ ಕೋಲಿನಿಂದ ಕುಟ್ಟ ಶಬ್ದ ಮಾಡುತ್ತ ಚಂಡಾಲರು ಹೋಗುತ್ತಿದ್ದರು. 
ಈ ಶಬ್ದವನ್ನು ಕೇಳಿ ಜನರು ಅವರಿಂದ ದೂರವಿರುತ್ತಿದ್ದರೆಂದು ಫಾಹಿಯಾನ್‌ಹೇಳುತ್ತಾನೆ.”5* 
ಇತ್‌ಸಿಂಗ್‌ ಕೂಡ ಈ ಪದ್ಧತಿಯನ್ನೇ ಉಲ್ಲೇಖಿಸಿ, ಅಕಸ್ಮಾತ್‌ ಚಂಡಾಲನನ್ನು ಮುಟ್ಟದರೆ 
ಇತರರು ಸ್ನಾನಮಾಡಿ, ಆಗ ಧರಿಸಿದ್ದ ಬಟ್ಟೆಗಳನ್ನೊಗೆಯುತ್ತಿದ್ದ ರೆಂದು ತಿಳಿಸುತ್ತಾನೆ ೦ 
ಗೌತಮ ಇದನ್ನು ವಿಧಿಯನ್ನಾಗಿಯೇ ಮಾಡಿದ್ದಾನೆ. ಈ ಎಲ್ಲ ಪದ್ಧತಿಯೂ ವಚನ 
ಕಾಲದಲ್ಲಿಯೂ ಪ್ರಚಲಿತವಾಗಿತ್ತು. ಚಂಡಾಲನು ಹಿಡಿದುಕೊಳ್ಳುತ್ತಿದ್ದ ಕೋಲನ್ನು 
“ಸ೦ಬಳಿಗೋಲು' ಎಂದು ಕರೆಯುತ್ತಿದ್ದರು.” ಇದನ್ನು ಜೇಡರ ದಾಸಿಮಯ್ಯ “ಹಿಡಿಗೋಲು' 
ಎನ್ನುತ್ತಾನೆ.”5 ಇದಕ್ಕೆ “ಕಂಕರಿಗೋಲು' ಎಂಬ ಹೆಸರೂ ರೂಢಿಯಲ್ಲಿದ್ದಿತು.೧5ರ ಇತರರು 
ತನ್ನಿಂದ ದೂರವಾಗಲು'ಸಂಜೋಳಿ'ಯಂದು ಕೂಗುತ್ತಿದ್ದ ಉಲ್ಲೇಖ 'ಬಸವಣ್ಣನಲ್ಲಿದೆ.7ರ೯ 
ಫಾಹಿಯಾನ್‌ಹೇಳುವಂತೆ ಚಂಡಾಲನು ಕೋಲಿನಿಂದ "ಕುಟ್ಟುತ್ತಾ ಹೋಗುತ್ತಿದ್ದ "ಪದ್ಧತಿಯು 
`ಹರಿಶ್ಚಂದ್ರಕಾವ್ಯ'ದಲ್ಲಿ ಉಕ್ತವಾಗಿದೆ. ಸ್ಮಶಾನವನ್ನು ಕಾಯಲು ವೀರಬಾಹುಕನಿಂದ ಆಜ್ಞಪ್ತನಾದ 
ಹರಿಶ್ಚಂದ್ರನು ತನ್ನನ್ನು ಊರವರಿಗೆ ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ಕಾಶೀಪಟ್ಟಣದಲ್ಲಿ 
ಹೋಗುವಾಗ "“ಕಂಕರಿಗೋಲನಿಟ್‌ದು ಬಾರಿಸುತ ಕೈವಿಡದೆ ಸಂಬಳ ಸಂಬಳೆಂದೆಂದು 
ಕೊಸರುತಿಹ ಬಾಯ್ದೆರಸಿ ಬೀದಿಬೀದಿಯೊಳು' ಸುಳಿಯುತ್ತಿದ್ದಂತೆ ರಾಘವಾಂಕನು 
ವರ್ಣಿಸುತ್ತಾನೆ ಚ೦ಡಾಲನೊಬ್ಬನು ಆರ್ಯ ಸ್ತ್ರೀಯನ್ನು ಮುಟ್ಟಿದರೆ ನೂರು ಪಣಗಳನ್ನು 
ದಂಡವಾಗಿ. ತೆರಬೇಕೆಂದು ಕೌಟಲ್ಯನ 'ಅರ್ಥಶಾಸ್ತ'ವು 


ತತ ಬಸವ ವ. ೯೩೩: ಪು. ೩೮೬ 

೧೦೦. ಬಸವ ವ. ೬೦೭: ಪು.೨೪೩ 

೧೦೧. ಯಶೋಧರ ಚ: ೩೭೩ 

೧೦೨. Surendranath Sen: India Through Chinese Eyes.P.2¢ 
೧೦೩. R.S.Sharma: Sudras in Ancient India, 0.೨೬೨ 

೧೦೪. Surendranath Sen: India through Chinese Eyes.5.೭¢ 
೧೦೫. G.S.Ghurye: Caste and Race in India, 0.೭೯ 

೧೦೬. ಹರಿ ಕಾ. ಸಂ: ೭೩೧ 

೧೦೭. ದೇ ದಾ ವ (ಹಳ) ೯೬: ಪು.೬೩ 

೧೦೮. ಹರಿಶ್ಚಂದ್ರಕಾವ್ಯ: ೧೧.೩೭ 

೧೦೯. ಬಸವ ವ ೯೩೩: ಪು.೩೮೬: ವ.೧೦೫೫: ಪು.೪೩೯ 

೧೧೦. ಹರಿ ಕಾ ಸಂ: ೭.೪೮ 


ಸಾಮಾಜಿಕ ವ್ಯವಸ್ಥೆ / ೩೫ 


ವಿಧಿಸುತ್ತದೆ.” ಆದರೆ ಕೆಲವು ವ್ರತಗಳ ಆಚರಣೆಯ ಕಾಲದಲ್ಲಿ ಬ್ರಾಹ್ಮಣರು ಹೊಲೆಯರನ್ನು 
ಮುಟ್ಟಬಹುದೆಂಬ ನಂಬಿಕೆಯಿದ್ದುದನ್ನು ಬ್ರಹ್ಮಶಿವನು ಉಲ್ಲೇಖಿಸುತ್ತಾನೆ. ೧ 


ಅ೦ತ್ಯಜರು ಗೋಮಾಂಸವನ್ನು ತಿನ್ನುತ್ತಿದ್ದರು” ಈ ಮಾಂಸವು ಬದುಕಿದ ಹಸುವನ್ನು 
ಕೊಂದದ್ದಲ್ಲ ಸಹಜವಾದ ಸಾವಿಗೊಳಗಾದ "ಗೋವನ್ನು ಅವರು ತಿನ್ನುತ್ತಿದ್ದರು.” ಅವರು 
ಇತರರು "ಬಳಸುತ್ತಿದ್ದ ಬಾವಿಯನ್ನು ಮುಟ್ಟು ಹಾಗಿರಲಿಲ್ಲ. “ವರು ಮುಟ್ಟದ “ಬಾವಿಯ ನೀರನ್ನು 
ಮೈಲಿಗೆಯೆಂದೂ' ಅಪವಿತವೆಂದೂ ಇತರರು ಭಾವಿಸುತ್ತಿದ್ದ ಸೂಚನೆಯು ವಚನದಲ್ಲಿದೆ. ೧೦8 
ಆದರೆ ಹೊಲೆಯರ ಉಪಯೋಗಕ್ಕೆ ಮಾತ್ರಕೆಲವು ಬಾವಿಗಳು ಮೀಸಲಾಗಿರುತ್ತಿದ್ದುವು. ಅವನ್ನು 
ಮಾತ್ರ ಅವರು ಬಳಸುತ್ತಿದ್ದುದು. ಹೊಲೆಯರ ಬಾವಿಯೆಂದು ಸೂಚಿಸುವುದಕ್ಕಾಗಿ ಬಾವಿಯ 
ಮೇಲೆ ಮೂಳೆಯ ತುಂಡೊಂದನ್ನು ಕಟ್ಟಿರುತ್ತಿದ್ದ ಪದ್ಧತಿಯಿತ್ತೆಂದು ತೋರುತ್ತದೆ.” ಚಂಡಾಲರ 
ಕೆಲಸವೆಂದರೆ ರಾಜನ ಆಜ್ಞೆಯಂತೆ ಮರಣಶಾಸನಕ್ಕೊಳಗಾದ ಅಪರಾಧಿಗಳನ್ನು ವಧಿಸುವುದು 
(ವೀರಬಾಹುಕನ ಆಳಾಗಿ ಸ್ಮಶಾನವನ್ನು ಕಾಯುತ್ತಿದ್ದ ಹರಿಶ್ಚಂದ್ರನನ್ನು ಮರಣದಂಡನೆಗೊಳಗಾದ 
ಚಂದ್ರಮತಿಯನ್ನು ವಧಿಸಲು ನಿಯಮಿಸುವ ಪ್ರಸಂಗವನ್ನಿಲ್ಲಿ ನೆನೆಸಿಕೊಳ್ಳಬಹುದು). ಬೆಳಗಿನ 
ಹೊತ್ತು ಊರಿನ ಕಸವನ್ನು ತೆಗೆದು ಸ್ವಚ್ಛ ಮಾಡುವುದು ಎಂದು ಧರ್ಮಸೂತ್ರಗಳಲ್ಲಿ 
ಹೇಳಿದೆ೧೭ ಹರಿಗೋಲು, ಚರ್ಮದ ಪಾದರಕ್ಷೆಗಳು, ಮಿಣಿ, ಬಾರುಕೋಲು, ಮೃದಂಗ, ನಗಾರಿ 
ಇತ್ಯಾದಿ ಚರ್ಮವಾದ್ಯಗಳು, ಎಣ್ಣೆ- ತುಪ್ಪಗಳನ್ನು ತುಂಬಲು ಉಪಯೋಗಿಸುತ್ತಿದ್ದ ಸಿದ್ದಲಿಕೆ- 
ಬುದ್ಧಲಿಕೆಗಳೆಂಬ ಚರ್ಮದ ಚೀಲಗಳು ಇವುಗಳನ್ನು ಹೊಲೆಯನು ತಯಾರಿಸುತ್ತಿದ್ದನೆಂದು 
ಅಂಬಿಗರ ಚೌಡಯ್ಯನ ವಚನವೊಂದು ವಿವರಿಸುತ್ತದೆ. ಗಂ ಅಲ್ಲದೆ ಊರಲ್ಲಿ ಡಂಗುರ "ಹೊಡೆದು 
ಆಜ್ಞೆಗಳನ್ನು ಸಾರುವ ಕೆಲಸವೂ ಹೊರೆಯನದಾಗಿತ್ತು ನಿರ ಅಂತ್ಯಜನ ವೇಷವನ್ನು 
ಕರ್ಣಪಾರ್ಯನ 'ಹರಿವಂಶಪುರಾಣ'ದಲ್ಲಿ ಈ ರೀತಿ ವರ್ಣಿಸಲಾಗಿದೆ: “ಪಗಲೊಳ್‌ ತಗುಳ್ಳ 
ಮಿಳಿಗಳನೊಗೆಯಲ್‌ ಸಂಬಳಿಗೆಗೋಲ ಕೆರ್ಪುಜಿ ಸಹಿತಂ ಪುಗುತರೆ.”955 


೧೧೧. R.Shama Sastri:Kautilya's Arthasastra, 0.೨೨೬ 

೧೧೨. “ಮಾರ ಮಸಣಿವಾಸಿಣಿ ಬೀರಂ ಮೈಲಾರನೆಂಬಿವರ 
ನೋಂಪಿಗಳೊಳ್‌। ಪಾರುವರ ಪೊಲೆಯರ್ಬಂದೋರಂತಿರೆ 
ಮುಟ್ಟಲಕ್ಕುವೆಂಬರ್ಪ್ಟಾರ್ವರ್‌।” (ಸಮಯ ಪ:೯.೯೫) 

೧೧೩. ಬಸವ ವ.೫೭೪: ಹು.೨೩೦:ಶಿವಶ ವ. ಪು.ರ೩೯೧ (ಕಾಳವ್ವೆ, ೨೧೭) 

೧೧೪.  ಉರಿಲಿಂ ಪೆ ವ.೧೨೧: ಪು.೧೩೧-೨ 

೧೧೫. ದೇವ ದಾ ವ. ೪೦: ಪು. ೧೪: ಮುಕ್ತಿ ಕಂ: ಪು. ೪೧ 

೧೧೬... “ಹೊಲೆಯರ ಬಾವಿಯಲೊಂದು ಎಲು ನಟ್ಟಿದಡೆ ಹೊಲೆ ಹೊಲೆಯಂಬುದೀ ಲೋಕವೆಲ್ಲ”- 
ದೇ.ದಾ.ವ (ಹಳ) ೪೭: ಪು.೪೩ 

೧೧೭. M.M.Patkar: ‘Professional castes in the Dharmasutras' (Dr.Mirashi 
Feliciation 31010110:0, ೨೨೯) 

೧೧೮. ಅಂಬಿಗ ಚೌ ವ (ಹಳ) ೧೪೫ 

೧೧೯. ಹರಿಕಾ ಸಂ: ೭.೪೯ 

೧೨೦. ಹರಿವಂ ಪು. ೮. ೪೬ 


೭೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಈ ರೀತಿ ಸಮಾಜದಲ್ಲಿ ಅತ್ಯಂತ ನಿಷ್ಕಷ್ಟರಾಗಿ ಬಾಳುತ್ತಿದ್ದ ಈ ದೌರ್ಭಾಗ್ಯ ಜೀವಿಗಳನ್ನು 
ಬಸವಣ್ಣ ಮುಂತಾದವರು ಮೇಲೆತ್ತಿ, ಅವರಿಗೂ ಒಂದು ಸ್ಥಾನಮಾನವುಂಟಾಗುವಂತೆ ಮಾಡಲು. 
ಪ್ರಯತ್ನಿಸಿದರು. 'ಕೂಲುವವನೇ ಮಾದಿಗ, ಹೊಲಸು. ತಿಂಬುವವನೇ ಹೊಲೆಯ” 
ನ ಮನೋಭಾವವನ್ನು ತಳೆದು ಇವರ ಸ್ಥಿತಿಯನ್ನು ಸುಧಾರಿಸಲು ಮಾಡಿದ 
ಪ್ರಯತ್ನದ ವಿಷಯವನ್ನು ಮುಂದ ಚರ್ಚಿಸಲಾಗಿದೆ. 


ಧಾರ್ಮಿಕ ಮತ್ತು ಸಾಮಾಜಿಕ ನಿಯಮಗಳನ್ನು ಉಲ್ಲಂಘಿಸಿದಾಗ ಆ ವ್ಯಕ್ತಿಯು ಯಾವ 
ಜಾತಿಗೆ ಸೇರಿರುತ್ತಾನೆಯೋ ಆ ಜಾತಿಯಿಂದ ಅವನನ್ನು "ಬಹಿಷ್ಕರಿಸುವ ಪದ್ಧತಿಯು ತುಂಬ 
ಪ್ರಾಚೀನವಾದುದು. ವಚನ ಕಾಲದಲ್ಲಿಯೂ ಈ ಪದ್ಧತಿಯು ಅಲ್ಪಸ್ವಲ್ಲವಾಗಿ ಯಾದರೂ 
ಇದ್ದಿರಬೇಕೆನಿಸುತ್ತದೆ. "ಆರು ಮುನಿದು ನಮ್ಮನೇನ ಮಾಡುವರು? ಊರು ಮುನಿದು 
ನಮ್ಮನೆಂತು ಮಾಡುವರು? ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ನಮ್ಮ ಸೊಣಗಂಗೆ 
ತಳಿಗೆಯನಿಕ್ಕಬೇಡ” ಎನ್ನುವ ಬಸವಣ್ಣನ ವಚನದಲ್ಲಿ" ವ್ಯಕ್ತಿಯನ್ನು ಬಹಿಷ್ಕರಿಸಿ ಊರಿಂದ 
ಹೊರದೂಡಿ, ಅವನ ಕುಟುಂಬದೊಡನೆ ವೈವಾಹಿಕ ಸಂಬಂಧವನ್ನು ನಿಲ್ಲಿಸುವ ಸೂಚನೆ 
ಯಿದ್ದಂತೆ ತೋರುತ್ತದೆ. ಆದರೆ ಇದರಿಂದ ಆಗಿನ ಸಮಾಜ ಬಸವಣ್ಣನಿಗೇ ಬಹಿಷ್ಕಾರವನ್ನು 
ಹಾಕಿ" ಪ್ರಾಣಹತ್ಯೆಯ ಬೆದರಿಕೆಯನ್ನೂ ಹಾಕಿದ್ದಿತೆಂಬ ಊಹೆ" ಮಾಡಲು ಆಧಾರವಿಲ್ಲ 
ವೆನ್ನಿಸುತ್ತದೆ. 'ಅಪರಾಧವೆಸಗಿದುದಕ್ಕಾಗಿ ವ್ಯಕ್ತಿಯೊಬ್ಬನಿಗೆ ಗ್ರಾಮಸಭೆಗಳು ವಿಧಿಸಿದ 
ಶಿಕ್ಷಗೊಳಗಾಗದೆ ತೀರ್ಪನ್ನು ಉಲ್ಲಂಘಿಸಿದವರನ್ನು ಊರಿನಿಂದ ಹೊರಗೆ ಹಾಕಿ ಅನ್ನ ನೀರು 
ಸಿಗದಂತೆ ಮಾಡುತ್ತಿದ್ದ ಉಲ್ಲೇಖಗಳು ಶಾಸನೋಕ್ತವಾಗಿವೆ. ೧೨೪ ಶೀಗೆ ಹಾಕಿದ ಟೂ ಷ್ಯಾರವು 
ಯಶಸ್ವಿಯಾಗಲು ಘೂರಿನ ಜನರಿಗೆ ಈ ವಿಚಾರವು ತಿಳಿಯಬೇಕಾಗಿದ್ದುದರಿಂದ ಡಂಗುರವನ್ನು 
ಹೊಯೆಸಿ ಅದನ್ನು ಊರಲ್ಲಿ ಸಾರಿಸುತ್ತಿದ್ದರು.””” 


ಸಮಾಜ ಸುಧಾರಣಾ ಕಾರ್ಯ 


ವಿವಿಧ ಜಾತಿಗಳು ಯಾವಾಗ ಮೂಡಿದುವೆಂಬುದನ್ನು ನಿಖರವಾಗಿ ಹೇಳುವುದು 
ಕಷ್ಟವಾದರೂ, ಒಮ್ಮೆ ಸೃಷ್ಟಿತವಾದ ಈ ಜಾತಿಗಳು ಕಾಲಕ್ರಮೇಣ ಸಂಖ್ಯೆಯಲ್ಲಿ ಹೆಚ್ಚಾಗುತ್ತಾ 
ಹೋದುದಲ್ಲದೆ, ವಿವಿಧ ಜಾತಿಗಳ ನಡುವಣ ಪರಸ್ಪರ ಸಂಬಂಧ-ಸಂಪರ್ಕಗಳು 
ಕಡಿಮೆಯಾಗುತ್ತ ಬಂದವು. ಹುಟ್ಟಿನಿಂದಲೇ ಜಾತಿಯು ನಿರ್ಧರಿತವಾಗುವುದು ನಿಯಮವೇ 
ಆಗಿಹೋಯಿತು. ಎಲ್ಲೋ ಕೆಲವೆಡೆಗಳಲ್ಲಿ ಮಾತ್ರವಿಶಾಲ ಮನೋಭಾವವನ್ನು ಪಡೆದ ಕೆಲವರು 
ಹುಟ್ಟಿಗಿಂತ ಗುಣಕ್ಕೇ ಹೆಚ್ಚು ಮಾನ್ಯತೆ ನೀಡಬೇಕೆಂಬುದನ್ನು ಹೇಳುತ್ತ ಬಂದಿದ್ದಾರೆ. ಹುಟ್ಟಿನಿಂದ 
ಒಬ್ಬನು ಬ್ರಾಹ್ಮಣನಾಗಲಾರ, ಬ್ರಾಹ್ಮಣನಿಗಿರಬೇಕಾದ ಗುಣಗಳು ಚಂಡಾಲನಲ್ಲಿದ್ದರೂ ಅವನನ್ನೇ 


೧೨೧. ಬಸವ ವ. ೫೯೦: ಪು. ೨೩೭ 

೧೨೨. ಬಸವ ವ. ೭೫೨ ಪು.೩೦೦ 

೧೨೩. ಮಲ್ಲನಗೌಡ ಪಾಟೀಲ : ಹೊಸಬೆಳಕು, ಪ.೮೮-೯ 

೧೨೪. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.೩೬೦ 
೧೨೫. ಶರಣ ಚ ಮಾ: ಪು.೭೪ (ಮೆಜ್‌ಮಿಂಡಯ್ಯ) 


ಸಾಮಾಜಿಕ ವ್ಯವಸ್ಥೆ ಜಿಷಿ 


ಬ್ರಾಹ್ಮಣನೆಂದು ತಿಳಿ ಶೂದ್ರನು ಬ್ರಾಹ್ಮಣನ ಗುಣಗಳನ್ನು ಪಡೆದಿದ್ದರೆ ಅವನು 
ಬ್ರಾಹ್ಮಣನಾಗುತ್ತಾನೆ ಅಲ್ಲದೆ ಬ್ರಾಹ್ಮಣನಲ್ಲಿರಬೇಕಾದ ಗುಣಗಳಿಲ್ಲದಿದ್ದರೆ ಅವನು ಶೂದನಿಗಿಂತ 
ಕೀಳಾಗುತ್ತಾನೆ' ಎಂದು ಭೀಷ್ಮನು. ಯುಧಿಷ್ಠಿರನಿಗೆ. ಉಪದೇಶಿಸುವ ಪ್ರಸಂಗವು 
ಮಹಾಭಾರತದಲ್ಲಿದೆ."" . ಇಂತಹ ಉದಾತ್ತವಾದ ಮಾತುಗಳು ಒಬ್ಬ ವ್ಯಕ್ತಿಯ 
ಮನೋವೈಶಾಲ್ಯವನ್ನು ಸೂಚಿಸಿದರೂ ಅದು ಸಾಮಾಜಿಕ ಮನೋಭಾವವಾಗಿ ಪರಿವರ್ಶಿತ 
ವಾಗಲಿಲ್ಲ. ಸಾಮಾಜಿಕ ಚಳುವಳಿಯ ಸ್ವರೂಪವನ್ನು ಪಡೆಯಲಿಲ್ಲ. ವೈದಿಕವಲ್ಲದ ಮತಗಳು 
ವರ್ಣಪದ್ಧತಿ, ಜಾತಿಪದ್ಭತಿಗಳ ನೈಷ್ಠುರ್ಯವನ್ನು ಬಂಡವಾಳವನ್ನಾಗಿ ಮಾಡಿಕೊಂಡು ತಮ್ಮ 
ತಮ್ಮ ಪ್ರಚಾರಕ್ಕೆ ಬಳಸಿಕೊಂಡವು. ಬುದ್ಧನೇನೋ ಬಹು ವ್ಯಾಪಕವಾದ ರೀತಿಯಲ್ಲಿ ಈ 
ತಾರತಮ್ಯವನ್ನು ತೊಡೆಯಲು ಪ್ರಯತ್ನಿಸಿದ್ದು ನಿಜವಾದರೂ, ಅವನ ಸುಧಾರಣೆ ಬಹುಕಾಲ 
ಉಳಿಯಲಿಲ್ಲ. ವಚನಗಳ ಕಾಲದ ಕರ್ನಾಟಕದಲ್ಲಿ ಪ್ರಬಲವಾಗಿದ್ದ ಮತಗಳ ಲ್ಲೊಂದಾದ 
ಜೈನಧರ್ಮವೂ ಇದನ್ನು ಖಂಡಿಸಿ ತಮ್ಮ ಮತಕ್ಕೆ ಸೇರಿದರೆ ಅನ್ಯತಃ ಕೀಳೆನಿಸಿಕೊ೦ಡ ವ್ಯಕ್ತಿಗೂ 
ಸಾಮಾಜಿಕ ಪ್ರತಿಷ್ಠೆಯು ಲಭಿಸುವುದೆಂದು ವಾದಿಸಿ ತಮ್ಮತ್ತ ಜನರನ್ನು ಸೆಳೆಯಲು ಪ್ರಯತ್ನಿಸಿತು. 
ಪೊಲೆಯಂ ಶ್ರಾವಕನಾದೊಡೆ ಪಲರೊಳವಂ ಮಾನ್ಯನಪೊಪರ್ನ್‌ ಎಂಬಂತಹ ಮಾತುಗಳು 
ಜೈನಧರ್ಮದ ಶ್ರೇಷ್ಠತೆಯನ್ನು ಸಾರುವ ಸಮಯ ಪರೀಕ್ಷೆಯಲ್ಲಿದೆ. (ಈಗಲೂ ಅಸ್ಪಶ್ಯರು 
ಅನ್ಯಮತವನ್ನು ಸೇರಿದರೆ ಅವರಿಗೆ ಒಂದು ಬಗೆಯ ಸ್ಥಾನಮಾನಗಳೊದಗುವುದನ್ನಿದರೊಂದಿಗೆ 
ಹೋಲಿಸಬಹುದು). ಆದರೆ ಜೈನರಲ್ಲಿಯೂ ವರ್ಣಪದ್ಧತಿ ಜಾತಿಪದ್ಧತಿಗಳು ಮುಂದುವರೆದು, 
ಈ ಧರ್ಮವೂ ಜಾತಿಪದ್ಧತಿಗೆ ಎರುದ್ಧವಾದ ಪ್ರಬಲ ಚಳುವಳಿಯಾಗಲಿಲ್ಲ. ವೈದಿಕ ಮತಕ್ಕೆ 
ವಿರುದ್ದವಾಗಿ ಅತ್ಯಂತ ಪ್ರಬಲ ಚಳುವಳಿಯನ್ನು ನಡೆಸಿದುದೆಂದರೆ ಲಿಂಗಾಯತ ಅಥವ 
ವೀರಶೈವ ಮತವೊಂದೆ.?೨5 


ಈ ಕಾಲದಲ್ಲಿ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರಗೊಳ್ಳಲು 
ಪ್ರಾಯಶಃ ಸಮಾಜದ ತೀವವಿರೋಧವಿರಲಿಲ್ಲ ಪಂಪನ ತಂದೆ ಬ್ರಾಹ್ಮಣನಾಗಿದ್ದವನು 
ಜೈನನಾದ. ಬ್ರಹ್ಮಶಿವ ಹಲವಾರು ಬಾರಿ ಮತಾಂತರಗೊಂಡನು. ಧರ್ಮಾಂತರಕ್ಕೆ ಆಗಿನ 
ಸಮಾಜವು ಎಂತಹ ಪ್ರತಿಕ್ರಿಯೆಯನ್ನು ತೋರಿಸಿತೆಂಬುದನ್ನು ನಿಖರವಾಗಿ ನಾವು ಹೇಳಲಾರೆವು. 
ಆದರೆ ಒಂದೇ ಧರ್ಮದಲ್ಲಿನ ನಾನಾಜಾತಿಗಳ ನಡುವಣ ಸಂಬಂಧವು ಮಾತ್ರಇರಲಿಲ್ಲ. ಇಂತಹ 
ಸನ್ನಿವೇಶದಲ್ಲಿ ಜನ್ಮತಾಳಿದ ಬಸವಾದಿ ಶಿವಶರಣರು ತಾರತಮ್ಯವಿಲ್ಲದ ಸಮಾಜವೊಂದನ್ನು 
ಕಲ್ಪಿಸಿಕೊಂಡು ಅದನ್ನು ವಾಸ್ತವವಾಗಿಸಲು ತಮಗಾಗುವಷ್ಟು ಪ್ರಯತ್ನಪಟ್ಟರು. 


ಬಸವಣ್ಣ ಈ ಚಳುವಳಿಯ ಪ್ರೇರಕ ಶಕ್ತಿಯಾದ. ಸಮಾಜದ ನಾನಾಅವಶ್ಯಕತೆಗಳನ್ನು 
ಪೂರೈಸಲು ಹಲವಾರು ವೃತ್ತಿಗಳನ್ನು ಜನರು ಅವಲಂಬಿಸಬೇಕಾಯಿತು. 5 ಈ ವೃತಿಭೇದವು 


೧೨೬. Jogiraj Basu: “Recognition of Merit in caste system in Ancient India’ (The 
Journal of Ganganath Jha Research Institute. XX VI, Pts.0-a ಕ8.೬೮೮-೯) 

೧೨೭. ಸಮಯ ಪ: ೨. ೪೧ 

೧೨೮. U.N.Ghoshal Studies in Indian History and Culture, ೧. ೫೧೪. 

೧೨೯. ಬಸವ ವ.೫೮೯: ಪು. ಪು. ೨೩೭ ("ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ 
ಸಾಲಿಗನಾದ, ವೇದವನೋದಿ ಹಾರುವನಾದ'). 


೭೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಸಾಮಾಜಿಕ ತಾರತಮ್ಯಗಳಿಗೆ ಕಾರಣವಾಗಬೇಕಾದುದಿಲ್ಲ. "ಕೊಲುವವನೇ ಮಾದಿಗ, ಹೊಸಲು 
ತಿಂಬುವನೇ ಹೊಲೆಯ ಎಂಬ ವ್ಯಕ್ತಿಯ ಗುಣ- ಕೃತ್ಯಗಳಿಗೆ ಪ್ರಾಮುಖ್ಯ ನೀಡಬೇಕೆಂದು 
ಶರಣರು ಘೋಷಿಸಿದರು. "ನೀಚಶ್ರೇಷ್ಠವೆಂಬೆರಡು ಕುಲವಲ್ಲದೆ ಹೊಲೆ ಹದಿನೆಂಟು ಜಾತಿ ಎಂಬ 
ಕುಲಎಲ್ಲ'”* ಎಂಬ ಅಭಿಪ್ರಾಯವನ್ನು ಮಂಡಿಸಿದರು. ಶಿವಭಕ್ತನು ಕೀಳು ಕುಲದಲ್ಲಿ 
ಹುಟ್ಟಿದ್ದರೂ ತನ್ನ ಜಾತಿಯ ಕೀಳ್ತನವನ್ನು ಮೀರಿ ಪೂಜ್ಯನಾಗುತ್ತಾನೆಂಬ ಭಾವನೆಯನ್ನವರು 
ತೋರ್ಪಡಿಸಿದರು. ವೀರಶೈವರಾದವರೆಲ್ಲರೂ ಸಮಾನರು ಎಂದು ಅವರು ಬೋಧಿಸಿದರು. 
"ಅಂಗದ ಮೇಲೆ ಶಿವಲಿರಗವಿದ್ದ ಶ್ರಪಚನಾದಡೆಯೂ ಆತನೆ ಸದ್ದಾಹ್ಮಣ"” ಎಂದು 
ಸಾರಿದರು. ಈ ರೀತಿ ಉಪದೇಶ ಮಾಡಿ ತಮ್ಮ ಪಾಡಿಗೆ ತಾಎದ್ದಿದ್ದರೆ ಚಳುವಳಿಯು 
ಪರಿಣಾಮಕಾರಿಯಾಗುತ್ತಿರಲಿಲ್ಲ. ತಾವು ಹೇಳಿದುದನ್ನು ಮಾಡಿ ತೋರಿಸಿದರು. “ಸೆಟ್ಟಿಯೆಂಬೆನೆ 
ಸಿರಿಯಾಳನ? ಮಡಿವಾಳನೆಂಬೆನೆ ಮಾಚಯ್ಯನ? ಡೋಹರನಂಬೆನೆ ಕಕ್ಕಯ್ಯನ? 
ಮಾದಾರನೆಂಬೆನೆ ಚನ್ನಯ್ಯನ? ಆನು ಹಾರುವನೆಂದಡೆ ಕೂಡಲಸಂಗಮದೇವ 
ನಗುವನಯ್ಯ” ಎಂದು ಹೇಳಿವ ಬಸವಣ್ಣ ಹುಟ್ಟಿನಿಂದಲೇ ತಾನು ಶ್ರೇಷ್ಠನೆಂದು 
ಬಗೆಯುವುದಾದರೆ ಅದು ಹಾಸ್ಕಾಸ್ತದವೆಂದು ಭಾವಿಸಿದ. ಹೀಗೆ ಘೋಷಿಸಿಕೊಳ್ಳುವುದಲ್ಲದೆ, 
ಹರಿಹರನು ಹೇಳುವುದನ್ನು ನಂಬಬಹುದಾದರೆ, ಸ೦ಬೋಳಿ ನಾಗಿದೇವನೆಂಬ ಶ್ವಪಚ ಕುಲದ 
ಮಾಹೇಶ್ಚರನ ಮನೆಯಲ್ಲಿ ಪ್ರಸಾದವನ್ನು ತಾನು ಸ್ತೀಕರಿಸಿದುದರಿ೦ಂದ ದೊರೆಯು ಮುಳಿಯಲು 
ಅವನ ಶ್ರೇಷ್ಠತೆಯನ್ನು ತೋರಿಸಿದ” (ಇಲ್ಲಿ ಸಂಬೋಳಿ ನಾಗಿದೇವನ ಕಾಲಿನಿಂದ ಹಾಲು 
ಸುರಿಸುವ ಪವಾಡವನ್ನು ಬಸವಣ್ಣನು ಮಾಡುತ್ತಾನೆಂದು ಹರಿಹರನು ವರ್ಣಿಸಿದರೂ, ನಮಗೆ 
ಅದರ ಹಿಂದಿನ ಸಾಂಕೇತಿಕ ಅರ್ಥವೇ ಮುಖ್ಯ). ಬರಬರುತ್ತ ಈ ಭಾವನೆಯು “ಅಂಗದ 
ಮೇಲೆ ಲಿಂಗವುಳ್ಳವರೆಲ್ಲರೂ ಆಚಾರವುಳ್ಳವರೆಂಬೆನಯ್ಯ””” ಎಂಬ ಅಭಿಮಾನದ ಮಾತಾಗಿ 
ಪರಿಣಮಿಸಿತು. ಕೆಲವೇಳೆ, ಒಂದು ನೆಲೆಯಲ್ಲಿ, ಇತರರನ್ನು ಕೀಳೆಂದು ಭಾವಿಸುವುದೆ ತಮ್ಮ 
ಸಮಾನ ಮನೋಭಾವವನ್ನು" ತೋರ್ಪಡಿಸಿಕೊಳ್ಳುವ ಮಾರ್ಗವೆಂದೂ ಭಾವಿಸಿದರು. 
ವೀರಶೈವರಲ್ಲಿ ಕುಲವನ್ನರಸ ಬಾರದೆಂದು ಶರಣರು ಪ್ರಚಾರ ಮಾಡಿದರು.” "ಆವ 
ಜಾತಿಯಲ್ಲಾದರೂ ಆಗಲಿ, ಪುರಾತನರ ಚಾರಿತ್ರದಲ್ಲಿ ನಡೆದು ಗುರುಲಿಂಗಜಂಗಮಕ್ಕೆ 
ಅರ್ಥಪ್ರಾಣಾಭಿಮಾನವಂ ಕೊಟ್ಟು ಅಹಂಕಾರವಳಿದಂಥಾ ಪುರಾತನರ ಬಾಯ ತಂಬುಲವ 


೧೩೦. ಬಸವ ವ. ೫೯೦: ಪು. ೨೩೭ 

೧೩೧. ಸರ್ವಪು ವ. ೫೫೫ (ಮಾದರ ಚೆನ್ನಯ್ಯ) 

೧೩೨. ಚನ್ನಬ ವ. ೧೩೭: ಪು. ೬೧ 

೧೩೩. ಬಸವ ವ. ೩೪೪ : ಪು. ೧೩೬ 

೧೩೪. ಬಸವ ರಗಳೆ: ಪು. ೬೭-೯ 

೧೩೫. ಕವಿವಿ ಹಸ್ತಪ್ರತಿ ೩೫೭. ವ. ೨೪ (ಅಮುಗೇಶ್ವರಾಂಕಿತ ವಚನ) 

೧೩೬. ಶಿವಶ ವ: ಪು. ೩೯೧ (ಕಾಳವೈ, ೨೧೬) “ಶಿವಭಕ್ತ ಹೊತ್ತರೆಂದು ಗುರುಲಿಂಗಜಂಗಮಕ್ಕೆ 
ಶರಣೆನ್ನದ ಮುನ್ನ ಒಂಟಿ ಬ್ರಾಹ್ಮಣನ ಕಂಡು ಶರಣಾರ್ಥಿ ಎಂದಡೆ ಎಂಬತ್ತು ನಾಲ್ಕು ಲಕ್ಷ 
ಯೋನಿಯಲ್ಲಿ ಹಂದಿ ಬಸುಲಲ್ಲಿ ಬಪ್ಪುದು ತಪ್ಪದು ಕಾಣಾ” 

೧೩೭. ಬಸವ ವ. ೧೩೮ : ಪು. ೬೨ (ಲಿಂಗದೇವನ ಪೂಜಿಸಿ ಕುಲವರಅಸುವರೆ9?) 


ಸಾಮಾಜಿಕ ವ್ಯವಸ್ಥೆ 1೭೯ 


ಮೆಲುವೆ' ಎಂದು ವಿನಯವನ್ನು ಪ್ರಕಟಿಸಿದ ಶರಣರು ತಮ್ಮ ಹಿಂಬಾಲಕರಿಗೆ 
`ದಾಸೀಪುತ್ರನಾಗಲೀ ವೇಶ್ಯಾಪುತ್ರರಾಗಲೀ ಶಿವದೀಕ್ಷೆಯಾದ ಬಳಿಕ ಸಾಕ್ಟಾತು ಶಿವನೆಂದು 
ವಂದಿಸಿ, ಪೂಜಿಸಿ, ಪಾದೋದಕ ಪ್ರಸಾದವ ಕೊಂಬುದೇ ಯೋಗ್ಯ, ಹೀಗಲ್ಲದೆ ಉದಾಸೀನವ 
ಮಾಡಿ ಬಂದವರಿಗೆ ಪಂಚಮಹಾ ಪಾತಕ” ಎಂದು ಎಚ್ಚರಿಸಿದರು. 


ಈ ರೀತಿ ಶಿವದೀಕ್ಷೆಯನ್ನು ಪಡೆದವರಲ್ಲಿ ಯಾವುದೇ ಬಗೆಯ ತಾರತಮ್ಯವನ್ನು ತೋರಿಸದೆ 
ಸತ್ಕರಿಸಬೇಕು, ಗುಣಕ್ಕೆ ಮರ್ಯಾದೆಯು ಸಲ್ಲಬೇಕೇ ಹೊರತು ಹುಟ್ಟಿಗಲ್ಲ ಎಂದು ಶರಣರು 
ಆಶಿಸಿದರು. ಬಸ ಸವಣ್ಣ ಕಟ್ಟಲೆಳಸಿದ ಸಮಾಜದಲ್ಲಿ ಭಕ್ತಿ- ಭವಿಗಳೆಂದು "ಸಮಾಜವು ಎರಡು 
ಭಾಗವಾಗಿ. ಭಕ್ತರಲ್ಲಿ ಜಾತಿಯನ್ನು ಪಡೆದ ಸಂಸಾರಿಗಳು ಮತ್ತು ಜಾತಿರಹಿತವಾದ ವಿರಕ್ತರು 
ಎಂಬ ಪಂಗಡೆಗಳಿದ್ದುವೆಂದು ಕಪಟರಾಳರು ಹೇಳುತ್ತಾರೆ.” “ವಿಪ್ರ ಮೊದಲು ಅಂತ್ಯಜ 
ಕಡೆಯಾಗಿ ಭವಿಯಾದವರನೆಲ್ಲರನೊಂದೆ ಎಂಬೆ” ಎನ್ನುವಂತಹ ಮಾತುಗಳಲ್ಲಿ ಭವಿಗಳನ್ನು 
ಒಂದು ಗುಂಪೆಂದೂ, ಭಕ್ತರನ್ನು ಮತ್ತೊಂದು ವರ್ಗವೆಂದು ಬಸವಣ್ಣನ ಭಾವನೆಯು 
ವ್ಯಕ್ತವಾಗಿದೆಯಾದರೂ ಜಾತಿ ಪಡೆದ ಸಂಸಾರಿಗಳು, ಜಾತಿರಹಿತ ವಿರಕ್ತರೆಂದು 
ವರ್ಗೀಕರಿಸಿದುದಕ್ಕೆ ಬಸವಣ್ಣನ ವಚನಗಳಲ್ಲಿ ಆಧಾರವಿಲ್ಲ. ಒಂದೆಡೆ 
ಎಂ.ಆರ್‌.ಶ್ರೀನಿವಾಸಮೂರ್ತಿಯವರು ವಚನಗಳ ಮಾತುಗಳನ್ನಾಧರಿಸಿ, “ವಚನ ಧರ್ಮದ 
ಸಮಾಜ ಹೀಗೆ ಒಂದು ರೀತಿಯಲ್ಲಿ ಸಹಕಾರ ಸಂಘ, ಮತ್ತೊಂದು ರೀತಿಯಲ್ಲಿ ಸಮತಾವಾದ 
ರಾಷ್ಟ ಮಗುದೊಂದು ರೀತಿಯಲ್ಲಿ ಮುಂದುವರೆಯುವ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅನ್ಯರ 
ಆಘಾತಗಳಿಗೆ ಕುಸಿದು ಬೀಳದಂತೆ ರಕ್ಷಣೆಯ ಕೋಟಿಗಳನ್ನು ರಚಿಸಿಕೊಂಡು. ತಾವೇ 'ದಿಕ್ರಮಣಕ್ಕೆ 
ಹೊರಡುವ ಐಕ್ಕಮತ್ಯದ ಪುಷ್ಪ ಬಲಿಷ್ಠ ಯೋಧ ಜನಾಂಗ" ೨ ಎಂದು ಮಾಡಿದ ವರ್ಣನೆ 
ಹಿರಿಯ ಶರಣರ Ra ಶರಣರಲ್ಲಿ ಸಮಾಜ ಸುಧಾರಣೆಗಿಂತ ಧರ್ಮ ಸಂಘಟನೆಯೇ 
ಮುಂಬದಿಯಲ್ಲಿದ್ದಿತೆಂಬುದನ್ನು ಮರೆಯಬಾರದು. ಒಂದೆಡೆ ವೀರಶೈವದ ಪ್ರಚಾರವನ್ನು 
ಕೈಗೊಂಡ ಶರಣರ, ಮತ್ತೊಂದೆಡೆ ಹಾಗೆ ವೀರಶೈವಕ್ಕೆ ಬಂದವರಲ್ಲಿ ಸಮಾನತೆಯನ್ನು 
ಸ್ಥಾಪಿಸಲು ಪ್ರಯತ್ನಿಸಿದರೇ ಹೊರತು ಎಲ್ಲ ಧರ್ಮಗಳ-ಎಲ್ಲ ಪಂಥಗಳನ್ನೊಳಗೊಂಡ ವಿಶಾಲ 
ಸಮಾಜದ ಸುಧಾರಣೆ ಅವರ ಆದರ್ಶವಾಗಿರಲಿಲ್ಲ. ಈ ಮಿತಿಯಲ್ಲಿಯೂ ಅವರ ಸುಧಾರಕ 
ಕಾರ್ಯಗಳು ಅವರ ಕಾಲದಲ್ಲಿಯಷ್ಟೇ ಸಾಕಷ್ಟು ಪ್ರಭಾವಶಾಲಿಯಾಗಿದ್ದಿರಬೇಕು, ಜನರು ಈ 
ಆದರ್ಶವನ್ನು ಹಿಂಬಾಲಿಸಲು ಪ್ರಯತ್ನಿಸಿರಬೇಕು.. ಆದರೂ, ಎಂ.ಆರ್‌.ಶ್ರೀಯವರೇ 
ಸುಂದರವಾಗಿ "ನಮ್ಮ ಸಮಾಜವು ಹಿಮಾಚಲದಂತೆ ಸ್ವಲ್ಲ ಕರಗಬಹುದಾದರೂ 
ಚಲಿಸುವುದಿಲ್ಲ” ್‌* 


೧೩೮. ಅಲ್ಲಮ ವ. ೭೩೩: ಪು-೧೬೨ 

೧೩೯. ಬಸವ ವ. ೧೨೧೦: ಪು. ೫೦೦ 

೧೪೦. ಕಪಟರಾಳ ಕೃಷ್ಣರಾವ್‌ : 'ಮಹಾನುಭಾವಪಂಥ ಮತ್ತು ಶಿವಾನುಭವ ಪಂಥಗಳ ಹಿನ್ನೆಲೆ” 
(ಕರ್ನಾಟಕ ಸಂಸ್ಕೃತಿಯ ಸಂಶೋಧನೆ, ಪು. ೭೯) 

೧೪೧. ಬಸವ ವ. ೭೧೦: ಷು. ೨೮೪ 

೧೪೨. ಎಂ.ಆರ್‌.ಶ್ರೀ ವಚನ ಧರ್ಮಸಾರ, ಪು. ೨೧೬ 

೧೪೩. ಅದೇ, ಪು. ೮೩ 


೮೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಶರಣರ ಪ್ರಭಾವಪೂರ್ಣವಾದ, ತೇಜಸ್ವಿಯಾದ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಸಾಕಷ್ಟು 
ಮಂದಿ ವೀರಶೈವನ್ನವಲಂಬಿಸಿದರು; ತಮ್ಮ ಹಿಂದಿನ ಧರ್ಮ-ಪಂಥಗಳನ್ನು ತೊರೆದು 
ವೀರಶೈವಕ್ಕೆ ಮತಾಂತರಗೊಂಡರು. ಆದರೆ ದೀಕ್ಷೆಯನ್ನು ಪಡೆದ ವೀರಶೈವರಲ್ಲಿಯೇ ಅವರ 
ದೀಕ್ಷಾಪೂರ್ವ ಸಾಮಾಜಿಕ ಸ್ಥಾನಮಾನಗಳು ಕೆಲಸ ಮಾಡಲಾರಂಭಿಸಿದುವು. ಹೀಗಾಗಿ 
ವೀರಶೈವರಾದವರು ತಮ್ಮಲ್ಲಿಯೇ ಮೇಲು-ಕೀಳು ಮನೋಭಾವವನ್ನು ವ್ಯಕ್ತಪಡಿಸುತ್ತಿದ್ದುದರ 
ಸೂಚನೆ ಈ ಕಾಲದ ವಚನಗಳಲ್ಲಿಯೇ ಇದೆ. “ಕುಲಹೀನ ಶಿಷ್ಯಂಗೆ ಅನುಗ್ರಹವ ಕೊಟ್ಟು... ಆ 
ಗುರು ಬಂದು ಆ ಘನ ಮನೆಯ ಹೊಗಲೊಲ್ಲದೆ ಅಕ್ಕಿ ತುಪ್ಪವನ್ನೀಸಿಕೊಂಡುಂಬ 
ಭವಗೇಡಿಗಿನ್ನೇವೆನಯ್ಯಾ””್‌್‌ “ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ, ತಿರುಗಿ ಅವನ 
ಮನೆಯಲ್ಲಿ ಉಣ್ಣಬಾರದೆಂದು, ಅಕ್ಕಿ ಕಣಕವ ತಕ್ಕೊಂಡು ಹೋಗುವ ಗುರುವನು ಕಂಡರೆ ಕೆಡವಿ 
ಮೂಗನೆ ಕೊಯ್ದು ಇಟ್ಟಂಗಿಯ ಕಲ್ಲಲೆ ತಿಕ್ಕಿ ಮೇಲೆ ಲಿಂಬಿಯ ಹುಳಿಯನೆ ಹಿಂಡಿ ಪಡುವ 
ಗಾಳಿಗೆ ಹಿಡಿ? “ನರದೇಹವ ತೊಟ್ಟು ತಾ ಗುರುವೆಂದು ಇದಿರಿಗೆ ಇಷ್ಟವ ಕೊಟ್ಟು ಅವರ 
ಮನೆಯಲ್ಲಿ ಒಲ್ಲದೆ ಅಕ್ಕಿ ತುಪ್ಪವನೀಸಿಕೊ೦ಡು ಅಟ್ಟುಕೊ೦ಡು ಉಂಬ ಮಿಟ್ಟಿಯ ಭಂಡರ 
ಕೈಯಲ್ಲಿ ಕಟ್ಟಿಸಿಕೊಂಡ ಲಿಂಗ ದೃಷ್ಟದಿ ಶ್ರವಕಾಯ”* ಇತ್ಯಾದಿ ಮಾತುಗಳಲ್ಲಿ ವಚನಕಾರರು 
ವೀರಶೈವರಲ್ಲಿಯೇ ತರತಮಭಾವನೆಯನ್ನು ಮಾಡುವವವರನ್ನು ಕಟುವಾಗಿ ಖಂಡಿಸಿದ್ದಾರೆ.” 
ಎಂದರೆ ಕೆಲವರಾದರೂ ಇತರ ಜಾತಿಗಳಿಂದ ಮತಾಂತರಗೊಂಡ ವೀರಶೈವರನ್ನು ತಮ್ಮ 
ಸಮಾನರೆಂದು ಭಾವಿಸಲು ತಯಾರಾಗಿರಲಿಲ್ಲ. ಅದಲ್ಲದೆ ಧರ್ಮವು ಬದಲಾವಣೆಯಾದರೂ 
ದೀಕ್ಷೆ ಪಡೆದವರ ಜಾತಿಯು ಹಾಗೆಯೇ ಉಳಿಯುವ ಪರಿಸ್ಥಿತಿಯು ಲಿಂಗಾಯತದಲ್ಲಿಯೂ 
ಸ್ವಲ್ಪಮಟ್ಟಿಗೆ ಮುಂದುವರೆಯಿತು. “ವಶಿಷ್ಟ ಗೋತ್ರದಲ್ಲಿ ಹುಟ್ಟಿದವನು ವಶಿಷ್ಠಗೋತ್ತನೆಂಬಂತೆ... 


೧೪೪. ಗಣಭಾ ರಮಾ : ಪು. ೧೪೯ 

೧೪೫. ಅಂ.ಚೌ.ವ. ೪೪ : ಪು. ೧೪ 

೧೪೬. ಬಿಬ್ಬಿ ಬಾ ಮೆರೆ ವ: ಪು. ೫೩ (ಮೆರೆ ಮಿಂಡಯ್ಯ ೩೬) 

೧೪೭. ವೀರಶೈವಕ್ಕೆ ಮತಾ೦ತರಗೊಳ್ಳಬಯಸುವ ವ್ಯಕ್ತಿಗಳ ಜಾತಿಯನ್ನು ಎಂದರೆ ಅವರ ಹಿನ್ನೆಲೆಯನ್ನು 
ಗಮನಿಸಿ, ಅವರ ನಡತೆಯನ್ನು ಪರೀಕ್ಷಿಸಿಯೇ ದೀಕ್ಷೆಯನ್ನು ನೀಡಬೇಕೆಂದು ಕೆಲವು ವಚನಕಾರರು 
ಭಾವಿಸುತ್ತಾರೆ. ನೋಡಿ: 

“ಶ್ರೀಗುರುವಾದಾತನು ಸಕಲಾಗಮಂಗಳ ಹೃದಯವನಣೆದು 

ತನ್ನ ತಾನಣೌದು ಸರ್ವಾಚಾರ ತನ್ನಲ್ಲಿ ನೆಲೆಗೊಂಡು, 

ಉಪದೇಶವ ಮಾಡುವ ಪರಿಯೆಂತೆಂದಡೆ: 

ಬ್ರಾಹ್ಮಣನ ಮೂಜುವರುಷ ನೋಡಬೇಕು; 

ಕ್ಷತ್ರಿಯನ ಆಜುವರುಷ ನೋಡಬೇಕು; 

ವೈಶ್ಯನ ಒಂಭತ್ತು ವರ್ಷ ನೋಬೇಕು; ಶೂದ್ರನ 

ಹನ್ನೆರಡು ವರ್ಷ ನೋಡಬೇಕು; ನೋಡಿದಲ್ಲದೆ 

ದೀಕ್ಷೆಯ ಕೊಡಲಾಗದು.” 

(ಚನ್ನ ಬ. ವ. ೬೫೧: ಪು. ೩೦೭) ಹೀಗೆ ಪರೀಕ್ಷಿಸಿ ದೀಕ್ಷೆಯನ್ನು ಕೊಡುವುದರಿಂದ ವೀರಶೈವರಲ್ಲಿ 
ಶ್ರೇಷ್ಠ ವ್ಯಕ್ತಿಗಳೇ ಸೇರಿದರೆ, ಅದರ ಸಂಘಟನೆಯು ಸುಲಭವಾಗಿ, ತಮ್ಮ ಕಲ್ಪನೆಯನ್ನು 
ವಾಸ್ತವವಾಗಿಸಬಹುದೆಂಬ ಭಾವನೆಯಿದ್ದಂತಿದೆ. 


ಸಾಮಾಜಿಕ ವ್ಯವಸ್ಥೆ / ೮೧ 


ಕಾಶ್ಯಪಗೋತ್ರದಲ್ಲಿ ಹುಟ್ಟಿದವನು ಕಾಶ್ಯಪಗೋತ್ರದವನೆಂಬಂತೆ... ಆ ಪರಿ ಬ್ರಾಹ್ಮಣನ ಮಗ 
ಬ್ರಾಹ್ಮಣನು, ಕ್ಷತ್ರಿಯ ಮಗ ಕ್ಷತ್ರಿಯನು, ವೈಶ್ಯನ ಮಗ ವೈಶ್ಯನು, ಶೂದ್ರನ ಮಗ ಶೂದ್ರನು, ಆ 
ಪರಿ ತಪ್ಪದು” ಎಂಬ “ವಚನದಲ್ಲಿ | ರಾಜರೂ ಜಾತಿಯು ಹಾಗೆಯೇ 
ಉಳಿಯುವುದೆಂಬ ಭಾವನೆಯಿದೆ ಆದರೆ ಈ ಭಾವನೆಯು ಆ ಕಾಲದ ಭೋರ್ಗರೆವ 
ಕ್ರಾಂತಿಯಲ್ಲಿ ಕ್ಷೀಣವಾಗಿ ಹೋಯಿತು. 


ಮತ್ತೆ ಕೆಲವರು ವೀರಶೈವರಲ್ಲಿ ಆಹಾರವನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ 
ಮನೋವೈಶಾಲ್ಯವನ್ನು ತೋರಿ ಮಡಿ-ಮೈಲಿಗೆಯನ್ನು ಆಚರಿಸದ್ದರೂ ವೈವಾಹಿಕ 
ಸಂಬಂಧವನ್ನು ಬೆಳೆಸುವ ವಿಚಾರದಲ್ಲಿ ಮಾತ್ರ ಕಟ್ಟುನಿಟ್ಟಾಗಿದ್ದರು. "ಉ೦ಬುದು ಉಡುವುದು 
ಶಿವಾಚಾರ, ಕೊಂಬುದು ಕೊಡುವುದು ಕುಲಾಚಾರ””” ಎಂಬುದು ಆ ಕಾಲದಲ್ಲಿ ಒಂದು 
ಗಾದೆಯಂತೆ ಪ್ರಚಲಿತವಾಗಿತ್ತು... ತಮ್ಮ ಧಾರ್ಮಿಕ ನಾಯಕರೆಲ್ಲರೂ ವೀರಶೈವರೆಲ್ಲ 
ಸಮಾನರೆಂದು ಸಾರುತ್ತಿದ್ದರೂ, ಒಂದು ರೀತಿ ಆ ತತ್ವವನ್ನೊಪ್ಪಿಕೊಂಡು ವೀರಶೈವಕ್ಕೆ 
ಸೇರಿದ್ದರೂ, ವೈವಾಹಿಕ ಸಂಬಂಧಕ್ಕೆ ಮಾತ್ರ ಜನರು ಹಿಂಜರಿಯುತ್ತಿದ್ದರು. ಬಸವಣ್ಣನೂ ಈ 
ಮನೋಭಾವವನ್ನು ಖಂಡಿಸಿ ಮಾತನಾಡುತ್ತಾನೆ: “ಉಂಬಲ್ಲಿ ಉಡುವಲ್ಲಿ ಕ್ರೀಯಳಿಯಿತ್ತೆಂಬರು; 
ಕೊಂಬಲ್ಲಿ ಕೊಡುವಲ್ಲಿ ಕುಲವನಅಸುವರು. ಎಂತಯ್ಯಾ ಅವರ ಭಕ್ತರೆಂಬೆ? ಎಂತಯ್ಯಾ ಅವರ 
ಯುಕ್ತರೆಂಬೆ9””೫೦ ಬಸವಣ್ಣನು ಕಟ್ಟಲೆಳಸಿದ ಸಮಾಜದಲ್ಲಿ ಜಾತಿಯುಕ್ತರಾದ ಸ ಸಂಸಾರಿಗಳಿದ್ದರು 
ಎಂದು ವಾದಿಸುತ್ತ ಕಪಟರಾಳ ಕೃಷ್ಣರಾಯರು ಮೇಲಿನ ಬಸವಣ್ಣನ `ವಚನದಲ್ಲಿನ “ಕೊಂಬಲ್ಲಿ 
ಕೊಡುವಲ್ಲಿ' ಎಂಬ ಮಾತು ದಾನ ಪ್ರತಿಗ್ರಹವನ್ನು ಸೂಚಿಸುತ್ತದೆಯೇ ಹೊರತು, ಹೆಣ್ಣನ್ನು 
ಕೊಡುವುದು ತರುವುದನ್ನು ಸೂಚಿಸುವುದಿಲ್ಲವೆಂದು ಅಭಿಪ್ರಾಯಪಡುತ್ತಾರೆ. ಆದರೆ ಈ 
ಮಾತು ಹೆಣ್ಣು ಕೊಡುವುದು ತರುವುದನ್ನು ಸೂಚಿಸುವುದೇ ವಿನಾದಾನ- ಪ್ರತಿಗ್ರಹವನ್ನಲ್ಲ: ಇಂಥ 
ರಕ್ತಸಂಬಂಧವನ್ನು ಅದು ಸೂಚಿಸದಿದ್ದರೆ ಜನರು ಅಷ್ಟರಮಟ್ಟಿಗೆ ಕಠಿಣವಾಗಿ ನಿಯಮಪಾಲನೆ 
ಮಾಡುತ್ತಿರಲಿಲ್ಲ. ನಾಣ್ಣುಡಿಯಾಗುವಷ್ಟರಮಟ್ಟಿಗೆ ಅದು ಸಾಮಾಜಿಕ ಮನೋಭಾವವಾಗಿ 
ಮಾರ್ಪಡುತ್ತಲೂ ಇರಲಿಲ್ಲ. "ಕೊಡುವುದು ತರುವುದು' ಎ೦ಬ ನುಡಿಗಟ್ಟು ಈಗಲೂ ವೈವಾಹಿಕ 
ಸಂಬಂಧವನ್ನು ಬೆಳೆಸುವುದೆಂಬ ಅರ್ಥದಲ್ಲಿಯೇ ಕನ್ನಡದಲ್ಲಿ ಬಳಕೆಯಾಗುತ್ತಿರುವುದನ್ನು 
ಗಮನಿಸಬಹುದು. ಈ ರೀತಿ ಆ ಕಾಲದ ವೀರಶೈವರು ಶಿವಶರಣರು ಯೋಚಿಸಿದ ವಿವೇಕದಿಂದ 


೧೪೮. ಉರಿಲಿಂ ಪೆ ವ ೧೨೦: ಹು. ೧೨೯.ಮಾದಾರ ಚೆನ್ನಯ್ಯನ ಈ ವಚನವನ್ನು ನೋಡಿ: "`ವೇದಶಾಸ್ತಕ್ಕೆ 
ಹಾರುವನಾಗಿ, ವೀರವಿತರಣಕ್ಕೆ ಕ್ಷತ್ರಿಯನಾಗಿ, ಸರ್ವರನಾರೈದು ನೋಡುಲ್ಲಿ ವೈಶ್ಯನಾಗಿ, 
ವ್ಯಾಪಾರದೊಳಗಾಗಿ, ಕೃಷಿಯ ಮಾಡುವುದಕ್ಕೆ ಶೂದನಾಗಿ, ಇಂತೀ ನಾಲ್ಕು ಆತಿ 
ಗೋತ್ರದೊಳಗಾದ ನೀಚ ಶ್ರೇಷ್ಠವೆಂಬೆರಡು ಕುಲವಲ್ಲದೆ ಹೊಲೆ ಹದಿನೆಂಟು ಜಾತಿ ಎಂಬ ಕುಲವಿಲ್ಲ” 
(ಗಣವ ಮಂ: ಪು. ೫೭) ಇಲ್ಲಿ ವಚನಕಾರನು ಸಾಂಪ್ರದಾಯಿಕ ವಾದ ನಾಲ್ಕು ವರ್ಣಗಳನ್ನು 
ಒಪ್ಪುತ್ತಿದ್ದರೂ, "ಹೊಲೆ ಹದಿನೆಂಟು ಜಾತಿ'ಗಳನ್ನು ಮಾತ್ರ ಅಲ್ಲಗಳೆಯುತ್ತಿದ್ದಾನೆ. 

೧೪೯. ಚನ್ನ ಬ ವ ೪೧೧: ಪಂ.೧೮೮ 

೧೫೦. ಬಸವ ವ. ೬೨೭. ಮ. ೨೫೨ 

೧೫೧. ಕಪಟರಾಳ ಕೃಷ್ಣರಾವ್‌: “ಮಹಾನುಭಾವ ಪಂಥ ಮತ್ತು ಶಿವಾನುಭಾವ ಪಂಥಗಳ ಹಿನ್ನೆಲೆ' 

(ಕರ್ನಾಟಕ ಸಂಸ್ಕೃತಿಯ ಸಂಶೋಧನೆ, ಪು. ೭೫) 


೮೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕೂಡಿದುದೂ ವಾಸ್ತವವೂ ಸಮಾನತೆಯನ್ನು ಬೋಧಿಸುವಂಥದೂ ಆದುದರೆಡೆಗೆ ಸಾಮಾಜಿಕ 
ಪರಿವರ್ತನೆಯನ್ನುಂಟು ಮಾಡುವ ಪ್ರಯತ್ನವು ವರ್ಚಸ್ಸಿಗಳಾದ ಅವರ ಜೀವಿತ ಕಾಲದಲ್ಲಿ 
ಸಾಕಷ್ಟು ಯಶಸ್ವಿಯೆನಿಸಿದರೂ, ಅವರ ಅನುಯಾಯಿಗಳಲ್ಲಿ ರೂಢಮೂಲವಾಗಿದ್ದ 
ಸಾಂಪ್ರದಾಯಿಕ ಆಲೋಚನಾರೀತಿಯು ಸಂಪೂರ್ಣವಾಗಿ ಬದಲಾಯಿಸದೆ ಇದ್ದುದರಿಂದ 
ಆಗಲೂ ತಾರತಮ್ಯವು ಇಣುಕಿ ಹಾಕಿತು; ಈ ಮನೋಭಾವವೇ ಮುಂದೆ ವೀರಶೈವದಲ್ಲಿಯೂ 
ಅನೇಕ ಒಳಪಂಗಡಗಳಾಗಲು ಕಾರಣವಾಯಿತು. 


ಜಂಗಮ ವರ್ಗ 


ವೀರಶೈವರ ವಿಶೇಷ ಗೌರವಕ್ಕೆ ಪಾತ್ರವಾದುದು ಜಂಗಮ ವರ್ಗ. "ಜಂಗಮವೆ ಲಿಂಗವೆನಗೆ, 
ಜಂಗಮವೆ ಪ್ರಾಣವೆನಗೆ””*೨ ಎನ್ನುತ್ತಿದ್ದೆ ಬಸವಣ್ಣನು ಪ್ರತಿಕ್ಷಣವೂ ಜ೦ಗಮರನ್ನು ಎದುರು 
ನೋಡುತ್ತಿದ್ದ? “ವ್ರತನೇಮ ತಿಲಮ೦ ಮಾಡಿಕೊಂಡು ಸಮಯಾಚಾರದಲ್ಲಿ ನಡೆದೆನೆಂಬ 
ಭಕ್ತನ ಕ್ರಮವೆಂತೆಂದೊಡೆ, ತಾನು ಭೋಗಿಸುವಂತಹ ಸಕಲದ್ರವ್ಯಂಗಳೆಲ್ಲವನು ಜಂಗಮಕ್ಕೆ 
ಕೊಟ್ಟು ತಾನು ಕೊಳ್ಳಬೇಕು” ಎಂದು ವಚನಕಾರರು ನಿಯಮಿಸುತ್ತಾರೆ. ತನ್ನ 
ಪಂಚೇಂದ್ರಿಯವು ಅನುಭವಿಸಬಹುದುದಾದುದೆಲ್ಲವನ್ನೂ ಜಂಗಮಕ್ಕೆ ಅರ್ಪಿಸುವುದಾಗಿ 
ಬಸವಣ್ಣನು ಹೇಳಿದರೆ," ಏನನ್ನಾದರೂ ಜಂಗಮನಿಗೆ ಮೊದಲು ಸಮರ್ಪಿಸಿದ ಮೇಲೆ 
ಮಾತ್ರವೇ ಭಕ್ತನಾದವನು ಅವುಗಳನ್ನು ಅನುಭವಿಸಬೇಕೇಂಬುದನ್ನೂ, ಇಲ್ಲದಿದ್ದರೆ ಆಗುವ 
ದುಷ್ಪರಿಣಾಮಗಳನ್ನೂ ಮಹಾದೇವಿಯಕ್ಕನ ವಚನವೊಂದು ಹೇಳುತ್ತದೆ ದೀರ್ಫವಾದರೂ 
ವೀರಶೈವರ ಮನೋಭಾವದ ಆದರ್ಶ ಸ್ವರೂಪವನ್ನದು ಚಿತ್ರಿಸುವುದರಿಂದ ಅದನ್ನಿಲ್ಲಿ 
ಉದ್ಭರಿಸುತ್ತೇವೆ: “ನಾನು ಮಜ್ಜನವ ಮಾಡುವುದಕ್ಕೆ ಮುನ್ನವೆ ಜಂಗಮಕ್ಕೆ ಮಜ್ಜನವ 
ಮಾಡಿಸುವೆ; ನಾನು ಪರಿಮಳವ ಲೇಪಿಸುವುದಕ್ಕೆ ಮುನ್ನವೆ ಜಂಗಮಕ್ಕೆ ಪರಿಮಳ ದ್ರವ್ಯಂಗಳ 
ಲೇಪಿಸುವೆ; ನಾನು ಅಕ್ಷತೆಯನ್ನಿಡುವುದಕ್ಕೆ ಮುನ್ನವೆ ಜಂಗಮಕ್ಕೆ ಅಕ್ಷತೆಯನ್ನಿಡುವೆ; ನಾನು 
ಪುಷ್ಪವ. ಮುಡಿಯುವುದಕ್ಕೆ ಮುನ್ನವೆ ಜಂಗಮಕ್ಕೆ ಪುಷ್ಪವ ಮುಡಿಸುವೆ; ನಾನು 
ಧೂಪವಾಸನೆಯ ಕೊಳ್ಳುವ ಮುನ್ನವೆ ಜಂಗಮಕ್ಕೆ ಧೂಪವಾಸನೆಯ ಕೊಡುವೆ, ನಾನು 
ದೀಪಾರತಿಯ ನೋಡುವ ಮುನ್ನವೆ ಜಂಗಮಕ್ಕೆ ಆರತಿಯ ನೋಡಿಸುವೆ; ನಾನು ಸಕಲ 
ಪದಾರ್ಥವ ಸ್ವೀಕರಿಸುವ ಮುನ್ನವೆ ಜಂಗಮಕ್ಕೆ ಮೃಷ್ಟಾನ್ನವ ನೀಡುವೆ; ನಾನು ಪಾನಂಗಳ 
ಕೊಳ್ಳುವ ಮುನ್ನವೆ ಜಂಗಮಕ್ಕೆ ಅಮೃತಪಾನ೦ಗಳ ಕೊಡುವೆ; ನಾನು ಕೈಯ ತೊಳೆಯುವ 
ಮುನ್ನವೆ ಜಂಗಮಕ್ಕೆ ಹಸ್ತಪಕ್ಪಾಲನವ ಮಾಡಿಸುವೆ; ನಾನು ವೀಳೆಯವ ಮಾಡುವುದಕ್ಕೆ ಮುನ್ನವೆ 
ಜಂಗಮಕ್ಕೆ ತಾಂಬೂಲವ ಕೊಡುವೆ; ನಾನು ಗದ್ದುಗೆಯ ಮೇಲೆ ಕುಳ್ಳಿರುವುದಕ್ಕೆ ಮುನ್ನವೆ 
ಜಂಗಮಕ್ಕೆ ಉನ್ನತಾಸನವನಿಕ್ಕುವೆ; ನಾನು ಸುನಾದ೦ಗಳ ಕೇಳುವುದಕ್ಕೆ ಮುನ್ನವೆ ಜಂಗಮಕ್ಕೆ 
ಸಂಗೀತ ವಾದ್ಯಂಗಳ ಕೇಳಿಸುವೆ; ನಾನು ಭೂಷಣ೦ಗಳ ತೊಡುವುದಕ್ಕೆ ಮುನ್ನವೆ ಜಂಗಮಕ್ಕೆ 
ಆಭರಣಂಗಳ ತೊಡಿಸುವೆ; ನಾನು ವಾಹನ೦ಗಳನೇರುವುದಕ್ಕೆ ಮುನ್ನವೆ ಜಂಗಮಕ್ಕೆ 


೧೫೨. ಬಸವ ವ. ೮೩೯: ಪು. ೩೪೧ 
೧೫೩. ಬಸವ ವ. ೩೭೧: ಪು. ೧೪೬ 
೧೫೪. ರೆಮವ್ಪೆ ವ (ಹ): ೨೮ 

೧೫೫. ಬಸವ ವ ೪೨೯: ಪು. ೧೬೮ 


ಸಾಮಾಜಿಕ ವ್ಯವಸ್ಥೆ / ೮೩ 


ವಾಹನಂಗಳನೇಜ್‌ಸುವೆ; ನಾನು ಮನೆಯೊಳಗಿಹುದಕ್ಕೆ ಮುನ್ನವೆ ಜಂಗಮಕ್ಕೆ ಗೃಹವ ಕೊಡುವೆ; 
ಇಂತೀ ಹದಿನಾಖು ತೆಅನ ಭಕ್ತಿಯನು ಚರಲಿಂಗಕ್ಕೆ ಕೊಟ್ಟು, ಚರಲಿಂಗಮೂರ್ತಿ ಭೋಗಿಸಿದ 
ಬಳಿಕ ನಾನು ಪ್ರಸಾದ ಮುಂತಾದ ಭೋಗಿಸುವೆನಲ್ಲದೆ, ಜ೦ಗಮವಿಲ್ಲದೆ ಇನಿತಳೊಳೊಂದು 
ಭೋಗವನಾದರೂ ನಾನು ಭೋಗಿಸಿದೆನಾದಡೆ ನಿಮ್ಮಾಣೆ; ನಿಮ್ಮ ಪ್ರಮಥರಾಣೆ. ಇಂತೀ 
ಕ್ರಮದಲ್ಲಿ ನಡೆವಾತಂಗೆ ಗುರುವುಂಟು, ಲಿಂಗವುಂಟು, ಜಂಗಮವುಂಟು, ಪಾದೋದಕ ವುಂಟು, 
ಪ್ರಸಾದವುಂಟು, ಆಚಾರವುಂಟು, ಭಕ್ತಿಯುಂಟು. ಈ ಕ್ರಮದಲ್ಲಿ ನಡೆಯುದಾತಂಗೆ ಗುರುವಿಲ್ಲ, 
ಲಿಂಗವಿಲ್ಲ, ಜಂಗಮವಿಲ್ಲ ಪಾದೋದಕವಿಲ್ಲ ಪ್ರಸಾದವಿಲ್ಲ, ಆಚಾರವಿಲ್ಲ, ಭಕ್ತಿಯಿಲ್ಲ ಅವನ 
ಬಾಳುವೆ ಹಂದಿಯ ಬಾಳುವೆ, ಅವನ ಬಾಳುವೆ ನಾಯ ಬಾಳುವೆ, ಅವನ ಬಾಳುವೆ ಕತ್ತೆಯ 
ಬಾಳುವೆ, ಅವನು ಸುರೆಮಾಂಸ ಭುಂಜಕನು. ಅವನು ಸರ್ವ ಚಾಂಡಾಲನಯ್ಯಾ, 
ಚನ್ನಮಲ್ಲಿಕಾರ್ಜುನಾ.””” ಹೀಗೆಯೇ ಅಲ್ಲಮನ ಒಂದು ದೀರ್ಫವಾದ ವಚನವು ಭಕ್ತನು 
ಅನುಭವಿಸುವುದೆಲ್ಲವನ್ನೂ ಜಂಗಮಕ್ಕೆ ಅರ್ಪಿಸಿಯೇ ತಾನು ಸ್ವೀಕರಿಸಬೇಕೆಂದು ಹೇಳಿ, ತಪ್ಪಿದರೆ 
“ಅವನು ಅವಿಚಾರಿ, ಅವನು ಅಶ್ರೇಷ್ಠ, ಅವನು ಅಪೂಜ್ಯ ಅವನು ಭವಿ, ಅವನು ರೋಗಿ, 
ಅವನು ಮತ್ತ ಅವನು. ದರ್ಪಕ, ಅವನು ಪಂಚಮಹಾಪಾತಕನಯ್ಯಾ”*೭ 
ಎನ್ನುತ್ತಾನೆ.ಅಲ್ಲಮನೇ ಮತ್ತೊಂದು ವಚನದಲ್ಲಿ “ಲಿಂಗಾರ್ಚನೆಯವಸರಕ್ಕೆ ಜಂಗಮ ಮನೆಗೆ 
ಬಂದರೆ, ಲಿಂಗಾರ್ಚನೆಯ ಮಾಣ್ಣು, ಜಂಗಮಕ್ಕೆ ಇದಿರೆದ್ದು ವಂದಿಸಿ ಭಕ್ತಿಯ ಮಾಡಬಲ್ಲಾತನೆ 
ಭಕ್ತ” ಎಂದು ಹೇಳುತ್ತಾನೆ.ಪ್ರಭುದೇವರು ಕಲ್ಯಾಣಕ್ಕೆ ಬಂದಾಗ ಲಿಂಗಾರ್ಚನೆಯಲ್ಲಿ 
ತೊಡಗಿದ್ದ ಬಸವಣ್ಣನು ಪ್ರಭುದೇವರನ್ನು ಕರೆತರಲು ಹಡಪದಪ್ಪಣ್ಣನನ್ನು ಕಳಿಸಿದಾಗ, ಬರಲು 
ಸಮ್ಮತಿಸದೆ ಲಿಂಗಾರ್ಚನೆಗಿಂತಲೂ ಜಂಗಮ ಸತ್ಕಾರವೇ ಶ್ರೇಷ್ಠವೆಂದು ಹೇಳಿದಾಗ ಹ 
ಬಂದು ಆತನನ್ನು ಎದುರುಗೊಂಡಂತೆ “ಶೂನ್ಯಸಂಪಾದನೆ'ಯಲ್ಲಿ ಒಂದು ಪ್ರಸಂಗವಿದೆ” 
ಶಿವಶರಣರು ಜ೦ಗಮಕ್ಕೆ ಇಷ್ಟರಮಟ್ಟಿಗೆ ಮಹತ್ವವನ್ನು ನೀಡಿದರು. ಜ೦ಗಮನ ಮುಂದೆ ಭಕ್ತನು 
ತನ್ನ ವ್ಯಕ್ತಿತ್ವವನ್ನೇ ಇಲ್ಲವಾಗಿಸಿಕೊ೦ಡು ಆದರಿಸಬೇಕೆಂದು ವಚನಕಾರರು ಉಪದೇಶಿಸಿದರು. 


ಹೀಗೆ ಲಿಂಗಕ್ಕಿಂತಲೂ ಮಿಗಿಲೆನಿಸಿ, ಭಕ್ತರ ಗೌರವಕ್ಕೆ ಪಾತ್ರರಾದ ಜಂಗಮ ವರ್ಗವು 
ಸಹಜವಾಗಿಯೇ ತಾವು ಮೇಲೆಂದೂ, ಇತರರು ತಮಗೆ ಪರಮೋಚ್ಚ ಗೌರವವನ್ನು 
ತೋರಿಸಬೇಕಾದುದು ಅವರ ಕರ್ತವ್ಯವೆಂದು ಭಾವಿಸತೊಡಗಿದರು. “ತಾವೇ ದೇವರೆಂದು 
ತಮ್ಮುದರವ ಹೊರೆವ ಶ್ವಾನಸೂಕರನಂತೆ ಪ್ರಪಂಚಿನ ಗರ್ವಿಗಳ ದೇಶಾಂತಂ ಮಹಂತನೆನ 
ಬಹುದೇ?” ನೌ ಎಂದು ವಚನಕಾರನೊಬ್ಬನು  ಅಹಂಕಾರಿಗಳಾದ  ಜಂಗಮರನ್ನು 
ಖಂಡಿಸುತ್ತಾನೆ. ಇಂತಹ ಜಂಗಮರು ತುಂಬ ಸುಲಭವಾಗಿ ಹೊಟ್ಟೆಯನ್ನು ಹೊರೆದುಕೊಂಡು, 


೧೫೬. ಶಿವಶ ವ: ಪು. ೭೩೪ (ಮಹಾದೇವಿಯಕ್ಕ ೧೮೫) 

೧೫೭. ಅಲ್ಲಮ ವ ಚಂ. ೭೩೦: ಪು. ೧೬೦-೧ 

೧೫೮. ಅಲ್ಲಮ ವ ಚಂ. ೧೦೧೨ : ಪು. ೨೨೪: ಚನ್ನ ಬ ವ ೫೫೯: ಪು. ೨೫೯ 
೧೫೯. ಗೂಳೂರು ಶೂನ್ಯ ಸಂ: ಪು. ೧೦೩-೧೧೨ 

೧೬೦. ವಚನ ಸಾ ಸಂಗ್ರಹ: ಪು. ೧೯೪ (ಮಡಿವಾಳ ಮಾಚಯ್ಯ) 


೮೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕಾಣಿಕೆಯ ರೂಪದಲ್ಲಿ ಹಣ ಸಂಪಾದನೆ ಮಾಡಲು ಸಾಧ್ಯವಿದ್ದಿತು. ಕೆಲವು ಜಂಗಮರು 
ನಾನಾದೇಶಗಳನ್ನು ತಿರುಗಿ ಹಣವನ್ನು ಬೇಡುತ್ತಿದ್ದರು.?*ೌ ಕೆಲವು ಜಂಗಮರು ಭಕ್ತರ 
ಮನೆಯಲ್ಲಿ ಊಟವನ್ನು ಮಾಡಿ, ಹಣವನ್ನು “ಬೇಡಿದಾಗ ಕೊಡದಿದ್ದರೆ ಬೈದುಕೊಂಡು 
ಹೋಗುತ್ತಿದ್ದರು.” ಹಲವು ಜಂಗಮರು ಮದ್ಯಮಾಂಸ ಸಗಳನ್ನು ಸೇವಿಸುತ್ತಿದ್ದರು, ಭಂಗಿ 
ಜಾಕಾಯಿ ಜಾಪತ್ರೆಗಳನ್ನು ತಿನ್ನುತ್ತಿದ್ದರು.” 


ಜಂಗಮ ವರ್ಗವು ತಪ್ಪು ದಾರಿಯನ್ನು ಹಿಡಿದಾಗ ವಚನಕಾರರು ಖಂಡಿಸಿದ್ದರೂ, ಅವರ 
ಬಗ್ಗೆ ಅನ್ಯತ್ರ ಅಪಾರ ಗೌರವನ್ನು ವ್ಯಕ್ತಪಡಿಸಿದ್ದಾರೆ. ಬಸವಾದಿಗಳ ಕಾಲದಲ್ಲಿಯೇ ಜಂಗಮರು 
ಇಂತಹ ಗೌರವಕ್ಕೆ ಪಾತ್ರವಾಗಿದ್ದಿರಬೇಕಾದರೆ ಇವರು ಪ್ರಾಚೀನ ವರ್ಗವೆಂಬುದರಲ್ಲಿ 
ಸಂದೇಹವಿಲ್ಲ. “ಒಡೆಯರನೊಡಗೊಂಡು ಬಂದು ಕೈಗಡಿಗೆಯ ನೀರ ಕೈಯಲಿ ಕೊಟ್ಟು 
ಒಡೆಯರೇ ಕಾಲ ತೊಳಕೋ, ಎಂಬವರ ಮನೆಗೆ 26 ಇಡಲಾಗದಯ್ಯ ಮೃಡಶರಣರು, 
ಒಡಲಿಚ್ಛೆಗೆ ಬಡ ಮನವ ಮಾಡಿ ಹೊಕ್ಕುಂಬುವರ ಎನಗೊಮ್ಮೆ ತೋರದಿರಾ "ರಾಮನಾಥಾ ಟ್‌ 
ಎಂಬ “ಜೇಡರ ದಾಸಿಮಯ್ಯನ ವಚನದಲ್ಲಿನ "ಒಡೆಯರು" ಜಂಗಮನನ್ನು ಸೂಚಿಸುತ್ತಿದೆ; 
ಅಲ್ಲದೆ, ತನ್ನ ಬಗ್ಗೆ ಗೌರವನ್ನು ತೋರಿಸದಿರವವರ ಮನೆಗೆ ಊಟಕ್ಕೆ ಹೋಗಬೇಡಿರೆಂದು 
ಜಂಗಮರಿಗೆ ದಾಸಿಮಯ್ಯ ಹೇಳುತ್ತಿದ್ದಾನೆ. ಇದರಿಂದ ದಾಸಿಮಯ್ಯನ ಕಾಲಕ್ಕಾಗಲೇ ಜಂಗಮರ 
ಬಗ್ಗೆ ಗೌರವವನ್ನು ತೋರಿಸುವ ಮನೋಭಾವ ವೀರಶೈವರಲ್ಲಿ ಇದ್ದಿತು ಎಂಬುದು 
ಸ್ಪಷ್ಟವಾಗುತ್ತದೆ. ಆದರೆ ಜಂಗಮವರ್ಗದ ಆದಿ ಹೇಗೆ ಸ "ಒಂದು "ಸಮಸ್ಯೆಯಾಗಿದೆ. 
ಜಂಗಮರು ವೀರಶೈವಪೂರ್ವ ಶೈವ ಗುರುಗಳೆಂದೂ, ವೀರಶೈವವು ಅಸ್ತಿತ್ವಕ್ಕೆ ಬಂದ ನಂತರ 
ಅವರು ಚಾ ಕೀಟ ಕಪಟರಾಳ ಕೃಷ್ಣರಾಯರು ವಾದಿಸುತ್ತಾರೆ. ೧೬೫ ಆದರೆ 
ವಚನಕಾರರಲ್ಲಿ ಹಲವರು ಶೈವಗುರುಗಳನ್ನು ಖಂಡಿಸುತ್ತಾರೆ. ಶೈವಗುರುಗಳಿಂದ ವೀರಶೈವರು 
ದೀಕ್ಷೆ ಪಡೆಯುವುದನ್ನು ನಿಷೇಧಿಸುತ್ತಾರೆ. ೧೬೭ ತಮಗೆ ಅತ್ಯಂತ ಪೂಜ್ಯರಾದ ಜಂಗಮರು ಸಂದ 
ಶೈವಗುರುಗಳಾಗಿದ್ದರು ಎಂಬ ವಿಷಯವು ವಚನಕಾರಿಗೆ ತಿಳಿದಿರಲಿಲ್ಲವ. ತಿಳಿದಿದ್ದರೆ ಹೀಗೆ 
ಖಂಡಿಸುತ್ತಿದ್ದರೆ? ತೀರ್ಥಕ್ಷೇತ್ರಗಳಲ್ಲಿ ದೊರೆತ ಶಿಲೆಯನ್ನು ತಂದು ಅದನ್ನು ಪರೀಕ್ಷಿಸಿ 
ಸಂಸ್ಕಾರಗಳನ್ನು ಮಾಡಿದರೆ ಹೇಗೆ ಆ ಶಿಲೆಯೇ ಲಿಂಗವೆನಿಸಿ ಪೂಜ್ಯವಾಗುವುದೋ ಹಾಗೆಯೇ 
ಸತ್ಯುಲಪ್ರಸೂತರಾದ ವಟುಗಳ ಸತ್ವವನ್ನು ಪರೀಕ್ಷಿಸಿ, ಸಂಸ್ಕಾರಗಳಿಗೆ ಒಳಗು ಮಾಡಿದರೆ 
ಗುರುಜಂಗಮರಾಗಿ ಪೂಜ್ಯರಾಗುತ್ತಾರಂದು. ಚನ್ನಬಸವಣ್ಣನು ಹೇಳುವುದನ್ನು ನೋಡಿದರೆ, 
ಸತ್ಕುಲಪ್ರಸೂತರೂ ಗುಣಭರಿತರೂ 'ಅದ ವಟುಗಳು ಯಾರಾದರೂ ಜಂಗಮರಾಗಬಹುದಿತ್ತೆಂದು 
ಕಾಣುತ್ತದೆ. ಇಂಥ ವರ್ಗವೊಂದು ತಯಾರಾದ ಮೇಲೆ ಮುಂದೆ ಅವರ ಪೀಳಿಗೆಯವರೂ 


೧೬೧. ವಚನ ಶಾ ಸಾ ೧: ಪು. ೫೩೬ (ಮಡಿವಾಳ ಮಾಚಯ್ಯ) 

೧೬೨. ಅಲ್ಲಮ ವ ಚಂ.೧೦೦೯: ಪು.೨೨೩ 

೧೬೩. ಚನ್ನಬ ವ ೫೦೧: ಪು.೨೨೬ 

೧೬೪. ದೇ ದಾ ವ (ಹ) ೫೧: ಪು.೪೫ 

೧೬೫. ಕಪಟರಾಳ ಕೃಷ್ಣರಾವ್‌: ಕರ್ನಾಟಕ ಲಾಕುಳ ಶೈವರ ಇತಿಹಾಸ, ಪು. ೨೬ 
೧೬೬. ಚನ್ನಬ ವ. ೪೦೫: ಪು.೧೮೪: ಮಡಿ ಮಾ ವ ೮೪: ಪು. ೫೯ ಇತ್ಯಾದಿ 
೧೬೭. ಚನ್ನಬ ವ. ೪೩೨: ಪು.೧೯೫ 


ಸಾಮಾಜಿಕ ವ್ಯವಸ್ಥೆ 1೮೫ 


ಜ೦ಗಮರೆನಿಸಿ, ಕಾಲಕಾಲಕ್ಕೆ ಈಗಿನ ಜಂಗಮ ವರ್ಗದ ಸ್ವರೂಪವನ್ನು ಪಡೆಯಿತೆಂದು 
ತೋರುತ್ತದೆ. ಈ ದಿಸೆಯಲ್ಲಿ ವಚನಗಳಿಂದ ದೊರೆಯುವ ಸಾಮಗ್ರಿ ತುಂಬ ಮಿತವಾದುದು. 
ಇದರ ಬಗ್ಗೆ ಯಾವುದಾದರೂ ಖಚಿತ ನಿರ್ಧಾರಕ್ಕೆ ಬರಲು ಹೆಚ್ಚಿನ ಸಂಶೋಧನೆಯ 
ಅಗತ್ಯವಿದೆ. (ಜಂಗಮ ಅಷ್ಟಾವರಣಗಳಲ್ಲಿ ಒಂದಾಗಿರುವುದರಿಂದ, ಮಾರ್ಮಿಕವಾಗಿ ಜಂಗಮದ 
ಸ್ಥಾನಮಾನವೇನೆಂಬ ವಿಷಯದ ವಿವೇಚನೆಗೆ “ವೀರಶೈವ ಧರ್ಮ” ಎಂಬ ಅಧ್ಯಾಯವನ್ನು 
ನೋಡಿ) 


ಶೀಲವಂತ 


ಶೀಲವಂತರೆಂಬ ಒಂದು ಪಂಗಡದ ಬಗ್ಗೆ ವಚನಕಾರರು ತುಂಬ ಕಟುವಾಗಿಯೂ 
ತಿರಸ್ಕಾರಪೂರ್ವಕವಾಗಿಯೂ ಮಾತಾಡುತ್ತಾರೆ. 'ಸುಖವನಚ್‌ಯದ ಹೆಣ್ಣು ಸೂಳೆಯಾದಳು, 
ಲಿ೦ಂಗವನಜ*ಯದಾತ ಶೀಲವಂತನಾದ',”ಟ್‌ “ಶೀಲವಂತರು, ಶೀಲವಂತರೆಂದೆಂಬಿರಿ; ಶೀಲದ 
ಹೊಲಬನಟ್‌ಯದ ಭ್ರಮಿತ ಪ್ರಾಣಿಗಳು ನೀವು ಕೇಳಿರೋ,” “ಲಿಂಗದ ಹೊಲಬನಟ್‌ಯದಾತ 
ಶೀಲವಂತನಾದ””ನ್‌ “ಇಂತೀ ಶೀಲವಂತರೆಲ್ಲರೂ ಮಹಾಲಕ್ಷ್ಮಿಯ ಮನೆಯ ಎತ್ತಾಗಿ ಉತ್ತು. 
ತೊತ್ತಾಗಿ ಕೊಬ್ಬ, ಕತ್ತೆಯಾಗಿ ಹೊತ್ತು ಸಾವರೆಲ್ಲರೂ ಸದ್ಭಕ್ತರೆ?'”₹? ಇತ್ಯಾದಿ ಮಾತುಗಳಲ್ಲಿ 
ಶೀಲವಂತರ ಬಗ್ಗೆ ವಚನಕಾರರಿಗಿದ್ದ ಮನೋಭಾವವು ತಿಳಿಯುತ್ತದೆ. 


ಅವರಿಗೆ ಶೀಲವಂತರೆಂಬ ಹೆಸರು ಬರಲು ಕಾರಣ ಅವರ ಅತಿಯಾದ ನೇಮಗಳು, 
ವ್ರತಗಳು ಎಂಬಂತೆ ತೋರುತ್ತದೆ. 'ನದಿಕೂಪ ತಟಾಕದಲ್ಲಿ ಕನ್ನವನಿಕ್ಕಿ ಉದಕವನೆ ತಂದು 
ಮಜ್ಜನಕ್ಕಜ್‌ವರೆಲ್ಲ ಶೀಲವಂತರೇ?' ದೆ “ನದಿಕೂಪ ತಟಾಕ "ಜಲಾಶಯದಲ್ಲಿ ಅಗ್ಗಿಣಿಯ ತಂದು 
ಮಜ್ಜನಕ್ಕೆ ನೀಡುವರೆಲ್ಲ ಶೀಲವಂತರೆ?',75 "ಜಲಕ್ಕೆ ಕನ್ನವನಿಕ್ಕಿ ಉದಕವ ತಂದು 
ಲಿಂಗಮಜ್ಜನಕ್ಕೆಕ್‌ವ ಹಗಲುಗಳ್ಳರಿಗೆ ಮೆಚ್ಚುವನೆ ಚಿನ್ನಮಲ್ಲಿಕಾರ್ಜುನಾ' ೧೫೫ “ಜಲನಿಧಿ 
ತಟಾಕಟದಲ್ಲಿ ಕನ್ನವನಿಕ್ಕಿ ಉದಕವ ತಂದು ಮಜ್ಜನಕ್ಕೆಆೌವರೆಲ್ಲ ಶೀಲವಂತರೆ” ಎಂಬ ಈ 
ಮಾತುಗಳು ಪ್ರಾಯಶಃ ಶೀಲವಂತರು ಲಿಂಗಕ್ಕೆ ಮಜ್ಜನಕ್ಕೆಔೌಯಲು ತರುತ್ತಿದ್ದ ಮಡಿನೀರಿನ 
ಬಗ್ಗೆಯ ಉಲ್ಲೇಖಗಳು, `ನಿತ್ಯ ಚಿಲುಮೆಯ ನೇಮಕ್ಕೆ ಶಿವಭಕ್ತರ ಸೀಮೆಯಲ್ಲಿಯಲ್ಲದೆ 
ಇರಲಿಲ್ಲ” ಎನ್ನುವಲ್ಲಿನ “ಚಿಲುಮೆಯ ನೇಮ'ವೆಂಬುದೆ ಮೇಲಿನ ವ್ಯಂಗ್ಯಪೂರ್ಣ 
ಮಾತುಗಳಲ್ಲಿ ಸೂಚಿತವಾಗಿರುವುದೆಂದು ಕಾಣುತ್ತದೆ. ಇದನ್ನು ನೋಡಿದರೆ ಶೀಲವಂತರಲ್ಲಿ 


೧೬೮. ಅಲ್ಲಮ ವ ಚಂ.೩೫೮: ಪು. ೮೦ 
೧೬೯. ಚನ್ನಬ ವ. ೪೯೬; ಪು. ೨೨೩ 
೧೭೦. ಅಲ್ಲಮ ವ. ೫೧೬: ಪು. ೧೧೪ 
೧೭೧. ಶಿವಶ ವ: ಪು. ೪೯೭ (ಅಕ್ಕಮ್ಮ ೮೨) 
೧೭೨. ಚನ್ನಬ ವ. ೧೧೧೭ ಪು. ೫೨೨ 
೧೭೩. ಚನ್ನಬ ವ.೫೧೮: ಪು.೨೩೮ 

೧೭೪. ಅಕ್ಕನ ವ. ೧೧೦: ಪು.೪೭ 

೧೭೫. ಚನ್ನಬ ಮ ಪು.೩೭೭ 

೧೭೬. ಶಿವಶ ವ: ಪುರ್ಳ೬ (ಅಕ್ಕಮ್ಮ ೮೧) 


೮೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕೆಲವರು ಲಿಂಗಮಜ್ಜನಕ್ಕೆ ನೀರಿನ ಆಸರೆಯಲ್ಲಿ ತೋಡಿ ತಂದ ನೀರನ್ನೂ ಬಳಸ ದೆ ಸಹಜವಾದ 
ಚಿಲುಮೆಯ ನೀರನ್ನು ತಂದು ಮಜ್ಜನಕ್ಕೆಜ್‌ವ ನೇಮವನ್ನು ಪಡೆದಿದ್ದಂತೆ ಕಾಣುತ್ತದೆ.” 
ಇಂತಹ ವ್ರತವನ್ನು ಪಡೆದಿದ್ದವರು ನೆಲತೋಡಿ ನೀರು ತಂದು "ಅದನ್ನೇ ಚಲುಮೆಯ ನೀರೆಂದು 
ಹೇಳಿಕೊಳ್ಳುತ್ತಿದ್ದಾಗ ಮೇಲಿನ ಮಾತುಗಳಲ್ಲಿ ವಚನಕಾರರು ಹಾಸ್ಯ ಮಾಡಿರುವುದು. 


ಶೀಲವಂತರು ಚಿಲುಮೆಯ ನೇಮವಲ್ಲದೆ ಇತರ ಹಲವಾರು ನೇಮಗಳನ್ನೂ 
ನಡೆಸುತ್ತಿದ್ದರು. “ಫಲಕುಸುಮ ವಿದಳ ಬಹುಧಾನ್ಯ ಮುಂತಾದ ರಸದ್ರವ್ಯ ಪಶುಪಾಶಾನ ವಸ್ತ 
ಪರಿಮಳ ಛತ್ರಚಾಮರ ಅಂದಳ ಕುರಿತುರಂಗಗಳು ಮುಂತಾದುವೆಲ್ಲಕ್ಕೂ ಶೀಲವಂತರುಂಟು' ಕ್‌ 
ಎನ್ನುವಲ್ಲಿ ಶೀಲವಂತರಲ್ಲಿ ಒಬ್ಬೊಬ್ಬರು ಒಂದೊಂದು ವ್ರತವನ್ನು ಕೈಗೊಂಡಿರುತ್ತಿದ್ದ ವಿಷಯವು 
ಸೂಚಿತವಾಗಿದೆಯೆನಿಸುತ್ತದೆ. ಅಕ್ಕಮ್ಮನೆಂಬ, "ಆಚಾರವೆ ಪ್ರಾಣವಾದ ರಾಮೇಶ್ವರಲಿಂಗ'ವೆಂಬ 
ಅಂಕಿತವನ್ನು ಬಳಸಿ ವಚನಗಳನ್ನು ರಚಿಸಿರುವ, ವಚನಕಾರ್ತಿಯು ಹಲವಾರು ಶೀಲ- 
ನೇಮಗಳನ್ನು ಕುರಿತು ಮಾತನಾಡುತ್ತಾಳೆ. ಇವಳ ವಚನಗಳನ್ನು ಗಮನಿಸಿದರೆ ಈಕೆ ಶೀಲವಂತ 
ಗುಂಪಿಗೆ ಸೇರಿದವಳಾಗಿದ್ದರೂ ಆಗಿರಬಹುದೆನಿಸುತ್ತದೆ. ಕೆಲವರು "ಸಪ್ಪೆಯ ವ್ರತವನ್ನು” 
ಕೈಗೊಂಡಿರುತ್ತಿದ್ದರು. ಎಂದರೆ ಉಪ್ಪು-ಕಾರಗಳಿಲ್ಲದ ಸಪ್ಪೆಯ ಆಹಾರವನ್ನೇ ಸ್ವೀಕರಿಸುವ 
ವತವಿದು ಆದರೆ ಕೆಲವರು ಕಾರ, ಉಪ್ಪುಗಳನ್ನು ಬಿಟ್ಟವೆಂದು ಹೇಳಿಕೊಂಡು, 
“ಬಿಳಿಯಲವಣ'ವನ್ನು ಬಳಸುತ್ತಿದ್ದರು. ಬಿಳಿಯ ಲವಣವೂ ನಿಷೇಧವೆಂದು ಹೇಳಿಕೊಂಡವರು 
ಸೈಂಧವಲವಣವನ್ನು ಬಳಸುತ್ತಿದ್ದರು; ಸೈಂಧವಲವಣವನ್ನೂ ಸೇವಿಸುವುದಿಲ್ಲವೆಂದು ವತ 
ತೊಟ್ಟವರು "ಮೃತ್ತಿಕೆ ಲವಣ” ವನ್ನು ಬಳಸುತ್ತಿದ್ದರು.” “ಅಕ್ಕಿ ಬೇಳೆ ಬೆಲ್ಲ ಉಪ್ಪು ಮೆಣಸು 
ಅಡಕೆ ಫಲ ರಸದವ್ಯ' ಮುಂತಾದ ದ್ರವ್ಯಗಳನ್ನು ಸೇವಿಸುವುದಿಲ್ಲವೆಂಬ 
ವತಧಾರಿಗಳಿರುತ್ತಿದ್ದರು."” ಉಳ್ಳಿ ಹೇರುಂಡ, ಮಹಿಷಿ (ಎಮ್ಮೆಯ ಹಾಲು?) ಇವುಗಳನ್ನು 
ಕೆಲವರು ನಿಷೇಧವೆಂದು ವ್ರತ ತೊಟ್ಟಿರುತ್ತಿದ್ದರು.? ಕೆಲವರು ಕೆರೆ ತೋಡಿಸುವ. 
ಅರವಟ್ಟಿಗೆಯಿಡಿಸುವ, ಬಾವಿ ತೋಡಿಸುವ, ವಿವಾಹಗಳನ್ನು ನಡೆಸುವ ಧರ್ಮಕ್ರಿಯೆಗಳನ್ನು 
ಮಾಡುವೆವೆಂಬ ನೇಮವನ್ನು ಹೊಂದಿರುತ್ತಿದ್ದರು.”5* 


೧೭೭. "ನಿತ್ಯ ಚಿಲುಮೆಯ ಕೃತ್ಯವೆಂದು ಮಾಡುವಲ್ಲಿ 
ಮಳಲಿನ ಮಯ ನೀರ ಬಳಸದೆ, 
ಸಲೆ ಪೃಥ್ವಿಯಲ್ಲಿ ನೆಲೆ ಚಿಲುಮೆಯಂ ಕಂಡು, 
ದಿನ ಕೃತ ತಪ್ಪದೆ ಸಲೆ ನೇಮ ಸಲುವಂತೆ. 
ಶಿವಶ ಇ ಪು.೪೯೫-೬ (ಅಕ್ಕಮ್ಮ ೮೦. "ಆಚೆಯ ನೀರ ಈಚೆಯಲ್ಲಿ ತೆಗೆವುದು ಚಿಲುಮೆಯಲ್ಲ' 
(ಅದೇ: ಅಕ್ಕಮ್ಮ ೧೫) 
೧೭೮. ಶಿವಶ ವ: ಧು. ೪೮೫ (ಅಕ್ಕಮ್ಮ ೫೬) 
೧೭೯. ಶಿವಶ ವ: ಪು.೫೨೦ (ಅಕ್ಕಮ್ಮ ೧೩೫) 
೧೮೦. ಅದೇ, ಹು. ೫೧೧ (ಅಕ್ಕಮ್ಮ ೧೧೩) 
೧೮೧. ಅದೇ, ಹು. ೪೫೯ (ಅಕ್ಕಮ್ಮ ೧ 
೧೮೨. ಅದೇ, ಪು. ೪೬೭ (ಅಕ್ಕಮ್ಮ ೧೯) 
೧೮೩. ಅದೇ, ಪು. ೪೭೭ (ಅಕ್ಕಮ್ಮ ೩೯) 


8888 


ಸಾಮಾಜಿಕ ವ್ಯವಸ್ಥೆ 1/೮೭ 


ಶೀಲವಂತರು ಶಿವಭಕ್ತರು ಮುಟ್ಟಿದ ವಸ್ತುಗಳನ್ನು ಮಾತ್ರ ಸ್ವೀಕರಿಸುತ್ತಿದ್ದರು; ಆಹಾರವನ್ನು 
ತಯಾರಿಸುವಾಗ ತಾವೇ ತಂದ ನೀರನ್ನು ಬಳಸುತ್ತಿದ್ದರು. ಲಿಂಗಮುದ್ರೆಯಿದ್ದ. ಪ್ರದೇಶದ ಮಣ್ಣು 
ಮರ ಕಲ್ಲು ಮುಂತಾದುವನ್ನೇ ಬಳಸುತ್ತಿದ್ದರು. "ಆಹಾರ ಧಾನ್ಯವನ್ನು ಕುಟ್ಟುವಾಗ ಒರಳು. 
ಒನಕೆಗಳಿಂದಾದ ಶಬ್ಧವನ್ನು 'ಭವಿಗಳು ಕೇಳಬಾರದೆಂದು ಅವರು ನರಿಬಿದ್ದರು; ತಾವೆ ತಮ್ಮ 
ಆಹಾರವನ್ನು ತಯಾರಿಸಿಕೊಳ್ಳುತ್ತಿದ್ದರು.”5 ಆದರೆ ಇಂಥ ನೇಮವನ್ನು ಪಡೆದವರಲ್ಲಿ ಕೆಲವರು 
ತೋರಿಕೆಯ. ವತಧಾರಿಗಳು. ಇಂತಹವರನ್ನೇ ಚನ್ನಬಸವಣ್ಣನು 'ಪಾಕದಲ್ಲಿ ಭವಿಪಾಕ 
ಪರಪಾಕವೆಂದು ವಿವರಿಸಿ ಕಳೆದು ಭುಕಿಜಸುವ ಉದರಪೋಷಕರೆಲ್ಲ ಶೀಲವಂತರಪ್ಪರೇ?' 
ಎಂದು ವಿಡಂಬಿಸುತ್ತಾನೆ.”” ತಮ್ಮ ತಟ್ಟೆ-ಬಟ್ಟಲುಗಳನ್ನು ಪ್ರಾಯಶಃ ಇತರರು ಮುಟ್ಟದರೆ 
ಅವುಗಳನ್ನು ತೊಳೆದುಕೊಂಡು ತೆಗೆದುಕೊಳ್ಳುತ್ತಿದ್ದರು.” ಧೂಳುಪವಾಡ, ಕಂಠಪವಾಡ, 
ಸವಾನಿಂಗಫಹುಡಗಳೆರಿಬ ತ್ರಿವಿಧಶೀಲವನ್ನವರು. “ಪಡೆಯುತ್ತಿದ್ದರು. “ಧೂಳುಪಾವಡವಾದರೆ 
ಆವ ನೀರನು ಹಾಯಬಹುದು. ಕಂಠ ಪಾವಡವಾದಲ್ಲಿ ಉರದಿಂದ ಮೀರಿ ಹಾಯಲಾಗದು. 
ಸರ್ವಾಂಗ ಪಾವಡದಲ್ಲಿ ಹೊಳೆತಟಾಕ ಮಿಕ್ಕಾದ ಬಹುಜಲಂಗಳ ಮೆಟ್ಟಲಾಗದು”” ಎಂಬುದೇ 
ತ್ರಿವಿಧ ಶೀಲದ ನಿಯಮ. 


ವ್ರತಗಳನ್ನು ಹಿಡಿಯುವಾಗಿನ ಕ್ರಮವನ್ನು ಅಕ್ಕಮ್ಮನೆಂಬ ವಚನಕಾರ್ತಿಯು ಈ ರೀತಿ 
ವಿವರಿಸುತ್ತಾಳೆ: “ವ್ರತವ ಹಿಡಿವಲ್ಲಿ, ಉಪದೇಶ ಮಾಡುವಲ್ಲಿ, ಹಿಡಿವಾತನ ಯುಕ್ತಿ ಎಂತೆಂದಡೆ: 
ಮನ, ವಚನ, ಕಾಯ ತ್ರಿಕರಣಶುದ್ಧಾತ್ಮವಾಗಿ, ಸತಿ-ಸುತ-ಬಂಧು ವರ್ಗಂಗಳೆಲ್ಲವು ಏಕತ್ರವಾಗಿ 
ನಡೆವುದು ನಡೆಯದಿಹುದೆಂಬುವ ಸ್ಥಿರೀಕರಿಸಿ, ಶ್ರುತ-ದೃಷ್ಟ ಅನುಮಾನ ಮೂಜನೊಂದು 
ಮಾಡಿ ಮತ್ತೆಯೇನುವ ತೋಣದೆ ವ್ರತವಸ್ತುವನಾದರಿಸಬೇಕು. ವ್ರತದೀಕ್ಷೆಯ ಮಾಡುವಲ್ಲಿ 
ಗುರುವಿನ ಇರವೆಂತೆಂದಡೆ: ಅವನ ಆಗು ಚೇಗೆಯನಲ್‌ತು ಅರ್ತಿಕಾಅರಿಗೆ ಇದಿರು ಮೆಚ್ಚುವ 
ಭೇದ, ಹಿರಣ್ಯದ ಬದಗಿನ ಲಾಗು, ಕೊಲೆಹಗೆಯಪ್ಪನ ರಾಗವಿರಾಗಗಳೆಂಬ ಭಾವವ ವಿಚಾರಿಸಿ, 
ಈ ವ್ರತ ನಿನಗೆ ಲಾಗಲ್ಲ ಎಂದು ಅರೆಬಿರಿದಿನ 'ನೇಮ. ತೊಡಕಿನಂಬಿನ ಘಾಯ ತಪ್ಪಿದಡೆ 
ಇಹಪರದಲ್ಲಿ ಉಭಯ ದೋಷ ಹೀಗೆಂದು ಉಪದೇಶವಂ ಕೊಟ್ಟು ಸಂತ್ಸೆ ೈಸುವುದು ಗುರುಸ್ಕಲ. 
ಆ ಗುಣಕ್ಕೆ ಮುಯ್ಯಾಂತು, ಪರಮ ಹರುಷಿತನಾಗಿ, ಗಣಸಮೂಹಮಂ ಕೂಡಿ, ಪರಮ 
ವಿರಕ್ಷರಂ ಕರೆದು, ಮಹತ್ತು ನೆರಹಿ, ಗುರುಲಿಂಗಜಂಗಮ ಸಾಕ್ಷಿಯಾಗಿ ಮಾಡುವುದೆ ವ್ರತ.” 
ಹೀಗೆ ತಾನು ಸ್ವೀಕರಿಸುವ ವ್ರತರು ವೈಯಕ್ತಿಕವಾದದ್ದೋ ಕುಟುಂಬಕ್ಕೆಲ್ಲ ಅನ್ವಯಿಸುವಂಥದ್ದೋ 
ಎಂಬುದನ್ನು ಮೊದಲೇ ನಿರ್ಧರಿಸಬೇಕು; ಹಾಗೆ ಸ್ವೀಕರಿಸಿದ ವ್ರತವನ್ನು ಯಾವ 
ಸಂದರ್ಭದಲ್ಲಿಯೂ ಭಂಗಮಾಡದೆ ಆಚರಿಸಬೇಕು; ವ್ರತವನ್ನು ತೆಗೆದುಕೊಳ್ಳುವವನ ಮನಸಿನಲ್ಲಿ 
ಕೇವಲ ಧಾರ್ಮಿಕವಾದ ಗುರಿಯಿದೆಯೇ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲ 


೧೮೪. ಅದೇ, ಪು. ೪೯೬ (ಅಕ್ಕಮ್ಮ ೮೧) 

೧೮೫. ಚನ್ನಬ ವ ೫೧೮ : ಹು. ೨೩೮ 

೧೮೬. ಚನ್ನಬ ವ ೫೧೮ : ಪು. ೨೩೮ 

೧೮೭. ಶಿವಶ ವ: ಪು. ೪೯೨ (ಅಕ್ಕಮ್ಯ ೭೩); ಚನ್ನಬ ವ. ೫೧೮: ಪು. ೨೩೮ 
೧೮೮. ಶಿವಶ ವ: ಪು.೪೯೩ (ಅಕ್ಕಮ್ಮ ೭೪) 

೧೮೯. ಶಿವಶ ವ: ಪು. ೫೧೬ (ಅಕ್ಕಮ್ಮ ೧೨೫) 


೮೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಎಂಬುದನ್ನು ದೃಢಪಡಿಸಿಕೊಂಡೇ ಗುರುವು ಅವನಿಗೆ ವತೋಪದೇಶವನ್ನು ಮಾಡಬೇಕು. 
ಕೆಲವರು ತಾವು ಪ್ರಖ್ಯಾತರಾಗಬೇಕೆಂದು ವ್ರತವನ್ನು ತೊಡುತ್ತಿದ್ದುದನ್ನು ವಚನಕಾರರು 
ಖಂಡಿಸಿದ್ದಾರೆ.” 


ಈ ರೀತಿ ವತಾಚರಣೆಯನ್ನು ವಿಶೇಷವಾಗಿ ಮಾಡುತ್ತಿದ್ದ ಶೀಲವಂತರು ತಾವು 
ಇತರರಿಗಿಂತ ಶ್ರೇಷ್ಠವೆಂಬ ಭಾವನೆಯನ್ನು ತಳೆದಿದ್ದರೆಂದು ಕಾಣುತ್ತದೆ. ಆದ್ದರಿಂದಲೇ 
ವಚನಕಾರರು ಅವರ ಅಹಂಕಾರವನ್ನು ಖಂಡಿಸಿದರು. “ಶೀಲವಂತನಾದಡೆ ಜಾತಿಯ 
ಬಿಡಬೇಕು, ಶಿವಜ್ಞಾನಿಯಾದಡೆ ಈ ಸಮಯವ ಬಿಡಬೇಕು ಹೀಂಗಲ್ಲದೆ ಜಗದಲ್ಲಿ ನಡೆವ 
ಭ್ರಾಂತರ ಸುದ್ದಿಯೇಕೆ ನಿಭ್ರಾಂತನಾದ ಶರಣಂಗೆ ಅಮುಗೇಶ್ತರಾ?”” ಎಂಬ ವಚನದಲ್ಲಿ 
ವಚನಕಾರ್ತಿಯೊಬ್ಬಳು ಹೇಳಿರುವ ಮಾತುಗಳನ್ನು ಸೂಚಿಸುವಂತಿದೆ. ಆದರೆ ಶೀಲವಂತರ 
ಆರ್ಭಟವು ಹೆಚ್ಚಾದದ್ದರಿಂದ ವಚನಕಾರನೊಬ್ಬನು ಶೀಲವಂತರು "ನಾನಿಲ್ಲಿ 
ಶೀಲವ೦ತನೊಬ್ಬನಿದ್ದೇನೆ ಎಂದು ಕಲಹಟ್ಟಿಯಂತೆ ಕೂಗುತ್ತ ಕೊಂಚುತ್ತಾ”್‌ನ ಪ್ರದರ್ಶನ 
ನಡೆಸುತ್ತಾರೆಂದು ಹಾಸ್ಯ ಮಾಡುತ್ತಾನೆ. ನಿಜವಾದ ಶೀಲವಂತಿಕೆಯೆಂದರೆ ಶಿವನೊಳು 
ಬೆರೆಯುವುದು ಎಂದರು ವಚನಕಾರರು. * ಕೇವಲ ವ್ರತಾಚರಣೆಯೇ ಶೀಲವಲ್ಲ. 
“ವಿಂಗವಂತನ ಲಿಂಗವೆಂಬುದೇ ಶೀಲ. ಲಿಂಗವಂತನ ರಾಣಿವಾಸವ ಲಿಂಗದ 
ರಾಣಿವಾಸವೆಂಬುದೆ ಶೀಲ, ಲಿಂಗವಂತನ ಅರ್ಥ-ಪ್ರಾಣ-ಅಭಿಮಾನಕ್ಕೆ ತಪ್ಪುದಿಪ್ಪುದೆ ಶೀಲ. 
ಲಿಂಗವಂತನ ಪಾದೋದಕ ಪ್ರಸಾದ ಸೇವನೆಯ ಮಾಡುವುದೇ ಶೀಲ ಎಂದು ನಿಜವಾದ 
ಶೀಲವಂತನು ತಾನೇ ಹೆಚ್ಚಿನವನೆಂದು ಭಾವಿಸದೆ, ತನ್ನ ಎಲ್ಲ ಶೀಲವನ್ನು ಲಿಂಗವಂತನನ್ನು 
ಚೆನ್ನಾಗಿ ನಡೆಸಿಕೊಳ್ಳುವುದರಲ್ಲಿ ತೋರಬೇಕು ಎಂದು ಹೇಳಿದರು. 


ಶೀಲವಂತರೆಂಬ ಪಂಗಡವು ಈಗಲೂ ಇದೆ. ೧೯೦೧ರ ಜನಗಣತಿಯಲ್ಲಿ ಮದ್ರಾಸ್‌ನ 
ವರದಿಯು ಶೀಲವಂತರು ಲಿಂಗಾಯತರ ಉಪಪಂಗಡವೆಂದು ಹೇಳಿದರೆ, ಮೈಸೂರಿನ 
ವರದಿಯು ಆ ಪಂಗಡವು ಲಿಂಗಾಯಿತರಲ್ಲಿನ ನಾಯಿಂದ ವರ್ಗವನ್ನು ಸೂಚಿಸುತ್ತದೆ ಎಂದಿದೆ. 
ಅವರು ಪಟ್ಟುಸಾಲೆಗಳ (ರೇಷ್ಮೆ ನೇಕಾರರು) ವರ್ಗದಿಂದ ಮೂಡಿದವರೆನಿಸುತ್ತದೆ (ಆದರೆ 
ಇದನ್ನು ಈ ಪಂಗಡದವರು ನಿರಾಕರಿಸುತ್ತಾರೆ). ಈಗಲೂ ಶೀಲವಂತರು ರೇಷ್ಮೆ ವಸ್ತುಗಳನ್ನು 
ತಯಾರಿಸುವವರೇ. ಅವರು ತುಂಬ ಧಾರ್ಮಿಕ ವಿಧಿಗಳನ್ನಾಚರಿಸುವವರು (ಅದಕ್ಕೇ ಅವರಿಗೆ 
ಈ ಹೆಸರು ಬಂದಿರುವುದು). ಗರ್ಭಿಣಿಯು ಏಳು ತಿ೦ಗಳ ಗರ್ಭವನ್ನು ತಳೆದಿರುವಾಗ, ಎಂದರೆ 
ಹೊಟ್ಟಿಯಲ್ಲಿನ ಶಿಶುವು ಚಲಿಸಲಾರಂಭಿಸಿದಾಗಲೇ, ಸಣ್ಣ ಲಿಂಗವೊಂದನ್ನು ಅರಗಿನಲ್ಲಿರಿಸಿ, 
ರೇಷ್ಮೆಯ ವಸ್ತದಿಂದ ಸುತ್ತಿ ಗರ್ಭಿಣಿಯ ಕೊರಳಿನ ಶಿವದಾರಕ್ಕೆ ಕಟ್ಟಲಾಗುತ್ತದೆ. ಈ 
ವಿವರಗಳನ್ನು ನಡ್ಗರ್‌ ಥರ್ಸ್ಟನ್‌ಕೊಡುತ್ತಾರೆ. ಹೀಗೆ ಮಗುವು ಗರ್ಭಸ್ಥವಾಗಿರುವಾಗಶೇ ಅದಕ್ಕೆ 


೧೯೦. ಶಿವಶ ವ: ಪು. ೪೭೯ (ಅಕ್ಕಮ್ಯ ೪೪) 

೧೯೧. ಅದೇ, ಪು.೪೫೫ (ಅಮುಗೆ ರಾಯಮ್ಮ ೧೧೫) 
೧೯೨. ಕವಿವಿ ಹಸ್ತ ೧೭೦೯: ವ. ೪೮ 

೧೯೩. ಹಡಪ ಅ ವ. ೬: ಪು. ೨೫ 

೧೯೪. ಚನ್ನಬ ವ. ೪೧೨ : ಪು. ೧೮೮ 


ಸಾಮಾಜಿಕ ವ್ಯವಸ್ಥೆ /೮೯ 


ಲಿಂಗಧಾರಣೆಯಾಗುತ್ತದೆ.?* ಮಗುವಿಗೆ ಒಂದು ವರ್ಷವಾದಾಗ ಲಿಂಗವನ್ನು ತಾಯಿಯ 
ಕೊರಳಿನಿಂದ ತೆಗೆದು. ಅದಕ್ಕೆ ಕಟ್ಟುತ್ತಾರೆ. ಆದರೆ ಈ ಪಂಗಡದವರು ಲಿಂಗಾಯಿತರಲ್ಲಿ 
ನಾಯಿಂದರೆಂಬ ವಿಷಯವನ್ನು ಅವರು ರೇಷ್ಮೆ ನೇಕಾರರೆಂಬ ವಿಷಯವೇ ವಿರೋಧಿಸುತ್ತದೆ. 
ವಚನಕಾರರ ಕಾಲದ ನೇಮ- ವ್ರತಗಳ ಅಧಿಕಾಚರಣೆಯೇ ಈಗಲೂ ಮುಂದುವರಿದಿದೆ 
ಯೆಂಬುದನ್ನು ಮೇಲಿನ ವಿವರಣೆಯಿಂದ ತಿಳಿಯಬಹುದು. ಜೇಡರ ದಾಸಿಮಯ್ಯನ 
ವಚನಗಳಲ್ಲೆಲ್ಲಿಯೂ ಶೀಲವಂತರ ಉಲ್ಲೇಖವು ಬಂದಿಲ್ಲದಿರುವುದನ್ನು ನೋಡಿದರೆ, ಇವರು 
ಬಸವಾದಿಗಳ ಕಾಲದಲ್ಲಿ ವೀರಶೈವ ಮತವನ್ನವಲಂಬಿಸಿರಬೇಕೆಂದು ಕಾಣುತ್ತದೆ. 


ಸ್ತ್ರೀಯರ ಸ್ಥಾನಮಾನ 


ಸ್ತ್ರೀಯ ಬಗ್ಗೆ ಸಮಾಜವು ತೋರ್ಪಡಿಸಿದ ಮನೋಭಾವವು ಎಲ್ಲ ಕಾಲಗಳಲ್ಲಿಯೂ 
ಒಂದೇ ಬಗೆಯದಾಗಿರಲಿಲ್ಲ. ಭಾರತದ ಸಾಮಾಜಿಕ ಇತಿಹಾಸವನ್ನವಲೋಕಿಸಿದರೆ ಸ್ತೀಯರ 
ಬಗ್ಗೆ ಸಮಾಜವು ಕಾಲಕಾಲಕ್ಕೆ ತನ್ನ ಮನೋಭಾವವನ್ನು 'ಮಾರ್ಪಡಿಸಿಕೊಂಡುದನ್ನು 
ಕಾಣಬಹುದು. ಆದರೆ ಇಷ್ಟನ್ನು 5 ಮಾತ್ರನಿಖರವಾಗಿ ಹೇಳಬಹುದು; ಇಪ್ಪತ್ತನೆಯ ಶತಮಾನಕ್ಕೆ 
ಹಿಂದಿನ ಭಾರತದಲ್ಲಿ ಸಮಾಜವು ಸ್ತ್ರೀಯ ಮೇಲೆ ಹೆಚ್ಚು ಹೆಚ್ಚಾಗಿ ನಿರ್ಬಂಧಗಳನ್ನು ಹೇರುತ್ತ 
ಬಂದಿದೆ. ಸಿಂಧೂ. ಕಣಿವೆಯ ಕಾಲದಲ್ಲಿನ ಅವಶೇಷಗಳನ್ನು ಪರಿಶೀಲಿಸಿದರೆ. ಅಲ್ಲಿ 
ಕಂಡುಬರುವ ಸ್ತೀ ದೇವತೆಗಳ ಪ್ರಾಧಾನ್ಯ ಹಾಗೂ ಸುಂದರವೂ ಸಾಧಾರಣವೂ ಆದ ಸ್ತ್ರೀ 
ವಿಗ್ರಹಗಳ ಬಾಹೆಳ್ಯ- ಇವುಗಳು ಆ ಇಲದ ಸಮಾಜವು ಸ್ತ್ರೀಯರಿಗೆ ಸಾಕಷ್ಟು ಮಾನ್ಯತೆಯನ್ನು 
ನೀಡಿದ್ದಿತು ಎಂಬುದು ತಿಳಿಯುತ್ತದೆ. ಅಷ್ಟೇ ಅಲ್ಲದೆ, ಲೆ ಕಾಲದ ಕುಟುಂಬವು "ಪಾಚೀನ 
ಈಜಿಪ್ಟಿನ ರೀತಿಯಲ್ಲಿ ಸ್ತೀ ಯಾಜಮಾನ್ಯದ ಕುಟುಂಬವಾಗಿದ್ದಿತು ಎಂದು ಕೆಲವರು ವಿದ್ವಾಂಸರು 
ಅಭಿಪ್ರಾಯಪಡುತ್ತಾರೆ. ಣ್‌ ಇಂಡೋ- ಇರಾನಿಯನ್ನರ ಕಾಲದಲ್ಲಾಗಲೀ ವೇದಗಳ ಕಾಲದಲ್ಲೇ 
ಆಗಲೀ ಸ್ತ್ರೀಯರಿಗೆ ಪ್ರಾಮುಖ್ಯವಿರಲಿಲ್ಲ. ಹೆಣ್ಣು ಮಗುವಿನ ಜನನಕ್ಕಿಂತ ಗಂಡುಮಗು ಜನಿಸಲಿ 


೧೯೫. ಈ ಪದ್ಧತಿಯನ್ನು ವಚನಕಾರರಲ್ಲಿ ಕೆಲವರು ಸಮರ್ಥಿಸುತ್ತಾರೆ. ಪ್ರಾಯಶಃ ಶೀಲವಂತ ಪಂಗಡಕ್ಕೇ 
ಸೇರಿದ್ದ ಅಕ್ಕಮ್ಮನೆಂಬ ವಚನಕಾರ್ತಿಯು ಈ ವಚನವನ್ನು ನೋಡಿ: 
“ಲೆಕ್ಕವಿಲ್ಲದ ವತ, ಕಟ್ಟಳೆಯಿಲ್ಲದ ನೇಮ ಇವನೆಷ್ಟು 
ಮಾಡಿದರೆ ಏನು? ತನ್ನ ಮನೆಗೆ ಕಟ್ಟಳೆ ಇರಬೇಕು. 
ಎನ್ನ ಲಿಂಗವಂತೆಗೆ ಸೂತಕ ಮಾಸ ತಡೆದಲ್ಲಿ. ಗರ್ಭವೆಂಬುದು 
ತಲೆದೋಣ್‌ದಲ್ಲಿಯೇ ಆತ್ಮ ಚೇತನಿಸುವನ್ನಕ್ಕ 
ಆಕೆಯ ಉದರದ ಮೇಲೆ ನಿಹಿತ ಲಿಂಗವಿರಬೇಕು. 
ನವಮಾಸ ತುಂಬಿ ಆಕೆಯ ಗರ್ಭದಿಂದ ಉಭಯಜಾತತ್ವವಾಗಲಾಗಿ 
ಚೇತನ ಬೇಜಾದಲ್ಲಿ ಗುರುಕರಜಾತನ ಮಾಡಬೇಕು” 
ಶಿವಶ ವ: ಪು. ೪೫೮ (ಅಕ್ಕಮ್ಮ ೨೧) ಹಾಗೆಯೇ ೪೭೯ನೇ ಪುಟದಲ್ಲಿರುವ ೪೩ನೇ 
ವಚನವನ್ನು ನೋಡಿ. 
೧೯೬. Edgar Thurston: Castes and Tribes of Southern India, Vol.VI: 0.೩೮೭. 
೧೯೭. P.Thomas: Indian Women Through the Ages, 0. ೭ 


೧೯೮. A.S.Altekar: The Position of Womenin Hindu Civilization, Fa 


೯೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಎಂದು ಜನರು ಪ್ರಾರ್ಥಿಸುತ್ತಿದ್ದರು. ಅಥರ್ವವೇದದಲ್ಲಿ ಪುತ್ರಸಂತಾನಕ್ಕಾಗಿ ಮಾಡುತ್ತಿದ್ದ 
ವಿಧಿಗಳು ಹೇಳಲ್ಪಟ್ಟಿವೆ ಆದರೆ ಹೆಣ್ಣುಮಗುವಿನ ಜನನದಿಂದ ಜನರು ತೀರ ವ್ಯಾಕುಲರೇನೂ 
ಆಗುತ್ತಿರಲಿಲ್ಲ. 'ಬೃಹದಾರಣ್ಯಕ' ಉಪನಿಷತ್ತಿನಲ್ಲಿ ಪಾಂಡಿತ್ಯಪೂರ್ಣಳಾದ ಮಗಳ ಜನನಕ್ಕಾಗಿ 
ಪ್ರಾರ್ಥಿಸುವ ವ್ರತಾಚರಣೆ ಯನ್ನು ಹೇಳಲಾಗಿದೆ.೧೮ ಬುದ್ಧನ ಕಾಲದಲ್ಲಿ ಸ್ತ್ರೀಯರ ಜೀವನವು 
ತೀರ ನಿಕೃಷ್ಟವಾಗಿಯೇನೂ ಇರಲಿಲ್ಲ. ಆಗಿನ ಕಾಲದಲ್ಲಿ ಸ್ತ್ರೀಯರು ವಿವಾಹವಾಗಿ ಗಂಡನಿಗೆ 
ಅಡಿಯಾಳಾಗಿ ಬಾಳಲೇಬೇಕೆಂಬ ನಿರ್ಬಂಧವನ್ನು ಎಧಿಸ ದೆ ಸ್ವತಂತ್ರವಾದ ಜೀವನವನ್ನು 
ನಡೆಸಲು ಬುದ್ಧನು ಆಸ್ಪದವಿತ್ತಿದ್ದ?್‌ 


ಭಾರತದ ಸಾಮಾಜಿಕ ಇತಿಹಾಸದಲ್ಲಿ ಸ್ತ್ರೀಯರ ಮೇಲೆ ವಿಪರೀತ ನಿರ್ಬಂಧವನ್ನು ಹೇರಿ 
ಅವಳು ಸ್ವಾತಂತ್ರ್ಯಕ್ಕೆ ಸ್ವಲ್ಪವಾದರೂ ಅರ್ಹಳಲ್ಲಿ ಎಂದು ಸಾರಿದ ಕಾಲವೆಂದರೆ ಸ್ಮತಿಗಳ "ಯುಗ. 
ಧರ್ಮಸೂತ್ರಗಳಲ್ಲಿ ಸ್ತ್ರೀಯರ ಬಗ್ಗೆ ತೋರಿಸುವ ಮನೋಭಾವವು ವಿಚಿತ್ರವಾದುದು. ಒಂದು 
ಕಡೆ ಅವಳನ್ನು ಪೂಜ್ಯ ವ್ಯಕ್ತಿಯೆಂದು ಪರಿಗಣಿಸಿದ್ದರೆ, ಮತ್ತೊಂದೆಡೆ ಮನೆಯಲ್ಲಿನ ಇತರ 
ಯಾವುದೇ ವೈಯಕ್ತಿಕ ಆಸ್ತಿಗಿಂತ ಹೆಚ್ಚಿನ ಸ್ಥಾನವನ್ನು ಆಕೆಯು ಪಡೆದಿರಲಿಲ್ಲ. ಗೌತಮ 
ಧರ್ಮಸೂತ್ತವು” "ಅಸ್ಪತಂತ್ರಕಾ ಧರ್ಮೇ ಸ್ತ್ರೀ ಎಂದೇ ಸಜಿ. ಬೌಧಾಯನ ವಾಸಿಷ್ಠ 
ಧರ್ಮಸೂತ್ರಗಳು ಸ್ತ್ರೀಯನ್ನು ಒಂದು ಬಗೆಯ ಆಸ್ತಿಯಂತೆ ಪರಿಗಣಿಸಿದುವು.5 ಮನುವಿನ 
ಮನೋಭಾವವು ಸೌತಹುದೇ ರೀತಿಯದು: ಸ್ತ್ರೀಯು ಪರಿಪೂರ್ಣಳಾದವಳೂ ಪುರುಷನ 
ಪೂಜ್ಯತೆಗೆ ಅರ್ಹಳಾದವಳೂ ಆಗಿರುವಳೆಂದು ಒಂದು ಕಡೆಯಲ್ಲಿ ಪರಿಗಣಿಸಿದರೆ, ಮತ್ತೊಂದೆಡೆ 
ಅವಳನ್ನು ಪಾಪದ ಮೂಲವೆಂದೂ ಸ್ವಾತಂತ್ರ್ಯಕ್ಕೆ ಅನರ್ಹಳೆಂದೂ ಭಾವಿಸುತ್ತಾನೆ.” “ಏತಾ 
ರಕ್ಷತಿ '`ಹೌಮಾರೇ ಭರ್ತಾ ರಕ್ಷತಿ ಯೌವನೇ । ರಕ್ಷಂತಿ ಸ್ಥವಿರೇ ಪುತ್ರಾ ನಸ್ತೀ 


ಸ್ಥಾತಂತ್ಯಮರ್ಹತಿ”” ಎಂಬ ಮನುವಿನ ಶ್ಲೋಕವು ತುಂಬ ಪ್ರಸಿದ್ಧವಾದದ್ದು. 


(b 


ವಚನಕಾಲದಲ್ಲಿ ಸ್ತೀಯರ ಮನೋಭಾವ 
ಮು 


ವಚನಗಳ ಕಾಲದಲ್ಲಿಯೂ ಸಮಾಜವು ಸ್ತ್ರೀಯರ ಬಗ್ಗೆ ಹೆಚ್ಚಿನ ಗೌರವವನ್ನೇನೂ 
ತೋರಿಸಲಿಲ್ಲ. ವಚನಕಾರರು ಕಾರ್ಯಪ್ರವೃತ್ತರಾಗುವ ಮುಂಚೆ ಕರ್ನಾಟಕದಲ್ಲಿ ಅತ್ಯಂತ 
ಜನಪ್ರಿಯವಾಗಿದ್ದ ದಿಗಂಬರ ಜೈನಧರ್ಮಶಾಖೆಯು ಎಂತಹ ಹೆಣ್ಣಿಗೂ ಮೋಕ್ಷವಿಲ್ಲವೆಂದು 
ನಂಬಿದ್ದಿತು. ಬೌದಿಕವಾಗಿ ಹೆಣ್ಣು ಗಂಡಿಗಿಂತ ಹೆಚ್ಚು ಶ್ರೇಷ್ಠಳಿನಿಸಿಕೊಂಡಿದ್ದರೂ "ಅವಳಿಗೆ 
ಮೋಕ್ಷವಿಲ್ಲವೆಂಬ ನಂಬಿಕೆಯನ್ನು “ಸೋಮದೇವನೂ ಸಮರ್ಥಿಸುತ್ತಾನೆ. ೨೦೩ ನಯಸೇನನಂತೂ 
“ಎನಿಸುಜ್ಜಭಮಾದೊಡೆ ಚಂದ್ರನ ತೇಜ೦ ರವಿಯ ತೇಜಮಂ ಗೆಲ್ಲುಮೆ ಪೆಣ್ಣೆನಿತೊಳ್ಳಿ 
ದಳಾದೊಡೆ ಪುರುಷನೊಳಾದ ಮಹಾಗುಣ೦ಗಳ೦ ಪೋಲ್ತಪಳೆ`್‌್‌ ಎಂದು ಪುರುಷ 
ಶ್ರೇಷ್ಠತೆಯನ್ನು ಸ್ಪಷ್ಟವಾದ ಮಾತುಗಳಲ್ಲಿ ಸಾರಿ ಹೇಳುತ್ತಾನೆ. 


೧೯೯. Indra; The Status of Women in Ancient India, 0.೧೮೭ 
೨೦೦. S.C.Banerji: Dharmasutras-A Study in their Origin and Development, P.0೬೧ 


೨೦೧. Charisse Bader: Women in Ancient India, 0.೫೫ 
೨೦೨. ಮನುಸ್ಮೃತಿ: ೯.೩ 


೨೦೩. K.K.Handiqui: Yasastilaka and Indian Culture, 0.೧೦೬. 
೨೦೪. ಧರ್ಮಾಮೃತ, ೬.೧೮೬ 


ಸಾಮಾಜಿಕ ವ್ಯವಸ್ಥೆ 1/೯೧ 


ಸಂಪ್ರದಾಯಬದ್ಧ ಸಮಾಜದ ವಿರುದ್ಧ ಬಂಡೆದ್ದ ವಚನಕಾರರು ಸ್ತ್ರೀಯರನ್ನು 
ಕುಲ್ಲಕವೆಂದೂ ಮೋಕ್ಷಾರ್ಹಳಲ್ಲವೆಂದೂ ಸಮಾಜವು ಕಾಣುತ್ತಿದ್ದ ಬಗೆಯನ್ನು ನಿರೋಧ 
ಸಿದರು. ಹೆಣ್ಣು ಗಂಡಿನಂತೆಯೇ ಮೋಕ್ಷವನ್ನು ಗಳಿಸಬಲ್ಲಳೆಂದು ಬೋಧಿಸಿದರು. “ಜನಿತಕ್ಕೆ 
ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗುವಾಗಿ ಕಾಡಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ 
ಕೂಡಿದಳು ಮಾಯೆ" ಎನ್ನುವಂತಹ ಮಾತುಗಳಲ್ಲಿ ಆಕೆಯ ಮೋಹಕತೆಯಿಂದ 
ಆಕರ್ಷಿತನಾಗಿ ಗಂಡು ತನ್ನ ಸಾಧನೆಯನ್ನು ಮರೆಯುವ ವಿಷಯವನ್ನು ಹೇಳಿದರೂ, ಗಂಡು- 
ಹೆಣ್ಣುಗಳ ಸಾಮರ್ಥ್ಯದಲ್ಲಿ ಯಾವ ಮೂಲಭೂತ ವ್ಯತ್ಯಾಸವೂ ಇಲ್ಲವೆಂದು ಅವರು ಒಟ್ಟಾರೆ 
ಅಭಿಪ್ರಾಯಪಟ್ಟರು. "ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, 
ನಡುವೆ ಸುಳಿವಾತ್ಮನು ಗಂಡೂ ಅಲ್ಲ, ಹೆಣ್ಣೂ ಅಲ್ಪ" ೨೦೬ ಎಂಬ ಜೇಡರ ದಾಸಿಮಯ್ಯನ ಮಾತು 
ಅನೇಕ ವಚನಕಾರರ ವಚನಗಳಲ್ಲಿ ಅನುರಣಿಸಿತು.೨೦೭ ಸಾಧಾರಣವಾಗಿ ಹಿಂದೂಗಳ 
ನಂಬಿಕೆಯಂತೆ ಹೆಂಡತಿಯು ಗಂಡನನ್ನು ನೆರಳಿನಂತೆ ಅನುಸರಿಸಬೇಕು; ಗಂಡನ ಸೇವೆಯೇ 
ತನ್ನ ಪರಮ ಕರ್ತವ್ಯ; ಅವನ ಧರ್ಮವೇ ತನ್ನ ಧರ್ಮ ಇತ್ಯಾದಿ ಆದರ್ಶಗಳಿದ್ದುವು. ಎಂದರೆ 
ಧರ್ಮದ ವಿಷಯದಲ್ಲಿ ಹೆಂಗಸು ಗಂಡನ ಹಿಂಬಾಲಕಳಾಗಿದ್ದಳು, ಅಷ್ಟೆ. ಅವಳಿಗೆ ತನ್ನ ಇಷ್ಟದ 
ಧರ್ಮವನ್ನು ಸ್ವೀಕರಿಸುವ ಸ್ವಾತಂತ್ರ್ಯವಾಗಲೀ, ಧಾರ್ಮಿಕ ಕ್ರಿಯೆಗಳನ್ನು ನಡೆಸುವ 
ಸ್ಥಾತಂತ್ಯವಾಗಲೀ ಇರಲಿಲ್ಲ. ಧಾರ್ಮಿಕ ವಿಷಯಗಳಲ್ಲಿ ಗಂಡನು ಹೆಂಡತಿಯ ಒಪ್ಪಿಗೆ 
ಪಡೆಯಬೇಕೆಂಬ ನಿಯಮವಿದ್ದರೂ, ಅದು ಕೇವಲ ಸಾಂಪ್ರದಾಯಿಕವಾಗಿದ್ದುದರಿಂದಲೂ 
ಹೆಂಡತಿಗೆ ಒಪ್ಪಿಗೆಯನ್ನು ನಿರಾಕರಿಸುವ ಹಕ್ಕೇ ಇರದಿದ್ದುದರಿಂದಲೂ ಇದು 
ಅರ್ಥವಿಹೀನವಾಗಿತ್ತು. ಆದರೆ “ಸತಿ ಸುತ ಪುರುಷರಿಗೆಲ್ಲಕ್ಕು ಬೇಖೊಂದು ಒಡಲುಳ್ಳನ್ನಕ್ಕ, 
ವ್ರತದ ಕ್ರೀಭಾವ ಬೇಜಾದಲ್ಲಿ ಬೇಜ್‌ ಒಬ್ಬ ಒಡೆಯನ" ಕಟ್ಟಣೆ ಬೇಕು” ಎಂಬ 
ವಚನಕಾರನೊಬ್ಬನ ಮಾತಿನಲ್ಲಿ ಗಂಡ-ಹೆಂಡತಿಯರು ದೈಹಿಕವಾಗಿ ಭಿನ್ನವಾಗಿರುವುದರಿಂದ 
ಧಾರ್ಮಿಕವಾಗಿಯೂ ಭಿನ್ನರು ಎ೦ಬ ಭಾವನೆಯು ಸೂಚಿತವಾಗಿದೆ. 


ವೀರಶೈವ ಧಾರ್ಮಿಕ ನಾಯಕರ ಈ  ಮನೋಭಾವದಿಂದಾಗಿ ವಚನಯುಗದಲ್ಲಿ 
ಹಿಂದೆಂದೂ ಇಲ್ಲದಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಸಾರ್ವಜನಿಕ ಜೀವನದಲ್ಲಿ 
ಕಾಣಿಸಿಕೊಂಡರು. ಯಾರ ಕೈಕೆಳಗೂ ತಾನಿರದೆ ಸ್ಕೈರ್ಯದಿಂದ ತಾನು ಸರಿಯೆಂದು 
ನಂಬಿರುವ ಜೀವನಮಾರ್ಗವನ್ನನುಸರಿಸಲು ಸಂಸಾರವನ್ನು ತ್ಯಜಿಸಿದ ಮಹಾದೇವಿಯಕ್ಕನ 
ನಿದರ್ಶನವು ವನಚಕಾರರ ಈ ಚಳುವಳಿಯಿಂದ ಆ ಕಾಲದ ಸೀಯರಲ್ಲಿ ಮೂಡಿದ ಭರವಸೆಯ 
ಸಂಕೇತವಾಗಿದೆ. ಅವಳು ಕೌಶಿಕನೆಂಬ ರಾಜನನ್ನು ಮದುವೆಯಾದಳೋ ಇಲ್ಲವೋ ಎಂಬುದು 
ಇನ್ನೂ ವಾದಗ್ರಸ್ತ ವಿಷಯವಾಗಿಯೇ ಇದೆ. 


೨೦೫. ಬಸವ ವ. ೧೧೫: ರ್ಮ 

೨೦೬. ದೇ ದಾ ವ (ಹ) ೧೩೩: ಪು. ೮೦ 

೨೦೭. ಶಿವಶ ವ: ಪು. ೩೬೪ (ಸತ್ಯಕ್ಕ ೨೧) : ಪು.೩೭೯ (ಗೊಗ್ಗವ್ವೆ, ೬) ಇತ್ಯಾದಿ 

೨೦೮. ಸಕಲಪುರಾ ವ: ಪು.೪೨೯ (ಎಲ್ಲೇಶ್ವರ ಕೇತಯ್ಯ, ೨೦) 

೨೦೯. ಮಹಾದೇವಿಯಕ್ಕನ ವಿವಾಹದ ವಿಷಯದಲ್ಲಿ ವಿಭಿನ್ನ ಕಾವ್ಯಸ೦ಪ್ರದಾಯಗಳೂ, ಲೇಖಕರೂ 
ತೋರ್ಪಡಿಸಿರುವ ಅಭಿಪ್ರಾಯಗಳ ವಿವರಣೆಗೆ ಕರ್ನಾಟಕ ವಿಶ್ವವಿದ್ಯಾಲಯವು ಪ್ರಕಟಿಸಿರುವ 
“ಮಹಾದೇವಿಯಕ್ಕನ ವಚನಗಳು' ಎ೦ಬ ಗ್ರಂಥದ ಪ್ರಸ್ತಾವನೆಯನ್ನು ನೋಡಿ. 


೯೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಚನಕಾರರಿಗೆ ಕಾಲದಲ್ಲಿ ತೀರ ಹತ್ತಿರವಾಗಿದ್ದ ಹರಿಹರನ ನಿರೂಪಣೆಯ ಪ್ರಕಾರ ಆಕೆಗೆ 
ವಿವಾಹವಾಗಿತ್ತು. ಆದರೂ ಅವಳು ಗಂಡನನ್ನು ನಿರಾಕರಿಸಿ ತನ್ನ ದಾರಿಯನ್ನು ತುಳಿಯುತ್ತಾಳೆ: 
ಮೊದಲೆರಡು "ಶೂನ್ಯ ಸಂಪಾದನೆ'ಗಳಾದ ಶಿವಗಣಪ್ಪಸಾದಿ ಮಹಾದೇವಯ್ಯ ಹ ಹಲಗೆಯ 
ದೇವರ ರಚನೆಗಳಲ್ಲಿಯೂ ಇದೇ ನಿರೂಪಣೆಯಿರುವುದರಿಂದ ಮುಂದೆ" ಈ ವಿಷಯವನ್ನು 
ವ್ಯತ್ಯಾಸ ಮಾಡಿರಬಹುದಾದುದರಿಂದ, ಇದನ್ನೇ ಸತ್ಯಕ್ಕೆ ಹತ್ತಿರವೆಂದು ಒಪ್ಪಬಹುದು.” ಠಾ 

ಪ್ರಸಂಗವು ಐತಿಹಾಸಿಕವಾದುದೇ ಆದರೆ ಆ ಕಾಲದಲ್ಲಿ "ಪ್ರಬಲನಾದ ರಾಜನನ್ನು ಮದುವೆಯಾಗಿ, 
dE ಅವನೊಡನೆ ದಾಂಪತ್ಯಜೀವನವನ್ನು ನಿರಾಕರಿಸಿ ಆಧ್ಯಾತಿಕ ಸಾಧನೆಯಲ್ಲಿ 
ತೊಡಗಿದುದು ಆ ಚಳುವಳಿಯ ಪ್ರಭಾವವನ್ನು ಮತ್ತಷ್ಟು ಸ್ಫುಟಗೊಳಿಸುತ್ತದೆ. ಮಹಾದೇವಿ ಮತ್ತು 
ಇತರ ಅನೇಕ ಜನ ಸ್ತ್ರೀಯರು, ಚ” ಸಾಮಾಜಿಕ" ಸ್ಥಾನಮಾನಗಳಲ್ಲಿ ಕಾಯಕಗಳಲ್ಲಿ 
ವಿಭಿನ್ನತೆಯಿದ್ದರೂ, ಒಂದ್‌ ಆಧ್ಯಾತ್ಮಿಕ ಗುರಿಯನ್ನು ಪಡೆದಿದ್ದು ವಚನ ರಚನೆಗೆ ಕೈ ಹಾಕಿದುದು 
ಕನ್ನಡ" ಸಾಹಿತ್ಯದಲ್ಲಿಯೇ ಅಪೂರ್ವವಾದ ಸನ್ನಿವೇಶ. ಏಕೆಂದರೆ “ಕವಿಚರಿತ್ರಯ ಪಕಾರ 
ಹನ್ನೆರಡನೆಯ ಶತಮಾನದ ಪೂರ್ವಾರ್ಧದಲ್ಲಿದ್ದ. ನಾಗಚಂದನ ಸಮಕಾಲೀನಳಾದ ಕಂತಿಯೇ 
ಕನ್ನಡದ ಮೊದಲ ಕವಿಯಿತ್ರಿ. ಕಂತಿಯ ಕಾಲವು ಖಚಿತವಾಗಿ ಗೊತ್ತಿಲ್ಲ ಬಹುಶಃ ಅವಳು 
ಇನ್ನೂ ಈಚಿನವಳು ಮತ್ತು ಬಹುತೇಕ ಕಲ್ಪಿತ ವ್ಯಕ್ತಿ. ಕನ್ನ! ಡದಲ್ಲಿ ಕೃಷಿ ಮಾಡಿದ ಮೊತ್ತಮೊದಲ 
ಸ್ತ್ರೀಯರೆಂದರೆ ಶರಣೆಯರು.57 “ಅದರಲ್ಲಿಯೂ' `ಈ ಪ್ರಾರಂಭವು" ಅದ್ಭುತವಾಗಿಯೇ "ಆಯಿತು. 
ಈಗ ದೊರಕಿರುವಷ್ಟು ವಚನಗಳಲ್ಲಿ ಮೂವತ್ತರಡು ಮಂದಿ ವಚನಕಾರ್ತಿಯರ ರಚನೆಗಳು 
ಸೇರಿವೆ.5” ಇವರಲ್ಲಿ ಹಲವರ ವಚನಗಳಿಂದ ಕನ್ನಡ ಸಾಹಿತ್ಯವು ನಿಜವಾಗಿಯೂ 
ಶ್ರೀಮಂತವಾಗಿದೆ. ಮಹಾದೇವಿಯಕ್ಕನಂತೂ ಅತ್ಯಂತ ಶ್ರೇಷ್ಠ ವಚನಕಾರರೊಡನೆ ನಿಲ್ಲಬಲ್ಲವಳು. 
ಅವಳ ವಚನಗಳು ಇತರರ ವಚನಗಳಿಗಿಂತ ಶ್ರೇಷ್ಠವೆಂಬ ಭಾವನೆಯನ್ನು ಚೆನ್ನಬಸವಣ್ಣನೇ 
ವ್ಯಕ್ತಪಡಿಸಿದ್ದಾನೆ.” 


ಆಧ್ಯಾತ್ಮಿಕ ವಿಷಯದಲ್ಲಿಯೂ ಸಾಹಿತ್ಯ ರಚನೆಯಲ್ಲಿಯೂ ಆ ಕಾಲದ ಸ್ತ್ರೀಯರು 
ತೋರ್ಪಡಿಸಿದ ಸ್ವಾತಂತ್ರ್ಯವು ನಮಗೆ 'ಅವರ ವಚನಗಳಿಂದ ವ್ಯಕ್ತವಾಗುವುದೌದರೂ, 
ರಾಜಕೀಯ ಶೈಕ್ಷಣಿಕ ವೈಯಕ್ತಿಕ ವಿಷಯಗಳಲ್ಲಿ  ಅವರೆಷ್ಟರ ಮಟ್ಟಗೆ ಸ್ವತಂತ್ರರಾಗಿ 
ವರ್ತಿಸುತ್ತಿದ್ದರೆಂಬುದರ ಬಗ್ಗೆ ವಚನಗಳಿಂದ ನಮಗೆ ಯಾವ ಬೆಳಕೂ ಚೆಲ್ಲುವುದಿಲ್ಲ. ಆದರೆ 
ತಮ್ಮ ಗಂಡಂದಿರ ಸಾಧನೆಯಲ್ಲಿ ಶರಣೆಯರು ಭಾಗಿಗಳಾಗಿದ್ದರು. ಕೆಲವರು ತಮ್ಮ ಗಂಡಂದಿರು 
ತಪ್ಪು ದಾರಿ ಹಿಡಿದರೆಂದು 'ತೋರಿಬಂದಾಗ ತಿದ್ದಿ ಅವರನ್ನು ಸರಿದಾರಿಗೆ ಹಚ್ಚಿರುವುದರ 
ಉಲ್ಲೇಖಗಳು “ಶೂನ್ಯ ಸಂಪಾದನೆ' ಯಲ್ಲಿ ದೊರೆಯುತ್ತವೆ. ಆಯ್ದಕ್ಕಿಯ ಮಾರಯ್ಯನು ಒಮ್ಮೆ 
ಶರಣರ ಮನೆಯ ಅಂಗಳದಲ್ಲಿ ಚೆಲ್ಲಿದ್ದ ಅಕ್ಕಿಯನ್ನು ಅವಶ್ಯಕತೆಗಿಂತ 


೨೧೦. ಎಂ.ಚಿದಾನಂದಮೂರ್ತಿ: ಶೂನ್ಯಸಂಪಾದನೆಯನ್ನು ಕುರಿತು, ಪು.೮೮-೯೧ 

೨೧೧. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು.೨೪೧. 

೨೧೨. ಇವರ ರಚನೆಗಳನ್ನೆಲ್ಲ ಒಟ್ಟಾಗಿ ಸೇರಿಸಿ ಶಿವಶರಣೆಯರ ವಚನಗಳನ್ನು ಸಮಗ್ರವಾಗಿ ಮೊದಲ 
ಬಾರಿಗೆ ಪ್ರಕಟಿಸಿದ ಕೀರ್ತಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸೇರುತ್ತದೆ. ಕೆಲವು ವಚನಕಾರ್ತಿಯರ 
ಒಂದೊಂದೇ ವಚನಗಳಿಂದ ಹಿಡಿದು ಮತ್ತೆ ಕೆಲವರ ನೂರಾರು ರಚನೆಗಳವರೆಗೆ ಇವರ ವಚನ 
ಸಂಖ್ಯೆಯು ವ್ಯತ್ಯಾಸವಾಗುತ್ತದೆ. 

೨೧೩. ಚನ್ನ ಬ ವ. ೫೬೩, ಪು. ೨೬೧ 


ಸಾಮಾಜಿಕ ವ್ಯವಸ್ಥೆ / ೯೩ 


ಹೆಚ್ಚಾದ ಪ್ರಮಾಣದಲ್ಲಿ ತಂದಾಗ, ಅವನನ್ನು ಎಚ್ಚರಿಸಿ “ಆಸೆಯೆಂಬುದು ಅರಸಿಂಗಲ್ಲದೆ 
ಶಿವಭಕ್ತರಿಗುಂಟೆ ಅಯ್ಯಾ? ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತಂಗೆ ಉಂಟೆ 
ಅಯ್ಯಾ? ಈಸಕ್ಕಿಯಾಸೆ ನಿಮಗೇಕೆ? ಈಶ್ವರನೊಪ್ಪ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ 
ದೂರ ಮಾರಯ್ಯಾ” ಎಂದು ಮುಂತಾಗಿ ಬುದ್ದಿಯನ್ನು ಹೇಳಿ ಹೆಚ್ಚಿನ ಅಕ್ಕಿಯನ್ನು ಅಲ್ಲಿಯೇ 
ಸುರಿದು ಬರಲು ಹೇಳುತ್ತಾಳೆ. ಅಂತೆಯೇ ಮೋಳಿಗೆ ಮಾರಯ್ಯನು ತಾನು 
ಲಿಂಗೈಕ್ಕವಾಗುತ್ತೇನೆಂದು ಹೇಳಿದಾಗ ಅವನ ಸತಿಯಾದ ಮಹಾದೇವಿಯು “ಅದೇಶಕ್ಕಯ್ಯಾ, 
ಶಿವನೊಳಗೆ ಕೂಟಸ್ತನಾದಹೆನೆಂಬ ಹಲುಬಾಟ? ಇದು ಭಕ್ತಿ ಸತ್ಯದ ಆಟವಲ್ಲ. ಇನ್ನಾರ ಕೇಳಿ, 
ಮತ್ತಿನ್ನಾರಿಗೆ ಹೇಳಿ, ನೀ ಮಾಡುವ ಮಾಟ? ಮುನ್ನ ನೀನಾರೆಂದಿದ್ದೆ? ಆ ಭಾವವನಆದು ನಿನ್ನ 
ನೀನೆ ತಿಳಿ ಎನ್ನಯ್ಯಪ್ರಿಯ ಇಮ್ಮಡಿ ನಿಃಕಳಂಕ ಮಲ್ಲಿಕಾರ್ಜುನಾ” ಎಂದು ಮೊದಲೇ ಶಿವನಲ್ಲಿ 
ಸೇರಿರುವವನಿಗೆ ಶಿವನೊಳಗೆ ಸೇರುತ್ತೇನೆಂಬುದು ಸರಿಯಾದ ಮಾತಲ್ಲ ಎಂದು ತಿದ್ದುತ್ತಾಳೆ.*”* 
ಶೂನ್ಯ ಸಂಪಾದನೆಯಲ್ಲಿಯೇ ಮತ್ತೊಂದು ಪ್ರಸಂಗವಿದೆ. ಬಿಜ್ಜಳನ ಕೊಲೆಯಾದ ನಂತರ 
ಕೂಡಲಸಂಗಮಕ್ಕೆ ಬಂದ ಬಸವಣ್ಣನು ನೀಲಲೋಚನೆಯನ್ನು ಕರೆದುಕೊಂಡು ಬನ್ನಿ ಎಂದು 
ಹೇಳಿದಾಗ,  ಹಡಪದಪ್ಪಣ್ಣನು 'ಲಿಂಗೈಕ್ಯವಾಗುವುದಕ್ಕೆ.. ಬಸವರಾಜದೇವರು. ಕೂಡಲಿಗೆ 
ಬರಹೇಳಿದ'ರೆಂದು ನೀಲಲೋಚನೆಗೆ ಹೇಳಿದಾಗ ಆಕೆಯು “ಇಪ್ಪೆಯ ಹೂವನನುಗೊಳಿಸಲು 
ಇಪ ಹಿಪ್ಲೆಯಾಯಿತ್ತು. ಇಲ್ಲಿದ್ದರೇನು? ನಮ್ಮ ನಮ್ಮ ಸಂಸರ್ಗದಲ್ಲಿ ನಿರುಪಮ ಮೂರ್ತಿಗಳಾಗಿ, 
ನಿರವಯವನೈದಿ ನಿಜಸುಖಿಗಳಾದೆವು. ಬಸವನಲ್ಲಿ ಎಮಗೆ ತೆಜಹಿಲ್ಲವಯ್ಯಾ ಅಪ್ಪಣ್ಣಾ. 
ಭಾವಶೂನ್ಯಳು ನಾನು ಸಂಗಯ್ಯಾ” ಎಂದು ತನ್ನ ಹಿರಿಮೆಯನ್ನು ಮೆರೆದು, ತಾನು ಎಲ್ಲಿದ್ದು 
ಯಾರಲ್ಲಿ ಐಕ್ಯವಾಗುವೆನೆಂಬ ಭ್ರಮೆಯು ಬಸವಣ್ಣನಿಗೆ ಇನ್ನೂ ಇದೆಯೇ ಎಂದು ಅಪ್ಪಣ್ಣನನ್ನು 
ತಿರುಗಿ ಕಳಿಸುತ್ತಾಳೆ. ಹಾಗಾಗಿ ಆಕೆಯು ತನ್ನನ್ನು ಬಸವಣ್ಣನ "ಏಜಾರ ಪತ್ನಿ' ಯೆಂದು 
ಕರೆದುಕೊಂಡಿರುವುದು ತುಂಬ ಉಚಿತವಾಗಿದೆ." ಈ ರೀತಿ ಅನೇಕ ಪ್ರಸಂಗಗಳಲ್ಲಿ ತಮ್ಮ 
ಪತಿಯರ ಆಧ್ಯಾತ್ಮಿಕ ಸಾಧನೆಯಲ್ಲಿ ಪಾಲ್ಗೊಳ್ಳುವುದಲ್ಲದೆ ಹಲವಾರು ಬಾರಿ ಅವರಿಗೆ ಬೆಳಕು 
ತೋರುವಷ್ಟರ ಮಟ್ಟಿಗೆ ಪ್ರಬುದ್ಧರಾಗಿದ್ದರು. ಇದನ್ನೇ 'ಶೂನ್ಯಸಂಪಾದನೆ' ಕಥೆಗಳಲ್ಲಿ 
ಸಂಕೇತಗೊಳಿಸಿರಬೇಕು. 


ಶಿವಶರಣರು ಕಾಯಕ ತತ್ಪವನ್ನು ಸಾರುವ ಮೂಲಕ ಶ್ರಮದುಡಿಮೆಯ ಮಹತ್ವವನ್ನು 
ತಿಳಿಸಿದರು. ಅದಕ್ಕನುಗುಣವಾಗಿ ಸ್ತ್ರೀಯರೂ ಕೆಲವು ಕಾಯಕಗಳನ್ನನುಸರಿಸಿದರು. ಉೌಮ್ಮವ್ವೆ 
ಎಂಬುವಳು ಕದಿರ ಕಾಯಕದವಳು, ಸೋಮಮ್ಮ ಎಂಬ ವಚನಕಾರ್ತಿಯು ಕೊಟ್ಟಣದ 
ಕಾಯಕವನ್ನು ನಿರ್ವಹಿಸುತ್ತಿದ್ದವಳು, ಕಾಳವ್ವೆಯೆಂಬೊಬ್ಬಳದೂ ಕದಿರ ಕಾಯಕವೇ, ರೇವಮ್ಮನು 
ಕನ್ನಡಿ ಕಾಯಕದವಳು. ಸಾಮಾನ್ಯವಾಗಿ ಇತರರೂ ತಮ್ಮ ಗಂಡಂದಿರ ಕಾಯಕದಲ್ಲಿ ನೆರವು 


೨೧೪. ಗೂಳೂರು ಶೂನ್ಯ ಸಂ: ಪು.೨೬೨-೪ 
೨೧೫. ಗೂಳುರು ಶೂನ್ಯ ಸಂ: ಪು. ೨೮೧ 
೨೧೬. ಗೂಳೂರು ಶೂನ್ಯ ಸಂ: ಪು.೪೫೮-೯ 
೨೧೭. ಶಿವಶ ವ: ಪು. ೨೧೮ (ನೀಲಮ್ಮ ೧೦೪) 


೯೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ನೀಡುತ್ತಿದ್ದಿರಬೇಕು. ಬಡಕುಟುಂಬದ ಸ್ತ್ರೀಯರು ಕುಟುಂಬದ ಆದಾಯವನ್ನು ಹೆಚ್ಚಿಸಲು 
ನೂಲುವಿತೆ- ನೇಯುವಿಕೆ, ಹಗ್ಗವನ್ನು ತಯಾರಿಸುವುದು ಮುಂತಾದ ಕೆಲಸ ಗಳನ್ನೂ ಶ್ರೀಮಂತ 
ಕುಟುಂಬದ ಸ್ತ್ರೀಯರು ಕಸೂತಿ. ಕೈತೋಟವನ್ನು ಮಾಡುವುದು ಇತ್ಯಾದಿ ಕೆಲಸಗಳಲ್ಲಿ 
ತೊಡಗಬೇಕೆಂದೆ, ವಾತ್ಸಾಯನನೂ ಹೇಳುತ್ತಾನೆ. ಆದರೆ ವಚನಕಾರ್ತಿಯರು ಮತ್ತಿತರ 
ಶರಣೆಯರು ಕಾಯಕವನ್ನು ಕೇವಲ ಆದಾಯ. ಹೆಚ್ಚಿಸಿಕೊಳ್ಳಲು ಕೈಗೊಳ್ಳದೆ ಅದನ್ನು ಆಧ್ಯಾತ್ಮಿಕ 
ಉನ್ನತಿಯ ಸಾಧನವಾಗಿಯೂ ಬಳಸಿದರು. 


ವಿಧವೆಯರ ಸ್ಥಾನ 


ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಸ್ತ್ರೀಯು ಗಂಡನ ಅಧೀನವಾಗಿರಬೇಕೆಂಬ ಭಾವನೆಯು 
ವ್ಯಕ್ತವಾಗಿರುವುದರಿಂದ, ವಿಠವೆಯರು ಕಠಿಣ ನಿಯಮಗಳನ್ನನುಸರಿಸಿ ನೈಷ್ಠಿಕ ಜೀವನವನ್ನು 
ನಡೆಸಬೇಕೆಂದು ವಿಧಿಸುತ್ತವೆ. ಧರ್ಮಶಾಸ್ತ್ರಗಳಲ್ಲ ವಿಧವೆಯರಿಂದ ನಿರೀಕ್ಷಿಸುವುದು ಸರಳವಾದ 
ಭೋಗರಹಿತವಾದ ಜೀವನವನ್ನು, ಮರುವಿವಾಹವಂತೂ ಅವರುಗಳು ಸ್ವಲ್ಪವೂ ಒಪ್ಪದ ವಿಷಯ. 
ಆದರೆ ಈ ಭಾವನೆ ವೇದಕಾಲದಲ್ಲಾಗಲೀ ಬುದ್ಧಯುಗದಲ್ಲಾಗಲೀ ಇರಲಿಲ್ಲ. ವೇದಗಳ 
ಕಾಲದಲ್ಲಿ ವಿಧವಾ ವಿವಾಹವು ಸಾಮಾನ್ಯವಾಗಿತ್ತು ವಿಧಿಶು (ವಿಧವೆಯನ್ನು ವಿವಾಹವಾದವನು). 
ಪರಪೂರ್ವ (ಎರಡನೆಯ ಬಾರಿ ಮದುವೆಯಾದ ಸ್ತೀ). ಪೌನರ್ಭವ (ಎರಡನೆಯ ಪತಿಯಿಂದ 
ಪಡೆದ ಪುತ್ರಿ ಮುಂತಾದ ಶಬ್ದಗಳು ವೇದಕಾಲದ ವಿಧವಾ ವಿವಾಹ ಪದ್ಧತಿಯನ್ನು 
ಸಮರ್ಥಿಸುತ್ತವೆಂದು ಕೆಲವು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ” ಬುದ್ಧನೂ ವಿಧವಾ 
ವಿವಾಹವನ್ನು ಪ್ರತಿಭಟಿಸಲಿಲ್ಲ. ಅವನ ಕಾಲದಲ್ಲಿ ವಿಧವೆಯು ಸಾಮಾನ್ಯವಾಗಿ 
ಮದುವೆಯಾಗುತ್ತಿದ್ದಳು. ಇಲ್ಲವೆ ಸನ್ಯಾಸಿಯಾಗುತ್ತಿದ್ದಳು. ೨ರ 


ವಚನ ಕಾಲದಲ್ಲಿ ವಿಧವೆಯರ ಸ್ಥಾನಮಾನಗಳು ಧರ್ಮಶಾಸ್ತ್ರಗಳಲ್ಲಿ ವಿಧಿಸಲಾದ ರೀತಿಗೆ 
ತುಂಬ ಹತ್ತಿರವಾಗಿತ್ತು. ವಿಧವೆಯರು” ಮಂಗಳಕಾರ್ಯಗಳಲ್ಲಿ ಭಾಗವಹಿಸ ಬಾರದೆಂಬ 
ಭಾವನೆಯಿತ್ತು ಅವರ. ಕೈಯಿಂದ ಬಾಗಿನ ಮುಂತಾದ ಮಂಗಳದ್ರವ್ಯಗಳನ್ನು ಸ್ವೀಕರಿಸುವುದು 
ಅಮಂಗಳಕರವೆಂದು ಮುತ್ತೆ Jದೆಯರು ಭಾವಿಸುತ್ತಿದ್ದರು. ವಿಧವೆ ಯಾದವಳಿಗೆ ಸೌಭಾಗ್ಯದ 
ಕುರುಹುಗಳಾದ ಹೂ-ಕುಂಕುಮದ ಬೊಟ್ಟುಗಳು ನಿಷಿದ್ದವಾಗಿದ್ದುವು. “ಐದೆ 
ಅಣಚಿಯಿಲ್ಲದವಳಿಂಗೆ ಸೌಭಾಗ್ಯದ ಹೂವಿನ ಬೊಟ್ಟೇಕೋಳ್‌*. ಎಂದು ಬಸವಣ್ಣ 
ಹೇಳುತ್ತಾನೆ.ಐದೆ (ಆಅವಿಧವಾ) ಎನ್ನುವುದು ಸುಮಂಗಲಿಯನ್ನು ಸೂಚಿಸುತ್ತದೆ. ಅಣಚಿಯು 
ಸುಮಂಗಲಿಯ ಕುರುಹಾದ ಮಾಂಗಲ್ಕವನ್ನು ಸೂಚಿಸುತ್ತದೆ. ಆದ್ದರಿಂದ ವಿಧವೆಯು ಗಂಡ 
ಕಟ್ಟಿದ ತಾಳಿಯನ್ನೂ ಧರಿಸುತ್ತಿರಲಿಲ್ಲ. ಅದನ್ನು ತೆಗೆದಿಡಬೇಕಾಗಿತ್ತು. ಅವಳು ಓಲೆಗಳನ್ನು 
ಧರಿಸುವುದೂ ನಿಷಿದ್ಧವಾಗಿತ್ತು ೨೫ 


೨೧೮. A.S.Altekar: The Position of Women in Hindu Civilization, 0.೯೮-೯. 
೨೧೯. Rajendralal Mitra: Indo-Aryans, 101.11, ೧.೧೫೫. 


೨೨೦. P.Thomas: Indian Women Through the Ages, 0.೮೩ 
೨೨೧. ಚನ್ನಬ ವ. ೪೬೮:ಪು.೨೧೦ 

೨೨೨. ಬಸವ ವ. ೬೩೦: ಪು.೨೫೩ 

೨೨೩. ಅಲ್ಲಮ ವ ಚ.೨೯೦: ಪು. ೬೬ ವ. ೮೬೪: ಪು.೧೯೧ 


ಸಾಮಾಜಿಕ ವ್ಯವಸ್ಥೆ /೯೫ 


ವಿಧವೆಯು ತಲೆಯ ಕೂದಲನ್ನು ಚೆನ್ನಾಗಿ ಕಟ್ಟಿಕೊಳ್ಳಬಾರದೆಂಬ ನಿಯಮವಿತ್ತು ಇದು 
ಪ್ರಾಚೀನವಾದ ಪದ್ಧತಿ. ಕೆಲವು ಧರ್ಮಸೂತೆಗಳು “ಹಾಗೂ ಮಹಾಭಾರತವು ವಿಧವೆಯರನ್ನು 
“ಕೆದರಿದ ಕೂದಲುಗಳುಳ್ಳವ'ಳೆಂದು ಕರೆಯುತ್ತವೆ.*” ವಚನಕಾರರು ಹಲವಾರು ಬಾರಿ 
“ಮುಂಡೆ' ಎಂಬ ಶಬ್ದವನ್ನು ಬಳಸುತ್ತಾರೆ.೨೨೪" ಮುಂಡೆ ಎಂಬುದು "ಮುಂಡ' ಎಂಬುದರ 
ಸ್ತ್ರೀಲಿಂಗ ರೂಪವೆಂಬುದು ಸ್ಪಷ್ಟ ಕೇಶಿರಾಜನು ಮುಂಡನೆಂದರೆ ಬೋಳ (ತಲೆ 
ಪೋಳಿಸಿಕೊಂಡವನು) ಎಂಬರ್ಥವನ್ನು ನೀಡುತ್ತಾನೆ.** ಆದ್ದರಿಂದ "ಮುಂಡೆ' ಎಂಬ ಶಬ್ದವು 
ತಲೆಬೋಳಾದವಳನ್ನು ಎಂದರೆ ಮುಂಡನಕ್ಕೊಳಗಾದ ವಿಧವೆಯನ್ನು ಸೂಚಿಸುವ ಸಾಧ್ಯತೆಯಿದೆ. 
ವಿಧವೆಯರ ಕೇಶಮುಂಡನದ ಬಗ್ಗೆ ನಮಗೆ ದೊರೆಯುವ ಸ್ಪಷ್ಟವಾದ ಉಲ್ಲೇಖವೆಂದರೆ 
ಹದಿನಾಲ್ಕನೆಯ ಶತಮಾನದಲ್ಲಿ ರಚಿತವಾದ "ಮದನ ಪಾರಿಜಾತ' ಮತ್ತಿತರ ನಿಬಂಧಗಳಲ್ಲಿ 
ಉದ್ದತವಾದ `ಸ್ಕಾಂದಪುರಾಣ'ದ ಶ್ಲೋಕ. ವೇದಕಾಲದಲ್ಲಿಯೇ ಈ ಪದ್ಧತಿಯಿತ್ತೆಂದು ಕೆಲವು 
ವಿದ್ವಾಂಸರು ಆಧಾರಗಳನ್ನು ಹೇಳಿದರೂ ಅವುಗಳಲ್ಲಿ ಕೇಶಮುಂಡನದ ಅರ್ಥವನ್ನು 
ಹೊರಿಸುವುದು ಸಾಧ್ಯವಿಲ್ಲವೆಂದು ಮತ್ತೆ ಕೆಲವರ ಅಭಿಪ್ರಾಯ. ಯಾವ ಧರ್ಮಶಾಸ್ತ್ರಕಾರರೂ 
ವಿಧವೆಗೆ ಕೇಶಮುಂಡನವನ್ನು ವಿಧಿಸಿಲ್ಲ. ಕೆಲವು ಸ್ಮೃತಿಕಾರರು ಗಂಡ ಸತ್ತಾಗ ವಿಧವೆಯು 
ಕೇಶಮುಂಡನವನ್ನು ಮಾಡಿಸಿಕೊಳ್ಳಬೇಕೆಂದು ನಿಯಮಿಸಿದರು; ಅವಳು ಜೀವನ ಪರ್ಯಂತ 
ಹಾಗೆಯೇ ಇರಬೇಕೆಂದು ವಿಧಿಸಿಲ್ಲ. ಆದ್ದರಿಂದ ಹತ್ತು-ಹನ್ನೊಂದನೆಯ ಶತಮಾನಗಳಲ್ಲಿ ಈ 
ಪದ್ಧತಿಯು ರೂಪುಗೊಂಡಿರಬೇಕೆಂದೂ ಹದಿನಾಲ್ಕನೆಯ ಶತಮಾನಕ್ಕೆ ಮುಂಚೆ. ಅದು 
ಪ್ರಬಲವಾಗಿರಲಿಲ್ಲವೆಂದೂ ಸದ್ಯಕ್ಕೆ ಒಪ್ಪಿಗೆಯಾಗಿರುವ ಅಭಿಪ್ರಾಯ. ಆದ್ದರಿಂದ 
ವಚನಕಾಲದಲ್ಲಿ ಕೇಶಮುಂಡನವು ಕೊ೦ಚಮಟ್ಟಗಾದರೂ ಪ್ರಚಲಿತವಾಗಿದ್ದಿರಬಹುದು. 
“ಬತ್ತಲೆಯಿದ್ದವರೆಲ್ಲ ಕತ್ತೆಯ ಮಕ್ಕಳು, ತಲೆ ಬೋಳಾದವರೆಲ್ಲ ಮುಂಡೆಯ ಮಕ್ಕಳು, ತಲೆ 
ಜೆಡೆಗಟ್ಟಿದವರೆಲ್ಲ ಹೊಲೆಯರ ಸಂತಾನ" ಎನ್ನುವ ವಚನದಲ್ಲಿ ಮುಂಡನ ಪದ್ಧತಿಯನ್ನು 
ಸೂಚಿಸಿರುವಂತೆ ತೋರುತ್ತದೆ. ಬತ್ತಲೆಯಿರುವವರು ಬತ್ತಲೆಯಾಗಿರುವ ಕತ್ತೆಯ ಮಕ್ಕಳು, ತಲೆ 
ಜೆಡೆಗಟ್ಟಿದವರು ಎಣ್ಣೆ ಕಾಣದ ಕಾರಣ ಕೂದಲು ಗಂಟಾಗಿರುವ ಹೊಲೆಯರ ಸಂತಾನ, ಅಂತೇ 
ತಲೆಬೋಳಾದವರು “ತಲೆಯು ಬೋಳಿಸಲ್ಪಟ್ಟ ಮುಂಡೆಯ ಮಕ್ಕಳು ಎಂದು ಈ ವಚನವನ್ನು 
ಅರ್ಥೈಸಬಹುದು. ಮೂರು ಸಂದರ್ಭಗಳಲ್ಲಿಯೂ ವಚನಕಾರ್ತಿಯು ಖಂಡಿಸುವ ವ್ಯಕ್ತಿಯು 
Wa ಬಾಹ್ಯರೂಪವೆಂತಹುದೋ ಅಂತಹುದೇ ಬಾಹ್ಯರೂಪವನ್ನು ಪಡೆದ ಕೀಳಾದವರ 
ಮಕ್ಕಳೆಂದು ಹೇಳಲಾಗಿದೆ. ಆದ್ದರಿಂದ ಇಲ್ಲಿ ವಿಧವೆಯ ಕೇಶಮುಂಡನವನ್ನು ಸೂಚಿಸಿರುವ 


೨೨೪. ದೇವರ ದಾ. ವ. ೧೪೨: ಪು.೪೬ 


೨೨೫. PN.Kane: A History of Dharmasastras, Vol. 11 Pt. I Pp.562-6 

೨೨೬. ಅಲ್ಲಮ ವ. ಚಂ. ೮೬೪: ಪು.೫೨೮ (ಅಕ್ಕಮ್ಮ ೧೫೧) ದೇವ ದಾ ವ.೧೪೨: ಪು. ೪೬ ಇತ್ಯಾದಿ. 
೨೨೭. ಶಬ್ದಮ ದ (೧೯೬೮): ಪು.೩೩ 

೨೨೮. P.NV.Kane: A Histrory of Dharmasastras, 110.11 1,0೧.೫೮೭.೯೨ 

೨೨೯. ಶಿವಶ ವ: ಪು.೫೨೮ (ಅಕ್ಕಮ್ಮ ೧೫೧) 


೯೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಸಾಧ್ಯತೆಯಿದೆ.ಇದು ಸರಿಯಾದರೆ ವಚನಕಾಲದಲ್ಲಿ ಕೃಚಿತ್ತಾಗಿಯಾದರೂ ಈ ಪದ್ಧತಿಯು 
ಪ್ರಚಲಿತವಾಗಿದ್ದಿತೆಂದು ಹೇಳಬಹುದು. ಗಂಡನು ಸತ್ತ ನಂತರ ಹೆಂಡತಿಯು ಭೋಗವನ್ನು 
ತ್ಯಜಿಸಬೇಕೆಂಬ ಭಾವನೆಯೋ, ಸುಂದರಿಯಾದ ವಿಧವೆಯು ಅನೀತಿ ಮಾರ್ಗವನ್ನು 
ಹಿಡಿಯಬಹುದೆಂಬ ಹೆದರಿಕೆಯೋ ಆಕೆಯ ತಲೆಗೂದಲನ್ನು ತೆಗೆಸಿ ವಿರೂಪಗೊಳಿಸುವ ಈ 
ಪದ್ಧತಿಗೆ ಕಾರಣವಾಗಿರಬೇಕು. 


ಸಹಗಮನ 


ಗಂಡನು ಸತ್ತಾಗ ಅವನ ಹೆಂಡತಿಯೂ ಅವನ ಶವದೊಂದಿಗೆ ಅಗ್ನಿಪ್ರವೇಶ ಮಾಡುವ 
“ಸಹಗಮನ' ಪದ್ಧತಿಯು ತುಂಬ ಪ್ರಾಚೇನವಾದುದೆಂದು ಕೆಲವರು ಅಭಿಪ್ರಾಯಪಡುತ್ತಾರೆ. 
ಅಥರ್ವವೇದದಲ್ಲಿ ಗಂಡನ ಶವದೊಂದಿಗೆ ಮಲಗಿಸಿದ್ದ ವಿಧವೆಯನ್ನು ಈ ಮಾತುಗಳೊಂದಿಗೆ 
ಎಬ್ಬಿಸುವ ರೂಢಿಯಿತ್ತು “ಎಲೆ ಹೆಣ್ಣೆ, ಜೀವಂತರಾದವರು ಇರುವ ಈ ಲೋಕಕ್ಕೆ ಎದ್ದು ಬಾ, 
ನೀನೀಗ ಮಲಗಿರುವುದು ಸತ್ತವನೊಬ್ಬನ ಜೊತೆಯಲ್ಲಿ; ನಿನ್ನ ಕೈ ಹಿಡಿಯುವವನ "ಬಳಿಗೆ ಎದ್ದು 
ಬಾ, ನೀನೀಗ ಇವನ ಜೊತೆಯಲ್ಲಿ ಹೊಸ ದಾಂಪತ್ಯ ಜೀವನಕ್ಕೆ ಪ್ರವೇಶಿಸುತ್ತಿದ್ದೀಯೆ' 
ಎಂಬರ್ಥದ ಮಾತುಗಳಿವೆ. ಅಥರ್ವವೇದದಲ್ಲಿಯೇ 'ಸಹಗಮನ'ವನ್ನು 'ಪ್ರಾಚೀನರೂಢಿ' 
ಎಂದು ಕರೆದಿರುವುದರಿಂದ ಈ ಪದ್ಧತಿಯು ವೇದಕಾಲದಲ್ಲಿಯೇ ನಿಂತು ವಿಧವಾ ವಿವಾಹವು 
ರೂಢಿಗೆ ಬಂದಿತು. ಮುಂದೆ ಸಹಗಮನವನ್ನು ಸಮರ್ಥಿಸುವ ಧರ್ಮಶಾಸ್ತ್ರಕಾರರು ತಮ್ಮ 
ಅಭಿಪ್ರಾಯವನ್ನು ಪುಷ್ಟಿಗೊಳಿಸುವ ಸಲುವಾಗಿ ಯಗ್ಛೇದದಲ್ಲಿ ವಿಧವೆಯನ್ನು ಬೆರಿಕಿಯ ಮುಂದ. 
ಬರಲು ಹೇಳುವ ಮಂತ್ರವೊಂದರಲ್ಲಿನ (ಫಿ.ಫಿಗಿಯಬಜ, ೭) 'ಅಗ್ರೇ' ಎಂಬ ಶಬ್ದವನ್ನು 
"ಅಗ್ನಿಯಲ್ಲಿ ಪ್ರವೇಶಿಸು: ಎಂಬರ್ಥ ಬರುವಂತೆ "ಅಗ್ನೇ? ಎಂದು ತಿದ್ದಿದರೆಂದು ಕೆಲವರು 
ಭಾವಿಸುತ್ತಾರೆ” ಆದರೆ ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಸ್ಮತಿಗಳ ಕಾಲದಲ್ಲಿಯೂ ಈ 
ಪದ್ಧತಿಯು ಹೆಚ್ಚಾಗಿ ಪ್ರಚಲಿತವಾಗಿರಲಿಲ್ಲವೆನಿಸುತ್ತದೆ. ಏಕೆಂದರೆ ವಿಷ್ಣು ಸ್ಮೃತಿಯಲ್ಲಿ 
ಮಾತ್ರಸಹಗಮನದ ಉಲ್ಲೇಖವಿದೆ; ಅಲ್ಲಿ ಬ್ರಹ್ಮಚರ್ಯ ಜೀವನಕ್ಕೆ ಪರ್ಯಾಯವಾಗಿ ಮಾತ್ರ 
ವಿಧವೆಯರಿಗೆ ಸಹಗಮವನ್ನು ವಿಧಿಸಲಾಗಿದೆ.” ಬರಬರುತ್ತ ಈ ಪದ್ಧತಿಯು ಹೆಚ್ಚು ಹೆಚ್ಚು 
ಪ್ರಸಾರವಾಗತೊಡಗಿತು. ಪುಂಡರೀಕನ ಸಾವಿನ ಸಂದರ್ಭದಲ್ಲಿ ಸಹಗಮನಕ್ಕೆ ಚಿತೆಯನ್ನು 


ನಾ 


ದೃಪಡಿಸುವಂತೆ ಮಹಾಶ್ವೇತೆಯು ತನ್ನ ಸಖಿಯಾದ ತೆರಳಿಕೆಗೆ "ಹೇಳುತ್ತಾಳೆ. ೨೩೨" ಕಾಲಕ್ರಮೇಣ. 
ಈ ಪದ್ಧತಿಯು ಎಷ್ಟು ಆಳವಾಗಿ ಬೇರೂರಿತೆಂದರೆ ತನ್ನ ಸ್ವೈರ ವೃತ್ತಿಯಿಂದ ಕುಪ್ರ ಸಿದ್ಧಳಾಗಿದ್ದ 
ಜಯಮತಿ ಎಂಬ ರಾಣಿಯು ತನ್ನ ಗಂಡನಾದ ಉಚ್ಛಲ ಜು ಕಾಶ್ಮೀರರಾಜನು ಸತ್ತಾಗ 
ತಾನೂ ಅವನೊಂದಿಗೆ ಚಿತೆಯನ್ನೇರಿದ ಪ್ರಸಂಗವನ್ನು ಕಲ್ಲಣ "ರಾಜತರಂಗಿಣಿ'ಯಲ್ಲಿ 
ಹೇಳುತ್ತಾನೆ: ಸತ್ತ ವ್ಯಕ್ತಿಯ ಜೊತೆಗೆ ಹೆಂಡಶಿಯಲ್ಲದೆ ಅವನ ವೇಶ್ಯೆಯರೂ ಸಹಗಮನ 


ಮಾಡುತ್ತಿದ್ದರು. 


ಎ. 


೨೩೦. ನEncyclopaedia of Religion and Ethics, Vol. XI, 0.೨೦೭ 


೨೩೧. S.C.Banerji: Dharmasastras-A Study in Their Origin and Development, 
P.0೬೪. 
೨೩೨. ಕರ್ನಾಟಕ ಕಾದಂಬರೀ ಸಂಗಹ, ೪, ೧೦೩. 


೨೩೩. A.S.Altekar: The Position of Women in Hindu Civilization, ೧.೧೨೭ 


ಸಾಮಾಜಿಕ ವ್ಯವಸ್ಥೆ 1೯೭ 


ನಮ್ಮ ಅಧ್ಯಯನ ಕಾಲದಲ್ಲಿಯೂ ಸಹಗಮನವು ಸಾಕಷ್ಟು ಪ್ರಚಾರದಲ್ಲಿತ್ತು. ಈ ಕಾಲದ 
ಶಾಸನಗಳಲ್ಲಿ ಸಹಗಮನ ಮಾಡಿ ಕೀರ್ತಿವಂತರಾದ ಅನೇಕ ಮಹಾಸತಿಯರ ಉಲ್ಲೇಖಗಳು 
ವಿಪುಲ ಸಂಖ್ಯೆಯಲ್ಲಿ ದೊರೆಯುತ್ತವೆ. ಸಹಗಮನವನ್ನು ವರ್ಣಿಸುವ ಅತ್ಯಂತ ದೀರ್ಪವಾದ 
ಹಾಗೂ ಸುಂದರವಾದ ಶಾಸನವೆಂದರೆ ಹೆಗ್ಗಡದೇವನಕೋಟೆಯ ಒಂದು ಶಾಸನ: ದೇಕಬ್ಬೆ 
ಎಂಬ ಹೆಣ್ಣೊಬ್ಬಳು ತನ್ನ ತಂದೆತಾಯ್ಗಳು ಸಹಗಮನ ಮಾಡಬೇಡವೆಂದೂ 
ತಮಗಾಗಿಯಾದರೂ ಬದುಕಬೇಕೆಂದೂ ಕಾಲು ಹಿಡಿದು ಬೇಡುತ್ತಿದ್ದರೂ, ಕೊಟ್ಟು-ಸೇರಿದ 
ಕುಲಗಳ ಹೆಸರಿಗೆ ಕಳಂಕ ತಾರದಿರಲು ತಾನು ಸತಿಯಾಗುವೆನೆಂದು ನಿರ್ಧರಿಸಿದ ಚಿತ್ರವು 
ತುಂಬ ಸುಂದರವಾಗಿ ವರ್ಣಿತವಾಗಿದೆ.೨ ಸಹಗಮನವನ್ನು ಮಾಡಿದರೆ 
ಸದ್ದತಿಯುಂಟಾಗುತ್ತದೆಂಬ ನಂಬಿಕೆಯನ್ನು ಬ್ರಹಶಿವನೂ ಪಡಿಮೂಡಿಸಿದ್ದಾನೆ.*” 
ವಚನಗಳಲ್ಲಿಯೂ ಕೆಲವು ಕಡೆ ಸಹಗಮನ ಉಲ್ಲೇಖಗಳು ದೊರೆಯುತ್ತವೆ. ಬಸವಣ್ಣನ 
ವಚನವೊಂದರಲ್ಲಿಯೇ ತುಂಬ ಸ್ಪಷ್ಟವಾಗಿ ಸಹಗಮನದ ಚಿತ್ರವಿದೆ: `ಮುನ್ನಿನ್‌ಕಲಿ ವೀರಧೀರರು 
ಕಾದಿದ ರಣಗಳನು ಪರಿಪರಿಯಲ್ಲಿ ಬಣ್ಣಿಸಿ ಹೇಳಬಹುದಲ್ಲದೆ, ಆ ದಳವಿದಿರಾದಲ್ಲಿ 
ಬಿರಿದುಪಚಾರಿಸಿ ಕಾದಿ ತೋಅಲುಬಾರದು. ಮುನ್ನಿನ ಪುರುಷವ್ರತಿಯರು ಒಲಿಸಿದ ಆಯತವ 
ಪರಿಪರಿಯಲು ಬಣ್ಣಿಸಲು ಬಹುದಲ್ಲದೆ ಪುರುಷನಿರ್ವಾಣಕ್ಕುರಿವಗ್ನಿಯ ಬಂದು ಹೊಕ್ಕು 
ತೋಅಲುಬಾರದು.** ಇಲ್ಲಿನ ಉತ್ತರಾರ್ಧ ಸ್ಪಷ್ಟವಾಗಿ ಸಹಗಮನವನ್ನು ಸೂಚಿಸುತ್ತದೆ. ಇಲ್ಲೆ 
ಬಂದಿರುವ "ಪುರುಷವತಿ' ಎಂಬ ಶಬ್ದಕ್ಕೆ ಮೂಲವಾದ 'ಪುರುಷವತ'ವಂಬ ಮಾತಿಗೆ 
ಎಂ.ವಿ.ಸೀತಾರಾಮಯ್ಯನವರು “ಸ್ಥೂಲವಾಗಿ, "ಪುರುಷವ್ರತ' ಎಂದರೆ ಬ್ರಹ್ಮಚರ್ಯ. ಇದು 
ಸ್ತ್ರೀಪುರುಷರಿಬ್ಬರಿಗೂ ಸಮಾನವಾಗಿ ಅನ್ವಯಿಸತಕ್ಕದ್ದು” ಎಂದು ಅರ್ಥೈಸುತ್ತಾರೆ. "೨೩೭ ಆದರೆ ಈ 
ಸಂದರ್ಭದಲ್ಲಿ" ಈ ಪದಕ್ಕೆ ಇನ್ನೂ ಆಳವಾದ ಅರ್ಥವಿರುವಂತೆ *ಉಣುತ್ತದೆ; ಬ್ರಹ್ಮಚರ್ಯ 
ಎಂಬರ್ಥದೊಡನೆ, ಗಂಡನ ಶವದೊಂದಿಗೆ ತಾನೂ ಚಿತೆಯೇರುವವಳೆಂಬ ಅರ್ಥವು 
“ಪುರುಷವತಿ'ಗೆ ಇದೆಯೆನಿಸುತ್ತದೆ. ಹಿಂದೆ ಆಗಿಹೋದ ಪರಾಕ್ರಮಿಗಳ ಯುದ್ಧ ಕೌಶಲವನ್ನು 
ವರ್ಣಿಸಬಹುದು. ಆದರೆ ಸೈನ್ಯದೆದುರಿಗೆ ನಿಂತು ಅವರಂತೆ ಹೋರಾಡುವುದು ಕಷ್ಟ; ಹಾಗೆಯೇ 
`ಪುರುಷವ್ರತಿ'ಯರ ದೃಢ ಮನೋಭಾವವನ್ನು ಹೊಗಳುವುದು ಸುಲಭ. ಆದರೆ ಅವರಂತೆ 
ಗಂಡನ ಸಾವಿನ ಸಂದರ್ಭದಲ್ಲಿ ಉರಿಯುವ ಬೆಂಕಿಯನ್ನು ಹೊಗುವುದು ಕಷ್ಟ-ಎಂಬುದೇ 
ಬಸವಣ್ಣನ ಮೇಲಿನ ಮಾತಿನ ಅರ್ಥ. ಪುರಾತನರು ಪಡೆದ ಆಧ್ಯಾತ್ಮಿಕ ಅನುಭವದ 
ನುಡಿಗಳನ್ನು ವ್ಯಾಖ್ಯಾನಿಸುವುದು ಸುಲಭವಾದರೂ ಅವರಂತೆ “ಮಾಡಿ ನೀಡಿ 
ತೋಅಲುಬಾರದು' ಎಂಬ ಭಾವನೆಯನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಬಸವಣ್ಣನು ಮೇಲಿನ ಎರಡು 
ದೃಷ್ಟಾಂತಗಳನ್ನು ಕೊಡುತ್ತಾನೆ. "ಪುರುಷ ನಿರ್ವಾಣ' 'ಬ್ರಹ್ಮನಿರ್ವಾಣ'ದ ಪರ್ಯಾಯವೇ 
ಎಂಬುದು ಎಂ.ವಿ.ಸೀ. ಅವರ ಅನುಮಾನ. ಆದರೆ ಈ ಅನುಮಾನ ಸೂಕ್ತವಾಗುವುದಿಲ್ಲ. 


೨೩೪. E.C.IV (Part ID, ೧೧.೧೯೨-೪ (ಹೆಗ್ಗಡದೇವನಕೋಟೆ, ೧೮) 

೨೩೫. ಸಮಯ ಪ: ಅನುಬಂಧ ೧: ಪು.೩೮೦ 

೨೩೬. ಬಸವ ವ ೬೭೮: ಪು. ೨೭೧ 

೨೩೭. ಎಂ.ವಿ.ಸೀತಾರಾಮಯ್ಯ "ಪುರುಷವ್ರತ ಮತ್ತು ಕವಿರಾಜ ಮಾರ್ಗ' (ಕ.ಸಾ.ಪ. .೫೪; ಸಂ. ೨; 
ಪು.೪೧) 

೨೨೮. ಅದೇ. ಪು. ೪೭ 


೯೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


`ನಿರ್ವಾಣ' ಎಂಬ ಶಬ್ದಕ್ಕೆ ಇರುವ "ಸಾವು' ಎ೦ಬರ್ಥವೇ ಇಲ್ಲಿ ಸಮಂಜಸವಾಗಿ ಹೊಂದುತ್ತದೆ. 
“ಪುರುಷ ನಿರ್ವಾಣ' ವೆಂದರೆ ಗಂಡನ ಸಾವು ಎಂದಷ್ಟೇ ಅರ್ಥ. ಈ ಅಭಿಪ್ರಾಯಕ್ಕೆ 
ಪೋಷಕವಾಗಿ ಶಾಸನವೊಂದರ ಉಲ್ಲೇಖವು ನಮ್ಮ ಸಹಾಯಕ್ಕೆ ಬರುತ್ತದೆ; ದೇವಿಯಕ್ಕ 
ಎನ್ನುವವಳು ತನ್ನ ಗಂಡನು ಸತ್ತಾಗ `ಪುರುಷಬ್ರತ'ವನ್ನು ಕೈಗೊಂಡು ಸತಿಯಾದಂತೆ ಆ 
ಶಾಸನದಲ್ಲಿದೆ. 


“ಸತಿಯು ಆ ದಿನ (ಗಂಡನೊಡನೆ ಚಿತೆಯೇರಬೇಕಾದ ದಿನ) ಸ್ನಾನವನ್ನು ಮಾಡಿ ಮೈ 
ತುಂಬಾ ಅರಿಶಿನವನ್ನು ಹಚ್ಚಿಕೊಂಡು ಹಳದಿಯ ಬಣ್ಣದ ಸೀರೆಯನ್ನುಟ್ಟು ಕುಂಕುಮಾದಿಗಳನು 
ಧರಿಸಿ ಬ್ರಾಹ್ಮಣರಿಗೆ, "ಮುತ್ತೈದೆಯರಿಗೆ ಯಥೇಷ್ಟವಾಗಿ ದಾನ ಮಾಡಿ ಎಲ್ಲರ ಅಪ್ಪಣೆಯನ್ನು 
ಪಡೆದು, ಕೈಯಲ್ಲಿ ನಿಂಬೆಹಣ್ಣುಗಳನ್ನು ಹಿಡಿದು ಅಮ್ಮಾಲೆ ಚೆಂಡಾಡುತ್ತ ಎಂದರೆ ಅವುಗಳನ್ನು 
ಮೇಲೆ ಬದು ಹಿಡಿಯುತ್ತ ಬರುತ್ತಿದಳು. ಅವಳು ಂತೋಷವಾಗಿ ಗಂಡನ ಜೊತೆಯಲ್ಲಿ 
ಹೋಗುತ್ತಿರುವುದನ್ನು ಇದು ಸೂಚಿಸಬಹುದು. ಚಿತೆಯ ಮೇಲೆ ಪುರುಷನ ಶವದ ಜೊತೆಯಲ್ಲಿ 
ಅವಳನ್ನು ಕಟ್ಟಿಹಾಕಿ, ಮೇಲೆ ಭಾರವನ್ನು ಹೇರಿ ಬೆಂಕಿಯನ್ನು ಹಚ್ಚುತ್ತಿದ್ದರು.” ಸತಿಯಾಗುವ 
ಹೆಣ್ಣು ಕೈಯಲ್ಲಿ ಹಿಡಿದಿರುತ್ತಿದ್ದುದು TR ಮಾಸ್ತಿಗಲ್ಲುಗಳಲ್ಲಿ ಸ್ಪಷ್ಟವಾಗಿ 
ಕಾಣುತ್ತದೆ ಆದರೆ ಮಾದಳಿ ಫಲವು ದೊರೆಯುವುದು ಕಷ್ಟವಾದುದರಿಂದ ನಿಂಬೆಹಣ್ಣನ್ನು 
ಹಿಡಿದುಕೊಳ್ಳುವ ಪದ್ಧತಿಯು ಬಂದಿರಬೇಕು. ಮಾದಾರ ಧೂಳಯ್ಯನೆಂಬುವನ 
ವಚನವೊಂದರಲ್ಲಿಯೂ ಇದನ್ನು ನಿಂಬೆಹಣ್ಣು ಎಂದೇ ಉಲ್ಲೇಖಿಸಲಾಗಿದೆ. ಸು 
ಪಿಯೆಟ್ರೊಡೆಲ್ಲವಲ್ಲೆ ಎಂಬ ಹದಿನೇಳನೆಯ ಶತಮಾನದ ಪ್ರವಾಸಿಯೊಬ್ಬನು ತಾನು ಇಕ್ಕೇರಿಯಲ್ಲಿ 
ಕಂಡ ಸಹಗಮನದಲ್ಲಿ ಸತಿಯಾಗುವ ಹೆಣ್ಣು ಒಂದು ಕೈಯಲ್ಲಿ. ನಿಂಬೆಯ 'ಹಣ್ಣನ್ನೂ 
ಮತ್ತೊಂದರಲ್ಲಿ ಕನ್ನಡಿಯನ್ನೂ ಹಿಡಿದಿದ್ದಳೆಂದು ಹೇಳುತ್ತಾನೆ ಸತಿಯಾಗುವವಳ ಬಗ್ಗೆ 
ಜನರಿಗೆ ಅಪಾರ ಗೌರವವಿರುತ್ತಿತ್ತು ದೇವತೆಯೆಂತೆಯೇ ಜನರು ಗೌರವವನ್ನು ತೋರಿಸುತ್ತಿದ್ದರು. 
ಅವಳ ಧೈರ್ಯವನ್ನು ಗೌರವಿಸುವ ಜನರು, ಸ್ಪತಃ ಧೈರ್ಯ ಪ್ರವೃತ್ತಿಯವರು ಅವಳು ಮುಡಿದ 
ಹೂವು, ಹಿಡಿದ ನಿಂಬೆಯ ಹಣ್ಣುಗಳನ್ನು ಬೇಡಿ ತರುತ್ತಿದ್ದರು. ಇವುಗಳನ್ನವರು ಬಹುಶಃ 
ದೇವತೆಯ ಪ್ರಸಾದವೆಂಬಂತೆ ಕಾಣುತ್ತಿದ್ದರು. 


ಹಡದಪ್ಪಣ್ಣನ ಒಂದು ವಚನವು ಸ್ವಾರಸ್ಯದಿಂದ ಕೂಡಿದೆ: “ಆಧಾರದ ಕುಂಡಲಿ ಸರ್ಪನ 
ಮಂಡೆಯ ಮೆಟ್ಟಿ ನಿಲ್ಲಲು, ಗಂಡಾಳು ಕಾಲಕಾಮರಿಬ್ಬರು ಹತವಾದರು. ಅವರ ಹೆ೦ಡಿರುಗಳು 
ಮುಂಡೆ ಮುಚ್ಚಿದರು, ದಂಡೆಯ ಮುಡಿದರು, ತೊಂಡಿಲ ಹರಿದರು. ತಮ್ಮ ಗಂಡರ ಕೂಡಿ 
ಸಮಾಧಿಯ ಹೊಕ್ಕರು.” ಗಂಡ ಸತ್ತಾಗ ಹೆಂಡತಿಯು ಅವನ ಜೊತೆಯಲ್ಲಿ ಚಿತೆಯೇರುವ 


೨೩೯. E.C.VIL:P: ೪೩ (ಶಿವಮೊಗ್ಗ ೩೨) 

೨೪೦. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು.೩೧೯ 

೨೪೧. ಸಕಲಪುರಾ ವ: ಪು.೪೮೦ (ಮಾದಾರ ಧೂಳಯ್ಯ ೧೦೨) 

೨೪೨. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸ ಸಾಂಸ್ಕೃತಿಕ ಅಧ್ಯಯನ, ಪು.೩೧೯ ಅಡಿಟಪ್ಪ ದಣಿ. 

೨೪೩. ಸಕಲಪುರಾ ವ. ಪು.೪೮೦ (ಮಾದಾರ ಧೂಳಯ್ಯ ೧೦೨) 
('ಧೀರೆಯಾದ ಮಾಸ್ತಿಯ ವೀರರಾಗಿದ್ದವರು ಮುಡಿಯಲರ, ಹಿಡಿದ ನಿಂಬೆಯ ಹಣ್ಣ ಬೇಡಿದೊಡೆ 
ಕೊಡುವಳು; ದೃಢವುಳ್ಳ ವೀರರು ತರುವರು”) 

೨೪೪. ಹಡಪ ಅ ವ.೨೬: ಪು.೪೦ 


ಸಾಮಾಜಿಕ ವ್ಯವಸ್ಥೆ 1೯೯ 


ಪದ್ಧತಿಯಲ್ಲದೆ ಗಂಡನ ಶವದೊಡನೆ ಹೆಂಡತಿಯನ್ನೂ ಹೂಳುವ ಪದ್ಧತಿಯನ್ನೇ ನಾದರೂ ಇದು 
ಸೂಚಿಸುತ್ತದೆಯೇನೋ ಸ್ಪಷ್ಟವಾಗಿ ಗೊತ್ತಾಗುವುದಿಲ್ಲ. 'ಓಂದೆ ಯಜಮಾನರು ಮಡಿದಾಗ ಅವನ 
ನಿಷ್ಠಾವಂತ ಸೇವಕನು ಒಡೆಯನ ಚಿತೆಯ ಕೆಳಗೋ ಸಮಾಧಿಯಲ್ಲಿಯೋ ಹೂಳಲ್ಪಡುತ್ತಿದ್ದ 
“ಕೀಟ್ಲುಂಟೆ' ಎಂಬ ಪದ್ಧತಿಯನ್ನಿದು ನನೆಪಿಗೆ ತರುತ್ತದೆ. 'ಕೀಟ್ಲುಂಟೆ' ಯೆಂಬುದಕ್ಕೂ 
ಭಿನ್ನಾರ್ಥಗಳನ್ನು ಆರೋಪಿಸಲಾಗಿದ್ದರೂ ಮೇಲಿನ ರೈಸ್‌ ಅವರ ವ್ಯಾಖ್ಯಾನವು ಹೆಚ್ಚು 
ಸಮರ್ಪಕವಾಗಿದೆ. 


ಸತಿಯಾಗುವ ಸೀಯ ಸ್ಥೆ $ರ್ಯ- ಧೈರ್ಯಗಳು ಅತ್ಯಂತ ವಿಸ್ಮಯಕಾರಿಯಾದುದು. 
ಗಂಡನೊಡನೆ ತಾನೂ ಚಿತೆಯನ್ನೇರಿದರೆ ಮಂಡೆ ಅವನೊಡನೆ ಬೇರೊಂದು ಲೋಕದಲ್ಲಿ 
ವಾಸಿಸುತ್ತೇನೆಂಬ ಭರವಸೆಯೋ, ತನಗೆ ಸದ್ಧತಿಯುಂಟಾಗುವುದೆಂಬ ನಂಬಿಕೆಯೋ ಸ್ವಂತ 
ಇಚ್ಛೆಯಿಂದ ಸತಿಯಾಗುವವರು ಧೈರ್ಯದಿಂದ ಸಾವನ್ನೆದುರಿಸುವಂತೆ ಮಾಡುತ್ತಿದ್ದಿರ ಚೇಳು: 
ಆದರೆ ಈ ಭಾವನೆಯು ಸತಿಯಾಗುವ ಎಲ್ಲ ಸ್ತ್ರೀಯರಲ್ಲಿಯೂ ಒಂದೇ 
ಮಟ್ಟದಲ್ಲಿದ್ದಿರುತ್ತಿದ್ದಿತಂದು ಹೇಳಲಾಗುವುದಿಲ್ಲ. ಹಾಗೆ ನಿರೀಕ್ಷಿಸುವುದೂ ಸಾಧ್ಯವಿಲ್ಲ. 
ಮೊದಮೊದಲು, ಗಂಡನ ಸಾವಿನ ದುಃಖದಿಂದಲೂ ವೈಧವ್ಯದಿಂದಲೂ ಬದುಕಿರುವುದಕ್ಕಿಂತ 
ಸಾಯುವುದೇ ಮೇಲೆಂದು ಆಶಿಸಿಯೋ, "ಮುತ್ತೈದೆ ಸಾವ'ನ್ನು ಪಡೆಯಬೇಕೆಂಬ ಬಯಕೆ 
ಯಿಂದಲೋ (ಗಂಡನ ಸಾವಿನ ನಂತರ ಅಪರ ಕರ್ಮಗಳನ್ನೂ ಪೂರ್ಣಗೊಳ್ಳುವುದಕ್ಕೆ 
ಮುಂಚೆಯೇ ಹೆಂಡತಿಯು ಸತ್ತರೆ ಅವಳು "ಮುತ್ತೈದೆ ಸಾವ'ನ್ನು ಪಡೆದಳೆಂದೇ ಈಗಲೂ 
ಭಾವಿಸುತ್ತಾರೆ) ಸತಿಯಾಗುತ್ತಿದ್ದರೆನಿಸುತ್ತದೆ. ಆದರೆ ಮುಂದೆ ಇದೊಂದು ಸಾಂಪ್ರದಾಯವಾಗಿ, 
ಎಷ್ಟೋ ಸಂದರ್ಭಗಳಲ್ಲಿ ಸಾಯಲು ಇಷ್ಟವಿಲ್ಲದ ಹೆಣ್ಣುಗಳನ್ನೂ ಬಲವಂತವಾಗಿ ಗಂಡನ 
ಶವದೊಂದಿಗೆ ಸುಡುತ್ತಿದ್ದರು. ಬಾಲ್ಯವಿವಾಹವು ಪ್ರಚಲಿತವಾಗಿದ್ದ ಕಾಲದಲ್ಲಿಯಂತೂ 
ಸಹಗಮನಗಳ ಸಂಖ್ಯೆ ಹೆಚ್ಚಾಗಿಯೇ ಇದ್ದಿರಬೇಕು. ಇಂತಹ ಬೀಭತ್ಸ ಪದ್ಧತಿಯನ್ನು 
ಭಾರತದಿಂದ ತೊಡೆದು ಹಾಕಲು ಪ್ರಯತ್ನಿಸಿ ಸಫಲರಾದ ರಾಮಮೋಹನರಾಯ್‌ ಮತ್ತು 
ವಿಲಿಯಂ ಬೆಂಟಿಂಕ್‌ರಂತಹ ಸಮಾಜ ಕಾರ್ಯಕರ್ತರೂ ಆಡಳಿತಗಾರರೂ ಮಾಡಿದ ಸೇವೆ 
ಅವಿಸ್ಮರಣೀಯ. 


(b 


ವಿಧವಾ ವಿವಾಹ 


ಗಂಡ ಸತ್ತರೆ ಪ್ರತಿಯೊಬ್ಬಳೂ ಸಹಗಮನವನ್ನು ಮಾಡಬೇಕೆಂಬ ನಿಯಮವು ಯಾವ 
ಕಾಲದಲ್ಲಿಯೂ ಎಲ್ಲ ವರ್ಗಗಳಿಗೂ ಕಡ್ಡಾಯವಾಗಿರಲಿಲ್ಲ. ಪ್ರಾಯಶಃ ಇದು ಕೆಲವು ವರ್ಗಗಳ 
ಜನರಿಗೆ ಮಾತ್ರ ಸೀಮಿತವಾಗಿತ್ತು ಆದರೆ ಅಂತಹ ವರ್ಗಗಳಲ್ಲಿಯೂ ಮುಂದೆ ಇದು 
ಕಡ್ಡಾಯವಾಗಿರಲಿಲ್ಲ. ವಚನ ಕಾಲದಲ್ಲಿಯಂತೂ ಇದು ಕಡ್ಡಾಯವಾಗಿದ್ದಂತೆ ಕಾಣಿಸುವುದಿಲ್ಲ. 
"ಬೆಡಗಿನ ಕೀಲು ಕಳೆದು ಕೆಡೆದ ಬಳಿಕ ಕಡುಗೂರ್ಪ ಮಡದಿ ತಾ ಮುಟ್ಟಲಮಳು; 
ಒಡಲನುರಿಕೊಂಬುದು ಒಡತೆಯನರಸ ಕೊಂಬ, ಕಡುಗೂರ್ಪ ಮಡದಿಯ ಮತ್ತೊಬ್ಬ ಚೆನ್ನಿಗ 
ಕೊಂಬ” ಎಂಬ ಬಸವಣ್ಣನ ವಚನದಲ್ಲಿ ಸಹಗಮನವು ಕಡ್ಡಾಯವಾಗಿರದ ಖಃ 
“ಕಡುಗೂರ್ಪ ಮಡದಿಯ ಮತ್ತೊಬ್ಬ ಚೆನ್ನಿಗ ಕೊಂಬ” ಎಂಬ ಮಾತಿನಲ್ಲಿ ವಿಧವಾ ವಿವಾಹವು 


೨೪೫. ಎಂ. ೬.೬.೬ ಕನ್ನಡ ಶಾಸನಗಳ ಸಾಂಸ್ಕೃ? ತಿಕ ಅಧ್ಯಯನ ಪು ೩೧೩ 
೨೪೬. ಬಸವ ವ. ೪೦: 59೦ 


೧೦೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಪ್ರಾಯಶಃ ರೂಢಿಯಲ್ಲಿದ್ದ ವಿಷಯವೂ ಸೂಚಿತವಾಗಿದೆ. ಆದರೆ ಬಸವಣ್ಣನದೇ ಮತ್ತೊಂದು 
ವಚನದಲ್ಲಿನ "ನಿನ್ನ ಮಡದಿಗಿರಲೆಂದಡೆ ಮಡದಿಯ ಕೃತಕ ಬೇಜ; ನಿನ್ನೊಡಲು ಕೆಡೆಯಲು 
ಮತ್ತೊಬ್ಬನಲ್ಲಿ ಗಡಕದೆ ಮಾಣ್ಗಳೇ ಎಂಬ ಮಾತುಗಳ ಧಾಟಿಯು ವಿಧವೆಯ ಅನೈತಿಕ 
ಸಂಬಂಧವನ್ನು ಸೂಚಿಸುತ್ತದೆ. ಹಿಂದಿನ ವಚನವೂ ಇದೇ ರೀತಿ ಅನೈತಿಕ ಸಂಬಂಧವನ್ನು 
ಸೂಚಿಸದೆ ವಿಧವಾ ವಿವಾಹವನ್ನು ಸೂಚಿಸಿದರೂ ಅದನ್ನು ಎಲ್ಲ ವರ್ಗಗಳಿಗೆ ಪ್ರಾಯಶಃ 
ಅನ್ವಯಿಸಲಾಗದು. ಈ ವಿಷಯದಲ್ಲಿ ಈಗಲೂ ವರ್ಗದಿಂದ ವರ್ಗಕ್ಕೆ ನಿಯಮವು 
ಭಿನ್ನವಾಗುತ್ತದೆ. ಆದ್ದರಿ೦ದ ಇಲ್ಲಿ ವಿಧವಾ ವಿವಾಹದ ಸೂಚನೆ ಕೆಲವು ವರ್ಗಗಳಿಗೆ ಮಾತ್ರ. 
ಅದರಲ್ಲೂ ಕೇಳು ಎಂದು ಪರಿಗಣಿಸಲಾಗುತ್ತಿದ್ದ ವರ್ಗಗಳಿಗೆ ಮಾತ್ರ, ಸೀಮಿತವಾಗಿದ್ದ 
ಸಾಧ್ಯತೆಗಳೇ ಬಹಳ. 


ಶಿವಶರಣರು ವೈವಾಹಿಕ ಜೀವನವನ್ನು ಆಧ್ಯಾತ್ಮಿಕ ಸಾಧನೆಯಲ್ಲಿ ಒಂದು ಅಡ್ಡಿಯಲ್ಲವೆಂದು 
ಸಾರಿದರೂ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಲಿಲ್ಲವೆ೦ದೇ ಹೇಳಬೇಕು. “ಶಿವಭಕ್ತರು ತಮ್ಮ 
ನಿಜ ಕೈಲಾಸಕ್ಕೆ ಹೋದಡೆ, ಅವರರಸಿಯ ಪಾರ್ವತಿಯ ಸರಿ ಎಂದು ಕಾಣಲುಬೇಕು. ಅಲ್ಲಿ 
ಅನುಸರಣೆಯ ಕೊಟ್ಟು ಬೆರಸಿ ಮಾತನಾಡುವ ನರಕಿಗಳನೇನೆಂಬೆ ಕಾಣಾ ರಾಮನಾಥಾ” 
ಎನ್ನುವಲ್ಲಿ ಜೇಡರ ದಾಸಿಮಯ್ಯನು ಸೂಚಿಸುವ, ವಿಧವೆಯರೊಡನೆ ನಡೆದುಕೊಳ್ಳಬೇಕಾದ 
ರೀತಿಯನ್ನು ನೋಡಿದರೆ ವಿಧವಾ ವಿವಾಹವನ್ನು ಅವನು ಒಪ್ಪಿದಂತೆ ಕಾಣುವುದಿಲ್ಲ. ಅಂತೆಯೇ 
“ಪರಮ ಪತಿವ್ರತೆಗೆ ಗಂಡನೊಬ್ಬ” ಎಂಬ ಬಸವಣ್ಣನ ಮಾತಿನಲ್ಲಿಯೂ ಶರಣರ ಆದರ್ಶವು 
ಒಬ್ಬನನ್ನೇ ಗ೦ಡನನ್ನಾಗಿ ಪಡೆದಿರುವುದು. ಮತ್ತೊಂದು ಕಡೆ ಬಸವಣ್ಣನೇ “ನಂಬಿದ ಹೆಂಡತಿಗೆ 
ಗಂಡನೊಬ್ಬನೇ" ಎನ್ನುತಾನೆ. ನೇರವಾಗಿ ಎಲ್ಲೆಯೂ ವಿಧವಾವಿವಾಹದ ಪರವಾಗಿಯಾಗಲೀ 
ವಿರೋಧವಾಗಿ ಯಾಗಲೀ `ವಚನಕಾರರು ತಮ್ಮ ಅಭಿಪ್ರಾಯವನ್ನು ಹೇಳಿರದಿದ್ದರೂ ಅವರು 
ಪ್ರಾಯಶಃ ವಿಧವಾವಿವಾಹವನ್ನು ಒಪ್ಪಿರಲಿಲ್ಲವೆಂಬುದು ಮೇಲೆ ಹೇಳಿದ ಪ್ರಾಸಂಗಿಕವಾದ 
ಮಾತುಗಳಿಂದ ತಿಳಿಯುತ್ತದೆ. ಆದರೆ ವೀರಶೈವರಲ್ಲಿ ಈಗ ವಿಧವಾವಿವಾಹವು 
ಜಾರಿಯಲ್ಲಿದೆಯೆಂದು ಶಿ.ಜೆನಂದೀಮಠರು ಹೇಳುತ್ತಾರೆ. ವಿಧವಾ ವಿವಾಹವು ಯಾವ 
ಆಡ೦ಬರಗಳು ಇಲ್ಲದೆ ತುಂಬ ಸರಳವಾಗಿ ನಡೆಯುತ್ತದೆ. ೨೫೧ ಜಂಗಮರಲ್ಲಿ ಈ ಪದ್ಧತಿಯು 
ನಿಷಿದ್ದವಾದರೂ ವೀರಶೈವರಲ್ಲಿನ ಇತರ ವರ್ಗದಲ್ಲಿ ಇದನು ಅಂಗೀಕರಿಸಿದ್ದಾರೆ. ಕೆಲವು 
ಪಂಗಡಗಳಲ್ಲಿ ಇದು ಓೊಡಕೆಯ'ಯ ರೂಪದಲ್ಲಿದೆಯಂತೆ*೨ ಈ ಪದ್ಧತಿಯು ಈಗ 
ಪ್ರಚಲಿತವಾಗಿದ್ದರೂ ಇದು ಬಸವಾದಿಗಳಿಂದ ಪ್ರೇರಣೆಗೊಳ್ಳದೆ ಮುಂದೆ ಯಾವಾಗಲೋ 
ಸೇರಿಕೊಂಡಿರಬೇಕೆಂದು ತೋರುತ್ತದೆ. 


೨೪೭. ಬಸವ ವ. ೨೦೧: ಪು.೮೬ 

೨೪೮. ದೆ ದಾ ವ (ಹಳ) ೫೭ ಪು. ೪೭ 

೨೪೯. ಬಸವ ವ.೬೧೩: ಪು.೨೪೬ 

೨೫೦. ಬಸವ ವ. ೬೧೬: ಪು. ೨೪೭ 

೨೫೧. S.C.Nandinath: A Handbook of Veerasaivism, 70.೭೭-೮ 

೨೫೨. ಔH.V.Nanjundaiah & 1.K.Ananthakrishna Iyer: The Mysore Tribes and Cases, 
Vol.IV.P.000 


ಸಾಮಾಜಿಕ ವ್ಯವಸ್ಥೆ / ೧೦೧ 


ವೇಶ್ಯೆಯರು 


ವೇಶ್ಯಾ ಪದತಿಯು ಯಗ್ಗೇದದಲ್ಲಿಯೇ ಉಲ್ಲೇಖಗೊಂಡಿದೆ; ಆಗ ವೇಶ್ಯೆಯನ್ನು 
“ಗಣಿಕೆ'ಯೆಂದೂ ಕರೆಯಲಾಗುತ್ತಿತ್ತು ಷು ಧರ್ಮಶಾಸ್ತ್ರ ಗಳಲ್ಲಿ ವೇಶ್ಯೆಯರು ನೀಡಿದ ಆಹಾರವನ್ನು. 
ನಿಷಿದ್ದವೆಂದು ಭಾವಿಸಲಾಗಿದೆ. "ಆದ್ದರಿಂದ ಧರ್ಮಶಾಸ್ತ್ರಗಳ ಕಾಲದಲ್ಲಿ ವೇಶ್ಯೆಯರು ಸಮಾಜದ. 
ದೃಷ್ಟಿಯಿಂದ, ಕೊನೆಯ ಪಕ್ಷ ಉಚ್ಚಕುಲೆದವರ ದ ್ವಿಯಿಂದ, ಕೀಳೆಂದು 
ಪರಿಗಣಿತರಾಗಿದ್ದರು. ಅದೇ ಪುರಾಣಗಳ ಕಾಲದಲ್ಲಿ ಸಮಾಜವು ವೇಶ್ಯೆಯರನ್ನು ಕೀಳೆಂದು 
ಭಾವಿಸುತ್ತಿರಲಿಲ್ಲ. ಮತ್ಕ್ಯಪುರಾಣದ ಆಧಾರಗಳಿಂದ ಹೇಳುವುದಾದರೆ, ಆಕೆಗೆ ಸಮಾಜದಲ್ಲಿ 
ಸಾಕಷ್ಟು ಗೌರವದ ಸ್ಥಾನವಿತ್ತು ಅವಳು ಇತರ ಸ್ತ್ರೀಯರಂತೆ ವ್ರತ ಮುಂತಾದ ಧಾರ್ಮಿಕ 
ಕ್ರಿಯೆಗಳನ್ನು ನಡೆಸುತ್ತಿದ್ದಳು. ಯುದ್ಧಕ್ಕೆ ಹೊರಡುವಾಗ ವೇಶ್ಯೆಯರನ್ನು ಕಂಡರೆ 
ಶುಭವಾಗುವುದೆಂದು ಭಾವಿಸಲಾಗುತ್ತಿತ್ತು. "೨0೫ (ಈಗಲೂ ಪ್ರಯಾಣ ಕಾಲದಲ್ಲಿ, 
ಯಾವುದಾದರೂ ಒಳ್ಳೆಯ ಕೆಲಸಕ್ಕೆ ಹೊರಟಾಗ, ವೇಶ್ಯೆಯು ಎದುರಿಗೆ ಬರುವುದು 
ಶುಭಶಕುನವೆಂದು ಭಾವಿಸುತ್ತಾರೆ). ಬರಬರುತ್ತ ವೇಶ್ಯೆಯು ಸಮಾಜದ ಒಂದು ಅಂಗವೆಂದೂ, 
ಕೊನೆಯ ಪಕ್ಷ ಆಕೆಯ ಇರುವಿಕೆ ಸಹ್ಯವೆಂಬ ಭಾವನೆಯೂ ಉಂಟಾಯಿತು. ಆದರೂ ಎಲ್ಲ 
ಕಾಲದಲ್ಲಿಯೂ ಕೆಲವು ವರ್ಗದ ಜನರು ವೇಶ್ಯೈಯ ವೃತ್ತಿಯು ಕೀಳಾದುದೆಂದೇ ಭಾವಿಸುತ್ತಿದ್ದರು. 
ವಚನಗಳ ಕಾಲದಲ್ಲಿ ವೇಶ್ಯೆಯರು ಆಳವಾಗಿ ಬೇರೂರಿದ್ದ ಸಾಮಾಜಿಕ ವರ್ಗವೊಂದೆಂದು 
ಪರಿಗಣಿತರಾಗಿದ್ದರೆಂದು ಕಾಣುತ್ತದೆ. ಸೂಳೆಯರನ್ನು ಪಡೆಯುವುದು ರಾಜರು-ಶ್ರೀಮಂತರ 
ವೈಭವದ ಪ್ರತೀಕವಾಗಿತ್ತು. ವೇಶ್ಯಾವೃತ್ತಿಯು ಆ ಕಾಲದಲ್ಲಿ ವಂಶಪಾರ೦ಪರ್ಯವಾಗಿದ್ದಿತೆಂದು 
ಕಾಣುತ್ತದೆ. ಆದ್ದರಿ೦ದ ಬೇರೆ ಬೇರೆ ವೃತ್ತಿಯವರು ಬೇರೆ ಬೇರೆ ಬೀದಿಗಳಲ್ಲಿ ವಾಸ ಮಾಡುವ 
ರೂಢಿಗನುಗುಣವಾಗಿ ವೇಶ್ಯೆಯರು ತಮ್ಮದೇ ಆದ ಬೀದಿಯಲ್ಲಿ ವಾಸಿಸುತ್ತಿದ್ದರು. ವಚನಗಳಲ್ಲಿ 
“ಸೂಳೆಗೇರಿ'ಯ ಉಲ್ಲೇಖವಿದೆ.” ಬಹುಶಃ ಎಲ್ಲ ದೊಡ್ಡ ಪಟ್ಟಣಗಳಲ್ಲಿಯೂ “ಸೂಳೆಗೇರಿ'ಯು 
ಒಂದು ಭಾಗವಾಗಿತ್ತು ಹಸ್ತಿನಾಪುರದ ವರ್ಣನೆ ಮಾಡುವಾಗ ಪಂಪನು ಅಲ್ಲಿನ 
“ಸೂಳೆಗೇರಿ'ಯನ್ನೂ ಹೆಸರಿಸುತ್ತಾನೆ.” ಚಂದ್ರಗುಪ್ತಮುನಿಯು ಚರಿಗೆಗೆ ಹೋದಾಗ ಹೋದಾಗ 
ಕಾಡಿನ ಮಧ್ಯದ ನಗರದಲ್ಲಿ ಮಿಕ್ಕೆಲ್ಲದರ ಜೊತೆಗೆ ಸೂಳೆಗೇರಿಗಳು ಇದ್ದುವೆಂದು 
“ವಡ್ಡಾರಾಧನೆ'ಯಲ್ಲಿ ಹೇಳಿದೆ.” 


ಸೂಳೆಯರನ್ನು ಪಡೆದಿರುವುದು ವೈಭವದ ಪ್ರತೀಕವಾದರೂ ಅದು ಒಂದು ವರ್ಗದ ಜನಕ್ಕೆ 
ಮಾತ್ರ. ಆದರೆ ಧಾರ್ಮಿಕ ಜೀವನಕ್ಕೆ ಹೆಚ್ಚು ಮಹತ್ವ ಕೊಟ್ಟ ವಚನಕಾರರಿಗೆ ವೇಶ್ಯಾ ಸಹವಾಸವು 
ಹೀನಾಯವೆನಿಸಿತು. ಅವರೆಲ್ಲ ವೇಶ್ಯೆಯರ ಸಹವಾಸವನ್ನು ಖಂಡಿಸುತ್ತಾರೆ. ಆದರೆ ಒಮ್ಮೆ 


೨೫೩. Louis Renon: The Civilization of Ancient India, 0.೧೩೦ 

೨೫೪. S.C.Bajerji: Dharmasastras-A Study in Their Origin and Development, 0.೧೬೬ 

೨೫೫. S.G.Kantawala: Cultural History from the Matsyapurana, Pp.000-0 

೨೫೬. ಅಲ್ಲಮ ವ.ಚಂ, ೩೦೬: ಪು.೧೩೪ 

೨೫೭. ಪಂಪಭಾ: ೧.೫೮ 

೨೫೮. ವಡ್ಡಾರಾ: ಪುರ್ತಿ 

೨೫೯. ಚನ್ನಬ ವ. ೬೨೫: ಪು.೨೦೮: ದೇ.ದಾ.ವ (ಹ) ೬೨: ಪುರಿ: ಬಸವ ವ.೭೬೮: ಪು.೩೧೦ 
ಇತ್ಯಾದಿ. 


೧೦೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಸುಖೀ ಜಂಗಮನ ವೇಷದಲ್ಲಿದ್ದ ಶಿವನು ಬಸವಣ್ಣನನ್ನು ಪರೀಕ್ಷಿಸಲು ಬಂದಾಗ ಕಲ್ಯಾಣದಲ್ಲಿದ್ದ 
ಸೂಳೆಯರಾರೂ ದೊರಕದಿರಲು, ಬಸವಣ್ಣನು ತನ್ನ ಹೆಂಡತಿ ಮಾಯಿದೇವಿಯನ್ನೇ 
ಜಂಗಮನಿಗೆ ಅರ್ಪಿಸಿದಾಗ "ಜ೦ಗಮದೇವರು ಸಂಗಮದೇವರಾದ' ಪವಾಡವು “ಬಸವ 
ರಾಜದೇವರ ರಗಳೆ'ಯಲ್ಲಿ ಚಿತ್ರಿತವಾಗಿದೆ.” ಇಲ್ಲಿ ಜಂಗಮನ ಆಸೆಯನ್ನು ತೀರಿಸಬೇಕೆಂಬ, 
ಆತ ಕೇಳಿದುದನ್ನು ತಾನು ನೀಡಬೇಕೆಂಬ ನಿಷ್ಠೆಯೇ ವೇಶ್ಯೆಯರನ್ನು ಹುಡುಕಿಸಲು 
ಕಾರಣವಾಗುತ್ತದೆಯೇ ಹೊರತು ಇದು ವೇಶ್ಯಾ ಸಹವಾಸವನ್ನು ವಚನಕಾರರು ಒಪ್ಪಿದ್ದನ್ನು 
ಸೂಚಿಸಲಾರದು. ವೇಶ್ಯಾವೃತ್ತಿಯ ಮೇಲೆ ಆಗಿನ ಪ್ರಭುತ್ವವು 'ತೆಂಗೆಯನ್ನು ಹಾಕುತ್ತಿದ್ದಿತು. 
ಇದನ್ನು ಶಾಸನಗಳು 'ಸೂಕದೆ್‌ ಎಂದು ಕರೆದಿವೆ “ವೇಶ್ಯೆಯರ ಮೇಲೆ ಹಾಕುವ 
ತೆರಿಗೆಯಿಂದಲೂ ಕಂದಾಯದಿಂದಲೂ ಬರುವ ಆದಾಯದಿಂದ ಸೈನ್ಯದ ಖರ್ಚನ್ನು 
ಸರಿದೂಗಿಸುತ್ತಾರೆ” ಎಂಬ ಆಲ್ಲೆರೂನಿಯ ಮಾತಿನಿಂದ ಆಗ ಸಾಕಷ್ಟು ಸಂಖ್ಯೆಯಲ್ಲಿ 
ವೇಶ್ಯೈಯರಿದ್ದುದನ್ನೂ, ಅವರಲ್ಲಿ ಸಾಕಷ್ಟು ಮಂದಿ ಐಶ್ವರ್ಯವತಿಯರಾಗಿದ್ದುದನ್ನೂ 
ಊಹಿಸಬಹುದು. 


ವೇಶ್ಯೆಯ ವಂಶದಲ್ಲಿ ಹುಟ್ಟಿದ ಕನ್ಯೆಯು ತನ್ನ ವೇಶ್ಯಾಜೀವನವನ್ನು ಪ್ರಾರಂಭಿಸುವಾಗ 
ಈಗಿನ `ಗೆಜ್ಜೆಪೂಜೆ'ಯಂತಹ ಧಾರ್ಮಿಕ ವ್ರತವೊಂದನ್ನು ಮಾಡುತ್ತಿದ್ದಂತೆ ತೋರುತ್ತದೆ. 
ತಳಿಯಲಾರ ಕುಲದ ಪರವೆನಾಚಿಯು “ುಸುಮಾಯುಧ ಪ್ರಥಮ ಪುಷ್ಟಿತಾ ಸಮಯದಲ್ಲಿ 
`ಪುಷ್ಪಮಾಲಾಬದ್ಧ'ವೆಂಬ ಹಬ್ಬವೊ೦ದನ್ನು ಆಚರಿಸಿದಳೆಂದು "ನಂಬಿಯಣ್ಣನ ರಗಳೆ'ಯು 
ಹೇಳುತ್ತದೆ.  ವೇಶ್ಯೆಯು ವಿಟನಿಂದ ಪಡೆಯುತ್ತಿದ್ದ ಹಣವನ್ನು "ಒತ್ತೆ" ಎಂದು 
ಕರೆಯುತ್ತಿದ್ದರು. 'ನಾಹಡೆದೆ ಮೂವರು ಸೂಳೆಯರ. ಒಬ್ಬಳಿಗೆ ಊಡೆಯನಿಕ್ಕುವೆ ಒಬ್ಬಳಿಗೆ 
ವೇಳಗೊತ್ತೆಯ ಕೊಡುವೆ ಟೆ ಎಂಬ ಗಾಣದ ಕನ ಸ ಪ್ರನೆಂಬುವನ ವಚನದಲ್ಲಿನ "ಊಹೆ" ಅಥವಾ 
“ಊಹೆಯ'ವೆನ್ನುವುದು ವಿಶೇಷವಾದುದೇನನ್ನೋ ಸೂಚಿಸುತ್ತಿರುವಂತಿದೆ. ಆದರೆ 
ಅದರರ್ಥವೇನೆಂದು ನಿರ್ಧರಿಸುವುದು ಕಷ್ಟ ವೇಶೈ-ವಿಟರ ನಡುವೆ ಪರಿಚಯವನ್ನುಂಟುಮಾಡಿ 
ವ್ಯವಹಾರವನ್ನು ಕುದುರಿಸುವ "ಕುಂಟಿಣಿ'ಯರ ಉಲ್ಲೇಖ ವಜಚನಗಳಲ್ಲಿದೆ.* ಒತ್ತೆಯನ್ನು 
ಪಡೆದು ಒಬ್ಬಸೊಡನೆ ನಿಯಮಿತ ಕಾಲಪ್ರಮಾಣ ಜೊತೆಗಿರಲು ಒಪ್ಪಿಕೊಂಡ ಮೇಲೆ Ky 
ವೇಳೆಯಲ್ಲಿ ವೇಶ್ಯೆಯು ಬೇರೆಯವನೊಡನೆ ಇರಬಾರದೆಂಬ ನಿಯಮವಿತ್ತು ೨೬೭ ವೇಶೈಯರ 
ಮನೆಯ "ಮುಂಭಾಗದಲ್ಲಿ ವಿಟರು ಬ೦ದ ಸುದ್ದಿಯನ್ನು ತಿಳಿಸಲು ಗಿಳಿಯನ್ನು ಪಂಜರದಲ್ಲಿ 
ಇಟ್ಟಿರುತ್ತಿದ್ದರು. ಪ್ರಾಯಶಃ ಇದರ ಉಲ್ಲೇಖ ಬಸವಣ್ಣನಲ್ಲಿದೆ. 5 ವೇಶ್ಯೆಯರ ಮನೆಗಳ 


೨೬೦. ಬಸವ ರ: ಪು. ೮೭-೮ 
೨೬೧. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸ ಗ್ದ ಅಧ್ಯಯನ, ಪು.೪೩೦ 
೨೬೨. ಎಚ್‌.ಎಲ್‌.ನಾಗೇಗೌಡ: ಪ್ರವಾಸಿ ಕಂಡ ಇಂಡಿಯಾ ೧, ಪು೮೬ 
೨೬೩. ನಂಬಿಯರ ೪ ಹು.೭೦-೧ 
೨೬೪. ಬಸವ ವ.೫೧೫: ಪು.೨೦೩: ಶಿವಶ ವ: ಪು.೪೦೬ (ಸೂಳೆ ಸಂಕವ್ವ) ಇತ್ಯಾದಿ. 
೨೬೫. ಸರ್ವಪು ವ.೧೯೩ 
೨೬೬. ಅಲ್ಲಮ ವ ಚಂ: ೩೧೮: ಪು.೧೪೦: ಬಸವ ವ.೫೦೧:ಪು.೧೯೭ 
೨೬೭. ಶಿವಶ ವ.ಪು.೪೦೬ 
ಳಸಂಕವ್ರ("ಒತ್ತೆಯ ಹಿಡಿದು 

ಹಿಡಿದಡೆ ಬತ್ತಲೆ ನಿಲಿ ಕೊಲುವರಯ್ಯಾ 

೨೬೮. ಬಸವ ವ.೩೭೪: ಪು. ೧೪೭ 


ಸಾಮಾಜಿಕ ವ್ಯವಸ್ಥೆ 1೧೦೩ 


ಮುಂದೆ ಗಂಟೆಗಳನ್ನು ಕಟ್ಟಿರುತ್ತಿದ್ದ ಉಲ್ಲೇಖಗಳು ಪಂಪಭಾರತ, ಹರಿವಂಶ 
ಪುರಾಣಗಳಲ್ಲಿವೆ.** ಲವು ಸೂಳೆಯರು ಮನೆಗಳಲ್ಲಿ ಸೇವಕಿಯರನ್ನು ನೇಮಿಸಿ 
ಕೊಂಡಿರುತ್ತಿದ್ದರು.”ಿ ಸೂಳೆ ಸಂಕವ್ವೆ ಎಂಬ ವಚನಕಾರ್ತಿಯ ಒಂದೇ ಒಂದು ವಚನವು 
ಸಿಕ್ಕಿದೆ. ಆಕೆ ಸೂಳೆಗಾರಿಕೆಯನ್ನು ಒಂದು ಕಾಯಕವೆಂದು ಭಾವಿಸಿದ್ದಳು. ಶಿವಭಕ್ತರ ಜೊತೆಯಲ್ಲಿ 
ಮಾತ್ರ ಬೆರೆಯುವ ವತ ಆಕೆಯದು: “ವತಹೀನನಜ್‌ದು ಬೆರೆದಡೆ, ಕಾದ ಕತ್ತಿಯಲ್ಲಿ ಕೈ ಕಿವಿ 
ಮೂಗ  ಕೊಯ್ದರಯ್ಯ' ಎಂದು ಆಕೆ ಹೇಳಿಕೊಂಡಿದ್ದಾಳೆ. ಕಯ 
ವಂಶಪಾರಂಪರ್ಯದ ವೃತ್ತಿಯನ್ನು ಅನುಸರಿಸುವವರಾದರೆ "ಬಸವಿ'ಯರು ಯಾವುದೋ 
ಧಾರ್ಮಿಕ ಕಾರಣಕ್ಕಾಗಿ ದೇವರಿಗೆ ಅರ್ಪಿತವಾಗಿ, ಭಕ್ತರೊಡನೆ ಬೆರೆಯುತ್ತಿದ್ದವಳು. ವಚನಗಳಲ್ಲಿ 
ಬಸವಿಯ ಉಲ್ಲೇಖ ಮಾತ್ರವಿದೆ." ಬಸವಿಯರನ್ನು ಬಿಡುವ ಪದ್ಧತಿಯು ದೇವರಿಗೆ 
ಬಸವ(ಗೂಳಿ)ನನ್ನು ಬಿಡುವ ಪದ್ಧತಿಯ ಮುಂದಿನ ರೂಪ ಎಂದು ತೋರುತ್ತದೆ. 


ವಚನಕಾರರು ಸೂಳೆಯ ಸಹವಾಸವನ್ನು ಖಂಡಿಸಿದ ವಿಷಯವನ್ನಾಗಲೇ ನೋಡಿದ್ದೇವೆ. 
ಇತರ ವಸ್ತುಗಳ ಜೊತೆಯಲ್ಲಿ, ಸೂಳೆಯ ಸಹವಾಸವುಳ್ಳವರ ಮನೆಯ ಆಹಾರ ಸೇವನೆಯನ್ನೂ 
ವಚನಕಾರರು ನಿಷೇಧಿಸಿದರು.” “ವೇಸಿ, ದಾಸಿ, ಸುಂಕಿಗ, ಮಣೆಹಗಾಜ, ವಿದ್ಯಾವಂತ' ಈ 
ಐವರಿಗೆ ಲಿಂಗಧಾರಣೆ ಮಾಡಿದರೆ ಬಿದಿರಮೆಳೆಯ ಮೇಲಿನ ಕಲ್ಲಿನಂತೆ ವ್ಯರ್ಥವೆಂದು 
ಚನ್ನಬಸವಣ್ಣನು ಒಂದೆಡೆ * ಹೇಳಿದರೆ, ಮತ್ತೊಂದು ಕಡೆ "ಸೂಳೆಗೆ ರಿಂಗಸಾಹಿತ್ಯ 
ಮಾಡಿದಾತ ಏಳೇಳು ಜನ್ಮದಲ್ಲಿ ಶ್ವಾನನ ಬಸಿಜಲ್ಲಿ ಬಪನು””” ಎಂದು ಕಟುವಾಗಿ 
ನುಡಿಯುತ್ತಾನೆ.ಈ ರೀತಿ ವಚನಕಾರರ ದೃಷ್ಟಿಯಲ್ಲಿ ವೇಶ್ಯಾವೃತ್ತಿಯು ತುಚ್ಚವಾದುದು. ವೇಶ್ಯಾ 
ಸಹವಾಸವು ತುಚ್ಛವಾದುದು. 


ವೇಶ್ಯೆಯು ಉಚ್ಚಕುಲದವರ ದೃಷ್ಟಿಯಲ್ಲಿ ಹೀನ ಜೀವನವನ್ನು ನಡೆಸುತಿದ್ದುದರಿಂದ ಅವಳು 
ಮರಣಾನಂತರ ಉಚ್ಚಕುಲದವರಿಗೆ ದೊರೆಯುತ್ತಿದ್ದ ಸಂಸ್ಕಾರಗಳಿಗೂ ಅರ್ಹಳೆನಿಸಲಿಲ್ಲ. 
ಸೂಳೆಯು ಸತ್ತಾಗ ಸಾಧಾರಣವಾದ ಬೆಂಕಿಯಲ್ಲಿ ಅವಳ ಶವವನ್ನು ದಹಿಸದೆ, ಭಯಂಕರವಾದ 
ಕಾಡುಗಿಚ್ಚಿನಲ್ಲಿ ಹಾಕಬೇಕೆಂಬುದು ಕೆಲವು ಶಾಸ್ತ್ರಕಾರರ ಅಭಿಪ್ರಾಯವಾಗಿತ್ತು. ೨೭೬ ಸೂಳೆಯು ಸತ್ತ 
ನಂತರ ಅವಳ ಮಗ ತಾಯ ಹೆಸರಿನಲ್ಲಿ "ಮಾರಕ ಅಥವಾ "ಮಹಳ (ಮಹಾಲಯ 
ಶ್ರಾದ್ಧವನ್ನು ಮಾಡುವ ಪದ್ಧತಿ ವಚನ ಕಾಲದಲ್ಲಿ ಪ್ರಚಲಿತವಾಗಿತ್ತು. 


೨೬೯. ಪಂಪಭಾ ದೀಪಿಕೆ: ಪು.೧೬೩ 

೨೭೦. ಶಿವಶ ವ.ಪು.೪೧೭ (ಅಮುಗೆ ರಾಯಮ್ಯ ೧೬) 

೨೭೧. ಶಿವಶ ವ. ಪು. ೪೦೬ (ಸೂಳೆ ಸಂಕವ್ವ) 

೨ಲಿ, ಚನ್ನಬ ವ. ೬೨೫: ಪು. ೨೯೫ 

೨೭೩. ಸರ್ವಪು ವ.೮೪೧ (ಮಡಿವಾಳ ಮಾಚಯ್ಯ) 

೨೭೫. ಚನ್ನಬ ವ.೪೦೭: ಪು:೧೮೬ 

೨೭೬. Encyclopaedia of Religion and Ethics, 101.111.0.೪೭೬ 

೨೭೭. ಬಸವ ವ.೨೨೬; ಪು.೯೫ ("ಸೂಳೆಯ ಮ ಮಾಳದ ಮಾಡಿದಡೆ ತಾಯ ಹೆಸರಾಯಿತ್ತಲ್ಲದೆ ತಂದೆ 
ಹೆಸರಿಲ್ಲ)” 

ಪಿಪಿ, ಚನ್ನಬ ವ. ೭೦೮: ಪು. ೩೩೮ 


೧೦೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹಾದರ 


ವೇಶ್ಯೆಯ ಸಹವಾಸ ಕೀಳಾದರೂ ಅದಕ್ಕಿಂತ ಪರಸ್ತ್ರೀಯರನ್ನು ಕಾಮುಕ ದೃಷ್ಟಿಯಿಂದ 
ನೋಡುವುದು ಕೀಳೆಂದು ವಚನಕಾರರು ಭಾವಿಸಿದ್ದರು. "ಹಷೆದುಂಬ 'ನೇಶಿಯರನೊಲ್ಲದ ಹೆಣರ 
ಮಡದಿಗಳಪುವ ಸತ್ತ ನಾಯ ತಿಂಬ ಹಡ್ಡಿಗರನೇನೆಂಬೆ" ರ ಎಂಬ ಜೇಡರ ದಾಸಿಮಯ್ಯ 
ಹೇಳುತ್ತಾನೆ."ಹರಿವ ಹಾವಿಂಗಂಜೆ, ಉರಿಯ ನಾಲಗೆಗಂಜೆ, ಸುರಗಿಯ ಮೊನೆಗಂಜಿ! 
ಒಂದಕ್ಕರಿಜುವೆ, ಒಂದಕ್ಕಳುವೆ: ಪರಸ್ತ್ರೀ ಪರಧನವೆಂಬೀ ಜೂಬಿಂಗಂಜುವೆ' ಎಂದು 


ಮೆ 


ಬಸವಣ್ಣನು ಒಂದೆಡೆ ಘನ ಪರಸ್ತ್ರೀ ಕಾಮುಕತೆಗೆ ಹೆದರುವೆನೆಂದು ಹೇಳಿದ್ದರೆ, ಮತ್ತೊಂದೆಡೆ 
ಪರಸ್ತೀಯರನ್ನು “ಶಿಂಗದ ರಾಣಿವಾಸ'ವೆಂದು ಗೌರವಿಸುತ್ತಾನೆ.**? 'ಗಂಡನುಳ್ಳಮ್ಮನ ಗೌರಿ 
ಎಂದು ಕಂಡಡೆ ಭೂಮಂಡಲಕ್ಕೆ ಅರಸಾಗಿ ಪುಟ್ಟುವನು” ಎಂಬ ಭಾವನೆಯೇ ವಚನಕಾರರು 
ಪರಸ್ತ್ರೀಯ ಬಗ್ಗೆ ಕೆಟ್ಟ ಬಾವನೆ. ಗಂಡನನ್ನು ಪಡೆದಿದ್ದು ಇತರ ಪುರುಪರೆಡೆಗೆ ಕಣ್ಣು 
ಹಾಯಿಸುವ- ಸ್ತ್ರೀಯರನ್ನು ವಚನಕಾರರು ವಿಡಂಬಿಸಿದ್ದಾರೆ.*5 ಹಾದರವನ್ನು ಮಾಡಿದ ಹೆಣ್ಣಿಗೆ 
ಧನದ ದಂಡವನ್ನು ಹಾಕುವ ಪದ್ಧತಿಯು ಉಲ್ಲೇಖ ಬಸವಣ್ಣನಲ್ಲಿದೆ ಜಾರೆಯಾದ 
ಸ್ತ್ರೀಯೊಬ್ಬಳು ತನ್ನ ಅವ್ಯವಹಾರವನ್ನು ಮುಗಿಸಿ 'ನೃಪದ೦ಡ ಭಯಾತುರೆ'ಯಾಗಿ 
ಘಟನ ತನ್ನ "ಮನೆಯನ್ನು. ಸೇರುವ ಚಿತ್ರವೊಂದು “ಪಂಚತಂತ್ರದಲ್ಲಿದೆ.*** 
ಗಂಡನುಳ್ಳ ಸ್ತ್ರೀಯ ಸಹವಾಸವನ್ನು ಮಾಡುವ ಪುರುಷನ ಆಸ್ತಿಯನ್ನೆಲ್ಲ ರಾಜನು 
ಮುಟ್ಟುಗೋಲು. ಹಾಕಿಕೊಳ್ಳುತ್ತಿದ್ದನೆಂದು “ಸಮಯ ಪರೀಕ್ಷೆ' ಹೇಳುತ್ತದೆ." ಹಾದರವನ್ನು 
ಮಾಡಿದರೆ ಗಂಡಸಿನ ತಲೆಯನ್ನೂ ಹೆಂಗಸಿನ ಮೂಗನ್ನೂ “ಕತ್ತರಿಸುತಾರೆಂದು ಕ್ರಿಶ್ವ ೯೯೨ರ 
ಶಾಸನವೊಂದರಲ್ಲಿ ಹೇಳಿದೆ.5* 


೨೭೯. ದೇವರ ದಾ ವ. ೫೦: ಪು. ೧೭ 

೨೮೦. ಬಸವ ವ. ೪೪೬: ಪು.೨೫೭ 

೨೮೧. ಬಸವ ವ. ೬೩೯: ಪು. ೨೫೭ 

೨೮೨. ದೇ.ದ. ವ (ಹ) ೫೬: ಪು. ೪೭ 

೨೮೩. ಬಸವ ವ. ೧೧೧: ಪು. ೫೨: ವ೬೧೭: ಪು. ೨೪೭ ಇತ್ಯಾದಿ. 
೨೭೪. ಚನ್ನಬ ವ.೨೧೯: ಪ್ನು 

೨೭೫. ಚನ್ನಬ ವ.೪೦೭: ಪು:೧೮೬ 


೨೭೬. Encyclopaedia of Religion and Ethics, Vol.IV.P.9೭೬ 

೨೭೭. ಬಸವ ವ.೨೨೬; ಪು.೯೫ ("ಸೂಳೆಯ ಮ ಮಾಳದ ಮಾಡಿದಡೆ ತಾಯ ಹೆಸರಾಯಿತ್ತಲ್ಲದೆ 
ತಂದೆಯ ಹೆಸರಿಲ್ಲ)” 

೨೭೮. ಚನ್ನಬ ವ. ೭೦೮: ಪು. ೩೩೮ 

೨೭೯. ದೇವರ ದಾ ವ. ೫೦: ಪು. ೧೭ 

೨೮೦. ಬಸವ ವ. ೪೪೬. ಪು.೨೫೭ 

೨೮೧. ಬಸವ ವ. ೬೩೯: ಪು. ೨೫೭ 

೨೮೨. ದೇ.ದ. ವ (ಹ) ೫೬: ಪು. ೪೭ 

೨೮೩. ಬಸವ ವ. ೧೧೧: ಪು. ೫೨: ವ.೬೧೭: ಪು. ೨೪೭ ಇತ್ಯಾದಿ. 

೨೮೪. ಬಸವ ವ. ೧೧೧; ಪು. ೫೨ 

೨೮೫. ಪಂಚತಂತ್ರ: ೧೩೨: ಪು.೭೬ 

೨೮೬. ಸಮಯ ಪ:೫.೬೩ 

೨೮೭. ಪಂಪಭಾ ದೀಪಿಕೆ: ಪು.೧೬೫ 


ಸಾಮಾಜಿಕ ವ್ಯವಸ್ಥೆ ಸ! ೧೦೫ 


ಮುಖ್ಯ ಸಂಸ್ಕಾರಗಳು 


ಹಿಂದೂವಿನ ಜೀವನದಲ್ಲಿ ಸಂಸ್ಕಾರಗಳು ಬಹುಪ್ರಮುಖವಾದುವೆನಿಸಿದ್ದುವು. ಇವುಗಳ 
ಇತಿಹಾಸವೂ ದೀರ್ಥವಾದುದು. ಸಂಸ್ಕಾರಗಳೆಂದರೆ ದೇಹ, ಮನಸ್ಸು ಮತ್ತು ಬುದ್ಧಿಗಳನ್ನು 
ಶುದ್ಧಿಗೊಳಿಸುವ ಧಾರ್ಮಿಕ ಕ್ರಿಯೆಗಳು, ಇವುಗಳಿಗೊಳಗಾದ ನಂತರವೇ ಒಬ್ಬ ವ್ಯಕ್ತಿಯು 
ನಿಜವಾದ ಅರ್ಥದಲ್ಲಿ ಸಮಾಜದ ಸದಸ್ಯನಾಗಲು ಯೋಗ್ಯ; ಇವುಗಳಿಂದ ವ್ಯಕ್ತಿಯು 
ಶುದ್ಧನಾಗುವುದರ ಜೊತೆಗೆ ಅವನ ವ್ಯಕ್ತಿತ್ವವು ಪರಿಪೂರ್ಣವಾಗಲು' ಸಹಾಯಕವಾಗುತ್ತದೆ pee 
ಭಾವನೆಯಿತ್ತು ಹುಟ್ಟಿದ ನಂತರದ ಸಂಸ್ಕಾರಗಳಿಂದ ಒಬ್ಬನು ಲೋಕವನ್ನು ಗೆಲ್ಲುವ 
ಯೋಗ್ಯತೆಯನ್ನು ಸಂಪಾದಿಸಿದರೆ. ಸಾವಿನ ನಂತರ ಮಾಡುವ ಸಂಸ್ಕಾರಗಳಿಂದ ಸರ್ಗವನು A 
ಗೆಲುವ ಶಕಿಯುಂಟಾಗುತದೆ ಎಂದು ಬೌಧಾಯನ ಪಿತ್ತಮೇಧ ಸೂತ್ರವು ಹೇಳುತದೆ.5* 

ಣಿ ಮು pr) ಲ ಪ್‌ 
ಸಾಮಾನ್ಯವಾಗಿ ಉಚ್ಚಕುಲದ ಹಿಂದುವೊಬ್ಬನು ಒಳಗಾಗಬೇಕಾದ ಷೋಡಶ ಸಂಸ್ಕಾರಗಳೆಂದರೆ: 
ಗರ್ಭಾದಾನ, ಪುಂಸವನ, ಸೀಮಂತೋನ್ನಯನ, ಜಾತಕರ್ಮ, ನಾಮಕರಣ, ನಿಷ್ಕಮಮಣ, 
ಅನ್ನಪ್ರಾಶನ, ಚೂಡಾಕರಣ, ಕರ್ಣವೇಧ, ವಿದ್ಯಾರಂಭ, ಉಪನಯನ, ವೇದಾರಂಭ, ಕೇಶಾಂತ, 
ಸಮಾವರ್ತನ, ವಿವಾಹ ಮತ್ತು ಅಂತ್ಯೇಷ್ಟಿ. ವಚನಗಳಲ್ಲಿ ಆ ಕಾಲದಲ್ಲಿ ಪ್ರಚಲಿತವಿದ್ದ 
ಸಂಸ್ಕಾರಗಳೆಲ್ಲದರ ಬಗ್ಗೆ ವಿಷಯಗಳು ದೊರೆಯುವುದಿಲ್ಲ. ಈ ಜೀವನದಲ್ಲಿ ಅತಿ ಮುಖ್ಯವಾದ 
ಹುಟ್ಟು, ವಿವಾಹ ಮತ್ತು ಸಾವುಗಳಿಗೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಕೆಲವು ವಿಷಯಗಳನ್ನು 
ಮಾತ್ರವಚನಗಳಿಂದ ಸಂಗ್ರಹಿಸಬಹುದು. ಅದಲ್ಲದೆ ವೈದಿಕ ಧಾರ್ಮಿಕ ಕ್ರಿಯೆಗಳನ್ನು ಅಲ್ಲಗಳೆದ 
ವೀರಶೈವರು ಅವುಗಳನ್ನೆಲ್ಲ ಅನುಸರಿಸುತ್ತಲೂ ಇರಲಿಲ್ಲ. ಈಗ ವೀರಶೈವರಲ್ಲಿ ಪ್ರಚಲಿತವಾಗಿರುವ 
ಸಂಸ್ಕಾರಗಳು ಹತ್ತು: ಲಿಂಗಧಾರಣ, ಐದೆಶಿ (ಜಾತಕರ್ಮ), ಹದಿಮೂರದೇಶಿ (ನಾಮಕರಣ), 
ಜಡೆ ಇಳಿಸೋಣ (ಚೌಲ), ದೀಕ್ಷೆ, ಮದುವೆ (ಲಗ್ಬು, ಮೈನೆರೆಯುವುದು (ಫಲಶೋಭನ), 
ಕುಬಸ ಮಾಡುವುದು (ಸೀಮಂತಕಾರ್ಯ), ವಿಭೂತಿ ವೀಳ್ಯ ಮತ್ತು ಸಮಾಧಿ. ಆದ್ದರಿಂದ 
ವಚನಗಳಿಂದ ಷೋಡಶ ಸಂಸ್ಕಾರಗಳಿಗೆ ಸಂಬಂಧಿಸಿದ ವಿವರೆಗಳನ್ನೆಲ್ಲ ಸಂಗ್ರಹಿಸುವುದು 
ಅಸಾಧ್ಯ. ಜಾತಕರ್ಮ, ವಿವಾಹ ಮತ್ತು ಅಂತ್ಯೇಷ್ಟಿ ಕರ್ಮಗಳಿಗೆ ಮಾತಸಾಕಷ್ಟು ವಿವರಗಳನ್ನು 
ವಚನಗಳಲ್ಲಿ ಕಾಣಬಹುದಾದ್ದರಿಂದ ಅವುಗಳ ವಿಚಾರವನ್ನು ಮಾತ್ರ ಇಲ್ಲಿ ಚರ್ಚಿಸಲಾಗಿದೆ. 
ಇವುಗಳೂ ವೈದಿಕ ಸಂಸ್ಕಾರಗಳಿಗನು ಗುಣವಾಗಿಲ್ಲದಿರುವುದೂ ಸಹಜವೇ ಆಗಿದೆ. 


ಜಾತಕರ್ಮ 


ಮಗುವು ಜನಿಸಿದಾಗ ಅದನ್ನು ಮೊರದಲ್ಲಿ ಮಲಗಿಸುವ ಪದ್ಧತಿಯು ಆಗಲೂ ಇತ್ತು. ಸ 
ಸಾಮಾನ್ಯ ನಿಯಮವೆಂದರೆ ಮಗುವು ಹುಟ್ಟಿದಾಗಲೇ ವಿಭೂತಿ ಪಟ್ಟವನ್ನು ಕಟ್ಟಿ, ಕೊರಳಲ್ಲಿ 


೨೮೮. R.B.Pandey: Hindu Samskaras, Pp.0೬-೭ 
೨೮೯. “ಜಾತ ಸಂಸ್ಕಾರೇಣೇಮಂ ಲೋಕಮಭಿಜಯತಿ 
ಮೃತ ಸಂಸ್ಥಾರೇಣಾ ಮು೦ ಲೋಕಮ್‌' 


(Quoted by R.B.Pandey in Hindu Samskaras, 0.೨೩೪) 

೨೯೦. ಶಿ.ಪುರಾಣಿಕ ಬುದ್ಧಯ್ಯ ಸ್ವಾಮಿಗಳು: "ಸಂಸ್ಕಾರ ಹಾಗೂ ವೇದಗಳ ಬಗ್ಗೆ ವೀರಶೈವರ ಮನನೀಯ 
ಏಚಾರಗಳು' (ಲಿಂ.ಸಾ.ಸ.ಪ.೫; ಸ೦ಂ.೩, ಪು.೨೬) 

೨೯೧. ಹರಿಹರನ ರಗಳೆಗಳು: ಪು.೫೦೧ (ಸ೦ಸಾರ ನಿರಸನ ರಗಳೆ) 


೧೦೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಲಿಂಗಧಾರಣೆ ಮಾಡಿಸಿ, ಪಾದೋದಕದಲ್ಲಿ ಮಗುವಿನ ಜಳಕ ಮಾಡಿಸುವುದು; ವಚನಕಾರರು 
ಇದನ್ನೇ ಸಮರ್ಥಿಸುತ್ತಾರೆ.* ಆದರೆ ಕಲವರು, ಪ್ರಾಯಶಃ "ಶೀಲವಂತ' ವೆಂಬ ಪಂಗಡಕ್ಕೆ 
ಸೇರಿದವರು, ಹೆಂಡತಿಯು ಗರ್ಭವನ್ನು ಧರಿಸುವಾಗಲೇ ಲಿಂಗಧಾರಣೆಯನ್ನು ಮಾಡಿ, ಹೆಣ್ಣು 
ಹುಟ್ಟಿದರೆ ತನ್ನ ನೇಮವನ್ನು ಪಡೆದ ಪ್ರತಿಗಳಿಗೆ ಮದುವೆ ಮಾಡಿಕೊಡುತ್ತೇನೆಂದೂ ಗಂಡಾದರೆ 
ಅಂತಹ ನೇಮದವರಲ್ಲಿ ಮಾತ್ರ ಹೆಣ್ಣು ತರುತ್ತೇನೆಂದೂ ಪ್ರತಿಜ್ಞೆಯನ್ನು ಮಾಡಿ, ಗಣಸಾಕ್ಷಿಯಾಗಿ 
ವಿಭೂತಿ ಪಟ್ಟವನ್ನು ಕಟ್ಟುವುದನ್ನು ಅನುಸರಿಸುತ್ತಿದ್ದರು.” ಆದರೆ ಸಾಮಾನ್ಯವಾಗಿ ಜನನದ 
ನಂತರ ಲಿಂಗಧಾರಣೆಯಾಗುತ್ತಿತ್ತು "ನಾಹುಟ್ಟರೊಡನೆ ವಿಭೂತಿಯ ಪಟ್ಟವ ಕಟ್ಟಿ ಸದ್ಗುರು 
ಸ್ವಾಮಿ ಲಿಂಗಸ್ಟಾಯತವ ಮಾಡಿದನಾಗಿ ಧನ್ಯಳಾದೆನು' ಎಂದು ಮಹಾದೇವಿಯಕ್ಕ 
ಹೇಳುತ್ತಾಳೆ." ಹುಟ್ಟಿದ ಮಗುವಿಗೆ ಶಿವನ ಪ್ರಸಾದದ ಬೆಣ್ಣೆಯನ್ನು ಬಾಯಲ್ಲಿಡುವುದೂ ಆಗಿನ 
ಪದ್ಧತಿಯಾಗಿತ್ತು ಹರಿಹರ ಹಾಗೂ ರಾಘವಾಂಕರ*್‌ ಕಾವ್ಯಗಳಲ್ಲಿ ಆಗತಾನೇ ಹುಟ್ಟದ 
ಮಗುವಿಗೆ ಶಿವನ ಪ್ರಸಾದದ ಬಾಯ್ಬೆಣ್ಣೆಯನ್ನು ಇಡುತ್ತಿದ್ದ ಹಲವಾರು ಉಲ್ಲೇಖಗಳಿವೆ. ಮಗುವು 
ಹುಟ್ಟಿದ ನಂತರ ಮಾಡುವ ವಿಧಿಗಳಲ್ಲಿ "ಠಈಜ್‌ಲು' "ಮೂವಟ್ಟಲು' ಎಂಬುವು 
ಮುಖ್ಯವಾದವು.” “ಈಜ್‌ಲು' ಎಂಬುದು ಹೆರಿಗೆಯ ಹನ್ನೆರಡನೆಯ ದಿನ ಮಾಡಿಸುವ 
ಮಂಗಳ ಸ್ನಾನವನ್ನು ಸೂಚಿಸುತ್ತದೆ. “ಮೂವಟ್ಟಲು' ಎಂಬುದು ಮಗುವಿಗೆ ಮಾಡುವ 
ಒಂದು ಜಾತಕಕರ್ಮವಿಧಿ; ಈ ಅರ್ಥದಲ್ಲಿ "ಮೋಹನ ತರಂಗಿಣಿ'ಯಲ್ಲಿಯೂ ಈ ಶಬ್ದ 
ಬಂದಿದೆ. "ಈರಿಲು' ಎಂಬ ಸಾಮಾನ್ಯ ರೇಘಾತ್ಮಕವಾದ ಶಬ್ದವು ಮುಟ್ಟಿನ ಸೋಂಕಿನಿಂದ 
ಉಂಟಾಗುವ ಮಕ್ಕಳ ಒಂದು ರೋಗಕ್ಕೆ ಅನ್ವಯಿಸುತ್ತದೆ. ಈ ರೋಗವಾಗಲೀ ಗಾಳಿ 
ಭೂತಗಳಂತಹ ದುಷ್ಟಶಕ್ತಿಗಳಾಗಲೀ ಮಗುವಿಗೆ ತೊಂದರೆ ಮಾಡಬಹುದೆಂಬ ಭಯದಿಂದ 
ಜ್ಯೋತಿಷ್ಯರನ್ನು ವಿಚಾರಿಸಿ ಶಾಂತಿ ವಿಧಿಗಳನ್ನು ನೆರವೇರಿಸುವ ಪದ್ಧತಿಯನ್ನು ಚನ್ನಬಸವಣ್ಣನು 


೨೯೨. ಚನ್ನ ಬ ವ.೩೮೮: ಪು.೧೮೨ 
೨೯೩. “ಖಂಡಿತ ವ್ರತದ ನಿರಂಗನ ಕ್ರಮವೆಂತುಟೆಂದಡೆ: 
ತನ್ನ ಸತಿಗೆ ಗರ್ಭ ತಲೆದೋಜ್‌ದಲ್ಲಿಯೇ 
ಮುಖವ ಕಾಂಬುವುದಕ್ಕೆ ಮುನ್ನವೆ ಲಿಂಗಧಾರಣೆಯಂ ಮಾಡಿ, 
ಮಾಡಿದ ಮತ್ತೆ ತನ್ನ ವ್ರತದ ಪಟ್ಟವಂ ಕಟ್ಟ, 
ಶಕ್ತಿಯಾದಲ್ಲಿ ತನ್ನ ನೇಮದ ವತಿಗಳಿಗೆ ಕೊಟ್ಟಹನೆಂದು, 
ಸುತನಾದಲ್ಲಿ ತನ್ನ ನೇಮಕದ ವತಿಗಳಲ್ಲಿ ತಂದಹೆವೆಂದು, 
ಗಣಸಾಕ್ಷಿಯಾಗಿ ವಿಭೂತಿಯ ಪಟ್ಟವಂ ಕಟ್ಟಿ ಇಪ್ಪುದು 
ಖಂಡಿತನ ವ್ರತ, ಶೀಲ, ನೇಮ” "ವಶ ವಃ ೪೭೯ (ಅಕ್ಕಮ್ಮ ೪೩) 
೨೯೪. ಅಕ್ಕನ ವ. ೩೮: ಪು. ೨೧ 
೨೯೫. ಗಿರಿಜಾ ಕ: ೩.೫೫: ಶರಣ ಚ ಮಾ ಪು.೨೦೩ (ರುದ್ರಪಶುಪತಿ); ಹರಿಹರನ ರ: ಪು.೨೮೬ 
(ಹಾವಿನಹಾಳ ಕಲ್ಲಯ್ಯ); ಪು.೪೫೧ (ಪ್ರಭುದೇವ) ಇತ್ಯಾದಿ. 
೨೯೬, ಸೋಮನಾಚಾ: ೧.೮೧ 
೨೯೭. ಚನ್ನಬ ವ.೨೩೮:ಪು.೧೦೬ 
೨೯೮. ಕನ್ನಡ ನಿಘಂಟು, ಸಂ.೧, ಪು.೮೪೦ 
೨೯೯. ಎಂ.ಎ.ರಾಮಾನುಜೈಂಗಾರ್‌ (ಸಂ): ಮೋಹನ ತರಂಗಿಣಿ (೧೯೧೩) ೧೭.೪೧ 
೩೦೦. ಕನ್ನಡ ನಿಘಂಟು, ಸಂ.೧: ಪು.೮೩೩ 


ಸಾಮಾಜಿಕ ವ್ಯವಸ್ಥೆ 1೧೦೭ 


ಖಂಡಿಸುತ್ತಾನೆ.” ಆಪಸ್ತಂಭ ಮುಂತಾದ ಗೃಹ್ಯಸೂತ್ರಗಳಲ್ಲಿ ಜಾತಕರ್ಮಗಳ ಕಾಲದಲ್ಲಿ 
ತಂದೆಯು ಮಗುವನ್ನು ತೊಂದರೆಗೊಳಪಡಿಸಬಹುದಾದ ದುಷ್ಟಶಕ್ತಿಗಳ ವಿನಾಶಕ್ಕಾಗಿ ಹೇಳುವ 
ಮಂತ್ರಗಳಿವೆ.  ನಾಮಕರಣವು ಮುಂದೆ ಮಾಡುವ ವಿಧಿ. ಮಹಾದೇವಿಯಕ್ಕನಿಗೆ 
ನಾಮಕರಣವನ್ನು ಮಾಡುವಾಗ ಅವಳ ತಂದೆಯು ಆ ಮಗುವಿನ ಕಿವಿಯಲ್ಲಿ 
ಅವಳಿಗಿಡಬೇಕೆಂದು ನಿರ್ಧರಿಸಿದ್ದ ಹೆಸರನ್ನು ಮೂರು ಬಾರಿ ಉಚ್ಚರಿಸಿದನೆಂದು ಹರಿಹರನು 
ತನ್ನ ರಗಳೆಯಲ್ಲಿ ವರ್ಣಿಸುತ್ತಾನೆ. ಮಕ್ಕಳಿಗೆ ಹೆಸರನ್ನಿಡುವಾಗ ಗತಿಸಿದ ಹಿರಿಯರ 
ಹೆಸ ಸರನಿಡುವುದು ಸಂಪ್ರದಾಯವಾಗಿತ್ತು ಇದಕ್ಕೆ" ಕಾರಣ ಸತ್ತು. ಹೋಗಿರುವ ಹಿರಿಯರೇ ಮತ್ತೆ 
ಹುಟ್ಟಿರುವರೆಂದು ಜನರು ನಂಬುತ್ತಿದ್ದರು. ಬಸವಣ್ಣನಿಗೆ ಗಂಗಾದೇವಿಯಲ್ಲಿ ಒಂದು ಗಂಡು 
ಮಗುವಾದಾಗ ಅದಕ್ಕೆ ತನ್ನನ್ನು ಬಹುಪ್ರೀತಿಯಿದ "ಕಂಡು ಅಳಿಯನಾಗಿ ಮಾಡಿಕೊಂಡಿದ್ದ 
ಸಿದ್ದದಂಡಾಧಿಪನನ್ನು ಇನಪಿಸುವ. `ಸಿದ್ಧರಸ'ನೆಂಬ ಹೆಸರಿಡುತ್ತಾರೆ.*5* 


ವಿವಾಹ 


ಹಿಂದೂ ಸಂಸ್ಕಾರಗಳೆಲ್ಲಲ್ಲ ವಿವಾಹವು ಕೇ೦ದ್ರದಂತಿದೆ. ವಾಸ್ತವವಾಗಿ ವಿವಾಹದಿ೦ದಲೇ 
ಸಂಸ್ಕಾರಗಳು ಪ್ರಾರಂಭವಾಗುತ್ತವೆಂದು ಗೃಹ್ಯಸೂತ್ರಗಳು ಹೇಳುತ್ತವೆ. ಏಕೆಂದರೆ ವಿವಾಹದಿ೦ದಲೇ 
ಕುಟುಂಬವು ಅಸ್ತಿತ್ವಕ್ಕೆ ಬರುವುದು; ಕುಟುಂಬದಲ್ಲಿಯೇ ಯಜ್ಞ, ಮತ್ತಿತರ ಧಾರ್ಮಿಕ ವಿಧಿಗಳು 
ನಡೆಯುವುದು. "ಒಬ್ಬನು ಪರಿಪೂರ್ಣ ವ್ಯಕ್ತಿಯಾಗುವುದು ವಿವಾಹದಿಂದಲೇ. ಹೆಂಡತಿ- 
ಮಕ್ಕಳಿಂದ ಕೂಡಿದವನನ್ನು ಮಾತ್ರ ಪೂರ್ಣವ್ಯಕಿಯೆಂದು ಮನುವು ಹೇಳುತ್ತಾನೆ; ಏಕೆಂದರೆ 
ವಿವಾಹದಿಂದಲೇ ಜಳ ವು ರೂಪುಗೊಳ್ಳುವುದು. ಇಂಥ ಕುಟುಂಬಗಳಿಂದಶೇ ಸಮಾಜದ 
ಸೃಷ್ಟಿ"”* ಪುರುಷನಿಗಿಂತ ಸ್ತೀಗೆ ವಿವಾಹವು ಹೆಚ್ಚು ಅನಿವಾರ್ಯವಾದುದು. ಉಚ್ಚವರ್ಣದ 
ಪುರುಷನು ಉಪನಯನದಿಂದ ದ್ವಿಜ'ನಾದರೆ, ಸೀಗೆ ದ್ವಿಜತ್ತವುಂಟಾಗುವುದು ವಿವಾಹದಿಂದ 
ಎಂದು ರಾಮಾಯಣವು ಹೇಳುತ್ತದೆ. ೩೦೮ ದರೆ” ವೇದಕಾಲದಲ್ಲಿ ಈಚಿನ ಕಾಲದಲ್ಲಿಯಂತೆ 
ವಿವಾಹವು ಸ್ತೀಗೆ ಅತ್ಯಂತ ಅನಿವಾರ್ಯವೆಂದೆನಿಸಿರಲಿಲ್ಲ. ಕೆಲವರಾದರೂ ಸ್ತ್ರೀಯರು ಆಗ 
ಅವಿವಾಹಿತರ್‌ಗಿಯೇ ' ಉಳಿದು ಕೊನೆಯವರೆಗೂ ತಾಯ್ತಂದೆಯರ ಜೊತೆಯಲ್ಲಿ 
ವಾಸಿಸುತ್ತಿದ್ದರು; ಗಂಡು ಸಂತಾನವಿಲ್ಲದೆ ಒಬ್ಬಳೇ ಮಗಳಿದ್ದಾಗ ಇಂಥ ಪ್ರಸಂಗಗಳು ಹೆಚ್ಚು 5 


೩೦೧. “ಆ ಮಗುವಿಗೆ ಈಜಲು ಗಾಳಿ ಭೂತ ಸೋಂಂಕಿತ್ತೆಂದು ಕಣಿಯರ, ಭೇಷಜರ ಬೆಸಗೊಡು ಮಾಡುವ 
ಭಕ್ತಂಗೆ ಗುರುವಿಲ್ಲ ಜಂಗಮವಿಲ್ಲ' ಚನ್ನಬ ವ.೩೯೯೬೬ ಪು ೧೮೨ (ಇಲ್ಲಿ 'ಈಜ್‌ಲು' ಎಂಬಲ್ಲಿ 
ಶಕಟರೇಫಸಹಿತವಾದ ಪಾಠವನ್ನು ಸ್ವೀಕರಿಸಲಾಗಿದೆ. ಆದರೆ ಇದು ಸಾಮಾನ್ಯ ರೇಪ 
ಸಹಿತವಾಗಿರಬೇಕು) 

೩೦೨. R.B. Pandey: Hindu Samskaras. 0.೨೬ 

೩೦೩. ಮಹಾದೇ ರಗಳೆ: ಪು.೧೩ 

೩೦೪. ಗಣಭಾ ರಮಾ: ಪು.೧೭೮ ("ಸತ್ತು ಮಣ್ಣಾಗಿ ಹೋದ ಮಾತಾಪಿತರುಗಳು ತಮ್ಮ ಸಂತಾನವಾಗಿ 
ಜನಿಸಿ ಹರನು ಹೆತ್ತು ಹೆಸರಿಟ್ಟು ಕರೆವರಯ್ಯಾ'-ಮಡಿವಾಳ ಮಾಚಯ್ಯ) 

೩೦೫. ಬಸವ ರಗಳೆ: ಪು.೭೦- ೧ 

a0೬. R.B.Pandey: ‘The Hindu Sacraments’ (The Cultural Heritage of India, Vol 
Il, ೧.೪೦೮) 

೩೦೭. Kewal Motwani: Manu Dharmasastra, 0.೧೧೯ 

೩೦೮. S.N.Vyas: India in the Ramayana Age, ಔ.೮೦ 

೩೦೯. P.Thomas: Indian Women Through the Ages, ಔ.೫೩ 


೧೦೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಪ್ರಾಣಿಗಳ ಕಾಮ ಜೀವನದಂತೆ ಅವ್ಯವಸ್ಥಿತವಾಗಿರದೆ. ಅದನ್ನೊಂದು ಕ್ರಮಬದ್ಧವಾದ ಸಾಮಾಜಿಕ 
ವಿಧಿಯಾಗುವಂತೆಯೂ, ಹೆಣ್ಣಿಗೂ ಸಂತಾನಕ್ಕೂ ರಕ್ಷಣೆ-ಭದ್ರತೆಗಳನ್ನೊದ ಗಿಸಲೂ ಪ್ರಾಯಶಃ 
ವಿವಾಹವೆಂಬ ಸಂಸ್ಥೆಯು ರೂಪು ತಾಳಿರಬೇಕು. ಆದರೆ ಹೆಣ್ಣು-ಗಂಡಿನ ಸಹಜವಾದ 
ಆಕರ್ಷಣೆಯನ್ನು ಮಾಯೆ ಎಂದು ಭಾವಿಸಿ, ವೈವಾಹಿಕ ಜೀವನವನ್ನು ಬಂಧನವೆಂದು ಬಗೆದು 
ಅದನ್ನೊಲ್ಲದೆ  ಅವಿವಾಹಿತರಾಗಿಯೇ ಉಳಿದು. ಪಾರಮಾರ್ಥಿಕವಾದ ಸಾಧನೆಯಲ್ಲಿ 
ತೊಡಗುವುದೇ ಜೀವನದ ಪರಮಗುರಿಯಾಗಿರ ಬೇಕೆಂಬ ಭಾವನೆಯು ಹೇಗೋ ಒಲಿದು 
ಬಂದಿತು. ಹೀಗಾಗಿ ಪಾರಮಾರ್ಥಿಕಕ್ಕೂ ಕಾಮವಾಸನೆಗೂ ವಿರೋಧವೆಂಬ ನಂಬಿಕೆಯು 
ಬೆಳೆದು, ಶ್ರೇಷ್ಠವಾದುದನ್ನು ಬಯಸುವವನು ಸಂಸಾರವನ್ನು ತೊರೆದಲ್ಲದೆ ಅದನ್ನು 
ಸಾಧಿಸಲಾರನೆಂಬ ಕಾರಣದಿಂದಾಗಿ ಜನಸಾಮಾನ್ಯರಿಗೆ ಪರಮಾರ್ಥ ಸಾಧನೆ 
ಅಸಾಧ್ಯವೆನ್ನುವಂತಾಯಿತು, ಬಹುಪಾಲು ಧರ್ಮಗಳೆಲ್ಲವೂ ಹೀಗೆಯೇ ಸಾರಿದವು. ಆದರೆ 
ವೀರಶೈವ ಧಾರ್ಮಿಕ ನಾಯಕರು ಆಳವಾಗಿ ಬೇರೂರಿದ್ದ ಈ ನಂಬಿಕೆಯನ್ನು ಅಲ್ಲಗಳೆದು 
ಸಂಸಾದಲ್ಲಿದ್ದುಕೊಂಡೇ ಶಿವನನ್ನು ಸಾಧಿಸಿಕೊಳ್ಳಲು ಸಾಧ್ಯವೆಂದು ಸಾರಿದರು. 
"ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿ ಗಳೊಂದಾಗದವನ ಭಕ್ತಿ 
ಅಮೃತದೊಳು ವಿಷ ಬೆರೆದಂತೆ”“ ಎನ್ನುವಂತಹ ಮಾತುಗಳಲ್ಲಿ ಸಂಸಾರಿಕ ಜೀವನವನ್ನು 
ಸಮರ್ಥಿಸಿದ್ದೇ ಅಲ್ಲದೆ, ಗಂಡ-ಹೆಂಡತಿಯರ ಮನೋಭಾವಗಳಲ್ಲಿ ಹೊಂದಾಣಿಕೆ 
ಯಿರಬೇಕಾದುದನ್ನು ಒತ್ತಿ ಹೇಳಿದರು. ಬ್ರಹ್ಮಚರ್ಯವನ್ನು ಅನುಸರಿಸುವ ಆದರ್ಶದಿಂದ ಔನ್ನತ್ಯ 
ಸಾಧನೆಗೆ ಸಹಾಯಕವಾಗುವುದರ ಬದಲು, ಆಸೆ ಮತ್ತಷ್ಟು ಪ್ರಬಲವಾಗಿ ಕಾಡುವ ಸಂಭವವೂ 
ಉಂಟು; ಹಾಗಾಗಿ ಇಂತಹ ಬಲವಂತದ ಇಂದ್ರಿಯನಿಗ್ರಹದಿಂದ ಕೆಡುಕಾಗುವ ಸಂಭವವೇ 
ಹೆಚ್ಚೆಂದು ಕೆಚ್ಚಿದೆಯಿಂದ ಸಾರಿದರು. 


ವಿವಾಹವು ಒಂದು ಪವಿತ್ರಬಂಧವೆಂಬ ನಂಬಿಕೆಯು ಭಾರತೀಯರಲ್ಲಿ ಮೊದಲಿನಿಂದಲೂ 
ನೆಲಸಿದೆ. ಆದ್ದರಿಂದ ವಿವಾಹವು ದೀರ್ಫ್ಥವಾದ ಧಾರ್ಮಿಕ ಕ್ರಿಯೆಗಳ ಮೂಲಕ ನಡೆಯ 
ಬೇಕಾದಂತಹುದು. ಧರ್ಮಸೂತ್ರಗಳು ಹೇಳುವ ವಿವಾಹದ ಮುಖ್ಯ ಭಾಗಗಳೆಂದರೆ: ೧) 
ವಾಗ್ದಾನ, ೨) ವರ-ವರಣ, ೩) ಕನ್ಯಾದಾನ, ೪) ವಿವಾಹ ಹೋಮ, ೫) ಪ್ರಾಣಿಗಹಣ, ೬) 
ಹೃದಯ ಸ್ಪರ್ಶ, ೭) ಸಪ್ತಪದಿ, ೮) ಆಶ್ಮಾರೋಹಣ, ೯) ಸೂರ್ಯಾವಲೋಕನ, ೧೦) 
ಧ್ರುವದರ್ಶನ, ೧೧) ತ್ರಿರಾತ್ರವತ ಮತ್ತು ೧೨) ಚತುರ್ಥಿಕ ಕರ್ಮ. ಹಿಂದೂವಿನ 
ವಿವಾಹದಲ್ಲಿ ಈಗಲೂ ಈ ಎಲ್ಲ ವಿಧಿಗಳೂ ಆಚರಣೆಯಲ್ಲಿವೆ. ವಚನಗಳ ಕಾಲದಲ್ಲಿಯೂ 
ಇವುಗಳನ್ನು ಜನರು ಆಚರಿಸುತ್ತಿದ್ದಿರಬೇಕು. ಆದರೆ ವಚನಗಳಲ್ಲಿ ಇವೆಲ್ಲದರ ಬಗ್ಗೆ ನಮಗೆ 
ವಿವರಗಳು ದೊರೆಯುವುದಿಲ್ಲ ವರನ ಕಡೆಯವರು ಕನ್ಯಾಪಿತ್ಯಗಳನ್ನ ತಮ್ಮ ಹುಡುಗನಿಗೆ 
ಕನ್ಯಾದಾನ ಮಾಡಿಕೊಟ್ಟು ವಂಶವೃದ್ಧಿಗೆ ಅನುವು ಮಾಡಿಕೊಡಬೇಕೆಂದು ಪ್ರಾರ್ಥಿಸುವ 
ಪದ್ಧತಿಯು ಆಗ ರೂಢಿಯಲ್ಲಿತ್ತು ಸಪ್ತರ್ಷಿಗಳು ಗಿರಿರಾಜನಲ್ಲಿಗೆ ಹೋಗಿ ಪಾರ್ವತಿಯನ್ನು 


೩೧೦. ದೇ ದಾ ವ (ಹ) ೫೪: ಪು. ೪೬ 


೩೧೧. R.B.Pandey: ‘The Hinu Sacraments’ (The Cultural Heritage of India, 
Vol.IL.P. ೪೦೯-೧೦) 


ಸಾಮಾಜಿಕ ವ್ಯವಸ್ಥೆ /೧೦೯ 


ಶಿವನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಪ್ರಾರ್ಥಿಸುವ ಸನ್ನಿವೇಶವು "ಗಿರಿಜಾ 
ಕಲ್ಯಾಣದಲ್ಲಿದೆ.*?* ಹೀಗೆ ಮಾಡಿದ ಪ್ರಾರ್ಥನೆಯನ್ನು ಮನ್ನಿಸಿ ವಿವಾಹಕ್ಕೆ "ಸಮೃತಿಸಿರುವುದನ್ನು 
“ಉ೦ಗುರವಿಡಿಕೆ' ಎಂದು ಕರೆಯುತ್ತಿದ್ದರು. ಗಂಡು ತನ್ನ "ಭಾವೀ ಹೆಂಡತಿಗೆ "ಉಂಗುರವನ್ನು 
ತೊಡಿಸುವ ಸಂಪ್ರದಾಯವಿದ್ದುದರಿಂದ ಈ ವಿಧಿಗೆ ಈ ಹೆಸರು ಬಂದಿದೆ. 'ಉಂಗುರವಿಕ್ಕುವ 
ಮಾತು ಬಸವಣ್ಣನಲ್ಲಿಯೂ ಪ್ರಾಯಶಃ ಈ ಅರ್ಥದಲ್ಲಿಯೇ ಬಳಕೆಯಾಗಿದೆ. ಶಿಶುಪಾಲನು 
ರುಕ್ಮಿಣಿಗೆ 'ಉಂಗುರವಿಟ್ಟು ವಿವಾಹ ಲಗ್ನಮಂ ಪಾರುತುಮಿರ್ದ' ನೆಂದು ನಾರದನು ಶ್ರೀಕ್ಕ ೈಷ್ಣನಿಗೆ 
ತಿಳಿಸುವ ಸಂದರ್ಭವು "ಜಗನ್ನಾಥ ವಿಜಯ'ದಲ್ಲಿದೆ. 


ಹೀಗೆ ವಿವಾಹವು ನಿಷ್ಠರ್ನೆಯಾಗುವ ಮುಂಚೆ ಗಂಡು-ಹೆಣ್ಣುಗಳಲ್ಲಿ "ರಾಶಿ ಕೂಟಗಣ 
ಸಂಬ೦ಧ'ಗಳಿವೆಯೇ, “ಚಂದ್ರಬಲ ತಾರಾಬಲ' ಗಳು ಒದಗಿ ಬರುತ್ತವೆಯೇ ಎಂಬುದನ್ನು 
ಖಚಿತಪಡಿಸಿಕೊಳ್ಳುತಿದರು. ೩೧೬. ಎವಾಹವನ್ನು ನಡೆಸಲು “ಶುಭಲಗ್ನ'ವೊ೦ದನ್ನು 
ನಿರ್ಧರಿಸುತ್ತಿದ್ದರು." ಇದಕ್ಕಾಗಿ ಸಾಮಾನ್ಯವಾಗಿ ವಾರ, ತಿಥಿ, ಸುಮೂಹೂರ್ತಗಳಿಗಾಗಿ 
ಜ್ಯೋತಿಷಿಯನ್ನು ವಿಚಾರಿಸುತ್ತಿದ್ದರು; ಈ ಪದ್ಧತಿಯನ್ನು ಶಿವಶರಣರು ಅಲ್ಲಗಳೆದು “ಲಿ೦ಗಭಕ್ತನ 
ವಿವಾಹದಲ್ಲಿ ಶಿವಗಣಂಗಳಿಗ ವಿಭೂತಿ ವೀಳೆಯವ ಕೊಟ್ಟು ಆರೋಗಣೆಯ ಮಾಡಿಸಿ, 
ಶಿವಗಣ೦ಗಳು ಸಾಕ್ಷಿಯಾಗಿ ಪ್ರಸಾದವನ್ನಿಕ್ಕುವುದೇ ಸದಾಚಾರ”ವೆಂದು ಬೋಧಿಸಿದರು. 
ವಿವಾಹ ಪೂರ್ವದಲ್ಲಿ ಹೆಣ್ಣು ಇನ್ನೂ ಕನ್ನೆಯಾಗಿರುವಾಗಲೇ, ನದಿಯ ತೀರದ ಮರಳನ್ನು 
ತಂದು ಗೌರಿಯನ್ನು ಮಾಡಿ ಜಂ ಕರಿಕೆ-ಕಣಿಗಿಲೆಲೆಗಳಿಂದ ಪೂಜಿಸಿ, ತನಗೆ ಒಳ್ಳೆಯ 
ಗಂಡನು ದೊರೆಯಬೇಕೆಂದು ಪ್ರಾರ್ಥಿಸುವ ರೂಢಿ ಆಗ ಇತ್ತು” (ಈಗಿದು ವಿವಾಹಕ್ಕೆ ಸ್ವಲ್ಪ 
ಹೊತ್ತು ಮುಂಚೆ ವಧುವಿನಿಂದ ಗೌರಿಯ ಪೂಜೆಯನ್ನು ಮಾಡಿಸುವ ಸಂಪ್ರದಾಯ 
ರೂಪದಲ್ಲಿದೆ). ಕನ್ಯೆಯೊಬ್ಬಳು ಕನಸಿನಲ್ಲಿ ಅಕ್ಕಿ, ಅಡಕೆ ಓಲೆ ತೆಂಗಿನ ಕಾಯಿಗಳನ್ನು ಕಂಡರೆ, 
ಅದು ಮದುವೆಯಾಗುವುದನ್ನು ಸೂಚಿಸುತ್ತದೆಯಂಬ ನಂಬಿಕೆಯು ಆಗ ಇದ್ದಿತೆಂಬುದು 
ಮಹಾದೇವಿಯಕ್ಕನ ವಚನವೊಂದರ ಸಂದರ್ಭವನ್ನು ಗಮನಿಸಿದರೆ ಸೂಚಿತವಾಗುತ್ತದೆ. 
(ಮದುವೆಯಾದ ಮಗಳಿಗೆ ತಾಯಿಯು 'ಮಡಿಲುತುಂಬು'ವಾಗ ಈ ವಸ್ತುಗಳನ್ನು “ಮಗಳ 
ಮಡಿಲಿಗೆ ಹಾಕುವ ಪದ್ಧತಿ ಈಗಲೂ ಇದೆ; ಇದು ಮಗಳು ಗರ್ಭವತಿಯಾಗಲೆಂಬ ಹಾರೈ ಕೆಯ 
ಸೂಚನೆ.) 


೩೧೨. ಗಿರಿಜಾ ಕ: ೧೦.೨೫ 

೩೧೩. ಮಹಾದೇ ರ: ಪು.೩೩ 

೩೧೪. ಬಸವ ವ. ೧೧೯೭: ಪು.೪೯೭ 
೩೧೫. ಜಗನ್ನಾಥ ವಿ: ೧೦-೫೦ 
೩೧೬. ಬಸವ ವ.೮೩: ಪು.೪೦-೧ 
೩೧೭. ಅದೇ. 

೩೧೮. ಚನ್ನಬ ವ.೧೧೩: ಪು.೫೨ 
೩೧೯. ಬಸವ ವ.೮೨: ಪು.೪೦ 
೩೨೦. ಅಕ್ಕನ ವ. ೮೭: ಪು.೪೦ 


೧೧೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮದುವೆಗೆ ನೆರೆದಿರುವ ಗುಂಪೇ ನಿಬ್ಬಣ.” ಮದುವೆಯಲ್ಲಿ ಆ ಕಾಲದಲ್ಲಿ 
ಉಪಯೋಗಿಸುತ್ತಿದ್ದ ವಾದ್ಯವೆಂದರೆ "ಹಜ್‌, ಸುವಾಸಿನಿಯರು ಕಳಶವನ್ನು ಹೊತ್ತು ಗಂಡಿನ 
ಕಡೆಯವರನ್ನು ಸ್ವಾಗತಿಸಿ ಹೂವು ತಾಂಬೂಲಗಳನ್ನು ನೀಡುತ್ತಿದ್ದರು; ಇದೇ 'ಸೂದಂಬುಲ”, ಟ್‌ 
ಇದನ್ನೇ ಈಗ ಹೂ ವೀಳ್ಯ' “ವೀಳ್ಯದ ಶಾಸ್ತ್ರ "ಎನ್ನುವುದು. ವಿವಾಹವನ್ನು ವಿಶೇಷವಾಗಿ 
ನಿರ್ಮಿಸಲಾದ ಚಪ್ಪರದಲ್ಲಿ ಸೆರವೇರಿಸುತ್ತಿದ್ದರು* ಹಾಳ ಸರಯದ ಹೆಣ್ಣುಗಳಿಗೆ ವಿವಾಹ ಕಾಲದಲ್ಲಿ 
“ಬಾಸಿಂಗ'ವನ್ನು ಹಣೆಗೆ 'ಕಟ್ಟಿರುತ್ತಿದ್ದರು. ವಿವಾಹದ ಸಂದರ್ಭದಲ್ಲಿ ಗಂಡು ಹಾಗೂ 
ಹೆಣ್ಣುಗಳಿಬ್ಬರೂ"” ಅರಿಶಿನವನ್ನು” ಹಚ್ಚಿಕೊಂಡು ಹಳದಿಯ ವಸ್ತುಗಳನ್ನುಟ್ಟಿರುತ್ತಿದ್ದರು. 
ವಿವಾಹದ ಮುಹೂರ್ತವನ್ನು ನಿರ್ಧರಿಸುವುದಕ್ಕೋಸ್ಕರ “ಘಳಿಗೆವಟ್ಟಲು' ಎಂಬ ಯಂತ್ರವನ್ನು 
ಸ್ಥಾಪಿಸಿರುತ್ತಿದ್ದರು. ಇದರಲ್ಲಿ ಅಕ್ಕಿಯನ್ನು ತುಂಬಿ ನೀರು ನಿಯತವಾಗಿ ಬೀಳುವಂತೆ 
ಮಾಡುತ್ತಿದ್ದರು. ಸಂಸ್ಕ [ತದಲ್ಲಿ ಇದನ್ನು 'ಘಟೀ' ಎಂದು ಕರೆಯುತ್ತಾರೆ. ಇದನ್ನು ಸ್ಥಾಪಿಸುವಾಗ 
'ಮುಖರತ್ವಮಸಿ ಯರಿತ್ರಾನಾಂ ಬ್ರಹ್ಮಣಾ ನಿರ್ಮಿತಂ ಪುರಾ। ಭವಾಭಾವಾಯ ದಂಪತ್ಕೋ 
ಕಾಲಃ ಸಾಧನ ಕಾರಣಂ' (ನೀನು ವಿಶ್ವಯಂತ್ರದ ಮುಖ, ಆದಿಯಲ್ಲಿ ಬ್ರಹ್ಮನೇ ನಿನ್ನನ್ನು 
ಸೃಷ್ಟಿಸಿದನು: ಗಂಡ- ಹೆಂಡಿರಲ್ಲಿನ ಸೌಹಾರ್ದಭಾವ ಮತ್ತು ಅದರ ಅಭಾವಗಳನ್ನು 
ಅಳೆಯುವವನು ನೀನೇ) ಎಂಬ ಮಂತ್ರವನ್ನು ಹೇಳುವುದು ವಾಡಿಕೆ ವಿವಾಹದ ಕಾಲದಲ್ಲಿ 
ಗಂಡು-ಹೆಣ್ಣುಗಳಿಗೆ "ಕಂಕಣ ಕೈದಾರ'ಗಳನ್ನು ಕಟ್ಟಿ ಹಿರಿಯರು ಸೇಸೆಯನ್ನಿಡುತ್ತಿದ್ದರು. 
ಗಂಡು ಹೆಣ್ಣುಗಳ ನಡುವೆ ತೆರೆಯೊಂದನ್ನು ಕಟ್ಟರುತ್ತಿದ್ದರು. ೩೬೧ ಆಗ ತೆರೆಯನ್ನು ಸರಿಸುತ್ತಿದ್ದರು. 
ಆ ಕ್ಷಣದಲ್ಲಿ ಗಂಡು-ಹೆಣ್ಣುಗಳು ಜೀರಿಗೆ. ಬೆಲ್ಲಗಳನ್ನು ಪರಸ್ಪರರ ಮೇಲೆ ಹಾಕುತ್ತಿದ್ದರು. 
ವಿವಾಹದ ಪ್ರಮುಖವಾದ ಮತ್ತು ಶಾಶ್ವತವಾದ ಅಂಶವೆಂದರೆ ಗಂಡು ಹೆಣ್ಣಿನ ಕೊರಳಿಗೆ 
ತಾಳಿಯನ್ನು ಕಟ್ಟುವುದು. ಪಂಪನು ಈ ತಾಳಿಯನ್ನು “ಆಯ್ದೆಮಿನುಗು' ಎನ್ನುವುದನ್ನು 
ನೋಡಿದರೆ.“ ತಾಳಿಯು ಚಿನ್ನದಿಂದ ತಯಾರಾದುದೆಂದು ಊಹಿಸಬಹುದು. ಲೋಹಿತಾಶ್ವನ 


೩೨೧. ಬಸವ ವ. ೧೧೯೭: ಮುಕ 

೩೨೨. ಮೋಳಿಗೆ ಮಾ. ವ. ಸಂ . ೯೧: ಅಲ್ಲಮ ವ ಚಂ.೪೭೧:ಪು.೧೦೨ 

೩೨೩. ಅಲ್ಲವ ವ. ಚಂ. ೪೬೧: ಪು. ೧೦೨ 

೩೨೪. ಅಕ್ಕನ ವ. ೪೯: ಪು. ೨೫ ಚ ೭೬: ಪು. ೩೫: ಬಸವ ವ. ೧೧೯೭ ಪು. ೪೯೬ 
೩೨೫. ಅಕ್ಕನ ವ. ೪೯ : ಪು. ೨೫ 

೩೨೬. ಅಕ್ಕನ ವ. ೩೨೦: ಪು. ೧೪೧ 

೩೨೭. ಬಸವ ವ. ೨೬೯: ಪು. ೧೧೧ 

೩೨೮. ನಂಬಿಯ ರ (೧೯೪೬) : ಪು. ೩೭ 


೩೨೯. R.B.Pandey: Hindu Samskraras. 0.೨೧೦ 
೩೩೦. ಅಕ್ಕನ ವ.೭೬: ಪು. ೩೫: ಗಿರಿಜಾ ಕ ೧೦.೭೯ ವ. 
೩೩೧. ಬಸವ ವ. ೧೧೯೭ : ಪು. ೪೯೬ 

೩೩೨. ಬಸವರಾಜ ರ: ಪು. ೨೪ 

೩೩೩. ಸಿದ್ಧರಾ ವ. ೫೮೪: ಪು. ೧೭೫ 

೩೩೪. ಪಂಪಭಾ: ಅ. ೩೨ ವ 


ಸಾಮಾಜಿಕ ವ್ಯವಸ್ಥೆ /೧೧೧ 


ಶವವನ್ನು ದಹಿಸುವುದಕ್ಕೆಂದು ಚ೦ದ್ರಮತಿಯು ಬಂದಾಗ, `ಮಸಣವಾಡಗೆ'ಯನ್ನು ಕೊಡಲು 
ತನ್ನಲ್ಲಿ ಏನೂ ಇಲ್ಲವೆಂದು ಆಕೆಯು ಸ್ಮಶಾನವನ್ನು ಕಾಯುತ್ತಿದ್ದ ಹರಿಶ್ಚಂದ್ರನಿಗೆ ಹೇಳಲು, ನಿನ್ನ 
ಕೊರಳಿನಲ್ಲಿರುವ ತಾಳಿಯನ್ನು ಅಡವಿಟ್ಟು ಹಣ ತಂದು ಅನಂತರ ಅದನ್ನು 
ಬಿಡಿಸಿಕೊಳ್ಳಬಹುದಲ್ಲ ಎಂದು ಅವನು ಸಲಹೆಯೀಯುವದನ್ನು*” ಗಮನಿಸಿದರೆ ತಾಳಿಯು 
ಚಿನ್ನದ್ದಾಗಿರುತ್ತಿತ್ತಂಬ ಊಹೆ ಸರಿಯೆನಿಸುತ್ತದೆ. ಈ ರೀತಿ ವಿವಾಹವನ್ನು ಮಾಡಿಕೊಟ್ಟು ಹೆಣ್ಣನ್ನು 
ಅವಳ ತಂದೆ-ತಾಯಿಯರು ಗಂಡನ ಮನೆಗೆ ಕಳಿಸಿಕೊಡುತ್ತಿದ್ದರು.** (ಇದನ್ನೀಗ "ಮನೆ 
ತುಂಬಿಸುವುದು' ಎನ್ನುತ್ತೇವೆ). ಗ೦ಡ-ಹೆಂಡಿರಲ್ಲಿ ವೈಮನಸ್ಮವುಂಟಾದರೆ ಅವರನ್ನು ಪುನಃ 


ಒಂದುಗೂಡಿಸಲು ಹಿರಿಯರೆಲ್ಲರೂ ಸೇರಿ ಪ್ರಯತ್ನಿ; ಸುತ್ತಿದ್ದರು. 
ಅಂತ್ಯೇಷ್ಟಿ ಕರ್ಮ 


ಶವವನ್ನು ಸಂಸ್ಕಾರ ಮಾಡುವ ರೀತಿಯು ಕಾಲಕಾಲಕ್ಕೆ ಹಾಗೂ ದೇಶದೇಶಕ್ಕೆ 
ವ್ಯತ್ಯಾಸವಾಗುತ್ತ ನಡೆದಿದೆ. ಭಾರತದಲ್ಲಿ ಎಲ್ಲ ಕಾಲಗಳಲ್ಲಿಯೂ ಪ್ರಚಲಿತವಾಗಿದ್ದ 
ಶವಸಂಸ್ಕಾರ ಪ್ರಭೇದಗಳೆಂದರೆ ಸುಡುವುದು ಮತ್ತು ಹೂಳುವುದು. `ಬುದ್ಧನು ಸತ್ತವರ 
ಹೆಣಗಳನ್ನು ಹರಿಯುವ ನೀರಿಗೆಸೆಯಬೇಕೆಂಬ ಅಪ್ಪಣೆ ಮಾಡಿದನೆಂದು ಜನರು ಹೇಳುತ್ತಾರೆ. 
ಅದರಂತೆ. ಅವನ ಅನುಯಾಯಿಗಳಾದ ಶಮನೀಯರು (ಶ್ರಮಣರು) ಶವಗಳನ್ನು 
ನೀರಿಗೆಸೆಯುತ್ತಾರೆ' ಎಂದು ಆಲ್ಲೆರೂನಿಯು ಬರೆದಿದ್ದಾನೆ." ಆದರೆ ಈ ರೂಢಿಯು ಅಷ್ಟು 
ಜನಪಿಯವಾದುದಲ್ಲ. ಮೇಲೆ ಹೇಳಿದ ಉಳಿದೆರಡು ಬಗೆಯ ಶವಸಂಸ್ಕಾರ ರೀತಿಗಳಲ್ಲಿಯೂ 
ಭಾರತದಲ್ಲಿ ಹೂಳುವುದೆ ಅತ್ಯಂತ ಪ್ರಾಚೀನ ಪದ್ಧತಿಯಾಗಿದ್ದಿತೆಂಬುದಕ್ಕೆ ಯುಗ್ನೇದದಲ್ಲಿ ಸ್ಪಷ್ಟವಾದ 
ಆಧಾರಗಳು ದೊರೆಯುತ್ತವೆ. ಬಹುಶಃ ಸುಡುವ ಪದ್ಧತಿಯು ಅನ೦ತರದ ಕಾಲದಲ್ಲಿ, 
ಅದರಲ್ಲಿಯೂ ಉಚ್ಛವರ್ಣದವರಲ್ಲಿ, ಹೆಚ್ಚು ರೂಢಿಗೆ ಒ೦ದಿರಬೇಕು. 


ಸಂಸ್ಕಾರದ ರೀತಿ ಯಾವುದಾದರೂ ಶವವನ್ನು ಸ್ಮಶಾನದವರೆಗೆ ಸಾಗಿಸಲೇ ಬೇಕಾದುದು 
ಅನಿವಾರ್ಯ. ಇದಕ್ಕೆ ಈಗಲೂ ಹೆಚ್ಚು ಪ್ರಚಲಿತವಾಗಿರುವ ಪದ್ಧತಿಯೆಂದರೆ ಜನರೇ ಶವವನ್ನು 
ಹೊರುವುದು. ಇದು ತುಂಬ ಜನಪ್ರಿಯವಾದ ರೀತಿಯಾದರೂ ಅತ್ಯಂತ ಪ್ರಾಚೀನವಾದ 
ಪದ್ಧತಿಯೇನಲ್ಲ. ಅತ್ಯಂತ ಪ್ರಾಚೀನವಾದ ಶವವನ್ನು ಸಾಗಿಸುವ ಪದ್ಧತಿಯೆಂದರೆ ಗಾಡಿಯಲ್ಲಿ 
ಸಾಗಿಸುವುದು.” ಮುಂದೆ ಜನರೇ ಶವವನ್ನು ಹೊರುವ ಪದ್ಧತಿಯು ಹೆಚ್ಚು 
ಸಾರ್ವತ್ರಿಕವಾಯಿತು. ವಚನಗಳ ಕಾಲದಲ್ಲಿ ಶವವನ್ನು ಸಾಗಿಸಲು ಬಳಸುತ್ತಿದ್ದ ಚಟ್ಟವನ್ನು 


೩೩೫. ಹರಿ ಕಾ ಸಂ: ೮.೨೯ 
೩೩೬, ಅಕ್ಕನ ವ. ೧೪೮: ಪು. ೫೯ 
೩೩೭. ಬಸವ ವ. ೧೧೬೩: ಪು. ೪೮೪ 


೩೩೮. ಬೇರೆ ಬೇರೆ ದೇಶಗಳಲ್ಲಿ ಸತ್ತವರನ್ನು ಸ೦ಸ್ಕಾರಗೊಳಿಸುವ ಪದ್ಧತಿಯ ವಿವರಗಳಿಗೆ Encyclopaedia 
of Religion and Ethics ನ ನಾಲ್ಕನೆಯ ಸಂಪುಟದಲ್ಲಿ "Death and Disposal of the 


Dead’ ಎಂಬ ಲೇಖನ ಮಾಲೆಯನ್ನು ನೋಡಬಹುದು. 
೩೩೯. ಎಚ್‌.ಎಲ್‌. ನಾಗೇಗೌಡ: ಪ್ರವಾಸಿ ಕಂಡ ಇಂಡಿಯಾ ೧ ಪು. ೩೮೯ 


೩೪೦. Upendra Thakur: The History of Suicide in India, 0.೧೩೦ 
೩೪೧. R.B.Pandey: Hindu Samskaras, P. ೨೪೮. 


೧೧೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


“ವಿಮಾನ'ವೆಂದು ಕರೆಯುತ್ತಿದ್ದರು. “ಮಾಡ”ವೆಂಬುದು ಇದರ ಮತ್ತೊಂದು ಹೆಸರು.*** 
ಶವಕ್ಕೆ ಸ್ನಾನಮಾಡಿಸಿ ಶುದ್ಧಿಗೊಳಿಸಬೇಕೆಂದು ಶಾಸ ಸ್ತಗಳು ಹೇಳುತ್ತವೆ. ಸುಪ್ರಭೇದಾಗಮದಲ್ಲಿ 
ಶವಸಂಸ್ಕಾರದ ಬಗ್ಗೆ ದೀರ್ಫವಾದ ವಿವರಣೆಗಳಿವೆ. ಶವದ ಮೇಲೆ ಹಣ ಮುಂತಾದುವುಗಳನ್ನು 
ಎರಚುತ್ತಿದ್ದುದರ ಉಲ್ಲೇಖವು “ವಡ್ಡಾರಾಧನೆ'ಯಲ್ಲಿ ಬರುತ್ತದೆ. ಅಪರಕರ್ಮಗಳೆಲ್ಲ ಮುಗಿದ 
ಮೇಲೆ ಮಾಡುವ ಸೂತಕ ಸ್ನಾನವನ್ನು "ನೀರಿಳಿ' ಎಂದು ಕರೆಯುತ್ತಿದ್ದರು.” ಈ ಸ್ನಾನವನ್ನು 
ಮಾಡಿದ ಮೇಲೆ ಸತ್ತವರಿಗೆ ತರ್ಪಣವನ್ನು ಅರ್ಪಿಸುತ್ತಿದ್ದರು. ಪಂಪನು ತರ್ಪಣವನ್ನು 
“ನೀರ್ಗುಡುವುದು' ಎಂದಿದ್ದಾನೆ." ವೀರಶೈವರು ಶವವನ್ನು ಹೂಳುವುದನ್ನು ಮಾತ್ರ 
ಅನುಮೋದಿಸುತ್ತಾರೆ. ಸತ್ತವರನ್ನು a ಸಂದು ವಚನಕಾರರು ಸಷ್ಟವಾಗಿ "ಹೆಳುತ್ತಾರೆ 
ಪಂಚಾಕ್ಷರಿಯೆಂಬ' ಮಂತ್ರದಿಂದ ಆಗಲೇ ಸುಡಲ್ಲಟ್ಟವನನ್ನು ಪುನಃ ಸುಡಬಾರದೆಂಬುದು ಅವರ 
ನಂಬಿಕೆ ಅದರೆ ಕೆಲವು ವಚನಗಳಲ್ಲಿ ಸುಡುವುದರ ಉಲ್ಲೇಖಗಳಿವೆ. ೩೪೮ ಇವು ವೀರಶೈವರಲ್ಲಿ 
ಸುಡುವುದನ್ನೇನೂ ಸೂಚಿಸುವುದಿಲ್ಲ. ಇತರರು ಸುಡುತ್ತಿದ್ದ ಪದ್ಧತಿಯನ್ನು ಪ್ರಾಸಂಗಿಕವಾಗಿ 
ಉಲ್ಲೇಖಿಸುತ್ತಿರಬಹುದು. ವೀರಶೈವ ಶರಣರು ಶವಗಳನ್ನು ಹೂಳುವುದರ ಬಗ್ಗೆ ಕೆಲವು 
ನಿಯಮಗಳನ್ನು ವಿಧಿಸುತ್ತಾರೆ; ಆಗ ಪ್ರಚಲಿತವಿದ್ದ ಕೆಲವು ಪದ್ಧತಿಗಳನ್ನು ಖಂಡಿಸುತ್ತಾರೆ. 
ಸತ್ತವನ ದೇಹದ ಮೇಲಿದ್ದ ಲಿಂಗವನ್ನು ತೆಗೆದು ಮಕ್ಕಳು ಧರಿಸುತ್ತಿದ್ದ ಪದ್ಧತಿಯನ್ನು ಕೆಲವರು 
ಅನುಸರಿಸುತ್ತಿದ್ದರು; ಅದನ್ನು ವಚನಕಾರರು ಖಂಡಿಸುತ್ತಾರೆ. ಹಾಗೆ ಲಿಂಗವಿಲ್ಲದವನ ದೇಹವು 
"'ಭೂತಪ್ರಾಣಿ' ಎಂದವರ ಅಭಿಪ್ರಾಯ. ಆದ್ದರಿಂದ ಲಿಂಗಸಮೇತವಾಗಿಯೇ ಶವವನ್ನು 
ಸಂಸ್ಕರಿಸಬೇಕೆಂದು ವಚನಕಾರರು ಹೇಳುತ್ತಾರೆ.” "ತಗಡ ಸಂಬಂಧ” ಎಂಬ ವಿಧಿಯೊಂದನ್ನು 
ಮಾಡುವ ಪರಿಪಾಠವು ಬಸವಾದಿಗಳ ಕಾಲದಲ್ಲಿ, ಪ್ರಾಯಶಃ ವೀರಶೈವರಲ್ಲಿಯೇ, ರೂಢಿಯಲ್ಲಿ 


೩೪೨. ಗಣಭಾ ರ. ಮಾ: ಪು. ೬೫ (ಸೊಡ್ಡಳ ಬಾಚರಸ): ಅಲ್ಲಮ ವ. ಚಂ. ೮೬೪: ಪು:೧೯೧ 
೩೪೩. ಅಲ್ಲಮ ವ ಚಂ. ೨೬: ಪು. ೭ 
೩೪೪. ವಡ್ಡಾರಾ: ಪು. ೯೪ 
೩೪೫. ಅಲ್ಲಮ ವ ಚಂ. ೮೬೪: ಪು. ೧೯೧ 
೩೪೬. ಪಂಪಭಾ ೯.೧೦೪ ವ. 
೩೪೭. ಚನ್ನಬ ವ.೫೩೮: ಪು. ೨೪೯ 
(“ಅಟ್ಟುವ ಆಡುವರೆ? ಸುಟ್ಟುದ ಸುಡುವರೆ? 
ಬೆಂದ ನುಲಿಯ ಸಂದಿಸಬಹುದೇ? 
ಪಂಚಾಕ್ಷರಿಯಲ್ಲಿ ದಗ್ಗವಾದ ನಿರ್ದೇಹಿಗೆ ಸಂದೇಹವುಂಟೆ? 
ಸಾಕ್ಷಿ: ದಗ್ಗಸ್ಯ ದಹನಂ ನಾಸ್ತಿ ಪಕ್ಕಸ್ಯ ಪಚನಂ ಯಥಾ। 
ಜ್ಞಾನಾಗಿ ದಗ್ಧ ದೇಹಸ್ಯ ನಪುನರ್ದಹನಕ್ರಿಯಾ॥”) 
೩೪೮. ಬಸವ ವ. ೪೦: ಪು. ೨೦: ಅಲ್ಲಮ ವ ಚಂ. ೨೬: ಪು. ೭ 
೩೪೯. ಚನ್ನಬ ವ. ೪೦೯ : ಪು. ೧೮೭ 
೩೫೦. 'ತಗಡ ಸಂಬಂಧ'ವೆಂದರೆ “ಲಿಂಗೈಕ್ಕನ ದೇಹವನ್ನು ಹೂಳುವಾಗ ತಾಮ್ರದ ತಗಡಿನಲ್ಲಿ ಪ್ರಣವಗಳನ್ನು 
ಬರೆದು ಮಸ್ತಕಾದಿ ಸ್ಥಲಗಳಲ್ಲಿ ಸಂಬಂಧಿಸುವ ಕ್ರಮ.”-ಚೆನ್ನಬ ವ. ಪು. ೭೨೭. 


ಸಾಮಾಜಿಕ ವ್ಯವಸ್ಥೆ / ೧೧೩ 


ಇದ್ದಿತು. ಇದನ್ನು ಚನ್ನಬಸವಣ್ಣನು ಖಂಡಿಸುತ್ತಾನೆ. ಯಾರಾದರೂ ಲಿಂಗೈಕ್ಕನಾದರೆ. 
ಶಿವಭಕ್ತರಿಗೆ “ವಿಭೂತಿ ವೀಳಯ'ವನ್ನು ಕೊಟ್ಟು "ಸಮಾಧಿ ಮಾಡಿದರೆ ನ ಅವನ 
ಅಭಿಪ್ರಾಯ. ೬೫೨ ಯವ ವೇಳೆಯಲ್ಲಿ ಗುರುವು ಆ ವ್ಯಕ್ತಿಯ ಬಳಿ ಕುಳಿತು ಆತನ ಕಿವಿಯಲ್ಲಿ 
ಪಂಚಾಕ್ಷರಿಗಳನ್ನುಸುರುತ್ತಾನೆ: ಪವಿತ್ರವಾದ ಪಂಚಾಕ್ಷರಿಗಳನ್ನು ಅವನ ಕೈಕಾಲುಗಳ ಮೇಲೆ 
ವಿಭೂತಿಯಿಂದ ಬರೆಯುತ್ತಾನೆ; ದೇಹದ ಹನ್ನೊಂದು ಭಾಗಗಳಲ್ಲಿ ಹನ್ನೊಂದು 
ರುದ್ರಾಕ್ಷಿಗಳನ್ನಿಡಲಾಗುತ್ತದೆ. ದಾನ-ಧರ್ಮಗಳನ್ನು ಮಾಡಲಾಗುತ್ತದೆ; ಶಿವನ ಶ್ರೇಷ್ಠವಾದ 
ಲೀಲೆಗಳನ್ನು “ಏರಿತು 'ಹಾಡುಗಳನ್ನು ಹೇಳುತ್ತಾರೆ. pe ಅಳುವುದು " ಮುಂತಾದದ್ದು ಇರುವುದೇ 
ಇಲ್ಲ. ಇದನ್ನು “ವಿಭೂತಿ ವ” ಎನ್ನುತ್ತಾರೆ. ಇ. ಲಿಂಗೈಕ್ಯನಾದ ವೀರಶೈವನನ್ನು 
ಸಂಸ್ಕರಿಸಬೇಕಾದ ಕ್ರಮವನ್ನು ಚನ್ನಬಸವಣ್ಣನು ಹೀಗೆ ವಿವರಿಸುತ್ತಾನೆ: “ಅವಸಾನ ಕಾಲದಲ್ಲಿ 
ಮಹಾಗಣಂಗಳು ಲಿಂಗಮುದ್ರಾಭೂಮಿಯಲ್ಲಿ ಪಾದದಳತೆಯಲ್ಲದೆ, ನೋಟ ಮಾತ್ರಪ್ರಮಾಣಿಸಿ 
ಸಹಜ ಸಮಾಧಿಯ ಮಾಡಿ, ಲಿಂಗಾಕೃತಿ ಪ್ರಣವ ಸಂಬಂಧವಾದ ತಗಡಸಂಬಂಧವ ಮಾಡದೆ, 
ಪುಷ್ಪಾಂಜಲಿಯ ಮಾಡದೆ, ಆ ನಿಕ್ಷೇಪದ ಸ್ಥಾನದಲ್ಲಿ ಜಂಗಮದ ಪಾದವಿಟ್ಟು ಆ ಮರಣ 
ಸನ್ನದ್ಧನ ನಿಕ್ಷೇಪವ ಮಾಡುವುದಯ್ಲಾ ಈ ರೀತಿಯಿಂದಾಚರಿಸಿದೊಡೆ, ಮರಳಿ 
ಗುರುಕರಜಾತನಾಗಿ ಸದ್ಧಕ್ತಿ ಜ್ಞಾನಾಚಾರ ಕ್ರೀಯಲ್ಲಿ ನಡೆನುಡಿಸಂಪನ್ನವಾಗಿ, ಷಟ್ಟಲದ ಬ್ರಹ್ಮವ 
ಕೂಡಿ, ಘನಸಾರದಂತೆ ಸರ್ವಾಂಗವೆಲ್ಲ ಜ್ಯೋತಿರ್ಮಯಲಿಂಗದಲ್ಲಿ ನಿರವಯವಪ್ಪುದು 
ನೋಡಾ” ಎತ್ತು ಸತ್ತರೂ ಕೂಡ ಅದರ ಶವವನ್ನು ಪೂಜಿಸಿ, ಬಂಡಿಯ ಮೇಲೆ ಅದನ್ನು 
ಇಟ್ಟು ಮೆರವಣಿಗೆ ಮಾಡಿ ಹೂಳುವ ಪದ್ಧತಿಯಿತ್ತು. ಇದನ್ನು ಬ್ರಹ್ಮಶಿವ ಪರಿಹಾಸ್ಯ 
ಮಾಡುತ್ತಾನೆ." ಶವವನ್ನು ಹೂತ ಸ್ಥಳದ ಮೇಲೆ ಸಮಾಧಿಯನ್ನು ಕಟ್ಟುತ್ತಿದ್ದ ಪರಿಪಾಠವೂ 
ಇದ್ದಿರಬಹುದು. ಇದು ಪ್ರಾಚೀನವಾದ ರೂಢಿಯೂ ಹೌದು. ವೀರಗಲ್ಲುಗಳು ಮಾಸ್ತಿಕಲ್ಲುಗಳು 
ವಿಶಿಷ್ಟವಾದ ರೀತಿಯಲ್ಲಿ, ವಿಶಿಷ್ಟ ಕಾರಣಕ್ಕಾಗಿ ಸತ್ತವರ ಸ್ಮಾರಕಗಳಾಗಿ ನಟ್ಟ ಕಲ್ಲುಗಳೇ ಆಗಿವೆ. 
ಗೌರವಾಸ್ಪದರಾದವರು ಸತ್ತರೆ ಅವರ ನನೆಪಿಗಾಗಿ "ಇಟ್ಟಿಗೆಗಳಿಂದ ಗೋರಿಗಳನ್ನು "ಕಟ್ಟುತ್ತಿದ್ದುದರ 
ಉಲ್ಲೇಖ" “ಮಣಿಮೇಖಲೈ' ಎಂಬ ಪ್ರಾಚೀನ ತಮಿಳು ಕಾವ್ಯದಲ್ಲಿ ದೊರೆಯುತ್ತದೆ. ೫೬ 


ವೀರಶೈವರು. ಶವವನ್ನು ಸುಡುವ ಪದ್ಧತಿಯನ್ನು ವಿರೋಧಿಸಿದ್ದರೂ ಉಚ್ಚ 
ಕುಲದವರೆನ್ನಿಸಿಕೊಂಡ ಕೆಲವರಲ್ಲಿ ಆ ಪದ್ಧತಿಯೇ ನಿಯಮವಾಗಿತ್ತು. ಸುಡುವ ಪದ್ಧತಿಯ 
ಉಲ್ಲೇಖಗಳು ವಚನಗಳಲ್ಲಿಯೇ ಇವೆ. ಸ ಇನ್ನೂ ಎರಡು ವರ್ಷಗಳು ತುಂಬದ ಮಗುವಿನ 


೩೫೧. ಚನ್ನಬ ವ. ೧೧೪: ಹು. ೫೩ 

೩೫೨. ಚನ್ನಬ ವ. ೨೩೮: ಪು. ೧೦೬ 

೩೫೩. S.C.Nandimath: A Handbook of Veerasaivism. P. ೮೨ 

೩೫೪. ಚನ್ನಬ ವ. ೧೧೪: ಪು. ೫೩ 

೩೫೫. ಸಮಯ ಪ: ಅನುಬಂಧ ೧: ಪು. ೩೮೧ 

೩೫೬. ಏ.ಂ.ಬುಟಚಿಇಚಿಟಿಣಚಿ ಖಚಿಣಡಿಧಿ: ಮಿಜ ಅಂಟಭಿ. 5.೯೧ 

೩೫೭. ಬಸವ ವ. ೪೦: ಪು. ೨೦: ಅಲ್ಲಮ ವಚಂ. ೨೬: ಪು. ದ್ವ ಚನ್ನಬ ವ. ೫೦೯: ಪು. ೨೩೪ 


೧೧೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಶವವನ್ನು ದಹಿಸಬೇಕಾದುದಿಲ್ಲ, ಅದನ್ನಲಂಕರಿಸಿ ಆಳವಾದ ಗುಂಡಿಯನ್ನು ತೋಡಿ 
ಹೂಳಬೇಕೆಂದು ಮನು ವಿಧಿಸುತ್ತಾನೆ. ಸತ್ತವನ ಜ್ಯೇಷ್ಠ ಪುತ್ರನು ಶವಕ್ಕೆ ಅಗ್ನಿಸ್ಪರ್ಶ ಮಾಡಲು 
ತೆಗೆದುಕೊಂಡು ಹೋಗುತ್ತಿದ್ದ ಬೆಂಕಿಯನ್ನು “ತಲೆಗೊಳ್ಳಿ' ಎಂದು ಕರೆಯುತ್ತಿದ್ದರು. ಶವಕ್ಕೆ 
ಅಗ್ನಿಸ್ಪರ್ಶ ಮಾಡಿದ ಮೇಲೆ ಶವದ ತಲೆಬುರುಡೆಯು ಸಿಡಿಯುವವರೆಗೆ ಕಾದಿದ್ದು, ಅನಂತರ 
ಮುಂದಿನ ವಿಧಿಗಳನ್ನು ನೆರವೇರಿಸುವುದು ಪದ್ಧತಿ. ಹೀಗೆ ಶವದ ತಲೆಯು "ಬೆಂಕಿಯಿಂದ 
ಸಿಡಿಯುವುದನ್ನು ಹರಿಹರನು “ಕಪಾಲಮೋಕ್ಷ' ಎ೦ದು ಕರೆಯುತ್ತಾನೆ. 


ಶ್ರಾದ್ಧ 


ಪಿತೃಗಳ ವರ್ಗವನ್ನು ಎರಡು ಭಾಗವಾಗಿ ವರ್ಗೀಕರಿಸುತ್ತಾರೆ. ತಮ್ಮ ವಂಶದಲ್ಲಿ ಜನಿಸಿ 
ಪಗಡೆ ಅವರ ಬಗ್ಗೆ ಅರಿವೇ ಇಲ್ಲದಿರುವಷ್ಟು ಹಿಂದಿನ ಪೂರ್ವಜರು, 'ಇವರನ್ನು 
ಕಿನ ಯು ತಮ್ಮ ಕಣ್ಮುಂದೆಯೇ ಜೇವಿಸಿದ್ದು, ಈಗ ತೀರಿಕೊಂಡಿರುವವರು. 
ಇವರನ್ನು ಪ್ರೇತಸ್‌ ಎಂದು ಕರೆಯುತ್ತಾರೆ. ಗೃಹ್ಯ ಸೂತ್ರಗಳಲ್ಲಿ ವಿವರಿಸಲ್ಪಟ್ಟಿರುವ ಶ್ರಾದ್ಧ 
ಮರಗಳು ಈ ಎರಡು ಗುಂಪುಗಳನ್ನೂ "ಒಳಗೊಳ್ಳುತ್ತವೆ. ಶ್ರೋತ್ರಿಯನಾದವನು. ಪ್ರತಿದಿನವೂ 
ಮಾಡಬೇಕಾದ ಪಿತೃಯಜ್ಞದಲ್ಲಿ, ಮಾಸಿಕ. ಶ್ರಾದ್ಧದಲ್ಲಿ, "ಅಷ್ಟಕ ಮತ್ತು ಅನ್ವಷ್ಟಕಗಳಲ್ಲಿ ಮೊದಲ 
ಗುಂಪಿಗೆ ನೆರವೇರಿಸುವ ಶ್ರಾದ್ಧವು ಸೇರುತ್ತದೆ. ಸಾವಿನ ನಂತರ ನಡೆಯುವ ಅಪರಕರ್ಮಗಳಲ್ಲಿ 
ಹಾಗೂ ಏಕೋದ್ದಿಷ್ಟ ಮತ್ತು ಸಂಪಿ೦ಡೀಕರಣ ಶ್ರಾದ್ಧಗಳಲ್ಲಿ ವರ್ಷಕ್ಕೊಮ್ಮೆ ಎರಡನೆಯ ರೀತಿಯ 
ಪಿತೃಗಳ ಕಲ್ಪನೆಯಿದೆ. ಬರಬರುತ್ತ ಶ್ರಾದ್ಧವೆ೦ದರೆ ಎರಡನೆಯ ಗುಂಪಿನ ಹಿರಿಯರಿಗೆ ನೀಡುವ 
ಪಿಂಡದಾನವೆಂದೇ ಅರ್ಥವುಂಟಾಯಿತು.* 


ಬ್ರಾಹ್ಮಣರು. ಪ್ರತಿಸಾ೦ವತ್ನರಿಕ ಶ್ರಾದ್ಧದಲ್ಲಿ `ವಿಶ್ವದೇವಾನುಜ್ಯಯಾ ಪಿತೃಕಾರ್ಯೇ 
ಪುವರ್ತಯೇತ್‌' ಎಂದು ಸಂಕಲ್ಪಿಸಿಕೊಳ್ಳುತ್ತಿದ್ದರು; 'ಗಯಾಯಾಂ ಶ್ರೀರುದಪಾದೇ ದತ್ತಮಸ್ತು' 
ಎಂದು ಪಿಂಡಪ್ರದಾನ ಮಾಡುತ್ತಿದ್ದರು” ಗಯೆಯಲ್ಲಿ ಪಿಂಡಪ್ರದಾನವನ್ನು ಪ್ರತಿವರ್ಷವೂ 
ಮಾಡಲು ಸಾಧ್ಯವಲ್ಲದ್ದರಿಂದ ರೀತಿ ಹೇಳುತ್ತಿದ್ದುದು. ಶ್ರಾದ್ಧವನ್ನು ಮಾಡುವವು 
ಮದ್ಯಮಾಂಸಗಳನ್ನು  ಭುಂಜಿಸುತ್ತಿದ್ದುದನ್ನು ಚನ್ನಬಸವಣ್ಣನರು ಖಂಡಿಸಿದ್ದಾನೆ.** 
ಶ್ರಾದ್ಧಕಾಲದಲ್ಲಿ ಬ್ರಾಹ್ಮಣರಿಗೆ ನಾನಾಬಗೆಯ ಜಜಾನ. ಮಾಂಸಾಹಾರವನ್ನರ್ಪಿಸ ಬೇಕೆಂದು 
ಮನುವು ವಿಧಿಸುತ್ತಾನೆ. ಶ್ರಾದ್ದಕಾಲದಲ್ಲಿ ಬ್ರಾಹ್ಮಣರಿಗೆ ಮಾಂಸದ ಭೋಜನವನ್ನು 
ಅರ್ಪಿಸುವುದರ ಚಿತ್ರಣವು “ಯಶೋಧರ. ಚರಿತೆಯಲ್ಲಿದೆ*3 “ಅಂಗೋಪಜೀವಿಗಳು. 
ತದ್ದುನಂಗಳಮಾಡುವಲ್ಲಿ “ಇದಂ ವಿಷ್ಣುರ್ವಿಚಕ್ಷಮೇ ತ್ರೇಧಾನಿದ ದೇಪದಂ । ಸಮೂಢಸ್ಯ 


೩೫೮. ಮನುಸ್ಮೃತಿ: ೫.೬೮ 

೩೫೯. ಅಲ್ಲಮ ವ ವ ೮೬೪: ಪು. ೧೬೧: ಹರಿಹರ ರ: ಪು. ೨೦೨. 

೩೬೦. ಹರಿಹರ ರ: ಪು. ೨೦೨ 

೩೬೧. VM. pe “TheVedic Rituals’ (The cultural Heritage of India, 17011 
20.೨೫೯-೬೦) 

೩೬೨. ಚನ್ನಬ ವ. ೪೪೯ : ಪು ೨೦೨ 

೩೬೩. ಚನ್ನಬ ವ. ೬೪ : ಪು. ೩೦ 

೩೬೪. ಮನುಸ್ಮೃತಿ ಮಿಲಿ 

೩೬೫. ಯಶೋಧ ಚ: ೩೪೮-೫೦ 


ಸಾಮಾಜಿಕ ವ್ಯವಸ್ಥೆ / ೧೧೫ 


ಪಾಗ ಸುರೇ? ಎಂಬ ಮನು ಮಂತ್ರದಿಂದ ಸಂಕಲ್ಲಿಸಿಕೊಂಡು ಸುರೆಮಾಂಸವ ಭುಂಜಿಸುವ 
ತದ್ದಿನವೇ ದೋಷದಿನ”** ಎಂದು ಆದಯ್ಯ ಹೇಳುತ್ತಾನೆ. ಇಲ್ಲಿನ “ಮನುಮಂತ್ರ' ಎಂಬ 
ಮಾತು ಮನುವಿನ ಅಭಿಪ್ರಾಯವಿದ್ದೆಂಬುದನ್ನು ಸೂಚಿಸುವಂತೆ ತೋರುತ್ತದೆ. ಈ ವಚನವು 
“ದೇವಪಿತೃಕಾರ್ಯಂಗಳಲ್ಲಿ, ಅನ್ನದ ಭಾಗ ಸಮಯದಲ್ಲಿ ಅನ್ನರಕ್ಷಣ ಸಾಧನ ಮಂತ್ರವಿದು” 
ಎಂದು ಹೇಳಿ, “ತದ್ದಿನಂ ದಿನದೋಷಾನಾ೦ ಶೋಣಿತಂ ಸುರಾಮಾಂಸಯೋ। ಅತಿಸಂಕಲ್ಪ 
ಭುಂಜೀಯಾತ್‌ ರೌರವಂ ನರಕಂ ವ್ರಜೇತ್‌!” ಎಂಬ ವಚನದಲ್ಲಿ ಉದ್ದೃತವಾದ ಶ್ಲೋಕದ 
ಟೀಕೆಯೊಂದರಲ್ಲಿ ಪ್ರತಿಪದಾರ್ಥವನ್ನಿತ್ತು ಅನಂತರ “ಎಂಬರ್ಥವನ್ನು ಶ್ರುತಿಯಿಂದ ಸಂಕಲಿಸಿ 
ಸುರೆಮಾಂಸಗಳ ಭುಂಜಿಸಿ ಹವ್ಯಕವ್ಯಾದಿಗಳ ಮಾಡುತ್ತಿಹರು” ಎಂದು ಹೇಳಲಾಗಿದೆ. 
ಶ್ರಾದ್ಧಕಾಲದಲ್ಲಿ ಪ್ರಾಯಶಃ ಮಾಂಸ ಭೋಜನವು ನಿಯಮದಂತೆ ನಡೆಯುತ್ತಿದ್ದಿರಬೇಕು. 
ಪಿಂಡಪ್ರದಾನ ಮಾಡಿದ ಮೇಲೆ ಅನ್ನವನ್ನು ಮನೆಯ ಮೇಲೆ ಸ್ಪಲ್ಪ ಹಾಕಿ ಕಾಗೆಯು” ಅದನ್ನು 
ತಿನ್ನುವುದನ್ನು ಕಾಯುತ್ತಿದ್ದರು." ಜ್‌ “ಠಾಯಿಯರಿಗೆ ತಿಥಿಗಳನ್ನು ಮಾಡುತ್ತಿದ್ದ ಉಲ್ಲೇಖ 
ಒಬ್ಬ ವಚನಕಾರ್ತಿಯಲ್ಲಿದೆ ೯ ಸೂಳೆಯ ಮಗನು ತಾಯ ಹೆಸ ರಿನಲ್ಲಿ " ಶ್ರಾದ್ಧವನ್ನು 
ಮಾಡುತ್ತಿದ್ದ “ನ ಸಿದ್ಧರಾಮನು ಒಂದು ವಚನದಲ್ಲಿ ಶ್ರಾದ್ಧದ ಊಟಕ್ಕಾಗಿ ಬಾಯಿಬಿಡುವ 
ಬ್ರಾಹ್ಮಣನನ್ನು ಪರಿಹಾಸ್ಯ ಮಾಡಿದ್ದಾನೆ.” ವೀರಶೈವರಲ್ಲಿ” ಈಗ 'ಹಿರಿಯರ ದಿನ'ವನ್ನು 
ಆಚರಿಸುತ್ತಾರೆ. ಇದು ವಚನಗಳಲ್ಲೆಲ್ಲಿಯೂ ಉಕ್ತವಾಗಿಲ್ಲ ಶ್ರಾದ್ಧವನ್ನು ಮಾಡುವುದನ್ನು 
ಅಲ್ಲಗಳೆಯುವ ವಚನಕಾರರು "ಹಿರಿಯರ ದಿನ'ದ ಆಚರಣೆಯನ್ನು ಅನುಮೋದಿಸಿರಲಾರರು. 


ತೊತ್ತುಗಳು 


ಗುಲಾಮ ಪದ್ಧತಿಯು ತುಂಬ ಹಿಂದಿನ ಕಾಲದಿಂದಲೂ ಭಾರತದಲ್ಲಿ ಒಂದು ಅಂಗೀಕೃತ 
ಸಾಮಾಜಿಕ ಸಂಸ್ಥೆಯಾಗಿ ಮಾನ್ಯತೆಯನ್ನು ಪಡೆದಿತ್ತು. ಈ ಪದ್ಧತಿಯು ಮಧ್ಯಯುಗದಲ್ಲಿ 
ಪ್ರಾಯಶಃ ಅತ್ಯಂತ ಪ್ರಬಲವಾಗಿತ್ತು “ದಾಸ' ಎಂದು ಅನೇಕ ಬಾರಿ ವೇದಗಳಲ್ಲಿ 
ಉಕ್ತವಾಗಿರುವ ಶಬ್ದವು ಮೊದಲು ಭಿನ್ನ ಜನಾಂಗವನ್ನು ಸೂಚಿಸುತ್ತಿದ್ದು, ಅನಂತರ ಆರ್ಯರು 
ಗೆದ್ದು ತಮ್ಮ ಅಡಿಯಾಳುಗಳನ್ನಾಗಿಸಿಕೊಂಡ ವರ್ಗವನ್ನು ಸೂಚಿಸುತ್ತದೆ. ಗುಲಾಮ 
ಪದ್ಧತಿಯು ಆಳವಾಗಿ ಬೇರೂರಲು ಆರ್ಥಿಕ ಪರಿಸ್ಥಿತಿಯೇ ಪ್ರಬಲವಾದ ಕಾರಣ. ವ್ಯವಸಾಯವು 
ಉತ್ತಮಗೊಂಡು ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿಡಲು ಸಾಧ್ಯವಾದ ಮೇಲೆ ಉಂಟಾದ 
ಆರ್ಥಿಕ ಅಸಮಾನತೆಯು ಗುಲಾಮಗಿರಿಗೆ ಮೂಲವಾಯಿತು. ಸಾಹುಕಾರರಿಂದ ಇರದವರು 


೩೬೬, ಆದಯ್ಯ ವ. ೫೬: ರ್ಮ 

೩೬೮೭, ಆದಯ್ಯ ವ. ಪು. ೯೪-೫ 

೩೬೮. ಚನ್ನಬ ವ. ೫೦೦: ಪು. ೨೨೫: ಹಡಪ ಅ ವ ೧೭: ಪು. ೩೨ 

೩೬೯. ರೆಮವ್ಪೆ ವ (ಹ) ೪೯ 

೩೭೦. ಬಸವ ವ. ೨೨೬: ಪು. ೯೫: ಚನ್ನಬ ವ. ೭೦೮: ಪು. ೩೩೮ 

೩೭೧. ಸಿದ್ಧರಾ ವ. ೧೯೧: ಪು. ೬೦ 

೩೭೨. U.N.Ghoshal: Studies in Indian History and Culture, 0. ೪೫೯ 


೩೭೩. Louis Renon: The Civilization of Ancient India, Pp. ೧೪೫-೬ 


೧೧೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಸಾಲವನ್ನು ಪಡೆದು. ಅದನ್ನು ತೀರಿಸಲು ಸಾಧ್ಯವಾಗದೆ ಗುಲಾಮರಾಗಬೇಕಾದ 
ಪರಿಸ್ಥಿತಿಯುಂಟಾಗಿರಬೇಕು. ರಾಮಾಯಣ ಕಾಲದ ನಿದರ್ಶನವನ್ನು ತೆಗೆದುಕೊಂಡರೆ. 
ಕೃಷಿಯಲ್ಲಿ ಮುಂದುವರಿದಿದ್ದ ಅಯೋಧ್ಯೆಯಲ್ಲಿ ಗುಲಾಮ ಪದ್ಧತಿಯು ಪ್ರಚಲಿತವಾಗಿದ್ದರೆ, 
ಲಂಕಾ ಮತ್ತು ಕಿಷ್ಕಿಂಧಾ ನಗರಗಳಲ್ಲಿ ಜನರು ಪ್ರಮುಖವಾಗಿ ಬೇಟೆ ಮತ್ತು ಹಣ್ಣು, 
ಹಂಪಲುಗಳಿಂದ ಜೀವಿಸುತ್ತಿದ್ದ ಕಾರಣದಿಂದಾಗಿ ಅಲ್ಲಿ ಗುಲಾಮರನ್ನು ಕಾಣುವುದಿಲ್ಲ.* 
ಮುಂದೆ ಜನರು ನಾನಾಕಾರಣಗಳಿಗಾಗಿ ಗುಲಾಮರಾಗಿರುತ್ತಿದ್ದರು. ಗುಲಾಮರಾದ ಬಗೆಯಿಂದ 
ಅವರನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತಿತ್ತು ಮನುವು ಏಳು ಬಗೆಯ 
ಗಾ ಹೆಸರಿಸಿದರೆ, `ನಾರದಸ್ಮೃತಿ'ಯು ಹದಿನೈದು ಗುಲಾಮರ ಪ್ರಭೇದಗಳನ್ನು 
ಹೇಳುತ್ತದೆ." ಹಲವು ವೇಳೆ ಗುಲಾಮರನ್ನು ಗುಲಾಮತನದಿಂದ ಮುಕ್ತ ಗೊಳಿಸುವುದೂ 
ರೂಢಿಯಲ್ಲಿತ್ತು. ಬೌದ್ಧಗ್ರಂಥಗಳಲ್ಲಿ ಬಿಡುಗಡೆಯಾಗಲಿರುವ ಗುಲಾಮನ ತಲೆಯನ್ನು ಒಡೆಯನು 
ತೊಳೆದು ಅವನನ್ನು "ಭುಜಿಸ್ತ'ನೆಂದ ಘೋಷಿಸುತ್ತಿದ್ದನೆಂದು ಹೇಳಿದೆ.“ 


ವಚನ ಕಾಲದಲ್ಲಿ ಗುಲಾಮ ಪದ್ಧತಿಯು ಸಾಕಷ್ಟು ಆಳವಾಗಿಯೇ ಬೇರೂರಿದ್ದಿತೆಂದು 
ವಚನಗಳ ಆಧಾರದಿಂದ ಹೇಳಬಹುದು. ವಚನಕಾರರು ತಾವು ಶಿವನಿಗೂ, ಶಿವಶರಣರಿಗೂ 
ಎಂತಹ ರೀತಿಯಲ್ಲಿ ಸಂಬಂಧಿಸಿದ್ದೇವೆಂದು ಹೇಳುವಾಗ ಸಾಮಾನ್ಯವಾಗಿ ಒಡೆಯ-ತೊತ್ತುಗಳ 
ಸಂಬಂಧವನ್ನು ಸೂಚಿಸುತ್ತಾರೆ. ಬಹುಪಾಲು ತೊತ್ತುಗಳಾಗುತ್ತಿದ್ದುದು ತೆಗೆದುಕೊಂಡ ಸಾಲವನ್ನು 
ತೀರಿಸಲಾಗದೆ ಇದ್ದಾಗ, ಈ ಪ್ರಸಂಗದ ಸೂಚನೆಯು ಬಸವಣ್ಣನ ವಚನವೊಂದರಲ್ಲಿದೆ.” 
ಹಾಗೆ ಗುಲಾಮನಾದವನು ಯಾವ ಸ್ವಾತಂತ್ರ್ಯಕ್ಕೂ ಅರ್ಹನಲ್ಲ, ಅವನಿಗೆ ಸೇರಿದ ವಸ್ತುಗಳೆಲ್ಲ 
ಒಡೆಯನಿಗೆ ಸೇರುತ್ತವೆ 'ತನ್ನ ಮೇಲಾಗಲೀ ತನ್ನ ವಸ್ತುಗಳ ಮೇಲಾಗಲೀ ಗುಲಾಮನಿಗೆ 
ಅಧಿಕಾರವಿಲ್ಲ, ಅವು ಅವನ ಒಡೆಯನಿಗೆ ಸೇರಿದ್ದು” ಎಂದು ದೀಘನಿಕಾಯ' ಹೇಳುತ್ತದೆ. 
“ಸಿನೆ ಬಂಜೆಯರಿಗೊಬ್ಬ ಮಗ ಹುಟ್ಟಿ, ಅವನನ್ನೆ ರಿಣಕ್ಕೆ ಒಡೆಯನಾದ, ಅವನನ್ನೆ ಧನಕ್ಕೆ 
ಒಡೆಯನಾದ” ಎಂಬ ಬಸವಣ್ಣನ ಮಾತುಗಳಲ್ಲಿ ಈ ಭಾವನೆಯು ಸೂಚಿತವಾಗಿದೆಯೆಂದು 
ತೋರುತ್ತದೆ. ತೊತ್ತುಗಳಾಗತಕ್ಕವರು ತಮ್ಮ ತಲೆಗಳನ್ನು ಬೋಳಿಸಿಕೊಳ್ಳುವ ಸಂಪ್ರದಾಯ 


೩೭೪. Dev Raj Chanana: Slavery in Ancient India, 00. ೨೯-೩೦ 


೩೭೫. U.N.Ghoshal: Studies in Indian History and Culture, 0.೪೬೮ 
ಮನುವು ಧ್ವಜಾಹೃತ, ಭಕ್ತದಾಸ, ಗೃಹಜ, ಕ್ರೀತ, ದತ್ರಿಮ, ಪೈತ್ರಿಕ ಮತ್ತು ದಂಡದಾಸರೆಂಬ 
ದಾಸಪ್ರಭೇದಗಳನ್ನು ಹೇಳಿದರೆ, ನಾರದನು ಯಜಮಾನನ ಮನೆಯಲ್ಲಿ ಹುಟ್ಟದವನು, ಕ್ರಯಕ್ಕೆ 
ಪಡೆದ, ಕಾಣಿಕೆಯಾಗಿ ಬಂದ, ವಂಶಪಾರಂಪರ್ಯವಾದ, ಕ್ಲಾಮಕಾಲದಲ್ಲಿ ಸಾವಿನಿಂದ ಪಾರು 
ಮಾಡಿದವನಿಗೆ ಆದ, ಯಜಮಾನನಿಂದ ನ್ಯಾಸವಾಗಿಡಲ್ಪಟ್ಟ, ದೊಡ್ಡ ಸಾಲಕ್ಕೆ ಬದಲಾಗಿ ಆದ, 
ಯುದ್ದದಲ್ಲಿ ಸೆರೆ ಸಿಕ್ಕಿದ, ಪಣದಲ್ಲಿ ಗೆದ್ದ, ತನಗೆ ತಾನೇ ಗುಲಾಮನಾದ, ನಿರ್ದಿಷ್ಟ ಅವಧಿಗೆ ಮಾತ್ರ. 
ಜೀವನೋಪಾಯಕ್ಕಾಗಿ ಆದ, ಸ್ತೀ ಗುಲಾಮಳ ಮೋಹಕ್ಕಾಗಿ ಆದ, ತನ್ನನ್ನು ಮಾರಿಕೊಂಡ, 
ಸನ್ಯಾಸವನ್ನು ತ್ಯಜಿಸಿದ ಗುಲಾಮ ಪ್ರಭೇದಗಳನ್ನು ಹೇಳುತ್ತಾನೆ. 

೩೭೬, Dev Raj Chanana: Slavery in Ancient India, P.60 

೩೭೭. ಬಸವ ವ. ೩೪೭: ಪು. ೧೩೭ ("ಹರನು ಮೂಲಿಗನಾಗಿ ಪುರಾತರೊಳಗಾಗಿ ಬಳಿಬಳಿಯಲು 
ಬಂದ ಮಾದಾರನ ಮಗ ನಾನಯ್ಯಾ?) 


೩೭೮. Dev Raj Chanana : Slavery in Ancient India, 0.೬೪ 
೩೭೯. ಬಸವ ವ. ೯೧೪: ಪು. ೩೭೫ 


ಸಾಮಾಜಿಕ ವ್ಯವಸ್ಥೆ / ೧೧೭ 


ಇತ್ತು" ಯುದ್ಧದಲ್ಲಿ ಸೋತವನನ್ನು ತಲೆಬೋಳಿಸಿ ಗೆದ್ದವನು ತನ್ನ ಗುಲಾಮನನ್ನಾಗಿ 
ಮಾಡಿಕೊಳ್ಳುತ್ತಿದ್ದ ಪದ್ಧತಿಯು,” "ಮುಂದೆ ಎಲ್ಲ ಬಗೆಯ ಗುಲಾಮರೂ ತಮ್ಮ 
ತಲೆಬೋಳಿಸಿಕೊಳ್ಳಲು ಸಾರ್ವತ್ರಿಕ ಪದ್ಧತಿಯಾಗಿ ಮಾರ್ಪಟ್ಟರಬೇಕು. ವಚನಗಳಲ್ಲಿ ಕೆಲವೆಡೆ 
ದಾಸಿಯನ್ನು “ತೊತ್ತು' ಎಂದೂ, ದಾಸರನ್ನು "ತೊಂಡ' ಎಂದು ಕರೆದಿದ್ದರೂ,್‌” ತೊತ್ತು 
ಎಂಬ ಶಬ್ದವು ಸಾಮಾನ್ಯವಾಗಿ ಗಂಡು-ಹೆಣ್ಣುಗಳಿಬ್ಬರನ್ನೂ ಒಳಗೊಳ್ಳುತ್ತದೆ. “ಕಯ್ಯ 
ಬೋಹರಿಗೆ, ಮಂಡೆಯ ಮೇಲೆ ಸಿಂಬಿ: ಸಿಂಬಕನ ಮನೆಯ ಮಗ ನಾನಯ್ಯ' ಎಂಬ 
ಮಾತಿನಲ್ಲಿ ಬಸವಣ್ಣನು ತೊತ್ತು ಮಾಡಬೇಕಾಗಿದ್ದ ಶುದ್ಧಕಾರ್ಯ ಮತ್ತು ಹೊರೆಗಳನ್ನು 
ಹೊರುವ ಕೆಲಸವನ್ನು ಬೋಹರಿಗೆ ಮತ್ತು ಸಿಂಬಿಗಳಿಂದ ಕೂಡಿದವನೆಂದು ಸೂಚ್ಯವಾಗಿ 
ಹೇಳುತ್ತಾನೆ.” 


ಒಬ್ಬನು ತಾನು ಮಾತ್ರಒಬ್ಬ ಒಡೆಯನ ಸೇವಕನಾಗಿರಬಹುದು, ಎಂದರೆ ಸೇವಕ ವೃತ್ತಿಯು 
ಒಬ್ಬ ವ್ಯಕ್ತಿಗೆ ಮಾತ್ರಅನ್ವಯವಾಗುತ್ತಿತ್ತು. ತಂದೆಯು ಅನಿವಾರ್ಯ ಪ್ರಸಂಗಗಳಲ್ಲಿ ತನ್ನ ಮಗನನ್ನು 
ಬೇರೊಬ್ಬರಿಗೆ ತೊತ್ತಾಗಿ ಮಾರುವ ಅಥವಾ ಸಾಲವನ್ನು ಪಡೆಯಲು ನ್ಯಾಸವಾಗಿಡುವ 
ಪದ್ಧತಿಯು “ಅರ್ಥಶಾಸ ಸ್ವ'ದಲ್ಲಿ ಉಕ್ತವಾಗಿದೆ. ಘ್‌ ತನ್ನನ್ನು “ಮಾಜುಗೊಂಡೋಲೈಸಿ 
ಕೊಳ್ಳುವವರಿಲ್ಲವೇ ಎಂದು ಹರಿಶ್ಚಂದ್ರನು ಬೀದಿಯಲ್ಲಿ ಕೂಗುತ್ತ "ಹೋಗುತ್ತಾನೆ. ಕ ಫಾ 
ತನ್ನನ್ನು ತಾನು ಮಾರಾಟ ಮಾಡಿಕೊಳ್ಳುವುದೇ “ಮಾಜುವೋಗು" ಎಂಬುದೆಂದು ಕಾಣುತ್ತದೆ. ಈ 
ಪದವು" ಬರಬರುತ್ತ ಆಕರ್ಷಿತನಾಗು ಎಂಬರ್ಥವನ್ನು ಪಡೆದರೂ ಅದರ ಮೂಲಾರ್ಥವು 
ತನ್ನನ್ನು ತಾನು ಮಾರಿಕೊಳ್ಳುವ ಗುಲಾಮ ಪದ್ಧತಿ ಯಲ್ಲಿದೆಯೆಂದು ಹೇಳಬಹುದು. 
"ಮಾಳುವೋಗು' ಎಂಬ ಶಬ್ದಕ್ಕೆ ಸಂಪೂರ್ಣವಾಗಿ ಇನ್ನೊಬ್ಬರ ವಶದಲ್ಲಿರುವ ಅರ್ಥ ಅನೇಕ 
ವಚನಗಳಲ್ಲಿ ಕಾಣುತ್ತದೆ.” ಡು ವಂಶದವರು ಮತ್ತೊಂದು ವಿಗೆ ಅಥವಾ ವಂಶಕ್ಕೆ 
ಅನೂಚಾನವಾಗಿ ತೊತ್ತಾಗಿರುವ ಪದ್ಧತಿಯೂ ಆಗ ರೂಢಿಯಲ್ಲಿತ್ತು ಬ ಒಬ್ಬ ಗುಲಾಮನಿಗೆ 
ಅನೇಕ ಜನ ಮಕ್ಕಳಿರುತ್ತಿದ್ದರೆ ಅವರಲ್ಲಿ ಒಬ್ಬನು ಮಾತ್ರ ಒಂದು ಮನೆಯ 
ವಂಶದೊತ್ತಾಗಿರುತ್ತಿದ್ದನೆಂದು ಕಾಣುತ್ತದೆ; ತನ್ನ ಮಕ್ಕಳಲ್ಲಿ ಯಾರನ್ನು ತಾನು ತೊತ್ತಾಗಿ 
ಬಿಡುತ್ತಿದ್ದೇನೆಂದು ತಂದೆಯು ಲಿಖಿತ ರೂಪದಲ್ಲಿ ಯಜಮಾನನಿಗೆ ಮುಚ್ಚಳಿಕ ಕೊಡುತ್ತಿದ್ದ; 
ನಂಬಿಯಣ್ಣನನ್ನು ಕರೆದೊಯ್ಯಲು ಶೃಶಾನಶಯನ ಭಟ್ಟನೆಂಬ ವೃದ್ಧ ಮಾಹೇಶ್ವರನ ರೂಪದಲ್ಲಿ 
ಬಂದ ಶಿವನು ನಂಬಿಯಣ್ಣನ ತಂದೆ-ತಾಯಿಯರಾದ ಜೆಡೆಯ ನಾಯನಾರು ಹಾಗೂ 


೩೮೦. ಬಸವ ವ. ೩೫೬: ಪು. ೧೪೦: ವ. ೪೯೬: ಮು. ೧೯೫ 


೩೮೧. Dev Raj Chanana: Slavery in Ancient India, 0.೩೫ 

೩೮೨. ಸಿದ್ದರಾ ವ.೯೪೭ ಪು. ೨೮೯ 

೩೮೩. ಬಸವ ವ. ೩೫೪:ಪು. ೧೪೦ 

೩೮೪. ಅರ್ಥಶಾಸ್ತ: ೩.೧೩ 

೩೮೫. ಹರಿ ಕಾ ಸಂ: ೭೨೯ 

೩೮೬ ಶಿವಶ ವ. ಪು. ೯ (ಮಹಾದೇವಿಯಕ್ಕ ವ, ೧೯); ಪು. ೪೨ (ಅದೇ, ೧೦೯); ಬಸವ ವ. ೨೧೪: 
ಪು. ೯೦ ಇತ್ಯಾದಿ. 

೩೮೭. ಬಸವವ. ೩೫೩: ಪು. ೧೩೯ 


೧೧೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಯಸ್ಯಜ್ಞಾನದೇವಿಯರು ಬಳಿದೊತ್ತಿರಾದ ಕಾರಣ ತಮ್ಮ ಮಗನನ್ನು ತಮ್ಮ ನಂತರ ಬಳಿದೊತ್ತಾಗಿ 
ಬಿಟ್ಟು ಸಾಕ್ಷಿಗಳು ಸಹಿತವಾದ ಪತ್ರವನ್ನು ಬರೆದುಕೊಟ್ಟಿದ್ದ ವಿಷಯವು "ನಂಬಿಯಣ್ಣನ 
ರಗಳೆ'ಯಲ್ಲಿ ಉಕ್ತವಾಗಿದೆ.  ಸೇವಕರಿಗೇ ಸೇವಕರಿರುತ್ತಿದ್ದುರೂ ಉಂಟು; ಇವರನ್ನು 
ವಚನಗಳಲ್ಲಿ “ಪಡಿದೊತ್ತು' ಎಂದು ಕರೆಯಲಾಗಿದೆ.” 


ತೊತ್ತನ್ನು ಬಳಸಿಕೊಳ್ಳುವ ವಿಚಾರದಲ್ಲಿ ಒಡೆಯನಿಗೆ ಸಂಪೂರ್ಣವಾದ ಅಧಿಕಾರವಿ 
ರುತ್ತಿತ್ತು ಆದ್ದರಿಂದ ಸಮಯ ಬಿದ್ದರೆ ತನ್ನಲ್ಲಿನ ತೊತ್ತುಗಳನ್ನೂ ಒಡೆಯನು ಬೇರೊಬ್ಬರಿಗೆ 
ಮಾರುತ್ತಿದ್ದ; ಈ ಕಾಲದಲ್ಲಿ ತೊತ್ತುಗಳನ್ನು ಮಾರುವ ಪದ್ಧತಿಯು. ಸಾಮಾನ್ಯವಾಗಿತ್ತು. ಹಲವು 
ಕಾವ್ಯಗಳಲ್ಲಿ' ಕೂರ್ಪ ತಾಯಂ ಮಾ" ತೊತ್ತಕೊಂಬಂತೆ' “ಎಂಬ ಹ ಬಳಸಲ್ಪಟ್ಟಿದೆ. li 
ಮಾರಾಟವಾಗುವ ತೊತ್ತುಗಳ ತಲೆಯ ಮೇಲೆ ಹುಲ್ಲನ್ನಿಟ್ಟು "ಅವರು 
ಮಾರಾಟಕ್ಕಿರುವರೆಂಬುದನ್ನು ಸೂಚಿಸುತ್ತಿದ್ದರು; ಬೀದಿಗಳಲ್ಲಿ ಇತರ ಸಾಮಾನುಗಳನ್ನು 
ಮಾರುತ್ತಿದ್ದಂತೆಯೇ ಕೂಗಿ ಮಾರಾಟ "ಮಾಡುತ್ತಿದ್ದರು. ತೊತ್ತುಗಳನ್ನು ಸಂತೆಗಳಲ್ಲಿ 
ಮಾರುತ್ತಿದ್ದ ವಿಷಯವು ಶಾಸನೋಕ್ತವಾಗಿದೆ.* 'ತೊತ್ತುಗಳನ್ನು ಇತರರಿಗೆ ಕಾಣಿಕೆಯಾಗಿ 
ಕೊಡುವ ಸಂಪ್ರದಾಯವ ವೇದಗಳಷ್ಟು ಹಳೆಯದು." ಹನ್ನೊಂದನೆಯ ಶತಮಾನದ 
ಶಾಸನವೊಂದರಲ್ಲಿ ರೆಬ್ಬಕಬ್ಬೆ ಎಂಬುವವಳು ತನ್ನ ತೊತ್ತಾಗಿದ್ದ ಮಾಚಬ್ದೆಯನ್ನು ಸಕಳೇಶ್ವರ 
ದೇವರಿಗೆ (ಪ್ರಾಯಶಃ ದೇವಸ್ಥಾನದ ಕೆಲಸ-ಕಾರ್ಯಗಳನ್ನು ಮಾಡುವುದಕ್ಕಾಗಿ) ಬಿಟ್ಟ 
ವಿಷಯವಿದೆ.೬ ಆಳು ಒಡೆಯನ ಬಗ್ಗೆ ಗೌರವದಿಂದ ಕಾಣಬೇಕಾಗಿತ್ತು ತಾನು ಜಂಗಮದ 
ಸನ್ನಿಧಿಯಲ್ಲಿ ವಾಹವನ್ನೇರುವುದನ್ನಾಗಲೀ, ಅವನ ಮುಂದೆ ಪೀಠದ ಮೇಲೆ ಕುಳಿತಿರು 
ವುದನ್ನಾಗಲೀ ಮಾಡದೆ ಹಸು 'ತೊತ್ತು-ಭೃತ್ಯನಾಗಿಪೆ' ಎಂದು ಹೇಳುವುದರಿಂದ ತೊತ್ತು ತನ್ನ 
ಒಡೆಯರ ಮುಂದೆ ಹಾಗೆ ನಡೆದರೆ ಅವಿನಯವೆಂದು ಭಾವಿಸುತ್ತಿದ್ದರೆಂದು 
ಊಹಿಸಬಹುದು.” ಒಡೆಯನು ಆಜ್ಞೆ ಮಾಡಿದ ಕೆಲಸವನ್ನು ತೊತ್ತುಗಳು ಮಾಡಬೇಕಾಗಿತ್ತು. 
ಸಾಮಾನ್ಯವಾಗಿ ಹೆಣ್ಣುದೊತ್ತುಗಳು ಮನೆಗೆಲಸ ಗಳನ್ನು ಮಾಡುತ್ತಿದ್ದರು. ಸ್ರ ಷಷ್ಠಿ ಶಲಾಕಾ ಪುರುಷ 
ಚರಿತ' ಮತ್ತು "ಲೇಖ ಪದ್ಧತಿ” ಎಂಬ ಸಂಸ್ಕತ ಗಂಥಗಳಲ್ಲಿ 'ಕುಟ್ಟುವುದು. ಬೀಸುವುದು. ನೀರು 
ಸೇದುವುದು, ಮನೆಯನ್ನು ಗುಡಿಸಿ ಒರೆಸುವುದು, ಹಸು- ಎಮ್ಮೆಗಳ ಹಾಲು ಕರೆಯುವುದು, 
ಮೊಸರು ಕಡೆಯುವುದು. ದನಕರುಗಳಿಗೆ ಹುಲ್ಲು ಮುಂತಾದುವನ್ನು ತರುವುದು, ಕಳೆ 
ಕೀಳುವುದು ಮುಂತಾದ ಕೆಲಸಗಳನ್ನು ಹೆಣ್ಣು ತೊತ್ತುಗಳು ಮಾಡಬೇಕೆಂದು ಹೇಳಿದೆ.“ 
ಸಾಮಾನ್ಯವಾಗಿ ಗಂಡು ತೊತ್ತುಗಳು "ಹಚ್ಚು "ದೈಹಿಕ "ಶ್ರಮದ ಕೆಲಸಗಳನ್ನು ಮಾಡುತ್ತಿದ್ದರೂ 


೩೮೮. ನಂಬಿಯ ರ (೧೯೪೬); ಪು. ೪೩ 

೩೮೯. ಬಸವ ವ. ೧೦೫೭, ಪು. ೪೩೯; ವ. ೮೩೦: ಪು. ೩೩೭ 

೩೯೦. ಹರಿಶ್ಚಂ ಕಾ: ೩.೧೦; ೮.೭೬; ಸೋಮನಾಚ: ೨.೯೮ ಇತ್ಯಾದಿ 

೩೯೧. ಹರಿಶ್ಚಂ ಕಾ: ೧೧.೫ 

೩೯೨. ಎಂ. ಚಿದಾನಂದಮೂರ್ತಿ; ಕನ್ನಡ ಶಾಸನಗಳ ಸಾಂಸ್ಕೃ? ತಿಕ ಅಧ್ಯಯನ, ಪು. ೩೭೮ 
೩೯೩. ಎಸ್‌. -ಶ್ರೀಕ೦ಠಶಾಸ್ತ್ರಿ ಭಾರತೀಯ ಸಂಸ್ಕ ತಿ (೧೯೬೯) ಪು ೭೪ 

೩೯೪. North Kamal and Kolhapur Inscriptions, P. 13(A.D.006೩) 
೩೯೫. ಬಸವ ವ. ೩೯೬: ಪು. ೧೫೬೭-೭ ವ. ೩೯೫: ಪು. ೧೫೬ 


೩೯೬. Gopal: The Economic Life of Northern India, Pp.26-€ 


ಸಾಮಾಜಿಕ ವ್ಯವಸ್ಥೆ / ೧೧೯ 


ಅಗತ್ಯವೆನಿಸುವ ಪ್ರಸಂಗವೊದಗಿದಾಗ ಮುಸುರೆ ತೊಳೆಯುವಂತಹ ಮನೆಗೆಲಸಗಳನ್ನೂ 
ಮಾಡಬೇಕಾಗಿತ್ತು. 


ತೊತ್ತುಗಳನ್ನು ತುಂಬ ಕ್ರೂರವಾಗಿ ಕಾಣುತ್ತಿದ್ದುದು ಎಲ್ಲ ದೇಶಗಳ ಗುಲಾಮಗಿರಿಯ 
ಇತಿಹಾಸದಲ್ಲಿ ಕಾಣಬರುವ ಸಾಮಾನ್ಯ ಅಂಶ. “ನಡೆವರಯ್ಯಾ ಒಡೆಯರು ತನು-ಮನ-ಧನದ 
ಮೇಲೆ; ನುಡಿವರಯ್ಯಾ ಒಂದು ನಿಮಿಷ ಬಾರದಿದ್ದರೆ; ಜಜ್‌ವರಯ್ಯಾ ಒಡೆಯರು ಮನಬಂದ 
ಪರಿಯಲಿ; ಶಿವ ಶಿವಾ! ಅಣಿವರಯ್ಯಾ ಮಂಡೆಯನೂಜ್‌, ಪ್ರಾಣದ ಒಡೆಯರಯ್ಯಾ”* 
ಎಂಬ ಬಸವಣ್ಣನ ವಚನವು ಆ ಕಾಲದ ತೊತ್ತುಗಳನ್ನು ಒಡೆಯರು ಕಾಣುತ್ತಿದ್ದ ಬಗೆಯನ್ನು 
ಚಿತ್ರಿಸುತ್ತದೆ. ತಡವಾಗಿ ಬ೦ದರೆ ಬೈಗುಳ, ಜರಿಯುವಿಕೆ, ತಿವಿಯುವಿಕೆಗಳು ತೊತ್ತುಗಳ ಪಾಲಿ 
ದಿನನಿತ್ಯದ ಅನುಭವವಾಗಿದ್ದಿರಬೇಕು. ಒದೆಯುವುದು, ಕೋಲು ಮುಂತಾದವುಗಳಿಂದ 
ಬಡಿಯುವುದೂ ಸಾಮಾನ್ಯವಾಗಿ ತೊತ್ತುಗಳನ್ನು ಕಾಣುತ್ತಿದ್ದ ರೀತಿ.” ಚಂದ್ರಮತಿಯು ಕಾಶಿಯ 
ಬ್ರಾಹ್ಮಣನ ಮನೆಯ ತೊತ್ತಾಗಿ ಬಂದ “ಮೇಲೆ: ಅವಳ "ನಿತ್ಯದ ಅನುಭವವೆಂದರೆ; ಮನೆಯವರ 
ಕ್ಷಣಕ್ಷಣದ ಕೋಪವನ್ನೆದುರಿಸುವುದು, ಸಾಯುವಂತೆ "ಬಡೆ ತಿನ್ನುವುದು, ಹೇಯವಾದ 
ಮಾತುಗಳನ್ನು ಕೇಳುವುದು, ಮಾಡಿದುದರಲ್ಲೆಲ್ಲ ತಪ್ಪು ಕಾಣುವ “ಮನೆಯವರು ಕೊಟ್ಟ 
ಒದೆತವನ್ನನುಭವಿಸುವುದು, ಅವರು ಹೇಳಿದ. ಕೆಲಸಗಳನ್ನೆಲ್ಲ ಮಾಡಿ, ಅವರು ಕೊಟ್ಟಷ್ಟು 
ಅನ್ನವನ್ನು ತಿನ್ನುವುದು, ಇಷ್ಟೆ" ಇಂತಹ ಹಿಂಸೆಯನ್ನು ತಡೆಯಲಾರದೆ ಒಮ್ಮೊಮ್ಮೆ 
ತೊತ್ತುಗಳು ಓಡಿಹೋಗುತ್ತಿದ್ದುದೂ ಉಂಟು. ಆಗ ಅಂತಹವರನ್ನು ಒಡೆಯರು ಹುಡುಕಿಸಿ ಪತ್ತೆ 
ಮಾಡುತ್ತಿದ್ದರು ತೊತ್ತುಗಳು ಇತರರ ಬಗ್ಗೆ ಅಪರಾಧವನ್ನೆಸಗಿದರೆ ಅದಕ್ಕೆ ಒಡೆಯರೇ 
ಬಾಧ್ಯರಾಗಿರುತ್ತಿದ್ದರು; ತೊತ್ತುಗಳು ಮಾಡಿದ ಅಪರಾಧಕ್ಕೆ ಒಡೆಯರು ದಂಡ 
ತೆರಬೇಕಾಗಿದ್ದಿತುಸೌ೨ 


ಇಂತಹ ಕಾರ್ಯಕ್ಕೆ ಒಳಗಾಗಬೇಕಾದ ತೊತ್ತುತನವು ಸಹಜವಾಗಿಯೇ ಅತ್ಯಂತ 
ಹೀನಾಯವಾದುದೆಂದು ಸಮಾಜವು ಭಾವಿಸುತ್ತಿತ್ತು ತೊತ್ತುಗಳಿಗೆ ಯಾವ ಸ್ವಾತಂತ್ರ್ಯವೂ 
ಇಲ್ಲದ್ದರಿಂದ ಅವರನ್ನು ಮನುಷ್ಯರೆಂದು ಪರಿಗಣಿಸುವುದಕ್ಕಿಂತ ವಸ್ತುಗಳೆಂದೇ ಭಾವಿಸಿ 
ನಡಸಿಕೊಳ್ಳುತ್ತಿದ್ದುದೇ ಹೆಚ್ಚು. ಒಂದು ಕಡೆ ಒಂದು ವರ್ಗದ ಜನ ತಮ್ಮ ಹುಟ್ಟಿನ 
ಕಾರಣದಿಂದಲೇ. ಅಸ್ಪ ರೆನಿಸಿಕೊಂಡು ಸಮಾಜದ ಭರ್ತ್ಸನೆಗೊಳಗಾಗಿದ್ದರೆ. ಮತ್ತೊಂದು ಕಡೆ 
ತನ್ನ ವ್ಯಕ್ತಿತ್ತವನ್ನೆಲ್ಲ `ಸದುಕೊಂಡು ಒಡೆಯನು ಮಾಡಿದ್ದನ್ನೆಲ್ಲ ತುಟಿಕಚ್ಚಿ ಅನುಭವಿಸುತ್ತ 
ಪಳಗಿಸಿದ ಪ್ರಾಣಿಗಳಂತೆ ಜೀವನವನ್ನು ನಡೆಸುತ್ತಿದ್ದರು ಈ ತೊತ್ತುಗಳು. ತೊತ್ತಿಗೆ ಅಲಂಕಾರದ 
ಅವಶ್ಯಕತೆಯಿಲ್ಲ; ಮಾಲೀಕರು ಹಾಕಿದ್ದನ್ನು ತಿಂದುಕೊಂಡು ಮನೆಯನ್ನು ಕಾಯುವುದು ಅವನ 
ಕೆಲಸ; ಅವರಿಗೆ ಯಾವ ಅನುಕೂಲಗಳೂ ಅವಶ್ಯಕವಾದುವಲ್ಲ; ಒಡೆಯರ ಮಾತಿಗೆ ಅವರು 


೩೯೭. ಮುಕ್ತಿಕಂಠಾ: ಪು. ೯೫ (ಅಲ್ಲಮ); ಬಸವ ವ. ೧೦೫೭, ಪು. ೪೩೯ 

೩೯೮. ಬಸವ ವ ೩೩೯: ಪು. ೧೩೪-೫ 

೩೯. ಬಸವ ವ. ೩೩೮: ಪು. ೧೩೪ 

೪೦೦. ಹರಿ ಕಾ ಸಂ: ೮.೨-೩ 

೪೦೧. ಮೋ. ಮ. ವ (ಸ) ೬೬ ಪು. ೧೩ 

೪೦೨. ಬಸವ ವ ೩೪೦: ಪು. ೧೩೫: ವ. ೧೦೬೧: ಪು. ೪೪೧ ("ಭೃತ್ಯಾಪರಾಧಃ ಸ್ವಾಮಿನೋ ದಂಡಃ) 


೧೨೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಾರುತ್ತರವೀಯಬಾರದು-ಇವುಗಳನ್ನೇ ತೊತ್ತುಗಳಿಂದ ಸಮಾಜವು ನಿರೀಕ್ಷಿಸುತ್ತಿದ್ದುದು.*** 
ಏನೂ ಮಾಡಿದರೂ ಈ ಗುಲಾಮರು ಉತ್ತಮರಾಗಲು ಸಾಧ್ಯವಿಲ್ಲವೆಂಬುದೇ ಆಗಿನ ಸಮಾಜದ 
ದೃಢನಂಬುಗೆ; "ತೊತ್ತು ಲಕ್ಷಣವಿರಲು, ನಾಣ್ಯವನುಡಿಸಿ, ಸು ಂಗಳ ತೊಡಿಸಿ, 
ದಂಡಿಗೆಯನೇಜೆಸಲು, ಶಂಕರಸ್ಯ ಯಥಾ ಗೌರಿ ಎನಿಸಿಕೊಳ್ಳಬಲ್ಲಳೆ*್‌್‌ ಎಂಬ ಮಾತಿನಲ್ಲಿ 
ತೊತ್ತಿಗೆ ಎಂತಹ ಶ್ರೇಷ್ಠ ಗುಣಗಳಿದ್ದರೂ, ಸ್ವಾತಂತ್ರ ಖಲ್ಲದ್ದರಿಂದ, ಇತರರ 
ದೌರ್ಜನ್ಯಪೂರಿತವಾದ ಅಧಿಕಾರಕ್ಕೆ ಒಳಗಾಗಿರುವ ಕಾರಣದಿಂದ, ಆವರ. ಗುಣಗಳು ಸಮಾಜದ 
ದೃಷ್ಟಿಗೆ "'ೀಳುತ್ತಿರಲಿಲ್ಲವೆಂಬ ಅಭಿಪ್ರಾಯ ಸ್ಪಷ್ಟವಾ ಪಡಿಮೂಡಿದೆ. ವ್ಯಕ್ತಿತ್ವಹೀನವಾದ, 
ಸ್ವಾತಂತ್ರ್ಯರಹಿತವಾದ, ತನ್ನ ಆಗುಹೋಗುಗಳ ಬಗ್ಗೆ ಹ ಯೋಚಿಸಲು ಅವಕಾಶವಿಲ್ಲದೆ 
ಎಲ್ಲವನ್ನೂ ಒಡೆಯನಿಗೆ ಅರ್ಪಿಸಿರುವ ತೊತ್ತು ವಚನಕಾರರಿಗೆ ಸರ್ವಸ್ವವನ್ನೂ ಶಿವನಿಗೆ 
ಅರ್ಪಿಸಿದ ಭಕ್ತನ ಮನೋಭಾವವನ್ನು ಚಿತ್ರಿಸುವ ಸಂಕೇತವಾಗಿದೆ. 


ಅಂಧಶ್ರದ್ದೆಗಳು 


ಅಂಧಶದ್ದೆಗಳಿರದ ಜನಾಂಗವೇ ಇಲ್ಲವೆಂದರೆ ಸಲ್ಲುತ್ತದೆ. ಎಲ್ಲ ಕಾಲ, ಎಲ್ಲ 
ದೇಶಗಳಲ್ಲಿಯೂ ಅಂಧಶದ್ದೆಗಳು ಇದ್ದೇ ಇದ್ದುವು, ಈಗಲೂ ಇವೆ. ಈ ಜಗತ್ತು ಮತ್ತು 
ಮಾನವನ ಜೀವಿತಗಳಿಗೆ ಸಂಬಂಧಿಸಿದ, ಕಾರಣವನ್ನು ನೀಡಲು ಸಾಧ್ಯವಾಗದ, ಒಂದು 
ವ್ಯಕ್ತಿಗೋ ಅಥವ ಒಂದು ಜನಾಂಗಕ್ಕೋ ವಿಶಿಷ್ಠವಾದ ನಂಬಿಕೆಗಳು, ಅಭ್ಯಾಸಗಳು, ಕಲ್ಪನೆಗಳು 
ಮುಂತಾದುವುಗಳನ್ನು ಅಂಧಶ್ರದ್ದೆಗಳೆಂದು ಕರೆಯಬಹುದು ಈ ವೈಜ್ಞಾನಿಕ ಜಗತ್ತಿನಲ್ಲಿಯೂ 
ಹಲವಾರು ಅಂಧಶದ್ಧೆಗಳು ವಿದ್ಯಾವಂತರಲ್ಲಿಯೂ ಮನೆ ಮಾಡಿಕೊಂಡಿ ರುವುದನ್ನು ನಾವು 
ಕಾಣಬಹುದು. ಎಷ್ಟೋ ವೇಳೆ ನಾವು ಮೂಢನಂಬಿಕೆಯೆಂದು ತಿಳಿದಿರುವ ಸಂಪ್ರದಾಯವು 
ವಸ್ತುತಃ ವೈಚಾರಿಕ ಹಿನ್ನಲೆಯೊಂದರಿಂದ ಪ್ರೇರಿತವಾಗಿರಬಹುದು. ಉದಾಹರಣೆಗೆ, ಮಗುವಿಗೆ 
ದೃಷ್ಟಿ ತಾಗಿದೆಯೆಂದು ಹ೦ಚಿಯ ಕಡ್ಡಿಗಳಿಂದ ನಿವಾಳಿಸಿ ಅದಕ್ಕೆ ಬೆಂಕಿ ಹಚ್ಚುವುದು; ರಚ್ಚೆ 
ಹಿಡಿದ ಮಗುವಿನ ಗಮನವನ್ನು ಸೆಳೆಯುವ ಚಟಪಟ ಸದ್ದು ಮಗುವನ್ನು ಸುಮ್ಮನಾಗಿಸುತ್ತದೆ. 
ಒಂದು ನಂಬಿಕೆ ಎಷ್ಟೋ ವೇಳೆ ಪ್ರತಿಮಾ ವಿಧಾನದ ಅನುಭವವಾಗಿರಬಹುದು. ನೀರಲ್ಲಿ 
ಅಥವಾ ಕನ್ನಡಿಯಲ್ಲಿ ಪ್ರತಿಬಿ೦ಬವು ಕಾಣದಿದ್ದರೆ ಅದು ಸಾವಿನ ಮುನ್ಸೂಚನೆಯೆಂದು ಕೆಲವರು 
ನಂಬುತ್ತಾರೆ; ಸಾವಿನ ಭಯವೇ ನೆರಳನ್ನು ಗಮನಿಸದಂತೆ ಮಾಡಿ ಇಂದ್ರಿಯಪಟುತ್ವವು 
ಕಡಿಮೆಯಾದ ಮುಪ್ಪಿನ ಸ್ಥಿತಿಯನ್ನು ಸಂಕೇತಿಸಬಹುದು. ಇಂತಹ ನಂಬಿಕೆಗಳು ಒಂದು 
ಜನಾ೦ಗದ ಸಮಷ್ಟಿ ಮನೋಭಾವವವನ್ನು ಅಧ್ಯಯನಮಾಡಲು ಸಹಾಯಕವಾದುವು. ಆದರೆ 
ನಾವು ವಚನ ಕಾಲದ ಅಂಧಶದ್ದೆಗಳನ್ನು ಹೇಳುವಾಗ, ಅವುಗಳ ಹಿಂದಿನ 
ಮನೊಭಾವವನ್ನಾಗಲೀ, ಮೌಲ್ಯ ವಿವೇಚನೆಯನ್ನಾಗಲೀ ಮಾಡಲು ಪ್ರಯತ್ನಿಸದೆ ಕೇವಲ 
ಅವುಗಳ ಸ ಸ್ವರೂಪದನ್ನಷ್ಟೇ ಹೇಳುತ್ತೇವೆ. 


೪೦೩. ಬಸವ ವ.೪೬೭: ಪು. ೧೮೨ 
(“ತೊತ್ತಿಂಗೆ ಲಕ್ಷಣವೇಕ್ಯಯಾ? 
ಅವರೊಕ್ಕುದನು೦ಡು ಮಿಕ್ಕುದ ಕಾಯ್ದುಕೊಂಡಿಪ್ಪುದು. 
ಸಾರೆ ಹೊರಸೇಕೆ, ಅವಳಿಗೆ ಮಾಟುತ್ತರವೇಕೆ?' ಚೆ 
೪೦೪. ಚನ್ನಬ ವ. ೩೭೬: ಪು. ೧೬೮ 


೪೦೫. Encyclopaedia of Religion and Ethics, Vol. ೧೨, P. ೧೨೦. 


ಸಾಮಾಜಿಕ ವ್ಯವಸ್ಥೆ 1೧೨೧ 


ಶಕುನಗಳು 


ಕೆಲವು ಸಹಜ ದೈಹಿಕ ಪ್ರತಿಕ್ರಿಯೆಗಳನ್ನೂ ಶುಭಕಾರ್ಯಕ್ಕೆಂದು ಹೊರಟಾಗ ಎದುರಾಗುವ 
ವಸ್ತುಗಳನ್ನೂ ಈಗಿನಂತೆಯೇ ವಚನಕಾಲದಲ್ಲಿಯೂ ಶುಭಾಶುಭ ಸೂಚಕವೆಂದು ಜನರು 
ನಂಬುತ್ತಿದ್ದರು. ಅಂಗೈ ನವೆಯಾದಾಗ ಶುಭಸೂಚನೆಯೆಂದೂ,** ಗಂಡಸಿನ ಎಡಗಣ್ಣು 
ಅದುರುವುದು ಭ್‌ ಶಕುನವೆಂದೂ*್‌ ನಂಬಿಕೆಯಿತ್ತು ಆದರೆ ಗಂಡಸರ ಬಲಗಣ್ಣು 
ಅದುರುವುದು ಶುಭದ ಸೂಚನೆ." ಬಸವಣ್ಣನು ಶುಭಸೂಜನೆಯಾಗಿ "ಕಂಗಳು ಕೆತ್ತಿಹವಯ್ಯಾ' 
ಎನ್ನುತ್ತಾನೆ" ಇದು ಬಹುಶಃ ಬಲಗಣ್ಣಿನ ಅದುರುವಿಕೆಯನ್ನೇ ಸೂಚಿಸುತ್ತದೆ. ಆದರೆ 
ಬಲಗಣ್ಣು ಹೆಂಗಸಿಗೆ ಅದುರಿದರೆ ಅವಳಿಗದು ಶುಭವನ್ನು ತಾರದೆಂದು 
"ರಾಮಚಂದ್ರಪುರಾಣ' ದಿಂದ ತಿಳಿಯುತ್ತದೆ." ಗಂಡಸರಿಗೆ ಎಡಭುಜವು ಅದುರಿದರೆ 
ಕೆಟ್ರದ್ದಾಗುವುದೆಂದೂ*೧ ಹೆಂಗಸರ ಬಲಭುಜದ ಅದುರುವಿಕೆ ಅಶುಭ ಸೂಚಕವೆಂದೂ್‌" 
ನಂಬಿಕೆಯಿತ್ತು ಗಂಡಸರ ಸೆರಗಿಗೆ (ಉಡುಪಿನ ತುದಿಗೆ) ಬೆಂಕಿ ತಾಗಿದರೆ ಅದು ಒಳ್ಳೆಯ 
ಸೂಚನೆಯಲ್ಲ. 


ಹಲ್ಲಿಯ ಲೊಚಗುಟ್ಟುವಿಕೆಯೂ ಸನ್ನಿವೇಶಕ್ಕನುಗುಣವಾಗಿ ಶುಭಾಶುಭಸೂಚಕವಾದ 
ಶಕುನವೆಂದು ಜನರು ನಂಬುತ್ತಿದ್ದರು.” ರಾಜಕಪೋತವು ಮನೆಯನ್ನು ಹೊಗುವುದು 
ಅನರ್ಥಕಾರಿಯೆಂದು ಜನ ವಿಶ್ವಾಸವಿಟ್ಟಿದ್ದರೆಂದು ರನ್ನನ ಪದ್ಯವೊ೦ದರಿಂದ 'ಶಿೀಯುತ್ತದೆ. ೪೧೫ 
ಈ ಭಾವನೆಯು ಪಂಪ, ಪೊನ್ನ ಜನ್ನ ಖಂ ಅನೇಕ ಕವಿಗಳ ಕಾವ್ಯಗಳಲ್ಲಿಯೂ 
ವ್ಯಕ್ತವಾಗಿದೆ.” ಹಾಗೆಯೇ ನಾಸ ಮನೆಯನ್ನು ಹೋಗಬಾರದೆಂದೂ, ಅಕಸ್ಮಾತ್‌ ಹೊಕ್ಕರೆ 
ಉಂಟಾಗಬಹುದಾದ ಅಶುಭದಿಂದ ಪಾರಾಗಲು ಕೆಲಕಾಲ ಆ ಮನೆಯಲ್ಲಿ ವಾಸಿಸದೆ 
ಮನೆಯನ್ನು ಬಿಟ್ಟಿರಬೇಕೆಂದೂ ಜನರಲ್ಲಿ ನಂಬಿಕೆಯಿತ್ತು? ಕಾಗೆ, ಬೆಕ್ಕು, ಮರವಕ್ಕಿ, ಕತ್ತೆ ಮತ್ತು 
ಹಾವುಗಳು ಪ್ರಯಾಣ ಕಾಲದಲ್ಲಿ ಎದುರಾದರೆ ಅದನ್ನು ಅಪಶಕುನವೆಂದು ಭಾವಿಸುತ್ತಿದ್ದರು.*5ೆ 
ಲಗ್ನ ನಿಶ್ಚಯದಂತಹ ಶುಭಕಾರ್ಯಕ್ಕೆ ಹೊರಟಾಗ ಎದುರಿಗೆ ಹಾವಾಡಿಗ, “ಹಾವು. 


ಬ್ದ 
ಮೂಕೊರೆಯ ಅಥವಾ ಮೂಕೊರತಿಯರು ಎದುರಾದರೆ ಬಯಸಿದ ಕೆಲಸವಾಗುವುದಿಲ್ಲವೆಂದು 


೪೦೬. ಬಸವ ವ. ೩೭೧: ಪು. ೧೪೬ 

೪೦೭. ಸಿದ್ಧರಾ ವ. ೫೨೩: ಪು. ೧೫೬ 

೪೦೮. ಶರಣ ಚ ಮಾ: ಪು. ೧೨೮ (ಕಣ್ಣಪ್ಪ : ನಂಬಿಯರ: ಪು. ೪೬ 
೪೦೯. ಬಸವ ವ. ೩೭೧: ಪು. ೧೪೬ 

೪೧೦. ರಾಮಚಂ ಚ ಪು. ೧೫.೬೫ 

೪೧೧. ಸೋಮನಾಚಾ: ೪.೧೦೧ 

೪೧೨. ಸಿದ್ಧರಾ ವ. ೫೩೨: ಪು. ೧೫೬ 

೪೧೩. ಅದೇ. 

೪೧೪. ಚನ್ನಬ ವ. ೧೩೦೬: ಹು. ೫೮೫: ಸೋಮನಾಚಾ: ೪.೧೦೧ 
೪೧೫. ಗದಾಯು ಸಂ: ೭.೧೪ 

೪೧೬. ಡಿ.ಎಲ್‌.ನರಸಿಂಹಾಚಾರ್‌: “ಪೊರಸು-ಒಂದು ವಿಚಾರ' (ಪೀಠಿಕೆಗಳು, ಲೇಖನಗಳು, ಪು. ೮೪೩-೯) 
೪೧೭. ಚನ್ನಬ ವ. ಸ ಪು. ೨೨೫ 

೪೧೮. ವಚನಶಾ ಸಾ ೧: ಪು. ೩೦೬ 


೧೨೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ನಂಬುತ್ತಿದ್ದುದನ್ನು ಬಸವಣ್ಣನು ಹಾಸ್ಕಮಾಡುತ್ತಾನೆ."” ಕೆಟ್ಟ ಶಕುನಗಳಾದರೂ ಅವುಗಳಿಗೆ 
ಕೆಟ್ಟದ್ದನ್ನು ಮಾಡಲು ಸಾಧ್ಯವಾಗಲಿಲ್ಲವಲ್ಲ ಎಂದು ಅವುಗಳ ವಿಶ್ವಾಸಾರ್ಹತೆಯನ್ನು 
ಸಿದ್ಧರಾಮನು ಶಂಕಿಸುತ್ತಾನೆ.** ಏಲೇಶ್ವರ ಕೇತಯ್ಯನೆಂಬ ಮತ್ತೊಬ್ಬ ವಚನಕಾರನು ಇಂತಹ 
ನಂಬಿಕೆಗಳು "ವ್ರತಕ್ಕೆ ಭಂಗ, ಆಚಾರಕ್ಕೆ ದೂರ' ಎಂದು ಎಚ್ಚರಿಸಿದ್ದಾನೆ."*” 


ದೆವ್ವ ಭೂತಗಳು 


ಜನರು ಜೀವನದಲ್ಲಿ ಎದುರಿಸುವ ಹಲವಾರು ರೀತಿಯ ತೊಂದರೆಗಳಿಗೆ ಕಾರಣವನ್ನು 
ಹೇಳಲು ಅಸಾಧ್ಯವಾದಾಗ ಅದಕ್ಕೆಲ್ಲ ದುಷ್ಟಶಕ್ತಿಗಳ ಪ್ರಭಾವವೇ ಕಾರಣವೆಂದು ಹೇಳುತ್ತಾರೆ. 
ಅವುಗಳನ್ನು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಗ್ರಹಗಳು ಅವುಗಳಲ್ಲಿ ಮುಖ್ಯವಾದುವು. 
"ಗಹಚಾರ' ಎನ್ನುವ ಮಾತೇ ಈ ನಂಬಿಕೆಯನ್ನು ವಿವರಿಸುತ್ತದೆ. ಅವುಗಳ ತೃಪ್ತಿಗಾಗಿ ವಿಶೇಷ 
ಪ್ರಜೆ ಪ್ರಾರ್ಥನೆಗಳನ್ನು ನಡೆಸುವ ರೂಢಿ ಹಿಂದಿನಿಂದಲೂ ಬಂದಿದೆ. ಗಹ ಎಂಬ ಸಂಸ್ಕೃತ 
ಶಬ್ದವು ಕನ್ನಡದಲ್ಲಿ “ಗರ' ಎಂದಾಗುತ್ತದೆ. "ಗರಬಡಿ' ಎಂಬ ನುಡಿಗಟ್ಟು ಗ್ರಹದ ವಕ್ತದೃಷ್ಟಿಗೆ 
ಬೀಳು, ಕೆಟ್ಟದ್ದಾಗು ಎಂಬರ್ಥದಲ್ಲಿ ಈಗಲೂ ಬಳಕೆಯಲ್ಲಿದೆ. ಗಹ ಎಂಬ ಮಾತು ನವಗ್ರಹಗಳ 
ಜೊತೆಗೆ ಇನ್ನೂ ಇತರ ದುಷ್ಟಶಕ್ತಿಗಳೆಂದು ನಂಬಲಾಗಿದ್ದ ದೆವ್ವ-ಭೂತಗಳಿಗೂ ಅನ್ವಯಿಸುತ್ತದೆ. 
ಗ್ರಹಗಳು ಮನುಷ್ಯ ದೇಹದಲ್ಲಿ ಹೊಗುತ್ತವೆಂದು ಆಗಿನ ಜನರು ನಂಬಿದ್ದರು.*** ಹಾಗೆ ಗ್ರಹಗಳು 
ಮನುಷ್ಯರನ್ನು ಬ೦ದು ಸೇರಿದಾಗ, ಅ೦ತಹ ವ್ಯಕ್ತಿಗಳು ತಮ್ಮತನವನ್ನು ಕಳೆದುಕೊಳ್ಳುತ್ತಿದ್ದರು; 
ಒಂದು ಗ್ರಹವು ಒಬ್ಬನನ್ನು ಸೇರಿದ ಮೇಲೆ ಅವನನ್ನು ಇನ್ನೊಂದು ಗ್ರಹವು ಹೋಗುವುದಕ್ಕೆ 
ತಾನಿರುವವರೆಗೂ ಅವಕಾಶವನ್ನೀಯುವುದಿಲ್ಲವೆಂದು ಭಾವಿಸಲಾಗಿತ್ತು" “ರಾಹು'ವೆಂಬುದು 
ಗ್ರಹಗಳಲ್ಲಿ ಅತ್ಯಂತ ಪ್ರಸಿದ್ಧವಾದುದು; ಇದನ್ನು ಹಲವಾರು ವಚನಕಾರರು ಹೆಸರಿಸಿದ್ದಾರೆ.” 


ದೆವ್ವ ಭೂತ ಪಿಶಾಚಿಗಳಲ್ಲಿ ಹಲವಾರು ವಿಧಗಳುಂಟು: ಅಂತರ, ಬೆಂತರ.** ಬೇತಾಳ", 
ಭೂತ ಪ್ರೇತ ಬ್ರಹ್ಮರಾಕ್ಷಸ" ಇವುಗಳ ಹೆಸರು ವಚನಗಳಲ್ಲಿವೆ. ಇವು ದೆವ್ವ ಪಿಶಾಚಿಗಳ 
ಪ್ರಭೇದಗಳ ಹೆಸರುಗಳು. ಕೆಲವು ವಚನಗಳಲ್ಲಿ ಕೆಲವು ಕ್ಷುದ್ರದೈವಗಳ ಹೆಸರುಗಳನ್ನೂ 
ಹೇಳಲಾಗಿದೆ. ಗುಮ್ಮಡಿ, ಕಲಕೇತ, ಮೋಟ;*** ಕಾಟುಗ, ಕೆತ್ತುಗ, ಪೋಲುಗ;" ಮಾರಯ್ಯ, 


೪೧೯. ಬಸವ ವ. ೧೦೫: ಪು. ೫೦ 

೪೨೦. ಸಿದ್ಧರಾ ವ. ೫೨೩: ಪು. ೧೫೬ 
೪೨೧. ವಚನಶಾ ಸಾ ೧: ಪು. ೩೦೬ 

೪೨೨. ಅಲ್ಲಮ ವ ಚಂ. ೫೬: ಪು. ೧೪ 
೪೨೩. ಬಸವ ವ. ೯೦೯: ಪು. ೩೭೩ 

೪೨೪. ಬಸವ ವ. ೯೬೯: ಪು. ೪೦೬: ಸಿದ್ಧರಾ ವ. ೨೫: ಪು. ೧೧ ಇತ್ಯಾದಿ 
೪೨೫. ಬಸವ ವ. ೨೫೯: ಪು. ೧೦೭ 

೪೨೬, ಅಲ್ಲಮ ವ ಚಂ. ೧೧೨೦: ಪು. ೨೪೬ 
೪೨೭. ಅಲ್ಲಮ ವ ಚಂ. ೫೨೧: ಪು. ೧೧೫ 
೪೨೮. ಬಸವ ವ. ೭೨೦: ಪು. ೨೮೭ 

೪೨೯. ಬಸವ ವ. ೩೩೫: ಪು. ೧೩೩ 


ಸಾಮಾಜಿಕ ವ್ಯವಸ್ಥೆ / ೧೨೩ 


ಬೀರಯ್ಯ, ಕೇಚರಗಾವಿಲ, ಕಾಳಯ್ಯ, ದೂಳಯ್ಯ, ಮಾಳಯ್ಯ, ಕೇತಯ್ಯ* ಇವೇ 
ಮುಂತಾದ ದುಷ್ಠಶಕ್ತಿಗಳಿದ್ದುವು. ಇವು ಹಾಳುಪ್ರದೇಶಗಳಲ್ಲಿಯೂ, ಊರಿನ ದಾರಿಗಳಲ್ಲಿಯೂ, 
ಕೆರೆ ಬಾವಿಗಳಲ್ಲಿಯೂ, ಗಿಡಮರಗಳಲ್ಲಿಯೂ, ಗ್ರಾಮಮಧ್ಯದಲ್ಲಿ ಹಾಗೂ ಪಟ್ಟಣಗಳ ದಾರಿಯ 
ಚೌಕಗಳಲ್ಲಿಯೂ ಆಲದ ಮರಗಳಲ್ಲಿಯೂ ವಾಸಿಸುತ್ತ ಕರೆಯುವ ಎಮ್ಮೆ ಎಳೆಯ ಮಕ್ಕಳು, 
ಬಸುರಿ ಬಾಣಂತಿಯರು, ಎಳೆಯ ಹುಡುಗಿಯರು-ಕನ್ಯೆಯರನ್ನು ಹಿಡಿಯುತ್ತವೆಂಬ 
ನಂಬಿಕೆಯಿತ್ತು.” ಪ್ರಾಯಶಃ ಇಂತಹವುಗಳನ್ನೆಲ್ಲ ಒಟ್ಟಾಗಿ "ದೇಶದ ಪಿಶಾಚಿ'ಗಳೆಂದು ಜೇಡರ 
ದಾಸಿಮಯ್ಯನು ಕರೆಯುತ್ತಾನೆ ಇವುಗಳನ್ನು "ಗಾಳಿ" ಎಂದೂ ಕರೆಯುತ್ತಿದ್ದರು; ಇವುಗಳು 
ಹೂಬಿಟ್ಟ 'ಹುಣಿಸೆಯ ಮರಗಳಲ್ಲಿ ವಾಸ 'ಮಾಡುತ್ತವೆಂದೂ ಜನರು "ನಂಬುತ್ತಿದ್ದರು. 
ಮಕ್ಕಳಿಗೆ ಗಾಳಿಭೂತಗಳು ಸೋಂಕಬಹುದೆಂದು ಜನರು ಹೆದರಿ, ಅವುಗಳ ನಿವಾರಣೆಗಾಗಿ 
ಕಣಿಯರ(ಶಕುನ ಹೇಳುವವರು)ನ್ನು ವಿಚಾರಿಸುತ್ತಿದ್ದರು." ದೆವ್ವ ಪಿಶಾಚಿಗಳನ್ನು ಕೆಲವು 
ವಶಪಡಿಸಿಕೊಳ್ಳುತ್ತಿದ್ದರು.?** ಆದರೆ ಹೀಗೆ ವಶಪಡಿಸಿಕೊಂಡ "ದೆವ್ವಗಳು ಕೊನೆಗೆ ವಶ 
ಪಡಿಸಿಕೊಂಡವನನ್ನೇ ಆಹುತಿ ತೆಗೆದುಕೊಳ್ಳುತ್ತದೆಂಬ ನಂಬಿಕೆಯೂ ಇದ್ದಿತು; ಇದು "ತಾನಿಟ್ಟ 
ಬೇತಾಳ ತನ್ನ ತಿಂದತೆಂಬಂತೆ ಎಂಬ ಗಾದೆಯಲ್ಲಿ ಧ್ವನಿತವಾಗಿದೆ. ಬೇತಾಳದ ಹೊಟ್ಟೆಯು 


೪೩೦. ಬಸವ ವ. ೫೫೫: ಪು. ೨೨೩ 

೪೩೧. ಅದೇ. 

೪೩೨. ದೇವ ದಾ ವ. ೧೩೨: ಪು. ೪೨ 

೪೩೩. ಧರ್ಮಾಮೃತ: ೨.೭೧ 

೪೩೪. ಚನ್ನ ಬ ವ. ೩೯೯: ಪು. ೧೮೨ 

೪೩೫. ಬಸವ. ವ. ೧೧೬೮ ಪು. ೪೮೬ 

೪೩೬. ಅಲ್ಲಮ ವ ಚಂ ೧೧೨೦: ಪು. ೨೪೬ 
ಈ ಮಾತು ಪಂಪನ "ಕನಕನ ಬೇಳ್ಳೆ ಕನಕನಂ ತೆಗುಳ್ಳುದು' ಎಂಬ ಮಾತನ್ನು 
ನೆನಪಿಸುತ್ತದೆ. ಇದಕ್ಕೆ ಹಿನ್ನೆಲೆಯಾಗಿ ಪಂಪನು ಒಂದು ಕಥೆಯನ್ನು ಹೇಳುತ್ತಾನೆ. ಆರಣಿಯನ್ನು 
ಹುಡುಕಿಕೊಂಡು ಪಾಂಡವರೆಲ್ಲ ಕಾಡಿಗೆ ಬಂದಿರುವಾಗ, ಬಾಯಾರಿಕೆಯೆಂದು 
ಧರ್ಮರಾಯನನ್ನುಳಿದು ಮಿಕ್ಕ ನಾಲ್ವರೂ ನೀರನ್ನು ಹುಡುಕಿಕೊಂಡು ಬಂದು ತಮ್ಮನ್ನು ಎಚ್ಚರಿಸಿದ 
ಅಶರೀರವಾಣಿಯನ್ನು ಉಲ್ಲಂಘಿಸಿ ಸರೋವರವೊಂದರ ನೀರನ್ನು ಕುಡಿದು ಸತ್ತು ಬಿದ್ದಿರುತ್ತಾರೆ. ಆ 
ಹೊತ್ತಿಗೆ ದುರ್ಯೋಧನನ ಪುರೋಹಿತನಾದ ಕನಕಸ್ವಾಮಿಯೆಂಬುವನು “ಕೀರ್ತಿಗೆ' ಎಂಬ 
ಉಗ್ರದೇವತೆಯೊಂದನ್ನು ಆಹ್ವಾನಿಸಿ ಪಾಂಡವರೆಲ್ಲಿದ್ದರೂ ಅವರನ್ನು ಕೊಲ್ಲಲು ಆಜ್ಞಾಪಿ 
ಕಳುಹಿಸುತ್ತಾನೆ. ಆ "ಜೀವತೆಯು ಪಾಂಡವರನ್ನರಸುತ್ತ ಬಂದು ಎಲ್ಲೂ ಕಾಣದೆ. ಕೊನಗೆ 
ಸರೋವರದ ಬಳಿ ಬಂದಾಗ ಅವರನ್ನು ಕಂಡು ಕೊಲ್ಲಲುದ್ಯುಕ್ತವಾಗುತ್ತದೆ. ಆಗ ಅವರನ್ನು 
ಸಾಯುವಂತೆ ಮಾಡಿದ ದೈವವು ಮುಂದೆ ಬದು “ಇವರನ್ನಾಗಲೇ ಕೊಂದಿರುವ ನನಗಿಂತ ನೀನು 
ಹೆಚ್ಚು ಪರಾಕ್ರಮಶಾಲಿಯೇ?' ಎಂದು ಹೇಳಿದುದಲ್ಲದೆ, "ನೀನೆ ಜಾತಿ ದೈವವಪ್ಪೊಡೆ ಎನ್ನೆಂಜಲನೆಂತು 
ತಿಂಬೆ?' ಎಂದು ಪ್ರಶ್ನಿಸುತ್ತದೆ. ಅದಕ್ಕೆ ಕೀರ್ತಿಗೆ ಹೀಗೆಂದಿತು: "ಪಾಂಡವರು ಈ ಮೊದಲೇ ನಿನ್ನ 
ವಶವಾಗಿದ್ದಾರೆ. ಆದರಿಂದ ನನಗವರು ತಪ್ಪಿದರು; ಇನ್ನಾರನ್ನು ತಿನ್ನು ಎಂದು ನೀನು ಹೇಳುವೆಯೋ 
ಅವರನ್ನೇ ತಿನ್ನುತ್ತೇನ' ಎಂದು ಸಲಹೆಯನ್ನು ಯಾಚಿಸಿತು. '"ನಿನ್ನನಾವನೋರ್ವನಕಾರಣಂ 
ಪುಟ್ಟಿಸಿದನಾತನನೆ ತಿನ್ನು' ಎಂದು ಹೇಳಿದುದನ್ನು ಕೇಳಿ ಕೀರ್ತಿಗೆಯು ಕನಕಸ್ವಾಮಿಯನ್ನೇ ತಿಂದಳು; 
ಅಂದಿನಿಂದ "ಕನಕನ ಬೇಕ್ವೆ ತಗುಳ್ಳದು ಕನಕನನ್‌' ಎ೦ಬ ಮಾತು ಪ್ರಚಾರಕ್ಕೆ ಬಂದಿತು. (ಪಂಪ ಭಾ: 
೮.೪೨-೪೪). ಪ್ರಾಯಶಃ ಪಂಪನು ತನ್ನ ಕಾಲದ ಜನರಲ್ಲಿ ರೂಢಿಯಲ್ಲಿದ್ದ ಕತೆಯನ್ನೇ ತನ್ನ 
ಕಾವ್ಯದಲ್ಲಿ ಅಳವಡಿಸಿದ್ದಾನೆ. ಹೀಗಾಗಿ “ತಾನಿಟ್ಟ ಬೇತಾಳ ತನ್ನ ತಿಂದಿತೆ೦ಬಂತೆ' ಎಂಬ ಗಾದೆಯು ಈ 
ಕತೆಯನ್ನೇ ಸೂಚಿಸುತ್ತದೆನ್ನಬಹುದು. 

೪೩೭. ಧರ್ಮಾಮೃತ: ೬.೩೮ 


೧೨೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಉಟ್ಟು ಕಳಚಿದ ಬಟ್ಟೆಗಳನ್ನು ಬೇರೊಬ್ಬನು ಉಟ್ಟರೆ, ಭೂತವು ಹಾಗೆ ವಸ್ತವನ್ನುಟ್ಟವನನ್ನೇ 
ಹಿಡಿಯುತ್ತದೆಂದು ಜನರು ನಂಜಿದ್ದರು.* ಕ ಬ್ರಹ್ಮರಾಕ್ಷಸವು ಸಾಧಾರಣವಾಗಿ ತಲದ “ಮರದಲ್ಲಿ 
ವಾಸಿಸುತ್ತದೆಂದು ಆಗಿನ ನಂಬಿಕೆ ಪಿಶಾಚಿಗಳು ಮಾಡಿದ ಅಡಿಗೆಯನ್ನು ಊಟ 
ಮಾಡಿದವನ ನಡವಳಿಕೆಯು ವಿಚಿತ್ರವಾಗಿರುತ್ತದೆಂದು ನಂಬುತ್ತಿದ್ದರು.**್‌ ಯಾವನಾದ 
ರೊಬ್ಬನನ್ನು ಪಿಶಾಚಿಯು ಬಂದು ಆವರಿಸಿರುವಾಗ ಮಂತ್ರವಾದಿಯು ಆ ಪಿಶಾಚಿಯನ್ನು 
ಮಾತನಾಡಿಸಬಲ್ಲವನಾಗಿದ್ದ**? ಇಂಥವನು ಯಂತ್ರವನ್ನು ಕಟ್ಟುತ್ತಿದ್ದುದರಿಂದ ಅವನನ್ನು 
"ಯಾಂತ್ರಿಕ'ನೆಂದೂ ಕರೆಯುತ್ತಿದ್ದರು. ಈ 6“ಯಾಂತ್ರಿಕಕ ಯಂತ್ರ-ತಂತ್ರಸಂಬಂಧದಿಂದ 
ಪಿಶಾಚಗಸ್ತನ ಪಿಶಾಚಿಯು ಪಲಾಯನ'ವಾಗುತ್ತದೆಂದು ಜನರ ವಿಶ್ವಾಸವಾಗಿತ್ತು*೨ ಸ್ತೀ 
ಮಾಂತ್ರಿಕಳನ್ನು “ಮಾಟಗಾತಿ” ಎಂದು ಕರೆಯುತ್ತಿದ್ದರು; ಜನರು ತಮಗೆ ಯಾವುದಾದರೂ 
ರೋಗ ಬಂದಾಗ ಭಯದಿಂದ ಮಾಟಗಾತಿಯಲ್ಲಿಗೆ ಓಡಿಹೋಗಿ ಶಾಂತಿಕರ್ಮಗಳಿಂದ ಅಂಥ 
ಗ್ರಹಗಳಿಗೆ ತೃಪ್ತಿಯನ್ನುಂಟು ಮಾಡಲು ಆಹಾರವನ್ನು ಸಮರ್ಪಿಸುತ್ತಿದ್ದರು.*** ಹೀಗೆ 
ಪಿಶಾಚಿಗಳಿಗೆ "ನೀಡಿದ ಅನ್ನವು ಶಿವಭಕ್ತನಿಗೆ ನಿಷಿದ್ಧವಾದ ಏಳು ಬಗೆಯ ಆಹಾರಗಳಲ್ಲಿ 
ಒಂದೆಂದು ವಚನಕಾರರು ಹೇಳುತ್ತಾರೆ" ಬೆಂತರವೆಂಬುದು ಹೂತಿಟ್ಟ ಹಣವನ್ನು 
ಕಾಯುತ್ತದೆಂದು ಜನರ ನಂಬಿಕೆ" ಇಂತಹ ದುಷ್ಟಶಕ್ತಿಗಳಿಂದ ಪಾರಾಗಲು, ರಕ್ಷಣೆ 
ಪಡೆಯಲು ಜನರು "ಕವಚ' (ತಾಯಿತ)'ಗಳನ್ನು ಕಟ್ಟಿಕೊಳ್ಳುತ್ತಿದ್ದರು.** 


ಭೂಮಿ, ಚಂದ್ರಮತ್ತಿತರ ಲೋಕಗಳು 


ಭೂಮಿಯ ನೀರಿನಲ್ಲಿ ತೇಲುತ್ತಿರುವುದೆಂದು ಕೆಲವು ಭಾವಿಸಿದ್ದರು ಎಂಬುದು ವಚನಗಳಲ್ಲಿ 
ಉಕ್ತವಾಗಿದೆ."* ನೀರಿನಲ್ಲಿ ಭೂಮಿಯು ತೇಲುತ್ತಿದ್ದರೂ ಅದಿನ್ನೂ ಕರಗಿ ಹೋಗದಿರುವುದರ 
ಬಗ್ಗೆ ಜೇಡರ ದಾಸಿಮಯ್ಯನು ವಿಸ್ಮಯವನ್ನು ವ್ಯಕ್ತಪಡಿಸುತ್ತಾನೆ.* ಇದಲ್ಲದೆ ಭೂಮಿಯನ್ನು 
ಹಾವು (ಆದಿಶೇಷ) ಹೊತ್ತಿರುವುದೆಂದು ಕೆಲವರೂ, ಆಮೆಯು ಹೊತುಕೊಂಡಿರುವುದೆಂದು 
ಮತ್ತೆ ಕೆಲವರೂ, ಆನೆಗಳು ಹೊತ್ತುಕೊಂಡಿವೆಯೆಂದು ಇನ್ನೂ ಕೆಲವರು ಭಾವಿಸಿದ್ದರು. ಈ 


ಭೂಮಿಯಲ್ಲಿ ವಾಸಿಸುವ ಜೀವಜಾತಿಗಳ ಸಂಖ್ಯೆ (5060105) ಎಂಭತ್ತು ನಾಲ್ಕು ಲಕ್ಷವೆಂಬ 
ನಂಬಿಕೆ ಹಲವಾರು ವಚನಗಳಲ್ಲಿ ವ್ಯಕ್ತವಾಗಿದೆ.” 


೪೩೮. ಬಸವ ವ. ೯೧೦: ಪು. ೩೭೩ 

೪೩೯. ಬಸವ ವ ೧೧೫೦: ಪು. ೪೮೧ 

೪೪೦. ಪಂಚತಂತ್ರ: ಪು. ೧೪೭ 

೪೪೧. ಬಸವ ವ. ೧೩೨: ಪು. ೬೦ 

೪೪೨. ಚನ್ನಬ ವ. ೪೧: ಪು. ೧೯ 

೪೪೩. ವಚನಶಾ ಸಾ ೧: ಪು. ೨೯೨ ( ಮಡಿವಾಳ ಮಾಚಯ್ಯ) 
೪೪೪. ಬಸವ ವ. ೧೧೩೦: ಪು. ೪೭೪ 

೪೪೫. ಬಸವ ವ. ೯೯: ಪು. ೪೮ 

೪೪೬. ಬಸವ ವ. ೧೦೩೧: ಪು. ೪೨೮ 

೪೪೭. ಶಿವಶ ವ: ಪು. ೨೯೪ ( ಮೋಳಿಗೆ ಮಹಾದೇವಿ, ೪) 
೪೪೮. ದೇವರ ದಾ ವ. ೪: ಪು. ೨ 

೪೪೯. ದೇವ ದಾ ವ. ೫: ಪು. ೨ 

೪೫೦. ಅಕ್ಕನ ವ. ೧೮: ೧೫: ಬಸವ ವ . ೪೩೦: ಪು. ೧೬೯ 


ಸಾಮಾಜಿಕ ವ್ಯವಸ್ಥೆ / ೧೨೫ 


ಚಂದ್ರನಲ್ಲಿ ಕಾಣುವ ಕಲೆಯನ್ನು ಜಿಂಕೆಯೆಂದು ಕೆಲವರು ನಂಬಿದ್ದರು.** ಚಂದ್ರನನ್ನು 
ಕಂಡು ಸಮುದ್ರವು ಉಕ್ಕುವುದೆಂದೂ ತಿಳಿದಿದ್ದರು." (ಇದು ವೈಜ್ಞಾನಿಕವಾಗಿಯೂ ಸತ್ಯ) 
ಸೂರ್ಯ-ಚೆಂದರನ್ನು ಗಹಣಕಾಲದಲ್ಲಿ ರಾಹುವು ನುಂಗುವನೆ೦ಂಬ ನಂಬಿಕೆಯು ಆಗಲೂ ಇತ್ತು 
ಆದರೆ ಇದನ್ನು ಬಹಶಿವನು ಹಾಸ್ಯ ಮಾಡುವ ರೀತಿ ಸ್ವಾರಸ್ಯಕರವಾಗಿದೆ; ಸೂರ್ಯನ 
ವಿಮಾನಕ್ಕೆ ರಾಹುವಿನ ಮಾನ ಅಡ್ವಬರುತ್ತದೆ. ಆಗ ಸೂರ್ಯನನ್ನು ರಾಹುವೇ ನುಂಗಿತೆಂದು 
ಜನರು ನಂಬುತ್ತಾರೆಂದು ಇವನ ಗೇಲಿ” 


ಭೂಮಿಯಲ್ಲದೆ ಅತಳ, ವಿತಳ, ಸುತಳ, ರಸಾತಳ, ತಳಾತಳ, ಪಾತಾಳಗಳೆಂಬ ಲೋಕಗಳು 
ಭೂಮಿಯ ಕೆಳಗೂ, ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, 
ಸತ್ಯಲೋಕಗಳು, ಭೂಮಿಯಿಂದ ಮೇಲೂ ಇವೆಯೆಂಬುದು ಜನರ ಭಾವನೆಯಾಗಿತ್ತು" 
ಮೇಲುಲೋಕಗಳಲ್ಲಿ ವಾಸಿಸುವರು ಸುರರು, ಕಿನ್ನರರು, ಕಿ೦ಪುರುಷರು ಮುಂತಾದವರೆಂದು 
ಆಗಿನ ನಂಬಿಕೆ ನರಕದ ಕಲ್ಪನೆ ಮತ್ತು ಅದರ ಬಗ್ಗೆ ಭಯ-ಇವು ಜನರಲ್ಲಿ ಆಳವಾಗಿ 
ಬೇರೂರಿತ್ತು ಆದಯ್ಯನ ವಚನವೊಂದರಲ್ಲಿ "ಎವಿದ ನರಕಗಳ ವಿಸ್ತಾರವನ್ನು ಈ ರೀತಿ ಹೇಳಿದೆ; 
“ಘೋರ ಘೋರವಪ್ಪ ಮುಖ್ಯ ನರಕ ಒಂದು ಕೋಟಿ. ಅದರ ಕೆಳಗಣ ಪ್ರಧಾನ ನರಕ 
ಹದಿನೈದು ಕೋಟಿ. ಅದರ ಕೆಳಗಣ ನಾಯಕ ನರಕ ಇಪ್ಪತ್ತೆಂಟು ಕೋಟಿ. ಅದರ ಕೆಳಗಣ 
ಪರಿವಾರ ನರಕ ಅನಂತಕೋಟಿ. ಇದರೊಳಗಣ ಕುಂಭಿಯ 'ಹಾತಕ ನರಕ ನಾಲ್ವತ್ತೆಂಟು ಸ ಸಾವಿರ 
ಗಾವುದ ವಿಸ್ತೀರ್ಣ, ವೈತರಣಿ ಎಂಬತ್ತಾರು ಗಾವುದ. ಕಟ್ಟಕಡೆ ಎಕ್ಕಲ ನರಕಕ್ಕೆ ಎಂದು 
ಪರಿಹಾರವಿಲ್ಲ. ಹೊಕ್ಕವರು ಹೊರವಡಲಿಲ್ಲದ ನಿತ್ಯನರಕ”*” ಹೀಗೆ ಇಲ್ಲಿ ಮುಖ್ಯ ನರಕ, ಎಕ್ಕಲ 
ನರಕ ಮತ್ತು ನಿತ್ಯ ನರಕಗಳೆಂಬ ಪ್ರಭೇದಗಳನ್ನಿಲ್ಲಿ ಸೂಚಿಸಲಾಗಿದೆ. ಈ ನರಕಗಳಿಗೆ 
ಹೋಗುವಾಗ ಅಡ್ಡಲಾಗುವ ನದಿಯೇ ವೈತರಣಿ; ಈ ನದಿಯು ರಕ್ತ-ಮಾಂಸ-ಮೂಳೆ- 
ಮಜ್ಜೆಗಳಿಂದ ಕೂಡಿ ಹರಿಯುತ್ತದೆಂದು ಸಹತ ಪುರಾಣವು ಹೇಳುತ್ತದೆ. ನರಕದಲ್ಲಿ ಪಾಪಿಗಳಿಗೆ 
ಶಿಕ್ಷೆ ವಿಧಿಸುವ ರೀತಿಯನ್ನು ನಯಸೇನನು ವಿಸ್ತಾರವಾಗಿ ವರ್ಣಿಸುತ್ತಾನೆ: 


ಆತರ ನಂಬಿಕೆಗಳು 


ಕೆಲವು ವೇಳೆ ಕಾವ್ಯಗಳಲ್ಲಿ ಸಾಂಪ್ರದಾಯಿಕವಾದ ವರ್ಣನೆ, ಕವಿ ಸಮಯ ಮತ್ತಿತರ 
ಕಲ್ಪನೆಗಳು ಜನಜನಿತವಾಗಿ ಅವನ್ನು ನಿಜವೆಂದೇ ಜನರು ಭ್ರಮಿಸುವ ಸಂಭವವುಂಟು. ಒಂದು 


೪೫೧. ಅಲ್ಲಮ ವ ಚಂ. ೨೫: ಪು. ೭ 

೪೫೨. ಬಸವ ವ. ೨೫: ಪು. ೧೩ 

೪೫೩. ಸಮಯ ಪ: ಅನುಬಂಧ-೧: ಪು. ೩೮೦ 

೪೫೪. ಬಸವ ವ. ೧೨೨೪: ಪು. ೫೦೮ 

೪೫೫. ಬಸವ ವ. ೪೯೫: ಪು. ೧೯೪ 

೪೫೬. ಆದಯ್ಯ ವ. ೩೪:ಪು. ೧೯ 

೪೫೭. ಧರ್ಮಾಮೃತ: ೩.೬೯ ರಿಂದ ಮುಂದೆ. "ಸಿದ್ಧರಾಮ ಚಾರಿತ್ರ'ದಲ್ಲಿನ ಬಿಲ್ಲೇಶ ಬೊಮ್ಮಯ್ಯನ 
ಪ್ರಸಂಗದಲ್ಲಿಯೂ ನರಕದ ವಿಸ್ತಾರವಾದ ವರ್ಣನೆಯನ್ನು ಕಾಣಬಹುದು. 


೧೨೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಉದಾಹರಣೆ ನೀಡುವುದಾದರೆ, ಸರ್ಪದ ಹೆಡೆಯ ಮೇಲೆ ಮಾಣಿಕ್ಯವಿರುತ್ತದೆಂಬ ನಂಬಿಕೆ" 
ಅಥವಾ ಗಂಡಭೇರುಂಡವೆಂಬ ಎರಡು ತಲೆ ಹಾಗೂ ಎರಡು ಕೊಕ್ಕುಗಳುಳ್ಳ ಕಲ್ಪಕ ಪಕ್ಷಿಯು 
ನಿಜವೆಂಬ ನಂಬಿಕೆ" ಅಂತೆಯೇ ಆನೆ-ಸಿಂಹಗಳಲ್ಲಿನ ದ್ವೇಷವನ್ನು ಉತ್ಸೇಕ್ಷಿಸ ಹೇಳುವ "ರೀತಿ, 
ಆನೆಯ ಸ್ಪಪ್ನದಲ್ಲಿ ಸಿಂಹವನ್ನು ಕಂಡರೆ ಯು ವರ ನಂಬಿಕ ಮುತ್ತು ಚಿಪ್ಪಿನಲ್ಲಿ 
ಹುಟ್ಟುತ್ತದೆ; “ಸ್ವಾತಿ ನಕ್ಷತ್ರದಲ್ಲಿ ಬಿದ್ದ ಮಳೆಯ ಮೊದಲ ಹನಿ ಸಮುದ್ರತಳದಲ್ಲಿರುವ `ಚಿಷ್ಪುಗಳಲ್ಲಿ 
ಬಿದ್ದು ಸೇರಿ "ಮುತ್ತುಗಳಾಗುವುದೆಂಬ ನಂಬಿಕೆಯೂ ಇಂತಹುದೇ.*"ೌಇವಲ್ಲದೆ ಇತರ ಕೆಲ 
ನಂಬಿಕೆಗಳೂ ಇದ್ದವು; ಚೇಳು ಮೊಟ್ಟೆಗಳನ್ನಿಟ್ಟರೆ ಅದು ಸಾಯುವುದೆಂಬುದು ಅಂತಹ ಒಂದು 
ನಂಬಿಕೆ ಕಹಿಯಾದ ಸೋರೆಯ. ಕಾಯಲ್ಲಿ ವಿಭೂತಿಯನ್ನು ತುಂಬಿದರೆ ಅದು ಮೂರು 
ದಿನದಲ್ಲಿ ಸಿಹಿಯಾಗುತ್ತದೆಂದು ನಂಬಿಕೆಯಿತ್ತು. ಕ ಸತ್ತು ಹೋತಿ ಹಿರಿಯರು ಮತ್ತೆ ತಮ್ಮ 
ಮಕ್ಕಳಾಗಿಯೇ ಹುಟ್ಟುತ್ತಾರೆಂದು ಜನರು "ನಂಬಿ, ತಮ್ಮ ಮಕ್ಕಳಿಗೆ ಗತಿಸಿದ ನಂಯರ 
ಹೆಸ ರನ್ನ ಡುತ್ತಿದ್ದರು. ಆ (ಈ ನಂಬಿಕೆ ಈಗಲೂ ಇದೆ). 


ವಚನಕಾರರ ಕಾಣ್ಮೆಯ ಆದರ್ಶ ಸಮಾಜ 


ವಚನಕಾರರು ತಾವು ಕಲ್ಲಿಸಿಕೊಂಡಿದ್ದ ಆದರ್ಶ ಸಮಾಜದ ಬಗ್ಗೆ ಸ್ಪಷ್ಟವಾದ ಅರಿವನ್ನು 
ಪಡೆದಿದ್ದರು; ಅದರ ನಾನಾಅಂಶಗಳ ಬಗ್ಗೆ ಅವರು ಕೂಲಂಕಷವಾಗಿ ಆಲೋಚಿಸಿದ್ದರು. 
ಸಮಾಜದಲ್ಲಿ ಜನಿಸಿರುವ ಜೀವಿಸಿರುವ ಎಲ್ಲರೂ ಮೂಲತಃ ಸಮಾನರೆಂದು ಅವರು 
ಭಾವಿಸಿಕೊಂಡಿದ್ದ ಕಾರಣದಿಂದಲೇ ಆಗಿನ ಕಾಲದಲ್ಲಿ ರೂಢಮೂಲವಾದ ಜಾತಿಪದ್ಧತಿ ಯನ್ನು 
ಧಿಕ್ಕರಿಸಿ ಎಲ್ಲರಿಗೂ ಸಮಾನಾವಕಾಶವನ್ನೊದಗಿಸಬಲ್ಲ ಜಾತಿವಿಹೀನವಾದ ವೀರಶೈವ ಸಮಾಜ 
ರಚನೆಗೆ ತೊಡಗಿದರು. ಅವರದು ಮಿತವಾದ ಕ್ಷೇತ್ರದಲ್ಲಿ ಸುಧಾರಣೆಯ ಕಾರ್ಯ. ಅವರ 
ಗಮನವೆಲ್ಲ ವೀರಶೈವ ವಲಯದಲ್ಲಿ ಬಂದವರಲ್ಲಿ ಎಂತಹ ಮನೋಭಾವ, 
ಆಚರಣೆಗಳಿರಬೇಕೆಂಬುದರ ಬಗ್ಗೆಯೇ ಹೊರತು ಇದರಿಂದ ದೂರವಿರುವವರ ಬಗ್ಗೆಯಲ್ಲ. ಈ 
ವಿಚಾರದ ಚರ್ಚೆಯು ಈ ಅಧ್ಯಾಯದ ಮೊದಲ ಭಾಗದಲ್ಲಿಯೇ ನಡೆದಿದೆ. ಹಾಗಯೇ ಸ್ತ್ರೀ 
ಪುರುಷರ ನಡುವಣ ವ್ಯತ್ಯಾಸ ವೂ ಕೇವಲ ಬಾಹ್ಯಸ್ಥ ಸ್ವರೂಪಕ್ಕೆ ಸಂಬಂಧಪಟ್ಟುದೇ ಹೊರತು 
ಆಂತರಿಕ ಶಕ್ತಿಯಲ್ಲಿ ಘೂ. ಭಿನ್ನತೆಯೂ ಇಲ್ಲವೆಂದು ಸಾರಿದರು. “ಮೊಲೆಮುಡಿ ಬಂದರೆ 
ಹೆಣ್ಣೆಂಬರು, "ಗಡ್ಡಮೀಸೆ ಬಂದರೆ 1೫೦06 "ನಡುವೆ ಸುಳಿವಾತ್ಮನು ಗ೦ಡು ಅಲ್ಲ, ಹೆಣ್ಣೂ 
ಅಲ್ಲ ಎಂಬ ಜೇಡರ ದಾಸಿಮಯ್ಯನ ಮಾತನ್ನು ಎಲ್ಲ ವಚನಕಾರರ ಅಭಿಪ್ರಾಯವೆಂಬಂತೆ. 


೪೫೮. ಬಸವ ವ. ೭೪೫:ಪು. ೨೯೮ 

೪೫೯. ಬಸವ ವ. ೧೦೭೫: ಪು. ೪೪೭ 

೪೬೦. ಬಸವ ವ. ೧೧೬೪: ಪು. ೨೫೫ 

೪೬೧. ಬಸವ ವ.೮೦೯: ಪು. ೩೨೯ 

೪೬೨. ಬಸವ ವ. ೬೬೪: ಪು. ೨೬೫ 
ಚೇಳು ಬಸುರಾದಾಗ ಮರಿಗಳು ಚೇಳಿನ ಮೊಟ್ಟೆಯನ್ನು ಸೀಳಿ ಜನಿಸುತ್ತವೆ; ಆಗ ಆ ಜೇಳು 
ಸಾಯುವ ಸಂಭವವುಂಟು. ಆದರೆ ಹಲವು ವೇಳೆ ಬದುಕುವುದೂ ಉಂಟು. ಹೆಣ್ಣು ಚೇಳಿನ ಜೊತೆ 
ಗಂಡು ಚೇಳು ಕೂಡಿದಾಗ ಗಂಡು ಸಾಯುತ್ತದೆ. 

೪೬೩. ಬಸವ ವ. ೭೩: ಹು. ೩೫ 

೪೬೪. ಗಣಭಾ ರಮಾ: ಪು. ೧೭೮ (ಮಡಿವಾಳ ಮಾಚಯ್ಯ) 

೪೬೫. ದೇ.ದಾ.ವ(ಹ) ೧೩೩: ಪು. ೮೦ 


ಸಾಮಾಜಿಕ ವ್ಯವಸ್ಥೆ / ೧೨೬೭ 


ವೀರಶೈವ ಸುಧಾರಕರ ಪ್ರಣಾಳಿಕೆಯ (€ಿ1೩1110610) ಒಂದಂಶವೆಂಬಂತೆ ಭಾವಿಸಬಹುದು. 
ಶಿವನನ್ನು ನಂಬಿದ ಭಕ್ತರೆಲ್ಲ ಒಂದು ಗುಂಪು ಅವರಲ್ಲಿ ಯಾವ ಬಗೆಯ ತಾರತಮ್ಯವೂ 
ಇರಬಾರದೆಂಬುದು ಅವರ ಆಶಯವಾಗಿತ್ತು `ವಿಪ್ರಮೊದಲು ಅಂತ್ಯಜ ಕಡೆಯಾಗಿ 
ಶಿವಭಕ್ತರಾದರೆಲ್ಲನೊಂದೆ ಎಂಬೆ” ಎಂಬುದು ಅವರ ಆದರ್ಶವಾಗಿತ್ತು. ಎಂದರೆ ವೀರಶೈವ 
ಸಮಾಜವು ವಚನಕಾರರ ಆದರ್ಶದ ಸ್ವರೂಪವನ್ನು ಪಡೆಯಬೇಕಾದರೆ ಆ ವಲಯಕ್ಕೆ ಸೇರಿದ 
ಎಲ್ಲರೂ ತಮ್ಮ ಸಾಮಾಜಿಕ ನಡವಳಿಕೆಯಲ್ಲಿ ಕೆಲವು ನಿಯಮಗಳನ್ನು ಅನುಸರಿಸಿದರೆ ಮಾತ್ರವೇ 
ಸಾಧ್ಯವೆಂದು ಅವರು ಕೆಲವು ಸಾಮಾಜಿಕ ನಿಬಂಧನೆಗಳನ್ನು ಒಳಗೊಂಡ ನೀತಿಸಂಹಿತೆಯನ್ನು 
ರೂಪಿಸಿದರು. ಇದನ್ನೇ 'ಆಚಾರ' ಎಂದವರು ಕರೆದುದು. 


ಆಚಾರಗಳು 


ಚನ್ನಬಸವಣ್ಣನು 'ಆಚಾರ'ವೆಂಬುದನ್ನು ಈ ರೀತಿ ವಿವರಿಸಿದ್ದಾನೆ. “ಕ್ರಿಯೆಯೆ ಜ್ಞಾನ. ಆ 
ಜ್ಞಾನವೇ ಕ್ರಿಯೆ. ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆಯೆಂದರೆ ತಿಳಿದಂತೆ ಮಾಡುವುದು. 
ಪರಸ್ತ್ರೀಯ ಭೋಗಿಸಬಾರದೆಂಬುದೆ ಜ್ಞಾನ; ಅದಳಂತೆ ಆಚರಿಸುವುದೆ ಕ್ರಿಯೆ” ಹೀಗೆ 
ಪ್ರಜ್ಞಾಪೂರ್ವಕವಾಗಿ ಉಪಾದೇಯವಾದ ಅಂಶಗಳನ್ನು ನಡವಳಿಕೆಯಲ್ಲಿ ಅಳವಡಿಸಿಕೊಂಡು 
ಆಚರಿಸಿ, ನಿಷಿದ್ದವಾದವುಗಳನ್ನು ಮಾಡದಿರುವುದೇ ಆಚಾರವೆಂದು ಕರೆಯಬಹುದು. ಇದರಲ್ಲಿ 
ಎರಡು ಬಗೆಯೆಂಬುದನ್ನು ಗುರುತಿಸಬಹುದು; ಒಂದು, ಆಚರಿಸಬೇಕಾದ ಕ್ರಿಯೆಗಳು; ಎರಡು, 
ವರ್ಜಿಸಬೇಕಾದ ವಿಷಯಗಳು. ಇವುಗಳು ಅಸಂಖ್ಯಾತವಾದವು. 


ಶಿವಭಕ್ತರಾದವರೆಲ್ಲ ಒ೦ದೆಂಬುದನ್ನು ಸೂಚಿಸಲು ಲಾಂಛನವು ತುಂಬ ಸಹಾಯಕ 
ವಾಯಿತು. ವೀರಶೈವರ ಐಕ್ಕಕ್ಕೆ ಸಹಕಾರಿಯಾಯಿತು. ಹೀಗಾಗಿ ಲಿಂಗಧಾರಣೆ ಹಾಗೂ ವಿಭೂತಿ 
ಲೇಪನಗಳು ಈ ರೀತಿ ವೀರಶೈವರ ಬಾಹ್ಯ ಗುರುತುಗಳಾದವು. ಆದ್ದರಿಂದ ವೀರಶೈವ ಶರಣರು 
ಇವುಗಳನ್ನಲ್ಲದೆ ಇತರ ಗುರುತುಗಳನ್ನು ಧರಿಸಬಾರದೆಂದು ನಿಷೇಧಿಸಿದರು. ಪ್ರಾಯಶಃ ಆಗ 
ವೀರಶೈವಕ್ಕೆ ಮತಾಂತರಗೊಂಡ ಹಲವರು ಮತಾಂತರಪೂರ್ವದ ಹಲವು ಆಚಾರಗಳನ್ನು 
ಮುಂದುವರೆಸುತ್ತಿದ್ದಿರಬೇಕು. ಅವುಗಳಲ್ಲಿ ಹಣೆಗೆ ಧರಿಸುವ ಗುರುತೂ ಸೇರಿದ್ದಿತು. ಇಂತಹವರು 
ಗೋಪಿ, ಸಾದು, ಕಸ್ತೂರಿ, ಚಂದನ ಮುಂತಾದುವನ್ನು ಹಣೆಯಲ್ಲಿ ಧರಿಸುತ್ತಿದ್ದಂತೆ ಕಾಣುತ್ತದೆ. 
ಈ ವಸ್ತುಗಳಿಂದ ನೀಳಬೊಟ್ಟು, ಕಾಗೆವರೆಬೊಟ್ಟು, ಹೂಬೊಟ್ಟು, ಅರ್ಧಚಂದರೇಖೆ, ಅಂಕುಶದ 
ರೇಖೆ ಮೊದಲಾದ ಆಕಾರಗಳನ್ನಿಟ್ಟುಕೊಳುತ್ತಿದ್ದರು. ಚನ್ನಬಸವಣ್ಣನು ಈ ಅನುಸರಣೆಯನ್ನು 
ಖಂಡಿಸಿ ವಿಭೂತಿಧಾರಣೆಯೇ ಅತ್ಯಂತ ಶ್ರೇಷ್ಠವೆಂದೂ, ವೀರಶೈವರು ಅದನ್ನು ಮಾತ್ರವೇ 
ಹಣೆಯಲ್ಲಿ ಧರಿಸಬೇಕೆಂದೂ ವಿಧಿಸುತ್ತಾನೆ." 


೪೬೬. ಬಸವ ವ. ೭೧೦. ಪು. ೨೮೪ 
೪೬೭, ಚನ್ನಬ ವ. ೧೧೧೭. ಪು. ೫೭೩ 
೪೬೮. ಚನ್ನಬ ವ. ೪೦: ಪು. ೧೮೭: ವ. ೨೨೩: ಪು. ೧೦೧ 


೧೨೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಪಂಚಸೂತಕ 


ವಚನಕಾಲದಲ್ಲಿನ ಜನರು. ಅದೂ ಉಚ್ಚಕುಲದವರು, ಧರ್ಮಸೂತ್ರಗಳಲ್ಲಿನ 
ವಿಧಿಗಳಿಗನುಸಾರವಾಗಿ ಕೆಲವು ಸ೦ದರ್ಭಗಳಲ್ಲಿ ಮೈಲಿಗೆಯನ್ನಾಚರಿಸುತ್ತಿದ್ದರು. ಈ ಸೂತಕಗಳು 
(ಮೈಲಿಗೆ) ಮುಖ್ಯವಾಗಿ ಐದು; ಇದನ್ನು “ಪ೦ಂಚಸೂತಕ'ಗಳೆಂಬ ಶಬ್ದದಿಂದ ವ್ಯವಹರಿಸುವುದು 
ವಾಡಿಕೆ. ಅವುಗಳೆಂದರೆ ಜಾತಿ ಸೂತಕ, ಜನನ ಸೂತಕ, ಪ್ರೇತಸೂತಕ, ಉಚ್ಛಿಷ್ಟ ಸೂತಕ, 
ರಜಸ್ಸೂತಕ* ಉಚ್ಚ ವರ್ಣದವರು ಯಾವ ರೀತಿಯಲ್ಲಿ ಕೀಳುಜಾತಿಯವರನ್ನು, 
ಅದರಲ್ಲಿಯೂ ಪಂಚಮರನ್ನು ಮೈಲಿಗೆಯೆಂದು ಮುಟ್ಟದೆ ದೂರವಿರಿಸುತ್ತಿದ್ದರೆಂಬುದನ್ನು 
ಹಿಂದೆಯೇ ನೋಡಿದ್ದೇವೆ. ಈ ರೀತಿಯಲ್ಲಿ ಮಡಿ-ಮೈಲಿಗೆಯೆಂಬ ಭಾವನೆಯನ್ನು ತಳೆಯದೆ, 
ದೀಕ್ಷಾಪೂರ್ವ ಜಾತಿಗೆ. ಗಮನವೀಯದೆ, ಭಕ್ತರಾದುದರಿಂದ ಎಲ್ಲ ವೀರಶೈವರೂ 
ಸಮಾನರೆಂದು ಭಾವಿಸಿ ಹಾಗೆಯೇ ನಡೆಸಿ ಕೊಳ್ಳಬೇಕೆಂದು ವಚನಕಾರರು ವಿಧಿಸಿದರು. ಜನನ 
ಸೂತಕವೆಂದರೆ ಮಗುವೊಂದು ಜನಿಸಿದಾಗ ಸ್ವಲ್ಪ ದಿನಗಳ ಕಾಲ ಮೈಲಿಗೆಯನ್ನು 
ಆಚರಿಸುವುದು. ಶಿಶುವಿನ ಜನನದ ಕಾಲದಲ್ಲಿ ತಂದೆ-ತಾಯಿಗಳಿಬ್ಬರೂ 
ಅಶೌಚವನ್ನಾಚರಿಸಬೇಕೆಂದು ಗೌತಮ, ವಾಸಿಷ್ಠ ಮುಂತಾದ ಧರ್ಮಶಾಸ್ತ್ರಕಾರರು 
ಅಭಿಪ್ರಾಯಪಡುತ್ತಾರೆ." ("ಇದನ್ನು "ಪುರುಡು' ಎಂಬ ಹೆಸರಿನಲ್ಲಿ ಈಗಲೂ 
ಕುಟುಂಬದವರೆಲ್ಲೂ ಆಚರಿಸುತ್ತಾರೆ). ಗರ್ಭಪಾತವಾದಾಗಲೂ ಈ ಅಶೌಚವನ್ನು 
ಆಚರಿಸಬೇಕೆಂದು ಧರ್ಮಶಾಸ್ತಕಾರರ ಅಭಿಮತ." ಇದನ್ನು ವಚನಕಾರರು ಅಲ್ಲಗಳೆದರು. 
ಪ್ರೇತಸೂತಕವೆಂದರೆ ಸಾವಿನ ಸಂದರ್ಭದಲ್ಲಿ ಸತ್ತವನ ಹತ್ತಿರದ ಬಂಧುಗಳು ಆಚರಿಸಬೇಕಾದ 
ಮೈಲಿಗೆ. ಸತ್ತ ಹತ್ತುದಿನಗಳವರೆಗೂ ಈ ಮೈಲಿಗೆಯನ್ನು ಆಚರಿಸಬೇಕಾದ ಪದ್ಧತಿ ಈಗಲೂ 
ಇದೆ. ಉಚ್ಛಿಷ್ಟ ಸೂತಕವೆಂದರೆ ಜಂಗಮರಿಗೆ ಅರ್ಪಿಸಿ ಮಿಕ್ಕುದ್ದನ್ನು ಎಂಜಲೆಂದು 
ಭಾವಿಸುವುದು. ವೀರಶೈವ ಭಕ್ತನಾದವನು ಜಂಗಮಕ್ಕೆ ಅರ್ಪಿಸಿ ಉಳಿದುದನ್ನು ತಾನು 
ಭುಂಜಿಸಬೇಕೆಂದು ವಚನಕಾರರು ನಿಯಮಿಸುತ್ತಾರೆ. ವೈದಿಕರಲ್ಲಿ ಎಂಜಲು ಉಪನಯನವಾದ 
ನಂತರ ನಿಷಿದ್ದವಾದುದು. ಆದ್ದರಿಂದಲೇ ಅಂತಹ ಕಠಿನ ನಿಯಮಕ್ಕೆ ಒಳಗಾಗುವ 
ಸಂದರ್ಭದಲ್ಲಿ, ಎಂದರೆ ಉಪನಯನ ಕಾಲದಲ್ಲಿ, ಒಂದೇ ಎಲೆಯಲ್ಲಿ ತಾಯಿ-ವಟುವಿಬ್ಬರೂ 
ಊಟ ಮಾಡುತ್ತಾರೆ. ವಟುವು ಎಂಜಲು ತಿನ್ನುವ ಕೊನೆಯ ಬಾರಿ ಅದು. ವಚನಕಾರರ 
ಅಭಿಪ್ರಾಯದಲ್ಲಿ ಜಂಗಮಕ್ಕೆ "ಒಕ್ಕುಮಿಕ್ಕುದು' ಸಾಮಾನ್ಯವಾದ ಎ೦ಜಲಲ್ಲ, ಪ್ರಸಾದ." 
“ತನುಭಾವ ಎಂಜಲಾದಡೇನು? ಪ್ರಸಾದವ ಎಂಜಲೆಂತೆನಬಹುದೆ?* . "ಎಂಜಲುಂಟೆ 
ಪ್ರಸಾದವಿದ್ದೆಡೆಯಲ್ಲಿ?** ಎಂದು ಪ್ರಶ್ನಿಸಿದರು; "ಬಾಯ ಸೂತಕ ಹೋಯಿತ್ತು ನಿಮ್ಮ ಒಕ್ಕುದ 
ಕೊಂಡೆನಾಗಿ್‌ ಎಂದು ಅದರ ಶ್ರೇಷ್ಠತೆಯನ್ನು ಸಾರಿದರು, ಹೊಗಳಿದರು. ರಜಸ್ಸೂತಕ 


೪೬೯. ಚನ್ನಬ ಪ. ೩೮೧: ಪು. ೧೭೫: ವ. ೧೩೦: ಪು. ೫೮ 


೪೭೦. S.C.Banerji: Dharmasutras-A Study in their origin and development, 7.೮೭. 
೪೭೧. ಅದೇ. 

೪೭೨. ಬಸವ ವ. ೨೬೫. ಪು. ೧೦೯; ವ. ೩೩೫: ಪು. ೧೪೦: ಚನ್ನಬ. ೮೦೧; ಪು. ೩೮೧ ಇತ್ಯಾದಿ. 
೪೭೩, ಚನ್ನಬ ವ. ೬೦: ಪು. ೨೮೭ 

೪೭೪. ಬಸವ ವ. ೭೬೯: ಪು. ೩೧೪ 

೪೭೫. ಬಸವ ವ. ೭೮೦: ಪು. ೩೧೪ 


ಸಾಮಾಜಿಕ ವ್ಯವಸ್ಥೆ | ೧೨೯ 


ಎಂದರೆ ಬಹಿಷ್ಠೆಯಾದ ಹೆಣ್ಣನ್ನು ಮೈಲಿಗೆಯೆಂದು ಭಾವಿಸಿ ಮುಟ್ಟಿಕೊಳ್ಳದೆ ದೂರವಿರಿಸುವುದು. 
ಚಂಡಾಲನನ್ನು ಮುಟ್ಟಿದರೆ, ಬಹಿಷ್ಠೆಯಾದವಳನ್ನು ಸ್ಪರ್ಶಿಸಿದರೆ, ಬಹಿಷ್ಕತನಾದ ವ್ಯಕ್ತಿ ಬಾಣಂತಿ 
ಹಾಗೂ ಶವವನ್ನು ಮುಟ್ಟಿದವನನ್ನು ಮುಟ್ಟಿದರೂ ಸ್ನಾನ ಮಾಡಿ ಪರಿಶುದ್ಧರಾಗಬೇಕು; 
ಏಕೆಂದರೆ ನೀರು ದೈಹಿಕವಾದ ಮೈಲಿಗೆಯನ್ನು ಹೋಗಲಾಡಿಸುತ್ತದೆ ಎಂದು ಮನುವು 
ಅಭಿಪ್ರಾಯಪಡುತ್ತಾನೆ." ವಚನಕಾರರು ಈ "ಸೂತಕವನ್ನೂ ಅಲ್ಲಗಳೆದರು. ಈ ರೀತಿ 
ವಚನಕಾರರು ಪ೦ಚಸೂತಕಗಳ ಆಚರಣೆಯನ್ನು ನಿಷೇಧಿಸಿದರು ೬ ಹೀಗೆ ಆಚರಿಸುವವನಿಗೆ 
“ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲನ್‌ ಎಂದರು; "ದೇವದೇವನಪ್ಪ ಮಹಾಲಿಂಗನು 
ಲಿಂಗರೂಪದಿಂದ ಅಂಗದಲ್ಲಿ ಧರಿಸಿ ಪರಿಶುದ್ಧವಾದೆವೆಂದು ತಿಳಿಯದೆ ಸೂತಕವನ್ನಾಚರಿಸುವ 
ವ್ರತಗೇಡಿಗಳಳ ಎನಗೆ ತೋಣದಿರಯ್ಯಾಳೆ ಎಂದು ಸೂತಕಾಚರಣೆಯನ್ನು ಖಂಡಿಸಿ, 
ಲಿಂಗಧಾರಣೆಯು ಎಲ್ಲ ಮೈಲಿಗೆಯನ್ನೂ ಹೋಗಲಾಡಿಸುತ್ತದೆ ಎಂದು ಹೇಳಿದರು. ವೀರಶೈವ 
ದೀಕ್ಷೆಯನ್ನು ಪಡೆಯುವುದಕ್ಕೆ ಮುಂಚೆ ವ್ಯಕ್ತಿಯೊಬ್ಬನು ಯಾವ ಜಾತಿಗೇ ಸೇರಿರಲಿ, ಆ ದೀಕ್ಷಾ 
ನಂತರ ಅವನು ಮಿಕ್ಕೆಲ್ಲರಿಗೆ ಸಮಾನವಾಗುತ್ತಾನೆ.ಹಿಂದೆ ಅವನು ತಮ್ಮ ವರ್ಣ ಅಥವಾ 
ಜಾತಿಗಿಂತ ಭಿನ್ನ ಜಾತಿಗೆ ಸೇರಿದ್ದನೆಂಬ ಕಾರಣದಿಂದ ಅವನಲ್ಲಿ ತಾರತಮ್ಯವನ್ನೆಣಿಸಬಾರ 
ದೆಂದು ಶರಣರು ಹೇಳಿದರು. ಇಂಥ ಭಾವನೆಯನ್ನವರು "ಪೂರ್ವ ವರ್ಣಾಶ್ರಮಾದಿ 
ಸೂತಕ'ವೆಂದು ಅವರು, ಅದನ್ನು ಖಂಡಿಸಿದರು. 


ಜನಸಾಮಾನ್ಯರು ನೀತಿ-ನಿಯಮಗಳನ್ನನುಸರಿಸಬೇಕಾದರೆ ಅದರ ಉಲ್ಲಂಘನೆಯು 
ತರಬಹುದಾದ ಇಹಲೋಕದ ಕೆಡುಕಿಗಿಂತಲೂ ಪರಲೋಕದ ಭಯವನ್ನೊಡ್ಡಿದರೆ ಅದು ಹೆಚ್ಚು 
ಪರಿಣಾಮಕಾರಿಯಾಗುತ್ತದೆಂದು ಭಾವಿಸಿಯೋ ಏನೋ ವಚನಕಾರರು ತಾವು ಹೇಳಿದ ವಿಧಿ- 
ನಿಷೇಧಗಳನ್ನೆಲ್ಲ ಧಾರ್ಮಿಕ ಚೌಕಟ್ಟಿನಲ್ಲಿ ಸೇರಿಸಿದರು. ಕೆಲವರು ವಚನಕಾರರು ಶ್ರೇಷ್ಠ ಶರಣರು 
ಪಡೆದಿದ್ದ ಗುಣಗಳನ್ನೂ ಆಚರಿಸುವ ಆಚರಣೆಗಳನ್ನೂ ಪಟ್ಟಿ ಮಾಡಿ ಅವುಗಳನ್ನು 
ಅನುಕರಣೀಯವಂದು ಹೇಳಿದರು: `ನಮ್ಮ ಬಸವಣ್ಣನು ಜಗದ್ಧಿತಾರ್ಥವಾಗಿ ಮರ್ತ್ಯಕ್ಕೆ ಬಂದು 
ವೀರಶೈವ ಮಾರ್ಗವನ್ನರಿಪುವುದಕ್ಕೆ ಬಾವನ್ನ ವಿವರವನ್ನೊಳಕೊಂಡು ಚರಿಸಿದೆನು*ಲ್‌ ಎಂ 
ಹೇಳಿ "ಮಹಾದೇವಿಯಕ್ಕನು ಬಸವಣ್ಣನ ಗುಣಗಳನ್ನು ಪಟ್ಟಿ ಮಾಡುತ್ತಾಳೆ. ಬಸವಣ್ಣನ ಎ 
ಗುಣಗಳನ್ನು ಕೆಲವು ಮಾಹೇಶ್ವರನು' ಕೆಲವು ಮಾಹೇಶ್ವರನು ಎತ್ತು "ಹೋಗುವ “ಪ್ರಸಂಗವು 
'ಬಸವರಾಜದೇವರ ರಗಳೆ' ಯಲ್ಲಿ ಚಿತ್ರಿತವಾಗಿದೆ. ಚನ್ನಬಸ ಸವಣ್ಣನು' ತನ್ನ ವಚನವೊಂದರಲ್ಲಿ 


೪೭೬, K.V.Rangaswami Ayyangar: Aspects of the Political and Social System 
of Manusmriti, 7.೮೫ 

೪೭೭. ವಚನ ಶಾ ಸಾ ೧: ಹು. ೩೦೪ 

೪೭೮. ಚನ್ನಬ ವ. ೧೩೦: ಪು. ೫೮ 

೪೭೯. ಚನ್ನಬ ವ. ೨೧೭. ಪು. ೯೮ 

೪೮೦. ಬಸವ ವ. ೧೦೪೧: ಪು. ೪೩೪ 

೪೮೧. ಅಕ್ಕನ ವ. ೨೦೮. ಪು. ೮೩ (ಇಲ್ಲಿ ಅಕ್ಕನು ಪಟ್ಟಿ ಮಾಡುವ ಬಸವಣ್ಣನ ಗುಣಗಳ ಸಂಖ್ಯೆ 
ಐವತ್ತೆರಡಾಗುವುದಿಲ್ಲ). 

೪೮೨. ಬಸವ ರಗಳೆ: ಪು. ೫೦-೧ 


೧೩೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬಸವಣ್ಣನ ವಿಶಿಷ್ಟವಾದ ಗುಣಗಳು ಅರವತ್ತನಾಲ್ಕು ಎಂದು ಹೇಳುತ್ತಾನೆ ಇಲ್ಲಿ ಹೇಳುವ 
ಅರವತ್ತುನಾಲ್ಕು ಶೀಲಗಳು, ಐವತ್ತು ತೆರದ ಆಚಾರಗಳು, ಐವತ್ತೆರಡು ಬಗೆಯ ಇರವುಗಳು 
ಹಾಗೂ ಮೂವತ್ತೆರಡು ಕಲೆಗಳು- ಇವನ್ನೆಲ್ಲ ಸೇರಿಸಿ “ಕ್ರಿಯೆಗಳು” ಎಂದು ಕರೆಯುತ್ತಾರೆ.*5೪ 
ಅರವತ್ತುನಾಲ್ಕು 'ಸೀಲಗಳ ವಿಷಯವು ಹಲವಾರು ವಚನಕಾರರಲ್ಲಿ ಉಲ್ಲೇಖಗೊಂಡಿದೆ." 
ಚನ್ನಬಸವಣ್ಣನು ಸಿದ್ಧರಾಮನಿಗೆ ಉಪದೇಶ ಮಾಡಿದಂತಿರುವ ವಚನವೊಂದರಲ್ಲಿ ಐವತ್ತು 
ಆಚಾರಗಳನ್ನು ಹೇಳುತ್ತಾನೆ; “೬ ಅವುಗಳೆಂದರೆ: ೧) ಪರರ ಹೆಣ್ಣಿಗೆ ಕಣ್ಣಿಡದಿರುವುದು, 5) 
ಪರರ ದ್ರವ್ಯದ ಅಪಹಾರ ಮಾಡದಿರುವುದು ೩) ಸುಳ್ಳಾಡದಿರುವುದು, ೪) ವಿಶ್ವಾಸಘಾತವ 
ಮಾಡದಿಹುದು, ೫) ಪಾಣಿಹಿಂಸೆಯ ಮಾಡದಿಹುದು, ೬) ಸಕಲ ಶಿವಶರಣರಿಗೆ 
ಸಂತೋಷವನ್ನುಂಟು ಮಾಡುವುದು, ೭) ಸ್ವೀಕರಿಸಿದ ನೇಮವನ್ನು ಸಾಯುವವರೆಗೆ 
ಬಿಡದಿರುವುದು, ೮) ಷಟ್ಟಲದವರನ್ನು ಧಿಕ್ಕರಿಸುವ ಜನರ ಸೀಳುವೆನೆಂಬ ವತ, ೯) ಕೆಟ್ಟ 
ಜನರ ಸಹವಾಸ ಮಾಡದಿರುವುದು, ೧೦) ಸಜ್ಜನ ಸಂಗತಿಯನ್ನು ಬಿಡದಿರುವುದು, ೧೧) 
ಅನ್ಯದೇವತಾ ಭಜನೆಗೆ ವಿಮುಖನಾಗಿರುವುದು, ೧೨) ಶಿವನು ಶ್ರೇಷ್ಠ ದೈವವೆಂದು ನಂಬುವುದು, 
೧೩) ಶಿವನಿಗೆ-ಶಿವಗಣಗಳಿಗೆ ಭೇದವನೆಣಿಸದಿರುವುದು, ೧೪) ಸಕಲ ಜೀವಿಗಳಿಗೆ ಹಿತವನ್ನು 
ಬಯಸುವುದು, ೧೫) ಸರ್ವರಿಗೆ ಹಿತವ ಮಾಡುವುದು, ೧೬) ಕಡ್ಡಿಯ ಲಿಂಗಕ್ಕೆ ತೋರಿ 
ದಂತಧಾವನವ ಮಾಡುವುದು, ೧೭) ಸರ್ವ ಆವಯವಗಳನ್ನೂ ಸ್ವಚ್ಛವಾಗಿ 
ತೊಳೆದುಕೊಳ್ಳುವುದು, ೧೯) ಲಿಂಗಮುದ್ರೆಯಿಲ್ಲದ ವಸ್ತ್ರವನ್ನು ಹೊದೆಯದಿರುವುದು- ೨೦) 
ಹುಟ್ಟಿದ ಶಿಶುವಿಗೆ ಲಿಂಗಧಾರಣೆ ಮಾಡದೆ 1. ಹಾಲು ಜೇನುತುಪಗಳನ್ನು 
ನೀಡದಿರುವುದು, ೨೧) ಆಡಿದ ಭಾಷೆಯಂತೆ ಕೊನೆಯವರೆಗೂ ನಡೆಯುವುದು, ೨೨) 
ಸತ್ಯವನ್ನು ಹೇಳಿ ಅದಕ್ಕೆ ತಪ್ಪದೆ ಇರುವುದು, ೨೩) ದನಗಳನ್ನು ಕಟ್ಟಿ ರಕ್ಷಿಸುವುದು, ೨೪) 
ದನಗಳಿಗೆ ಲಿ೦ಂಗಮುದ್ರೆಯನ್ನು ಹಾಕಿಯೇ ಅವುಗಳ ಹಾಲನ್ನು ಕರೆದುಕೊಳ್ಳುವುದು, ೨೫) 
ಮಂತ್ರಪೂರ್ವಕವಾಗಿ ಗೋಮಯವನ್ನು ಸಂಗ್ರಹಿಸಿ, ಮಂತ್ರಪೂರ್ವಕವಾಗಿ ಪುಟವಿಟ್ಟು 
ಭಸ್ಮವನ್ನು ತಯಾರಿಸುವುದು, ೨೬) ಅ೦ತಹ ಭಸ್ಮವನ್ನು ಪಾದೋದಕದೊಡನೆ ಉಂಡೆಯಾಗಿ 
ಮಾಡುವುದು, ೨೭) ವಿಧಿಗನುಸಾರವಾಗಿ ಆಯಾಸ್ಥಾನಗಳಲ್ಲಿಯೇ ರುದ್ರಾಕ್ಷಿಯನ್ನು ಧರಿಸುವುದು, 
೨೮) ಶಿವಾನುಭವ ಶಾಸ್ತ್ರವನ್ನು ಅಭ್ಯಸಿಸುವುದು, ೨೯) ಮನ ನೋಯುವಂತೆ 
ಮಾತನಾಡದಿರುವುದು, ೩೦ ಲಿಂಗದ ಕಲೆಯರಿತು ಲಿಂಗವನ್ನು ಪೂಜಿಸುವುದು, ೩೧) 
ಗುರುಮುಖದಿಂದ ತಾನಾರು, ತನ್ನ ನಿಜವೇನೆಂದು ತಿಳಿದುಕೊಳ್ಳುವುದು, ೩೨) 
ಅರಿಷಡ್ಡರ್ಗಗಳನ್ನು ಮೆಟ್ಟಿ ಷಟ್‌ಸ್ಥಲಗಳನ್ನು ಅನುಸರಿಸುವುದು, ೩೩) ನಿರಂತರವಾಗಿ 
ಅಂಗತ್ತಯಗಳಲ್ಲಿ ಮನಸ್ಸನ್ನು ಓಕರಿಸಿಕೊಳ್ಳುವುದು, ೩೪) ಲಿಂಗದಲ್ಲಿ ಶಿಲೆಯ ಭಾವವನ್ನು 
ರಸದೆ ಇರುವುದು, ೩೫) ಜಂಗಮದಲ್ಲಿ ಕುಲವನರಸದೆ ಇರುವುದು, ೩೬) ವಿಭೂತಿಯನ್ನು 


೪೮೩. ಚನ್ನಬ ವ. ೪೬೦: ಪು. ೨೦೬ ("ಉವತ್ತು ನಾಲ್ಕು ಶೀಲದಲ್ಲಿ ನಡೆದು ತೋಜ"ದ ಬಸವಣ್ಣ 
ನೋಡಯ್ಯಾ?) 

೪೮೪. ಫ.ಗು.ಹಳಕಟ್ಟಿ; ಶಿವಾನುಭವ ಶಬ್ದಕೋಶ, ಪು. ೯೩ 

೪೮೫. ಶಿವಶ ವ: ಪು.೪೬೯ (ಅಕ್ಕಮ್ಮ ೨೩); ಚನ್ನಬ ವ. ೪೬೦: ಹು. ೨೦೬ ಇತ್ಯಾದಿ. ಈ ಶೀಲಗಳ 
ಪಟ್ಟಿಗೆ ನೋಡಿ: POE ಶ್ರೀವತ್ಸ ನಿಘಂಟು, ಪು. ೪೪೯-೫೨ 

೪೮೬. ಚನ್ನಬ ವ. ೧೧೨: ಪು. ೪೯-೫೧ *"' 


ಸಾಮಾಜಿಕ ವ್ಯವಸ್ಥೆ / ೧೩೧ 


ಬಿಡದೆ ಇರುವುದು, ೩೭) ರುದ್ರಾಕ್ಷಿಗಳನ್ನು ಶುದ್ಧಿಮಾಡಿ ಮಣಿಗಳನ್ನು ಆರಿಸುವುದು, ೩೮) 
ಪಾದೋದಕದಲ್ಲಿ ಉಚ್ಚಿಷ್ಟ ಭಾವನೆಯಿಲ್ಲದಿರುವುದು, ೩೯) ಪ್ರಸಾದದಲ್ಲಿ ರುಚಿಯನ್ನು 
ನೋಡದಿರುವುದು, ೪೦) ಮಂತ್ರದಲ್ಲಿ ಕುತ್ತಿತ ಕಲ್ಪನೆಯನ್ನು ಮಾಡದಿರುವುದು, ೪೧) 
ಲಿಂಗಾರ್ಚನೆಯಿಲ್ಲದೆ ಭೋಜನವನ್ನು ಸ್ವೀಕರಿಸದಿರುವುದು, ೪೨) ಐಕ್ಕರಾದವರನ್ನು ಸಮಾಧಿ 
ಮಾಡಿದ ನಂತರ ಲಿಂಗಾರ್ಚನೆಯನ್ನು ಮಾಡುವುದು, ೪೩) ಲಿಂಗದ್ರೋಹವನ್ನು ಕೇಳಿದಾಗ 
ಪ್ರಾಣತ್ಯಾಗ ಮಾಡಿಕೊಳ್ಳುವುದು, ೪೪) ಜಂಗಮ ದ್ರೋಹವನ್ನು ಕೇಳಿ ತಾನೇ ಐಕ್ಕನಾಗುವುದು, 
೪೫) ಲಿಂಗದ್ರೋಹವನ್ನು ಮಾಡಿದವನ ಪ್ರಾಣವನ್ನಪಹರಿಸುವುದು, ೪೬) ಜಂಗಮದ್ರೋಹಿಯ 
ಶಿರವನ್ನು ಈಡಾಡುವುದು, ೪೭) ಅಷ್ಟಾವರಣ ಸಂಗವ ಮಾಡುವ ರಹಸ್ಯವನ್ನು ತಿಳಿಯವುದು, 
೪೮) ತನಗೂ ಲಿಂಗಕ್ಕೂ ಭೇದವನ್ನು ಸ್ವಲ್ಪವಾದರೂ ಪಡೆಯದಿರುವುದು, ೪೯) ತನ್ನ 
ವಿಚಾರವನ್ನು ಮರೆಯದೆ ಷಟ್ಟಲದವರಾದ ಇತರರನ್ನೂ ತನ್ನಂತೆ ಆಚರಿಸಲು 
ಒಲಿಸಿಕೊಳ್ಳುವುದು, ಮತ್ತು ೫೦) ಈ ಎಲ್ಲ ಆಚಾರಗಳನ್ನೂ ಕೊನೆಯವರೆಗೆ ಪಾಲಿಸುವುದು. 
ಈ ಆಚಾರಗಳಲ್ಲಿ ಎಲ್ಲ ಧರ್ಮಗಳು ಬೋಧಿಸುವ ಸರ್ವಹಿತಕಾರಿಯಾದ ಗುಣಗಳೊಡನೆ, 
ವೀರಶೈವಮತ ಧರ್ಮಕ್ಕೆ ತೋರಬೇಕಾದ ನಿಷ್ಠೆ, ಆ ಧರ್ಮದ ವೈಶಿಷ್ಟ್ಯಗಳಾದ ಷಟ್ಟಿಲ- 
ಅಷ್ಟಾವರಣ ಮುಂತಾದವುಗಳ ಬಗ್ಗೆ ಹೊಂದಿರ ಬೇಕಾದ ಭಕ್ತಿ-ನಂಬಿಕೆಗಳೂ ಸೇರಿವೆ. 


ಹೀಗೆ ನೇರವಾಗಿ ಯಾವುದನ್ನು ಆಚರಿಸಬೇಕು, ಯಾವುದನ್ನು ಆಚರಿಸಬಾರದು ಎಂದು 
ಹೇಳುವುದರ ಜೊತೆಗೆ ವಚನಕಾರರು ಯಾವ ಯಾವ ಗುಣಗಳು ವೀರಶೈವ ನಾದವನಿಗೆ 
ಅತ್ಯಂತ ಹೀನಾಯವಾದುದೆಂಬುದನ್ನು ಆಳವಾದ ಪರಿಣಾಮ ಬೀರುವಂತೆ 
ಬೋಧಿಸಬಯಸಿದನು. ಇದರಲ್ಲಿ ಅವರಿಗೆ ಸಹಾಯಕವಾದುದು "ಪಂಚ ಮಹಾಪಾತಕ'ದ 
ಕಲ್ಪನೆ. ಭಾರತದಲ್ಲಿ “ಪಂಚ ಮಹಾಪಾತಕ'ಗಳು ಬಹು ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧವಾಗಿದೆ; 
ಆದರೆ ಅವುಗಳು ಯಾವುವು ಎಂಬ ವಿವರಗಳು ಮಾತ್ರಕಾಲಕಾಲಕ್ಕೆ ಹಿಂದೂಗಳಲ್ಲಿಯೇ 
ವ್ಯತ್ಯಾಸವಾಗುತ್ತ ಹೋಗಿವೆ." 


ಪಂಚಪಾತಕಗಳು ಅತ್ಯಂತ ಘೋರವಾದುವು. ಅವುಗಳನ್ನು ಮಾಡಿದ್ದಕ್ಕಾಗಿ ವ್ಯಕ್ತಿಯು 
ಅನುಭವಿಸಬೇಕಾದ ಶಿಕ್ಷೆಯು ಅತ್ಯಂತ ಕಠಿಣವಾದದ್ದು ಎಂಬ ಭಾವನೆಯು ಬಲಿತ ಮೇಲೆ 
ಬೇರೆ ಬೇರೆ ಧರ್ಮಪ್ರಸಾರವನ್ನು ಕೈಕೊಂಡವರು ತಾವು ಅತ್ಯಂತ ಘೋರವೆಂದು ಭಾವಿಸಿದ 
ದುಷ್ಟಿಯೆಗಳನ್ನೇ “ಪಂಚ ಮ ಚೌಕಟ್ಟನಲ್ಲಿ ಹರಿಸಿದರು. ಎಂದರೆ ತಾವು 
ಹೇಳುತ್ತಿರುವುದು ಅತ್ಯಂತ ಹೀನವಾದ ಪಾಪಕಾರ್ಯಗಳು, ಅವುಗಳನ್ನು ಮಾಡಿದವನು ತುಂಬ 
ಕಠಿಣವಾದ ಶಿಕ್ಷೆಯನ್ನು ಅನುಭವಿಸಬೇಕಾದ್ದರಿಂದ ಅವುಗಳಿಂದ ದೂರವಿರಬೇಕೆಂದು ಅವರ 
ಅಭಿಪ್ರಾಯ. ವಚನಕಾರರೂ ಇದೇ ರೀತಿಯಲ್ಲಿಯೇ ತಾವು ಅತ್ಯಂತ ಹೀನವೆಂದು ಪರಿಗಣಿಸಿದ 
ಕಾರ್ಯಗಳನ್ನು ಪಂಚ ಮಹಾಪಾತಕಗಳ ವ್ಯಾಪ್ತಿಗೆ ಒಳಪಡಿಸಿ ಅವುಗಳ ಘೋರತೆಯನ್ನು 
ಸ್ಪಷ್ಟಪಡಿಸಲು ಪ್ರಯತ್ನಿಸಿದರು. ಆದರೆ ಅವರು ಅತ್ಯಂತ ಹೀನವೆಂದು ಭಾವಿಸಿದ ವಿಷಯಗಳು 
ಅಪಾರ ಸಂಖ್ಯೆಯಲ್ಲಿದ್ದುದರಿಂದ ಹಲವಾರು ಪಟ್ಟಗಳನ್ನೀಯುವುದು ಅವರಿಗೆ 
ಅನಿವಾರ್ಯವಾಯಿತು. ಆದ್ದರಿಂದ ಒಬ್ಬನು ಪಂಚ ಮಹಾಪಾತಕಗಳೆಂದು ಕೊಡುವ ಪಟ್ಟಿಯು 


೪೮೭. ವಿವರಗಳಿಗೆ ನೋಡಿ: P.V.Kane : A History of Dharmasastras, Vol. IV, 00.೧-೨೦. 


೧೩೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಇತರರು ನೀಡುವ ಪಟ್ಟಿಗಿಂತ ಭಿನ್ನವಾಯಿತು; ಅಷ್ಟೇ ಏಕೆ, ಒಬ್ಬ ವಚನಕಾರನೇ ಒಂದು ಬಾರಿ 
ಪಟ್ಟಿ ಮಾಡಿದ ಪಾತಕಗಳಿಂದ ಮತ್ತೊಂದು ಸಂದರ್ಭಧಲ್ಲಿ ಹೆಸರಿಸುವ ಪಾತಕಗಳು 
ಭಿನ್ನವಾಗಿರಬಹುದು. ಉದಾಹರಣೆಗೆ ವೀರಶೈವ ದೀಕ್ಷೆಯನ್ನು ಪಡೆದವನು ತನ್ನ ಹಿಂದಿನ 
ಧರ್ಮಕ್ಕೆ ಮತ್ತೆ ಸೇರಿದರೆ ಅವನು ಗುರುದ್ರೋಹ, ಲಿಂಗದ್ರೋಹ, ಜಂಗಮ ದೋಹ, ಆಚಾರ 
ದ್ರೋಹ ಪ್ರಸಾದ ದ್ರೋಹಗಳನ್ನು*್‌ ಮಾಡುವನೆಂತಲೂ, ಈ ಪಂಚ ದ್ರೋಹಗಳೇ ಪಂಚ 
ಮಹಾಪಾತಕಗಳೆಂತಲು ಹೇಳುತ್ತಾನೆ ಬಸವಣ್ಣ. ಇವುಗಳನ್ನು ಪಟ್ಟ ಮಾಡುವುದರ ಮೂಲಕ 
ವೀರಶೈವ ಧರ್ಮದಿಂದ ಪುನರ್ಮತಾಂತರಗೊಂಡವನು ಎಂತಹ ಘೋರಪಾತಕವನ್ನು 
ಮಾಡಿದವನಂತಾಗುತ್ತದೆಂದು ಹೇಳುತ್ತಾನೆ.ಚನ್ನಬಸವಣ್ಣ ಒಂದು ಕಡೆ, ಭವಿಗಳು ಇಟ್ಟ 
ಆಹಾರವನ್ನು ಸ್ವೀಕರಿಸುವುದು, ಪ್ರತಿಮಾದಿಗಳಿಗೆ ನಮಸ್ಕರಿಸುವುದು, ಗುರುವಾಕ್ಯವನ್ನು ನ್ನು 
ಮೀರುವುದು, ಪರಧನ- ಪರಸ್ತೀಯರಿಗೆ ಆಸೆಪಡುವುದು. ಶಿವನಿಂದೆಯನ್ನು ಕೇಳುವುದು 
ಇವುಗಳನ್ನು ಪಂಚ ಮಹಾಪಾಶೆಕಗಳೆಂದು ಕರೆದರೆ, ಮತ್ತೊಂದು ವಚನದಲ್ಲಿ ಶಿವಶರಣರ 
ಬಗ್ಗೆ ಔದಾಸೀನ್ಯ ಶರಣರ ಸಮಯೋಚಿತ ವನ್ನರಿಯದಿರುವುದು, ಭಕ್ತಿಗೆ ಮಾರುತ್ತರವನ್ನು 
ಕೊಡುವುದು, ಭಕರ ಸಕಲಾರ್ಥಕ್ಕೆ ಸಲ್ಪದಿರುವುದು, ಭಕ್ತರಿಗೆ ತಾನು ಮಾಡಿದ ಸೇವೆಯ ಬಗೆ. 
ಪ್ರಜ್ಞಾಪೂರ್ವಕ ವಾಗಿರುವುದು-ಈ ಐದನ್ನು ಪಂಚ ಮಹಾಪಾತಕಗಳೆಂದು 
ಹೆಸರಿಸುತ್ತಾನೆ. ಇಂತಹ ಇನ್ನು ಅನೇಕ ಪಟ್ಟಿಗಳನ್ನು ನಾನಾವಚನಕಾರರು ಅನೇಕ 
ಸಂದರ್ಭಗಳಲ್ಲಿತ್ತು ತಾವೂ ಈ ಮೂಲಕ ಪಟ್ಟಿ ಮಾಡುತ್ತಿರುವುವೆಲ್ಲ ಪಂಚ 
ಮಹಾಪಾತಕಗಳಷ್ಟೇ ಘೋರವಾದುದೆಂದೂ, ಆದ್ದರಿಂದ ಅಂತಹ ಪಾತಕಗಳ ಬಬಗ್ಗೆ 
ಸಾತ್ತಿಕರಾದವರು ಹೇಗೆ ಭಯಗೊಂಡು ದೂರವಿರಬೇಕೋ ಇವುಗಳ ಬಗ್ಗೆಯೂ ಅದೇ 
ಭಯವನ್ನಿಟ್ಟು ಕೊಂಡಿರಬೇಕೆಂದೂ ಹೇಳಿದರು. ಈಗಾಗಲೇ ಪರಿಣಾಮ ಬೀರಿರುವ ಒಂದು 
ಕಲ್ಪನೆಯನ್ನು. ವಚನಕಾರರು ತಮ್ಮ ಅಭಿಪ್ರಾಯ ಪಸಾರಕ್ಕೆ ಬಳಸಿಕೊಂಡು ತಮ್ಮ ಕಾರ್ಯ 
ಸಾಧನೆಯನ್ನು ಮಾಡಲು ಪ್ರಯತ್ನಿ ಸಿದುದು ಅವರ ವೈಶಿಷ್ಟ್ಯ. ಕಂ 


ಪಂಚಾಚಾರಗಳು 


ಹೀಗೆ ವಚನಕಾರರು ಉಪಾದೇಯವೆಂದು ಭಾವಿಸಿದ, ತ್ಯಾಜ್ಯವೆಂದು ಪರಿಗಣಿಸಿದ 
ವಿಷಯಗಳು ಅಸಂಖ್ಯಾತ. ಹೀಗಾಗಿ ಅಂತಹ ಎಲ್ಲವನ್ನೂ ಪಟ್ಟಿಮಾಡಿ ಹೇಳುವುದು ಅಸಾಧ್ಯದ 
ಕೆಲಸ. ಅಲ್ಲದೆ ಹಾಗೆ ಪಟ್ಟಿ ಮಾಡುವುದು ಸಾಧ್ಯವಾಗುವುದೆಂದು ಭಾವಿಸಿದರೂ, ಅವುಗಳನ್ನೆಲ್ಲ 
ನನೆಪಿನಲ್ಲಿಡುವುದೂ ಅಸಾಧ್ಯ ಆದ್ದರಿ೦ದ ವಚನಕಾರರು ಇವನ್ನೆಲ್ಲ ವಿವರವಾಗಿ ತಿಳಿಸದಿದ್ದರೂ, 
ಎಲ್ಲ ಅಂತಹ ವಿಧಿ-ನಿಷೇಧಗಳನ್ನೂ “ಪಂಚಾಚಾರ'ಗಳೆಂಬ ವ್ಯಾಪ್ತಿಯಲ್ಲಿ ಒಳಗು ಮಾಡಿದರು. 
ಈ ಆಚಾರಗಳ ಪರಿಪಾಲನೆಯಲ್ಲಿ ಭಕ್ತರು ವಿವೇಚನೆಯನ್ನುಪಯೋಗಿಸಿ ಸಂದರ್ಭಕ್ಕೆ ತಕ್ಕಂತೆ 


೪೮೮. ಬಸವ ವ. ೭೬೭: ಪು. ೩೦೯ 

೪೮೯. ಚನ್ನಬ ವ. ೩೯೧: ಪು. ೧೭೯-೮೦ 

೪೯೦. ಚನ್ನಬ ವ. ೪೨೩: ಪು. ೧೯೨ 

೪೯೧. ಈ ವಿಚಾರದ ವಿಸ್ತಾರವಾದ ವಿವೇಚನೆಗೆ ನೋಡಿ: ಪಿ.ವಿ. ನಾರಾಯಣ: “ವಚನಗಳಲ್ಲಿ ಪಂಚ 
ಮಹಾಪಾತಕದ ಕಲ್ಪನೆ' (ಕರ್ನಾಟಕ ಭಾರತಿ, ಸಂಪುಟ ೫, ಸಂಚಿಕೆ ೪: ಪು. ೬೧-೭೨) 


ಸಾಮಾಜಿಕ ವ್ಯವಸ್ಥೆ / ೧೩೩ 


ನಡೆದುಕೊಳ್ಳಲು ಇದರಿಂದ ಸಾಧ್ಯವಾಯಿತು. ಈ ಕಲ್ಪನೆಯಲ್ಲಿ ವಚನಕಾರರು ಹಲವಾರು 
ಸಂದರ್ಭಗಳಲ್ಲಿ ಹೆಸರಿಸಿದ, ಆದರೆ ಹೆಸರಿಸದೆ ಉಳಿದುಕೊಂಡ ಎಲ್ಲವೂ ಪಂಚಾಚಾರಗಳ 
ಸ್ಥೂಲ ಚೌಕಟ್ಟನಲ್ಲಿ ಸೇರಿ, ಅದರ ಅರ್ಥ ಹಿಗ್ಗಲಿಸಿತು. ಪಂಚಾಚಾರಗಳ ಪರಿಪಾಲನೆಗಾಗಿ 
ಮಾಡುವುದೆಲ್ಲ ಸರಿಯಾದ ಆಚರಣೆಗಳು, ಅದನ್ನು ಆಚರಿಸಲಾಗದಂತೆ ಅಡ್ಡಿಪಡಿಸುವ ಎಲ್ಲ 
ಕ್ರಿಯೆಯೂ ನಿಷಿದ್ದಕ್ರಿಯೆ ಎಂಬ ವ್ಯಾಪಕವಾದ ಅರ್ಥ ಇದರಿಂದ ಲಭ್ಯವಾಯಿತು. 


ಯಾವಯಾವುದು ಅತ್ಯಂತ ಘೋರವಾದ ಕ್ರಿಯೆಗಳೆಂದೂ ವರ್ಜ್ಯವೆಂದೂ ನಿಷೇದಾತ್ಮಕ 
ರೀತಿಯಲ್ಲಿ ನಡತೆಯನ್ನು ಸರಿಪಡಿಸಲು ಪಂಚಪಾತಕಗಳು ಪ್ರಯತ್ನಿಸಿದರೆ, ಪಂಚಾಚಾರಗಳು 
ಯಾವುದು ಅತ್ಯಂತ ಆದರಣೀಯವೋ ಅಂತಹ ನಡವಳಿಕೆಯನ್ನು ವಿಧಿಸಿ 
ಅನುಸರಣೀಯವಾದುದನ್ನು ಪ್ರತಿಪಾದಿಸಿದವು. ಹೀಗೆ ಪಂಚಾಚಾರಗಳ ಕಲ್ಪನೆಯು ಪ್ರಾಯಶಃ 
ಪಂಚ ಮಹಾಪಾತಕಗಳ ಕಲ್ಪನೆಗೆ ಸಂವಾದಿಯಾದ, ಆದರೆ ವಿರುದ್ಧವಾದ, ಕಲ್ಪನೆಯಾಗಿ 
ರೂಪುಗೊಂಡಿತೆಂದು ಕಾಣುತ್ತದೆ. ಆದರೆ ಇದು ವೀರಶೈವ ಧರ್ಮದಲ್ಲಿಯೇ ಮೂಲತಃ 
ರೂಪುಗೊಳ್ಳಲಿಲ್ಲ. ಜೈನರಲ್ಲಿಯೂ ಪಂಚಾಚಾರದ ಕಲ್ಪನೆಯಿದೆ. ಅವುಗಳೆಂದರೆ: ದರ್ಶನಾಚಾರ, 
ಜ್ಞಾನಾಚಾರ, ಜಾರಿತ್ರಾಚಾರ, ತಪಾಚಾರ ಮತ್ತು ವೀರ್ಯಾಚಾರ.* 
“ಪಂಚಾಚಾರಯುಕ್ತರಾದವರ'ನ್ನು  ಧರ್ಮಾಮೃತವು ಉಲ್ಲೇಖಿಸುತ್ತದೆ... ಜೈನರ 
ಪಂಚಾಚಾರಗಳು ಸಂಪೂರ್ಣ ಧಾರ್ಮಿಕವಾದ ಕಲ್ಲನೆಯಾಗಿರುವುದು ಸ್ಪಷ್ಟವಾಗಿದೆ. ಆದರೆ 
ವೀರಶೈವರು  ಪಂಚಾಚಾರದ ಕಲ್ಪನೆಯನ್ನು ಸಂಪೂರ್ಣ ಧಾರ್ಮಿಕವಾಗಿಸಲಿಲ್ಲ; ಅದು 
ಧಾರ್ಮಿಕ ನೆಲಗಟ್ಟಿನ ಮೇಲೆ ನಿಂತ ಸಾಮಾಜಿಕ ನಡಾವಳಿಯನ್ನು ನಿರ್ಧರಿಸುವುದೇ ಆಗಿದೆ. 
“ವ್ಯಕ್ತಿಯ ಕ್ಷೇಮಕ್ಕೂ, ಸಮಾಜದ ಕ್ಷೇಮಕ್ಕೂ, ದೇಶದ ಕ್ಷೇಮಕ್ಕೂ ಅವು (ವಚನಕಾರರು ವಿಧಿಸಿದ 
ನೀತಿನಿಯಮಗಳು) ವಜ್ರಕವಚಗಳಂತಿವೆ. ವಚನಕಾರರು ಏರ್ಪಡಿಸಿರುವ ಸಮಾಜದಲ್ಲಿ 
ಸ್ವಾತಂತ್ರ, ಸರ್ವಸಮಾನತೆ, ಪರಸ್ಪರ ಭ್ರಾತೃಭಾವ-ಇವು ಮೂಲಸ್ತಂಭ ಗಳಾಗಿವೆ. ಆದರೆ 
ಅವುಗಳನ್ನು ಸ್ಥಾಪಿಸುವುದು ವಚನಕಾರರಿಗೆ ಸುಲಭವಾದ ಕಾರ್ಯವೇನಾಗಿರಲಿಲ್ಲ. ಆದುದರಿಂದ 
ನೂತನ ಸಮಾಜದ ಭದತೆಗೆ ಪಂಚಾಚಾರಗಳೆಂಬ ಮತಧರ್ಮದ ಕಟ್ಟುಪಾಡುಗಳನ್ನು 
ವಚನಕಾರರು ವಿಧಿಸಿದರು.” ಎಂ.ಆರ್‌.ಶ್ರೀನಿವಾಸ ಮೂರ್ತಿಗಳು ಈ ಮಾತುಗಳಲ್ಲಿ 
ಪಂಚಾಚಾರಗಳೆಂದರೆ ಧಾರ್ಮಿಕ ಹಿನ್ನೆಲೆಯುಳ್ಳ ಸಾಮಾಜಿಕ ನಡವಳಿಕೆಯ ನಿಯಮಗಳು 
ಎಂಬಂತೆ ವಿಶ್ಲೇಷಣೆ ಮಾಡಿರುವುದು ಸೂಕ್ತವಾಗಿದೆ. ಆದರೆ ಒಂದು ವಿಷಯವನ್ನು ನಾವು 
ನೆನಪಿನಲ್ಲಿಡಬೇಕು. ಇವು ವೀರಶೈವ ಧರ್ಮದ ವೈಶಿಷ್ಟ್ಯಗಳ ಹಿನ್ನೆಲೆಯಲ್ಲಿ 
ರಚಿತವಾಗಿರುವುದಲ್ಲದೆ, ಅದರ ರಕ್ಷಣೆ, ಅದರ ಅನುಯಾಯಿಗಳ ಐಕ್ಯ ಸಾಧನೆ ಇವುಗಳನ್ನು 
ಸಾಧಿಸುವ ಉದ್ದೇಶದಿಂದ, ರೂಪುಗೊಂಡಂತಹವು. ಹಾಗಾಗಿ ಧಾರ್ಮಿಕ ಹಿನ್ನೆಲೆಯನ್ನು 
ತೆಗೆದುಬಿಟ್ಟರೆ ಇವುಗಳ ಔಚಿತ್ಯವನ್ನು ನಾವು ಮನಗಾಣಲಾಗುವುದಿಲ್ಲ. 


೪೯೨. ಆದಿಪು. ಸಂ: ಪು. ೧೪೬ 
೪೯೩. ಧರ್ಮಾಮೃತ: ೧೧.೧೦೯ 
೪೯೪. ಎಂ.ಆರ್‌.ಶ್ರೀನಿವಾಸಮೂರ್ತಿ: ವಚನಧರ್ಮಸಾರ (೧೯೫೬), ಪು. ೨೦೫ 


೧೩೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ ಮತ್ತು ಭೃತ್ಯಾಚಾರಗಳೇ 
ಪಂಚಾಚಾರಗಳು.*** ಸದಾಚಾರವನ್ನು ಚನ್ನಬಸವಣ್ಣ ಸಮಯಾಚಾರವೆಂದೂ 
ಕರೆಯುತ್ತಾನೆ.””* ಸಮಯಾಚಾರವೆಂಬುದು ಬಸವಣ್ಣನಲ್ಲಿ ಬೇರೆಯ ಅರ್ಥದಲ್ಲಿಯೇ 
ಛಸಲಟ್ಟಿದೆ.””” ಇಲ್ಲೆಲ್ಲ ಸಮಯವೆಂದರೆ ಧರ್ಮವೆಂಬ ಸಾಮಾನ್ಯಾರ್ಥವನ್ನೇ ಬಳಸಿ 
ಸಮಯಾಚಾರವೆಂದರೆ ಧಾರ್ಮಿಕ ಆಚರಣೆಗಳಲ್ಲ ತೊಡಗಿರುವವನು ಎಂಬ ಅರ್ಥದಲ್ಲಿ 
ಉಪಯೋಗಿಸಿರುವಂತಿದೆ. ಹೀಗೆ ಧಾರ್ಮಿಕಚಾರಣೆಗಳನ್ನು ನಡೆಸುವವನು ಎಂಬರ್ಥದಲ್ಲಿ 


ಸಮಯಾಚಾರಿ ಎಂಬ ಪದವನ್ನೂ ಬಸವಣ್ಣನು ಬಳಸುತ್ತಾನೆ.” 
ಲಿಂಗಾಚಾರ 


ಪಂಚಾಚಾರಗಳಲ್ಲಿ ಮೊದಲನೆಯದಾದ ಲಿಂಗಾಚಾರವೆಂದರೆ ಸ್ಥೂಲವಾಗಿ "ಲಿಂಗವನ್ನಲ್ಲದೆ 
ಅನ್ಯವನಜೆಯದಿಹುದು. ರ್ಸ್‌ ಭ್ರೇರೊಂದಡೆ ಅದನ್ನು ವಿವರಿಸುತ್ತ ಚನ್ನಬಸವಣ್ಣನು, ಗುರುವು 
ಕರುಣೆಯಿಂದ ದೀಕ್ಷಾಕಾಲದಲ್ಲಿ ನೀಡಿದ ಲಿಂಗಜಂಗಮವಲ್ಲದೆ ಇತರ ದೈವಗಳನ್ನು 
ತ್ರಿಕರಣಗಳಲ್ಲಿಯೂ ಪೂಜಿಸದೆ ಇರುವುದು ಎನ್ನುತ್ತಾನೆ.””” ಅದು ಸ್ಥಾವರಲಿಂಗಪೂಜೆಯನ್ನು 
ನಿಷೇಧಿಸುತ್ತದೆ. ತಾನು ಧರಿಸಿರುವ ಇಷ್ಟಲಿಂಗವೇ ಸರ್ವಸ್ವ ಎಂದು ಭಕ್ತನು ಭಾವಿಸಬೇಕು. 
ಲಿಂಗವನ್ನೇ ನಂಬಿದ ಭಕ್ತನು ಕೊನೆಗೆ ಅದರಲ್ಲಿಯೇ ಐಕ್ಕನಾಗುವ ಗುರಿಯನ್ನು ಪಡೆದವನು. 
ಭಕ್ತಜೀವನವು ಲಿಂಗಾಧಾರಣೆಯಿಂದ ಪ್ರಾರಂಭವಾಗಿ, ಲಿಂಗಕ್ಕಾಗಿ. ಜೀವನವನ್ನು ಸವೆಸಿ, 
ಅದರಲ್ಲಿಯೇ ಸೇರಿ ಜೀವನವನ್ನು ಕೊನೆಗೊಳಿಸುತ್ತದೆ. “ಆಚಾರಲಿಂಗವಿಡಿದು 
ಅನುಭಾವಲಿಂಗಸಿದ್ದಿ, ಅನುಭಾವಲಿಂಗವಿಡಿದು ಮಾರ್ಗಕ್ರಿಯಾ ಲಿಂಗಸಿದ್ಧಿ, 
ಮಾರ್ಗಕ್ರಿಯಾಲಿಂಗವಿಡಿದು ಮೀರಿದ ಕ್ರಿಯಾಲಿಂಗಸಿದ್ಧಿ, ಮೀರಿದ ಕ್ರಿಯಾಲಿಂಗ ವಿಡಿದು 
ಕ್ರಿಯಾನಿಷ್ಟತ್ತಿಲಿಂಗಸಿದ್ಧಿ, ಇದು ಕಾರಣ, ಕೂಡಲಸಂಗಮದೇವ, ಲಿಂಗವಿಡಿದು ಲಿಂಗಸಿದ್ಧಿ”*5 
ಎಂಬ ಬಸವಣ್ಣನ ವಚನದಲ್ಲಿ ಭಕ್ತನ ಜೀವನವು ಲಿಂಗದಿಂದ, ಲಿಂಗಕ್ಕಾಗಿ, ಲಿಂಗದೆಡೆಗೆ 
ಇರುವುದನ್ನು ಚಿತ್ರಿಸಲಾಗಿದೆ. ಆದರೆ “ಇಷ್ಟಲಿಂಗವೆ೦ಂಬುದು ಬಾಹ್ಯಪೂಜೆಗೆ ಕೊಟ್ಟ ಕುರುಹು, 
ಅದು ಸರ್ವರಲ್ಲಿಯೂ ಅಡಗಿರುವ ಮಹಾಚೈತನ್ಯದ ರೂಪು. ಆದುದರಿಂದ ಅದರಲ್ಲಿ ಹೆಚ್ಚು 
ಕಡಿಮೆಯಾಗಲಿಲ್ಲ. ಅದನ್ನು ಧರಿಸಿದವರಲ್ಲಿ ಹೆಚ್ಚು ಕಡಿಮೆಗಳಿಲ್ಲ”*್‌ೌ* ಎಂಬುದೇ ವಚನಕಾರರ 
ಉದ್ದೇಶ. ಒಟ್ಟಿನಲ್ಲಿ ಲಿಂಗಚಾರವು ಲಿಂಗನಿಷ್ಠೆಯನ್ನು ನಿರೀಕ್ಷಿಸುವ, ಒಳಗೊಳ್ಳುವ 
ನಡವಳಿಕೆಯೆನ್ನಬಹುದು. 


೪೯೫. ಚನ್ನಬ ವ. ೧೧೯೦: ಪು. ೫೪೮ 

೪೯೬. ಚನ್ನ ಬ ವ. ೧೧೦: ಪು. ೪೬ 

೪೯೭. ಬಸವ ವ. ೧೯೨: ಪು. ೮೨: ಪು. ೮೧೯: ಪು. ೩೩೩, ವ. ೪೪೮-೧೭೫ ಇತ್ಯಾದಿ. 
೪೯೮. ಬಸವ ವ. ೩೪೫: ಪು. ೧೫೧ 

೪೯೯. ಚನ್ನಬ ವ. ೧೧೦: ನ 

೫೦೦. ಚನ್ನಬ ವ. ೧೫೧೦: ಪು. ೬೨೮ 

೫೦೧. ಬಸವ ವ. ೮೭೭. ಪು. ೩೬೦ 

೫೦೨. ಎಂ.ಆರ್‌.ಶ್ರೀನಿವಾಸಮೂರ್ತಿ: ವಚನಧರ್ಮಸಾರ , ಪು. ೨೦೬ 


ಸಾಮಾಜಿಕ ವ್ಯವಸ್ಥೆ / ೧೩೫ 


ಸದಾಚಾರ 


"ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ, ಸತ್ಯಶುದ್ಧನಾಗಿಹುದೆ 
ಸದಾಚಾರ” ಎಂಬ ಚನ್ನಬಸವಣ್ಣನ ಮಾತಿನಲ್ಲಿ ಸದಾಚಾರದ ಮೂಲವು ಕಾಯಕದಲ್ಲಿದೆ 
ಎನ್ನುವ ಭಾವನೆಯಿದೆ. ವಚನಕಾರರು ಕಾಯಕವೆಂಬ ಕಲ್ಪನೆಯಲ್ಲಿ ವೃತ್ತಿಯನ್ನು ಕೇವಲ 
ಹೊಟ್ಟಿಯನ್ನು ಹೊರೆಯುವ ಸಾಧನವಾಗಿ ಪರ್ಯವಸಾನಗೊಳಿಸದೆ, ಅದನ್ನು ಆತ್ಮೋನ್ನತಿಯ 
ಸಾಧನವಾಗಿ ಭಾವಿಸಿ ಆರ್ಥಿಕ ನೀತಿಯನ್ನು ಹೇಗೆ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಭದ್ರಗೊಳಿಸಲು, 
ಯಜುಮಾರ್ಗವನ್ನನುಸರಿಸಲು ಪ್ರಯತ್ನಿಸಿದರು ಎಂಬ ಚರ್ಚೆಯು ಬೇರೆಯ 
ಅಧ್ಯಾಯವೊಂದರಲ್ಲಿ ವಿವರವಾಗಿ ಬಂದಿದೆ. ಈ ಕಾಯಕಕ್ಕೆ ವು ಎಂತಹ 
ಮಹತ್ವವನ್ನು ನೀಡಿದರೆಂಬುದು "ಶೂನ್ಯ ಸಂಪಾದನೆಯಲ್ಲಿ ಚಿತ್ರಿತವಾದ ಪ್ರಸಂಗವೊಂದರಿಂದ 
ಪರಿಸ್ಕುಟವಾಗುತ್ತದೆ. ೫೦೪ ನುಲಿಯ ಚಂದಯ್ಯನೆಂಬೊಬ್ಬ ಶರಣನು ಚ್‌ ವಚನಕಾರನೂ 
ಹೌದು ಹಗ್ಗಗಳನ್ನು ಹೊಸೆಯುವ ಕಾಯಕದವನು, ಜಂಗಮಸೇವೆಯೇ ಲಿಂಗಪೂಜೆಯೆಂಬ 
ಭಾವನೆಯವನು; ಒಮ್ಮೆ ಅವನನ್ನು ಪರೀಕ್ಷಿಸಲು ಅವನ ಇಷ್ಟಲಿಂಗವು ಜಾರಿ ನೀರಿನಲ್ಲಿ ಬಿದ್ದಾಗ, 
ತನ್ನ ಲಿಂಗವೇ ನೀರಲ್ಲಿ ಬಿದ್ದರೂ ಅದನ್ನು ಚಂದಯ್ಯ ಗಮನಿಸುವುದಿಲ್ಲ. ತನ್ನ ಪಾಡಿಗೆ ತಾನು 
ಜಂಗಮ ದಾಸೋಹಕ್ಕಾಗಿ ಮುನ್ನಡೆಯುತ್ತಾನೆ; ಆ ಲಿಂಗವು ಪುರುಷಾಕಾರವನ್ನು ಪಡೆದು 
ತನ್ನನ್ನು ಸ್ವೀಕರಿಸಬೇಕೆಂದು ಚ೦ದಯ್ಯನನ್ನು ಕೇಳಿದಾಗ ಅವನು ಮೊದಲು ತನ್ನಿಂದ ದೂರವಾಗಿ 
ಈಗ ಪುನಃ ತನ್ನ ಬಳಿ ಬರಲು ಜೂ ಇಷ್ಟಲಿಂಗವನ್ನು ನಿರಾಕರಿಸುತ್ತಾನೆ; ಆದರು ಆ 
ಲಿಂಗವು ಅವನನ್ನು ಬಿಡದಿರಲು, ಕಾಯಕನಿಷ್ಠನಾದ ಮಡಿವಾಳ ಮಾಚಯ್ಯನ ಬಳಿ ಹೋಗಿ 
ಇನ್ನು ಮುಂದೆ ಒಡೆಯರ ಸೇವೆಯನ್ನು ಬಿಡದೆ ಮಾಡಿಕೊಂಡಿರುವೆನೆಂದು ಅವನಿಗೆ ಮಾತು 
ಕೊಟ್ಟು ಬಾರೆಂದು ತಿಳಿಸುತ್ತಾನೆ.ಹೀಗೆ ಮಡಿವಾಳನ್ನು ಹೊಣೆಯಾಗಿ ನಿಂತಾದ ಚಂ೦ದಯ್ಯನು 
ತನ್ನಂತೆಯೇ ಲಿಂಗವೂ ಹಗ್ಗವನ್ನು ಹೊಸೆಯುವ ಕಾಯಕವನ್ನು ಮಾಡಿಕೊಂಡಿರುವುದಾದರೆ 
ಮಾತ್ರ ತಾನು ಅದನ್ನು ಪುನಃ ಸ್ವೀಕರಿಸುವುದಾಗಿ ತಿಳಿಸುತ್ತಾನೆ; ಲಿಂಗವು ಅದರಂತೆಯೇ 
ಚಂದಯ್ಯನೊಡನೆ ಕಾಯಕನಿರತನಾಗಿ ನಿಲ್ಲುತ್ತದೆ. ಈ ರೀತಿಯ ಕಾಯಕ ನಿಷ್ಠೆಯನ್ನು 
ಪಡೆದಿದ್ದು, ಅಂತಹ ಕಾಯಕದ ಮೂಲಕವಾಗಿ ಸಂಪಾದಿಸಿದುದನ್ನು ತ್ರಿವಿಧ ದಾಸೋಹಕ್ಕೆ 
ಸಮರ್ಪಿಸಿ ಬಾಳುವುದನ್ನೇ ವಚನಕಾರರು ಸದಾಚಾರವೆಂದು ಕರೆದುದು. ಆದರೂ 
ಸದಾಚಾರಿಯಾದವನ ನಡವಳಿಕೆಯ ಬಗ್ಗೆ ವಚನಕಾರರು ಪ್ರಾಸಂಗಿಕವಾಗಿ ಕೆಲವು 
ಮಾತುಗಳನ್ನಾಡಿರುವುದುಂಟು. ಸದಾಚಾರವೆಂಬುದು ಒಳ್ಳೆಯ ನಡತೆಯೆಂಬ ಅರ್ಥವನ್ನು 
ಪಡೆದಿರುವುದುಂಟು. ಸದಾಚಾರವೆಂಬುದು ಒಳ್ಳೆಯ ನಡತೆಯೆಂಬ ಅರ್ಥವನ್ನು 
ಪಡೆದಿರುವುದರಿಂದ ಇದು ವೀರಶೈವದ ಕಲ್ಪನೆಯ ವ್ಯಾಪ್ತಿಯಲ್ಲಿ ಉಚಿತವಾದ, ಯೋಗ್ಯವಾದ 
ನಡತೆಯನ್ನೂ ಸೂಚಿಸುತ್ತದೆ. ಭಕ್ತನ ವಿವಾಹಕ್ಕಾಗಿ ಶುಭತಿಥಿ ಮುಹೂರ್ತಗಳೆಂದು 
ಕಾಯಬಾರದು, ಇದುಲೌಕಿಕ ಕರ್ಮ; ಶಿವಗಣಗಳಿಗೆ ವಿಭೂತಿ ವೀಳೆಯವನ್ನಿತ್ತು. 
ಆರೋಗಣೆಯನ್ನು ಮಾಡಿಸಿ ವಿವಾಹವನ್ನು ನಡೆಸುವುದೇ ಸದಾಚಾರವೆಂದು ಚನ್ನಬಸವಣ್ಣ 


೫೦೩. ಚನ್ನಬ ವ. ೧೧೯೦, ಪು. ೫೪೮ 
೫೦೪. ಗೂಳೂರು, ಶೂನ್ಯಸಂ: ಪು. ೨೯೦-೩ 


೧೩೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹೇಳುತ್ತಾನೆ.*5* ಬೇರೊಂದೆಡೆ ಅವನೆ ಅರಿವು ನಾಸ್ತಿಯಾದ ಗುರು, ಕುರುಹು ನಾಸ್ತಿಯಾದ 
ಲಿಂಗ, ಕಾಯಗುಣ ನಾಸ್ತಿಯಾದ ವಿಭೂತಿ, ಕರಣ ಗುಣನಾಸ್ತಿಯಾದ ರುದ್ರಾಕ್ಷಿ, ಮರಹು 
ನಾಸ್ತಿಯಾದ  ಮಂತ್ರ-ಇವುಗಳನ್ನು ಒಳಗೊಂಡಿರುವುದೇ ಸದಾಚಾರವೆನ್ನುತ್ತಾನೆ.೫5೯ 
ಮತ್ತೊಂದೆಡೆಯಲ್ಲಿ “ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರ ಒಂದೇ ಒಂದು 
ಕೊಟ್ಟುಕೊಂಬುದು ಸದಾಚಾರ” ಎಂದಿದ್ದರೆ, ಮಗುದೊಂದೆಡೆಯಲ್ಲಿ “ಲಿ೦ಗಸಂಗವೆಂಬುದೇ 
ಸದಾಚಾರ" ಎಂದು ಸೂತ್ರಬದ್ಧವಾಗಿ ಹೇಳುತ್ತಾನೆ. ಇನ್ನೊಂದು ಕಡೆ ಹಸಿವನ್ನು 
ಒಂಗಿಸಿಕೊಳ್ಳಲು ಭವಿಗಳಿಟ್ಟ ಆಹಾಯವನ್ನು ಭುಂಜಿಸುವುದು, ಭವಿಸಂಗಕ್ಕೆ ಇಚ್ಛಿಸುವುದು, 
ಶ್ರೋತ್ರನೇತ್ರಫ್ರಾನ ಸುಖಕ್ಕಾಗಿ ಹಂಬಲಿಸುವುದು ಸದಾಚಾರಕ್ಕೆ ಹೊರಗು ಎಂದು 
ನುಡಿಯುತ್ತಾನೆ.” ಭಕ್ತನು ಮತ್ತೊಬ್ಬ ಭಕ್ತನ ಬಗ್ಗೆ ಗೌರವವನ್ನು ತೋರಿಸುವುದೇ 
ಸದಾಚಾರವೆಂದು ಬಸವಣ್ಣನು ಕರೆಯುತ್ತಾನೆ." ಆತನೇ ಮತ್ತೊಂದೆಡೆಯಲ್ಲಿ, ಪ್ರಸಾದವನ್ನು 
ಸ್ವೀಕರಿಸಲು ಆಲೋಚಿಸಿದ ಭಕ್ತನು ಜಂಗಮ ಬಂದ ಶಬ್ದವನ್ನು ಕೇಳಿದಾಗ ಪ್ರಸಾದವನ್ನು 
ಸ್ವೀಕರಿಸದೆ, ಆ ಜಂಗಮಕ್ಕೆ ನೀಡುವ ನಡತೆಯನ್ನು ಸದಾಚಾರವೆನ್ನುತ್ತಾರೆ.*”? ಈ ಎಲ್ಲ 
ಕಡೆಗಳಲ್ಲಿ ಸದಾಚಾರವೆನ್ನುವ ಮಾತನ್ನು ತು೦ಬ ಪಾರಿಭಾಷಿಕವಾಗಿ ಬಳಸದೆ ಇರುವುದು 
ಸ್ಪಷ್ಟವಾಗಿದೆ. ಆದರೂ ಸದಾಚಾರವೆನ್ನುವುದು ಇಂಥ ಒಳ್ಳೆಯ ನಡವಳಿಕೆಯನ್ನು ಒಳಗೊಳ್ಳುತ್ತದೆ. 
ಸದಾಚಾರವು ವೀರಶೈವನು ನಿತ್ಯಜೀವನದಲ್ಲಿ ನಡೆದುಕೊಳ್ಳಬೇಕಾದ ರೀತಿಯನ್ನು 
ನಿಯಮಿಸುತ್ತದೆ. ಗಳಿಕೆಯ ರೀತಿ ಹಾಗೂ ಗಳಿಸಿದುದನ್ನು ವ್ಯಯಿಸುವ ರೀತಿಯನ್ನು ಈ 
ಆಚಾರವು ವಿಧಿಸುತ್ತದೆ. ಗಳಿಸಿದುದನ್ನು ತನ್ನ ಸಮಯದವರ (ಎಂದರೆ ಮತದವರ) ಜೊತೆಗೆ 
ಹಂಚಿಕೊಂಡು ಒಂದುತನವನ್ನು ತೋರಿಸಿ ಆರ್ಥಿಕ ಸಮಾನತೆಗೆ ಕಾರಣವಾಗುವುದರಿಂದ 
ಇದನ್ನು ಸಮಯಾಚಾರವೆಂದೂ ಕರೆದಿರಬಹುದು. 


ಶಿವಾಚಾರ 


ಶಿವಭಕ್ತರನ್ನೆಲ್ಲ ಸಮಾನರೆಂದು ಭಾವಿಸಿ, ಅವರಲ್ಲಿ ಜಾತಿಭೇದವನ್ನು ಮಾಡದಿರುವುದೇ 
ಶಿವಾಚಾರದ ಮುಖ್ಯತ್ವ** ವಚನ ಕಾಲದಲ್ಲಿ ವೀರಶೈವ ಧರ್ಮಕ್ಕೆ ಇತರ ಹಲವಾರು ಮತ 
ಜಾತಿಗಳಿಂದ ಮತಾಂತರಗೊಂಡು, ಆದರೆ ಅವರೆಲ್ಲರೂ ಪರಸ್ಪರ ಸಮಾನರೆಂದು 
ಭಾವಿಸಿರಲಿಲ್ಲ. (ಈ ವಿಷಯದ ಚರ್ಚೆಯು ಇದೇ ಅಧ್ಯಾಯದ ಬೇರೊಂದೆಡೆ ಬಂದಿದೆ). 
ಜನರು ಹೊಂದಿದ್ದ ಈ ತಾರತಮ್ಯವನ್ನು ಹಲವಾರು ವಚನಗಳು ಉಲ್ಲೇಖಿಸುತ್ತವೆ; ಈ 
ತಾರತಮ್ಯವು ಊಟೋಪಚಾರಗಳಿಗಿಂತ ಮಿಗಿಲಾಗಿ ವೈವಾಹಿಕ ಸಂಬಂಧದ ವಿಷಯದಲ್ಲಿ 
ಹೆಚ್ಚು ಆಳವಾಗಿತ್ತು” (ಈಗಲೂ ಆಧುನಿಕ ಮನೋಭಾವದವರು, ಜಾತಿಪದ್ಧತಿಯ ಬಗ್ಗೆ 


೫೦೫. ಚನ್ನಬ ವ. ೧೧೩, ಪು. ೫೨ 


೫೦೬. ಚನ್ನಬ ವ. ವ. ೧೪೦೮; ಪು. ೬೨೬ 

೫೦೭. ಚನ್ನಬ ವ. ೪೧೧: ಪು. ೧೮೮ 

೫೦೮. ಚನ್ನಬ ವ. ೮೭೫:ಪು. ೪೧೪ 

೫೦೯. ಚನ್ನಬ ವ. ೭೧: ಪು. ೩೩ 

೫೧೦. ಬಸವ ವ. ೨೪೬: ಪು. ೧೦೨ 

೫೧೧. ಬಸವ ವ. ೩೯೯: ಪು. ೧೫೮ 

೫೧೨. ಚನ್ನಬ ವ. ೧೧೦: ಪು. ೪೭: ವ. ೧೫೧೦: ಪು. ೬೨೮ 

೫೧೩. ಬಸವ ವ. ೬೨೭ ಪು: ೨೫೨ : ಚನ್ನಬ ವ. ೪೧೧: ಪು. ೧೮೮ ಇತ್ಯಾದಿ. 


ಸಾಮಾಜಿಕ ವ್ಯವಸ್ಥೆ / ೧೩೭ 


ವಿರೋಧಭಾವನೆಯನ್ನು ವ್ಯಕ್ತಪಡಿಸುವವರು, ಆಹಾರ ಸೇವನೆಯ ಬಗ್ಗೆ ತಾಳುವ ಸಲೀಸಾದ 
ಮನೋಭಾವವನ್ನು ವೈವಾಹಿಕ ಸಂಬಂಧದಂತಹ ಹೆಚ್ಚು ಆಳವಾದ ವಿಷಯಗಳ ಬಗ್ಗೆ 
ತಾಳದಿರುವುದು ಸರ್ವಶುತವಾದುದು). ಈ ಸಮಾನ ಮನೋಭಾವನೆಯೊಡನೆ ಶಿವಾಚಾರವು 
ನಿಷ್ಠಲ್ಲಶವಾದ ಮನಸ್ಸಿನ ಶಿವಾರ್ಪಣ ಭಾವನೆಯೂ ಸೇರಿದೆ. “ಆಸೆ ರೋಷ ಹರುಷಾದಿಗಳೆಂಬ 
ಕರಣೇಂದ್ರಿಯವ ಮುಟ್ಟಲೀಯದೆ ಆಚಾರವ ಶಿವಾಚಾರವ ಮಾಡುವೆ; ಭಯಭಕ್ತಿಯಿಂದ 
ಕೂಡುವೆ ಕೂಡಲಸಂಗಮದೇವ” ಎಂಬ ವಚನದಲ್ಲಿ ಶಿವಾಚಾರವನ್ನು ಅನುಸರಿಸುವವನ 
ಮನಃಪರಿಪಾಕವು ಎಂಹುದಿರಬೇಕೆಂಬುದು ವ್ಯಕ್ತವಾಗಿದೆ. ಈ ರೀತಿ ಶಿವಾಚಾರದಲ್ಲಿ ಶಿವಭಕ್ತರಲ್ಲಿ 
ತಾರತಮ್ಯವನ್ನೆಣಿಸದಿರುವುದು ಒಂದು ಗುಣವಾದರೆ, ಮಾಡುವುದನ್ನು ಶುದ್ಧ ಮನಸಿನಿಂದ 
ಮಾಡುವುದು ಎರಡನೆಯದು. ಈ ರೀತಿ ನಡೆದುಕೊಳ್ಳುವುದು ತುಂಬ ಕಷ್ಟದ 
ಕೆಲಸವಾದುದರಿಂದೇ ಶರಣರು `ಶಿವಾಚಾರವೆಂಬುದು ದೊಂದು ಬಾಳಬಾಯಧಾರೆ”7೫ 
ಎಂದು ಕರೆದಿದ್ದಾರೆ. 


ಗಣಾಚಾರ 


“ಶಿವಾಚಾರದ ನಿಂದೆಯ ಕೇಳದಿಹುದೆ ಗಣಾಚಾರ”ವೆಂದು ಚನ್ನಬಸವಣ್ಣನು ಸೂತ್ರೀಕರಿಸಿ 
ಹೇಳುತ್ತಾನೆ.” ಇದಕ್ಕೆ ಶಿವನ ಬಗ್ಗೆ ಅತ್ಯಂತ ಆಳವಾದ ನಿಷ್ಠೆಯು ಆವಶ್ಯಕ: ಆದ್ದರಿಂದಲೇ 
ಇತರ ದೈವಗಳನ್ನು ಅರ್ಚಿಸುವವನಿಗೆ ಶಿವಾಚಾರ ಅಳವಡುವುದಿಲ್ಲ.””” ಲಿಂಗದ್ರೋಹ, 
ಜಂಗಮದ್ರೋಹಗಳನ್ನು ಸಹಿಸದೆ ಅಂತಹ ದ್ರೋಹಿಗಳನ್ನು ನಾಶ ಮಾಡಬೇಕು, ಇಲ್ಲವೇ ಆ 
ದ್ರೋಹವನ್ನು ಸಹಿಸಲಾರದೆ ತಾನೇ ಇಲ್ಲವಾಗಬೇಕು ಎಂದೂ ಕೆಲವು ವಚನಕಾರರು 
ಹೇಳುತ್ತಾರೆ.” ಶಿವನಿಂದೆಯನ್ನು ಕೇಳುವುದು ಪಂಚ ಮಹಾಪಾತಕದಷ್ಟು 
ಘೋರವಾದುದೆಂದು ಶರಣರು ಭಾವಿಸಿದರು.”  ಲಿಂಗದ್ರೋಹ-ಜಂಗಮದ್ರೋಹಗಳನ್ನು 
ಕೇಳಿದಾಗ ತಾನೇ ಪ್ರಾಣತ್ಯಾಗವನ್ನು ಮಾಡುವುದನ್ನು ಶಿವಭಕ್ತರ ಆಚಾರಗಳಲ್ಲಿ ಶರಣರು 
ಸೇರಿಸಿದ್ದಾರೆ. ಹೊಸದಾಗಿ ಪ್ರಚಾರಕ್ಕೆ ಬರುತ್ತಿದ್ದ ವೀರಶೈವ ಧರ್ಮವು ಹಲವಾರು ಶತ್ರುಗಳನ್ನು 
ಆಗ ಎದುರಿಸಬೇಕಾಗಿತ್ತು. ಆದ್ದರಿಂದ ತಮ್ಮ ಅಭಿಪ್ರಾಯವು ಸರಿಯೆಂದು ಸಾಧಿಸುವುದಕ್ಕೆ ಇತರ 
ಪಕ್ಷಗಳ ಆಲೋಚನೆಗಳನ್ನು ಸರಿಯಲ್ಲವೆಂದು ಸಾರುವುದು ಅನಿವಾರ್ಯವೆಂದು ಭಾವಿಸಿದ 
ಮತಪ್ರಸಾರಕರು, ಆಗ ತಾನೇ ಜನಮನ್ನಣೆಯನ್ನು ಗಳಿಸುತ್ತಿದ್ದ ತಮ್ಮ ಧರ್ಮದ 
ಅನುಯಾಯಿಗಳು ಈ ಬಗೆಯ ಆವೇಶಪೂರಿತ ನಡವಳಿಕೆಯನ್ನು ಪಡೆಯುವುದು 
ಅವಶ್ಯಕವೆಂದು ಬಗೆದು ಇದನ್ನು ಉಪದೇಶಿಸಿರಬೇಕು. ಈ ರೀತಿಯ ವೀರಾವೇಶವನ್ನು 
ಪಡೆದಿದ್ದರೆ ಇತರರು ಹೆದರಿಯಾದರೂ ತಮ್ಮ ಮೇಲೆ ಹಾರಿಬೀಳಲಾರದೆಂದು ಜನರ ಮನಸ್ಸನ್ನು 
ಅರ್ಥಮಾಡಿಕೊಂಡಿದ್ದ ಶರಣರು, ಒಂದು ಬಗೆಯ ಆತ್ಮರಕ್ಷಣೆಯ ಸಾಧನವನ್ನಾಗಿ ಆಕ್ರಮಣದ 


೫೧೪. ಬಸವ ವ. ೭೬೪ : ಪು. ೩೦೪ 

೫೧೫. ಬಸವ ವ.೭೮ರ೯: ಪು. ೩೧೮ 

೫೧೬. ಚನ್ನಬ ವ. ೧೧೦: ಪು. ೪೭ 

೫೧೭. ಚನ್ನಬ ಹ. ೪೪೫: ಪು. ೨೦೦ 

೫೧೮. ಚನ್ನಬ ರ. ೧೧೨: ಪು. ೫೧ (ಈ ಆದರ್ಶವನ್ನು ಅನುಷ್ಠಾನಕ್ಕೆ ತಂದು ಬಾಳಿದ ಶರಣರ 
ಜೀವನವೆ ಸಾಮವೇದಿಗಳ ಮಹಾತ್ಮೆ, “ಆದಯ್ಯನ ರಗಳೆ” ಇತ್ಯಾದಿ ಹರಿಹರನ ಕೃತಿಗಳ ವಸ್ತು. 

೫೧೯. ಚನ್ನಬ ವ. ೪೨೩: ಪು. ೧೯೨ 


೧೩೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಗಣಾಚಾರವನ್ನು ಬೋಧಿಸಿರಬೇಕು. ಆಧುನಿಕ ಮನೋಭಾವಕ್ಕೆ ಈ ಬಗೆಯ ಅಭಿಮಾನವು 
ಧರ್ಮಾಂಧತೆಯ ಅತಿರೇಕವೆಂದು ಭಾಸವಾಗುವುದು ಸಹಜವೇ. ಆದರೆ ಶಿವಶರಣರಿಗೆ ತಮ್ಮ 
ಧರ್ಮದ ಅಳಿವು-ಉಳಿವಿನ ಪ್ರಶ್ನೆಯ ಆ ಕಾಲದಲ್ಲಿ ಇದು ಅನಿವಾರ್ಯವೆಂದೆನ್ನಿಸಿತು. 
ಎಂ.ಆರ್‌.ಶ್ರೀಯವರು ಗಣಾಚಾರವನ್ನು ದೇಶಪ್ರೇಮಕ್ಕೆ ಹೋಲಿಸುತ್ತಾರೆ. ತಾವು ಅತ್ಯಂತ 
ಶ್ರೇಷ್ಠವೆಂದು ಪರಿಗಣಿಸುವ ವಸ್ತು ಅಥವ ತತ್ವಕ್ಕಾಗಿ 'ಪ್ರಾಣವನ್ನು ತೊರೆಯಲೂ ಸಿದ್ಧವಾಗುವ 
ನಿಷ್ಠೆಯ ಪರಾಕಾಷ್ಠ ಮನೋಭಾವದಲ್ಲಿ ಮಾತ್ರ "ಇವೆರಡರಲ್ಲಿ 'ಹೋಲಿಕೆಯಿದೆಯೇ ಹೊರತು 
ಅನ್ಯಥಾ ಇಲ್ಲ ಎನ್ನುವುದನ್ನು ಮರೆಯಬಾರದು. 


ಭೃತ್ಯಾಚಾರ 


“ಶಿವಶರಣರೆ  ಹಿರಿಯರಾಗಿ, ತಾನೆ ಕಿಜೆಯನಾಗಿ ಭಯಭಕ್ಷಿಯಿಂದಾಚರಿಪುದೆ 
ಭೃತ್ಯಾಚಾರ.”*” ತನ್ನ ಧರ್ಮದಲ್ಲಿನ ಇತರರು, ಭಕ್ತರು ತನಗಿಂತ ಶ್ರೇಷ್ಠರಾದವರು ಎಂಬ 
ಭಾವನೆಯಿಂದ ಕೂಡಿದ್ದರೆ ವಿನಯಭಾವವು ಅಂತಹವರಲ್ಲಿ ಸಹಜವಾಗಿಯೇ ಒಡಮೂಡುತ್ತದೆ. 
ಅಂತಹ ವಿನಯವಿದ್ದೆಡೆಯಲ್ಲಿ ನಡವಳಿಕೆಯು ಸೌಜನ್ಯಪೂರಿತವಾಗಿರುತ್ತದೆ ತಾನು ಇತರರಿಗೆ 
ಭೃತ್ಯ (-ಸೇವಕ)ನೆಂಬಂತೆ ಸೇವೆ ಮಾಡುವ ಮನೋಭಾವವೇ ಭೃತ್ಯಚಾರದ ಮೂಲತತ್ವ 
“ಭೃತ್ಯಾಚಾರವೇ ಒಂದು ವಿಧದಲ್ಲಿ ಭಕ್ತ್ಯಾಚಾರ. ಆದುದರಿಂದ ಭಕ್ತಸ್ಥಲದಲ್ಲಿ ಹೇಳಿರುವುದೆಲ್ಲ 
ಭೃತ್ಯಾಚರಕ್ಕೆ ಅನ್ವಯಿಸುತ್ತದೆ” ಇಲ್ಲಿ "ಬಾಹ್ಯ ನಡವಳಿಕೆಯ ಹಿಂದಿರುವ ಮನೋಭಾವವೆ 
ಮುಖ್ಯವಾದುದು. ಆದ್ದರಿಂದಲೇ "ಇಕ್ಕಳ ಕೈ ಮುಗಿದೊಡೇನು ಭೃತ್ಯಾಚಾರಿಯಾಗಬಲ್ಲುದೆ?”””* 


ಎಂದು ಬಸವಣ್ಣನು ಪ್ರಶ್ನಿಸುವುದು. pi, ಆಶ್ರಮ, ಕುಲಗೋತ್ರ ಮುಂತಾದುವೆಲ್ಲ ಇ ತೊರೆದು, 
ಗುರುವಿನ ಮೂಲಕ ಚಿದ್ರನಲಿಂಗವನ್ನು ಪಡೆಯುವುದಲ್ಲದೆ ಅದರೊಡನೆ ಭಕ್ತಿ ಜ್ಞಾನ 
ವೈರಾಗ್ಯಗಳನ್ನೂ ಹೊಂದಿ, "೨ಷ್ಟಾವರಣವನ್ನು ಪಡೆದು, ಷಟ್ಸ್ಯಲ ಮಾರ್ಗದಲ್ಲಿ ನಡೆಯುವ 
ಭಕ್ತರಲ್ಲಿ ಪಂಚಸೂತಕಗಳನ್ನು "ಆಚರಿಸಿದೆ, ಅಂತಹ ಭಕ್ತರ ಸೇವೆ ಮಾಡುವುದನ್ನೇ 
ಭೃತ್ಯಾಚಾರವೆಂದು ಚನ್ನ ಬಸವಣ್ಣನು ವಿವರಿಸುತ್ತಾನೆ.” ಭಕ್ತನು ತೋರಬೇಕಾದ ಈ ವಿನಯವು 
ಅತ್ಯಂತ ಆಳವಾದುದಾಗಿರಬೇಕು, ಸಹಜವಾಗಿರಬೇಕು. ಜಂಗಮನಂತಹ ಪೂಜ್ಯನು 
ಭವಾಯ ಪೂಜೆಯೇ ಮಿಗಿಲಾದು ದೆಂದು ಜ೦ಗಮನನ್ನು ಕಡೆಗಣಿಸಿ ಲಿಂಗಪೂಜೆಯನ್ನು 
ಮಾಡುವವನನ್ನು ಅಲ್ಲಮನು ಭೃತ್ಕಾಚಾರ ದ್ರೋಹಿಯೆಂದು ಕರೆಯುತ್ತಾನೆ.*** ಭೃತ್ಯಾಚಾರಿಯು 
ಹೇಗಿರಬೇಕೆಂಬುದನ್ನು ಬಸವಣ್ಣನ ನಡವಳಿಕೆಯನ್ನು ಸೂಚಿಸುವ ಅವನ ವಚನವೊಂದು 
ಸುಂದರವಾಗಿ ಚಿತ್ರಿಸುತ್ತದೆ. “ಇತ್ತ ಬಾರಯ್ಯಾ ಇತ್ತ ಬಾರಯ್ಯ ಎಂದು ಭಕ್ತರೆಲ್ಲರೂ ಕೂರ್ತು 
ಹತ್ತೆ ಕರೆವುದತ್ತಿರಲು ಮತ್ತೆ ಕೆಲಸಕ್ಕೆ ಹೋಗಿ ಶರಣೆಂದು ಹಸ್ತಬಾಯನೆ ಮುಚ್ಚಿ ಕಿಜದಾಗಿ 
ಭೃತ್ಯಾಚಾರವ ನುಡಿದು ವಿನಯ ತದ್ಭ್ಯಾನವುಳ್ಳದೆ ಎತ್ತಿಕೊಂಬನಯ್ಯಾ ಕೂಡಲ ಸಂಗಮದೇವ 


೫೨೦. ಎಂ.ಆರ್‌.ಶ್ರೀನಿವಾಸಮೂರ್ತಿ: ವಚನ ಧರ್ಮಸಾರ (೧೯೫೬): ಪು. ೨೧೫ 
೫೨೧. ಚನ್ನಬ ವ. ೧೧೦: ಪು. ೪೭ 

೫೨೨. ಎ೦.ಆರ್‌.ಶ್ರೀನಿವಾಸಮೂರ್ತಿ: ವಚನ ಧರ್ಮಪ್ರಸಾರ: ಮು. ೨೧೪ 

೫೨೩. ಬಸವ ವ ೧೨೫: ಪು. ೫೮ 

೫೨೪. ಚನ್ನಬ ವ. ೧೪೧೦: ಪು. ೬೨೯ 

೫೨೫. ಅಲ್ಲಮ ವ ಚಂ. ೧೦೧೨:ಪು. ೨೨೪ 


ಸಾಮಾಜಿಕ ವ್ಯವಸ್ಥೆ / ೧೩೯ 


ಪ್ರಮಥರ ಮುಂದೆ.” ಪ್ರಾಯಶಃ ಇಂಥ ವಚನಗಳ ಆಧಾರದಿಂದಲೇ ಬಸವಣ್ಣನು 
ಕ್ಷರೊಡನೆ ನಡೆದುಕೊಳ್ಳುತ್ತಿದ್ದ ರೀತಿಯನ್ನು ಹರಿಹರ ವರ್ಣಿಸುತ್ತಾನೆ.**` “ತಾನು ಸಮಾಜದ 
ಸೇವಕ, ತನ್ನ ತನುಮನಧನಗಳೆಲ್ಲ ಸಮಾಜ ಸೇವೆಗೆ ಅರ್ಪಣ ಎಂದು ತನ್ನನ್ನು ಸಮಾಜದಲ್ಲಿ 
ಐಕ್ಕಗೊಳಿಸುವುದೇ ಭೃತ್ಯಾಚಾರದ ಪರಮಧ್ಯೇಯ.” ಈ ರೀತಿ ವ್ಯಕ್ತಿಯು ಧಾರ್ಮಿಕ 
ವಲಯದಲ್ಲಿ ಅನುಸರಿಸಬೇಕಾದ ಕಟ್ಟುಪಾಡುಗಳಾದ ಎಲ್ಲ ಆಚಾರಗಳನ್ನು ಒಂದುಗೂಡಿಸಿ 
“ಪಂಚಾಚಾರ'ಗಳೆಂದ ಹೆಸರಿನಲ್ಲಿ ವೀರಶೈವರಿಗೆ ಶರಣರು ವಿಧಿಸಿದರು. ಲಿಂಗವನ್ನಲ್ಲದೆ ಇತರ 
ಕುರುಹುಗಳನ್ನಾಗಲೀ ದೈವಗಳನ್ನಾಗಲೀ ಪೂಜಿಸದೆ ಇರುವ ಲಿಂಗನಿಷ್ಠೆಯೇ ಲಿಂಗಾಚಾರ; ತನ್ನ 
ಮತದ ಇನ್ನುಳಿದವರೊಡನೆ ಬಾಳುವಾಗ ಕಾಯಕರೂಪದಲ್ಲಿ ದ್ರವ್ಯಾರ್ಜನೆ ಮಾಡಿ 
ಇತರರೊಡನೆ ಅದನ್ನು ಹಂಚಿಕೊಂಡು ತಿನ್ನುವುದೇ ಸದಾಚಾರ: ಶಿವಭಕ್ತರೆಲ್ಲರೂ ಸಮಾನರೆಂಬ 
ಭಾವನೆಯನ್ನು ಪಡೆದು ಮಾಡುವುದೆಲ್ಲವನ್ನು ಶಿವಾರ್ಪಣ ಭಾವದಿಂದ ಆಚರಿಸುವುದೇ 
ಶಿವಾಚಾರ: ವೀರಶೈವನು ನಂಬಿರುವ ಪವಿತ್ರತತ್ವಗಳ ವಿಷಯದಲ್ಲಿ ನಿಂದೆಯನ್ನು, 
ಅಪಚಾರವನ್ನು ಸಹಿಸದಿರುವುದೇ ಗಣಾಚಾರ: ಶಿವಭಕ್ತರ ಬಗ್ಗೆ ವಿನಯದಿಂದ ನಡೆದು 
ಅವರನ್ನು ಗೌರವಿಸುವುದೇ ಭೃತ್ಯಾಚಾರವೆಂದು ಪಂಚಾಚಾರಗಳನ್ನು ಸಾರರೂಪದಲ್ಲಿ 
ಹೇಳಬಹುದು. ಈ ಬಗೆಯ ಆಚರಣೆಯಿಂದ ವೀರಶೈವ ಧರ್ಮದ ಅನುಯಾಯಿಗಳೆಲ್ಲರೂ 
ಒಂದು ಎಂಬ ಸಮಷ್ಟಿ ಪ್ರಜ್ಞೆಯು ಆ ಮತವು ಆಳವಾಗಿ ಬೇರೂರಲು, ಅಲ್ಲಿನ ಜನರು 
ಆದರ್ಶವಾಗಿ ಬಾಳಲು ಸಹಕಾರಿಯಾಗುತ್ತದೆಂದು ಭಾವಿಸಿಯೇ ಶರಣರು ಇದನ್ನು 
ಬೋಧಿಸಿದರು. 


© (Ee 


ಅಕ್ಕಮ್ಮನೆಂಬ ವಚನಕಾರ್ತಿಯೊಬ್ಬಳ ವಚನವೊಂದು ಪಂಚಾಚಾರಗಳ ಬಗ್ಗೆ ವಿಶಿಷ್ಟ 
ರೀತಿಯ ವಿವರಣೆಯನ್ನು ನೀಡುತ್ತದೆ: “ಪಂಚಾಚಾರ ಶುದ್ಧವಾಗಿ ಇರಬೇಕೆಂಬರಲ್ಲದೆ 
ಪಂಚಾಚಾರದ ವಿವರವನಚೆಯರು ನೋಡಾ! ತಮ್ಮ ಸ್ವಯಾಯತವೆಂಬುದನಜಿಯದೆ ಉಂಡಬಲ್ಲಿ, 
ತಮ್ಮ ಲಿಂಗಕ್ಕೆ ಅಲ್ಲದುದ ವಾಸಿಸಿದಲ್ಲಿ, ತಮ್ಮ ವ್ರತಾಚಾರಕ್ಕೆ ಸಲ್ಲುದುದು ನಿರೀಕ್ಷಿಸಿದಲ್ಲಿ, 
ತಮ್ಮಾಯಾತಕ್ಕೊಳಗಲ್ಲದ ಕುಶಬ್ದವ ಕೇಳಿ ಒಪ್ಪಿದಲ್ಲಿ ತಮ್ಮ ಲಿಂಗಾಯತಕ್ಕೆ ಹೊಟಗಾದುದ 
ಮುಟ್ಟ ಅಂಗೀಕರಿಸಿದಲ್ಲಿ ಇಂತೀ ಪಂಚಾಚಾರದಲ್ಲಿ ಶುದ್ಧತೆಗಾಗಿ, ಗುರುಲಿಂಗಜಂಗಮನು 
ಪಾದತೀರ್ಥ ಪ್ರಸಾದ ಇಂತೀ ವರ್ತನ ಪಂಚಾಚಾರ ಶುದ್ದವಾಗಿ, ಬಾಹ್ಯ ಅಂತರಂಗದಲ್ಲಿ 
ಉಭಯ ನಿರುತವಾಗಿ, ನಿಂದುದು ವ್ರತವಲ್ಲದೆ, ಉಂಬ ಕೊಡುವ ಸಂದಣಿಗಾಣರ ಶೀಲ ಹಿಂದೆ 
ಉಳಿಯಿತು ಇಲ್ಲಿ ಪಂಚಾಚಾರವನ್ನುಪಂಚೇಂದ್ರಿಯಗಳ ಕ್ರಿಯೆಗಳಿಗೆ ಅನ್ವಯಿಸಲಾಗಿದೆ. 
ಪಂಚೇಂದ್ರಿಯಗಳೆಲ್ಲವೂ ವೀರಶೈವಕ್ಕೆ ಹೊರತಾದುದನ್ನು ನಿಷೇಧಿಸುವಷ್ಟರ ಮಟ್ಟಿಗೆ ಭಕ್ತನ 
ಆಚಾರವು ಸಹಜವಾಗಬೇಕು, ಹಾಗೆಯೇ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದಗಳ ಬಗ್ಗೆ 


೫೨೬. ಬಸವ ವ. ೨೪೫: ಪು. ೧೦೧ 

೫೨೭. ಬಸವ ರಗಳೆ: ಪು. ೪೧ 

೫೨೮. ಎಂ.ಆರ್‌.ಶ್ರೀನಿವಾಸಮೂರ್ತಿ: ವಚನ ಧರ್ಮಗಳು: ಪು. ೨೧೪ 
೫೨೯. ಶಿವಶ ವ. ೪೯೯ (ಅಕ್ಕಮ್ಮ ೮೭) 


೧೪೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಭಕ್ತನ ನಡವಳಿಕೆಯು ಅನುಕರಣೀಯವಾಗಿಬೇಕು. ಹೀಗೆ ಕ್ರಿಯೆ ಮತ್ತು ಕ್ರಿಯೆಯ ಹಿಂದಿನ 
ಮನೋಭಾವಗಳೆರಡೂ ವೀರಶೈವಕ್ಕೆ ಹೊರತಾದುದನ್ನು ದೂರವಿರಿಸಿದರೆ ಪಂಚಾಚಾರವು 
ಅಂತರಂಗಬಹಿರಂಗ ಗಳೆರಡರಲ್ಲಿಯೂ ಸಫಲವಾಗುತ್ತದೆಂದು ವಿವರಿಸಲಾಗಿದೆ. 


ಸಪ್ತಾಚಾರಗಳು 


ಚನ್ನಬಸವಣ್ಣನು ಒಂದೆಡೆಯಲ್ಲಿ ಈ ಪಂಚಾಚಾರಗಳನ್ನು ವಿವರಿಸಿ, ಅದರೊಂದಿಗೆ ಇನ್ನೂ 
ಏಳು ಬಗೆಯ ಆಚಾರಗಳನ್ನು ವಿವರಿಸುತ್ತಾನೆ.” ಈ ಭಾಗ ಹೀಗಿದೆ: “ಮಲ ಮಾಯಾ 
ಪಾತಕ ಸೂತಕರಹಿತವಾದ ದೀಕ್ಷಾಗುರು, ಶಿಕ್ಷಾಗುರು, ಜ್ಞಾನ ಗುರುವಿನಿಂದ 
ವೇಧಾಮಂತಕ್ರಿಯಾದೀಕ್ಷೆಯ ಪಡೆದು ದ್ವಾದಶ ಮಲಪಾಶ. ಕರ್ಮವ ತ್ಯಜಿಸಿ, ಮನ ಮಾರುತ 
ಮೊದಲಾದ ದ್ವಾದಶ ಇಂದಿಯಂಗಳ ಗುರುಪಾದಜಲದಿಂದ ಪಕ್ಷಾಲಿಸಿ 'ದಂತಪಂಜ್ಞೆ ಕ ಕ್ರಿಯೆಗಳ 
ಮಾಡಿ. ಕಟಿಸ್ನಾನ ಕಂಠಸ್ನಾನ ಮುಂಡಸ್ನಾನ ಸರ್ವಾಂಗ ಸ್ನಾನವ ಮಾಡಿ, ಕ್ರಿಯಾಭಸಿತದಿಂದ 
ಸ್ನಾನಧೂಲನ ಧಾರಣದ ಮರ್ಮವ ತಿಳಿದಾಚರಿಸಿ, ಸಾಕಾರ ನಿರಾಕಾರ ಅಷ್ಟವಿಧಾರ್ಚನೆ 
ಷೋಡಶೋಪಚಾರದಿಂದ ಗುರುಲಿಂಗ ಜಂಗಮವನರ್ಷಿಸಿ, ನಿರ್ವಂಚಕತ್ವದಿಂದ 
ಫಘನಪಾದತೀರ್ಥಪ್ರಸಾದ ಮಂತ್ರದಲ್ಲಿ ನಿಂದ ನಿಜಾವಸ್ಥೆಯ ಕ್ರಿಯಾಚಾರವೆಂಬೆನಯ್ಯಾ, 
ಅಂತರಂಗದಲ್ಲಿ ಕರಣ ವಿಷಯ ಕರ್ಕಶದಿಂದ ಅಹಂಕರಿಸಿ ಗುರುಹಿರಿಯರಲ್ಲಿ ಸಂಕಲ್ಪ- 
ವಿಕಲ್ಲಂಗಳಿಂದ ಕುಂದುನಿಂದೆ ಹಾಸ್ಯರೋಷಂಗಳೆಂಬ ಅಜ್ಞಾನವ ಬಳಸದೆ, ಪರಮಪಾತಕರ 
ದರ್ಶನ ಸ್ಪರ್ಶನ ಸಂತರ್ಪಣೆ ಪಜ್ಞೆ ಪಾಕವ ಕೊಳ್ಳದೆ, ಸತ್ಯ ನಡೆನುಡಿಯುಳ್ಳ ಶಿವಶರಣ 
ಗಣ೦ಗಳಲ್ಲಿ ಷಡ್ವಿಧ ಭಕ್ತಿ ಮುಂದುಗೊಂಡು, ಎರಡೆ೦ಬತ್ತು ಕೋಟಿ ವಚನಾನುಭವದಲ್ಲಿ ನಿಂದ 
ನಿಲುಗಡೆಯ ಜ್ಞಾನಾಚಾರವೆಂಬೆನಯ್ಯಾ, ತನುವಿಕಾರದಿಂದ ಕಾಮಕ್ರೋಧ ಲೋಭ ಮದ 
ಮತ್ತರಂಗಳ ಬಳಕೆ ಮಾಡದೆ, ಲೋಕದಂತೆ ನಡೆನುಡಿಗಳ ಬಳಸದೆ, ತನ್ನ ಗುಣಾವಗುಣಂಗಳ 
ಸ್ವಾತ್ಮಾನುಭವದಿಂದಜೆದು, ದುರ್ಗುಣವ ತ್ಯಜಿಸಿ, ಸದ್ಗುಣವ ಹಿಡಿದು ಬಿಡದಿಪ್ಪುದೆ 
ಭಠಾವಾಚಾರವೆಂಬೆನಂಯ್ಯಾ. ಕೊಡುವಲ್ಲಿ ಕೊಂಬಲ್ಲಿ ಅತಿಯಾಸೆಯಿ೦ದ ಹುಸಿಯ ನುಡಿಯದೆ, 
ಕೊಟ್ಟ ಭಾಷೆಗಳ ಪ್ರಾಣಾಂತ್ಯ ಬಂದಡೆಯೂ ನುಡಿಯಂತೆ ನಡೆವುದೇ ಸತ್ಯಚಾರವೆಂಬೆನಯ್ಯಾ. 
ಕಾಲಕಾಮರ ಬಾಧೆಗೊಳಗಾದ ಹಠಯೋಗ ೫ನ ತಟ್ಟುಮುಟ್ಟು ಸೋಂಕುಗಳಿಲ್ಲದೆ 
ಲಿಂಗಾಣತಿ ಯಿಂದ ಬಂದೊದಗಿದ ಪರಿಣಾಮ ಪ್ರಸಾದದಲ್ಲಿ ಲೋಲುಪ್ರನಾಗಿರ್ಪದೆ 
ನಿತ್ಯಾಚಾರ ವೆಂಬೆನಯ್ಯಾ, ಸರ್ವಾವಸ್ಥೆಯಲ್ಲಿ ದಶವಿಧ ಪಾದೋದಕ, ಏಕಾದಶಪ್ರಸಾದ 
ಛತ್ತೀಸಪ್ರಣವ ಮೊದಲಾದ ಮಹಾಮಂತ್ರಗಳಲ್ಲಿ ಎರಕವನುಳ್ಳದೆ ಧರ್ಮಾಚಾರವೆಂಬೆನಯ್ಯಾ, 
ಇಂತೀ ಏಕಾದಶಮರ್ಮವ  ಗುರುಕೃಪಾಮುಖದಿಂದಣಿದು,, ಆಚಾರವೆ ಅಂಗ ಮನ 
ಪ್ರಾಣಭಾವಂಗಳಾಗಿ, ಇಹಪರವ ಮೀಜೆ, ಪಿಂಡಾದಿ ಜ್ಞಾನಶೂನ್ಯಾಂತವಾದ ಏಕೋತ್ತರ 
ಮಾರ್ಗದಲ್ಲಿ ನಿಂದು, ಬಯಲೊಳಗೆ ಬಚ್ಚ ಬಜೆಯ ನಿರ್ವಯಲ ಸಾಧಿಸುವುದೆ ಸರ್ವಾಚಾರ 
ಸಂಪತ್ತಿನಾಚಾರದ ನಿಲುಕಡೆ ನೋಡಾ.” ಇವುಗಳನ್ನು ಚನ್ನಬಸವಣ್ಣನು ಸಪ್ತಾಚಾರಗಳೆಂದು 
ಕರೆದು. ಮುಂದೆ ಅದೇ ವಚನದಲ್ಲಿ, “ಇಂತು ಜಾರದ NE ತಿಳಿದು `ಪಂಚಾಚಾರವ 
ಬಹಿಷ್ಕರಿಸಿ ಸಪ್ತಾಚಾರವ ಗೋಪ್ಯವ ಮಾಡಿ” ಶರಣನು ಜೀವಿಸುತ್ತಾನೆಂದು ಹೇಳುತ್ತಾನೆ. 


೫೩೦. ಚನ್ನಬ ವ. ೧೪೧೦: ಪು. ೬೨೮-೩೦) 


ಸಾಮಾಜಿಕ ವ್ಯವಸ್ಥೆ / ೧೪೧ 


ಚನ್ನಬಸವಣ್ಣನು ಈ ವಚನದಲ್ಲಿ ಸಪ್ತಾಚಾರಗಳೆಂದು ಕರೆದಿರುವುದು ಕ್ರಿಯಾಚಾರ, 
ಜ್ಞಾನಾಚಾರ,  ಭಾವಾಚಾರ, ಸತ್ಯಾಚಾರ, "ನಿತ್ಯಾಚಾರ, ಧರ್ಮಾಚಾರ, ಸರ್ವಾಚಾರ, 
ಸಂಪತ್ತಿನಾಚಾರಗಳನ್ನು, ಪಂಚಾಚಾರಗಳಲ್ಲಿ ವೀರಶೈವನಾದವನು ತನ್ನ ಸಾಮಾಜಿಕ 
ವ್ಯವಹಾರಗಳಲ್ಲಿ ನಡೆದುಕೊಳ್ಳಬೇಕಾದ ರೀತಿಯನ್ನು ವಿಧಿಸಿದರೆ, ಸಪ್ತಾಚಾರಗಳ ಕಲ್ಪನೆಯಲ್ಲಿ 
ವ್ಯಕ್ತಿಯು ತನ್ನ ವೈಯಕ್ತಿಕವಾದ ಆಧ್ಯಾತ್ಮಿಕ ಸಾಧನೆಗಾಗಿ ನಡೆದುಕೊಳ್ಳಬೇಕಾದ ಬಗೆಯನ್ನು 
ಹೇಳಲಾಗಿದೆ. ಇದನ್ನೇ ಚನ್ನಬಸವಣ್ಣನು "ಪಂಚಾಚಾರವ ಬಹಿಷ್ಕರಿಸಿ ಸಪ್ತಾಚಾರವ ಗೋಪ್ಯವ 
ಮಾಡಿ” ಎಂದು ಹೇಳುವುದು. ಪಂಚಾಚಾರಗಳು ಬಾಹ್ಯಜೀವನಕ್ಕೆ ಸಂಬ೦ಧಪಟ್ಟವುಗಳಾದರೆ, 
ಸಪ್ತಾಚಾರವು ಅಂತರಂಗ ಸಾಧನೆಗೆ ಸಂಬಂಧಪಟ್ಟುದು. ಅಲ್ಲದೆ ಪಂಚಾಚಾರಗಳಲ್ಲಿ ಕ್ರಿಯೆಗೆ 
ಹೆಚ್ಚು ಪ್ರಾಮುಖ್ಯವಿದ್ದರೆ ಸಪ್ತಾಚಾರಗಳಲ್ಲಿ ಮನೋನೈರ್ಮಲ್ಯಕ್ಕೆ ಹೆಚ್ಚು ಮಹತ್ವವನ್ನು 
ನೀಡಲಾಗಿದೆ. ಅಲ್ಲದೆ ಪಂಚಾಚಾರಗಳನ್ನು ಹೊರಗೆ ತೋರ್ಪಡಿಸಬೇಕು. ಸಪ್ತಾಚಾರಗಳ 
ಆಚರಣೆಯು ಇತರರಿಗೆ ತೋರಿಸುವುದಕ್ಕಲ್ಲ ಹಾಗಾಗಿ ಅವುಗಳನ್ನು ತನ್ನ ಪಾಡಿಗೆ ತಾನು 
ಅನುಸರಿಸುತ್ತಿರಬೇಕು. 


ಮೊದಲನೆಯದಾದ `ಕ್ರಿಯಾಚಾರ'ವು ದೀಕ್ಷೆಯನ್ನು ಪಡೆದ ಭಕ್ತನು ಪ್ರತಿನಿತ್ಯವೂ ಶುದ್ಧ 
ಸ್ನಾತನಾಗಿ ವಿಭೂತಿಧಾರಣೆಯನ್ನು ಮಾಡಿ, ಸಾಕಾರವಾದ ಇಷ್ಟಲಿಂಗವನ್ನೂ ನಿರಾಕಾರವಾದ 
ಪರತತ್ವವನ್ನೂ ಪೂಜಿಸುತ್ತ ಗುರುಲಿಂಗ ಜಂಗಮ ಸೇವೆಯನ್ನು ಮಾಡುತ್ತ ಪಾದೋದಕ 
ಪ್ರಸಾದ ಮಂತ್ರಗಳಲ್ಲಿ ತೊಡಗಿರುವುದೇ ಆಗಿದೆ. ಅಹಂಕಾರವನ್ನು ತೊರೆದು, 
ಭಾವವಿಕಾರಗಳಿಗೊಳಗಾಗದೆ. ಪಾತಕರ ಸಂಸರ್ಗವನ್ನು ತೊರೆದು, ಶಿವಶರಣರ ಬಗ್ಗೆ 
ಭಕ್ತಿಯಿಟ್ಟು, ಅವರ ವಚನಗಳ ಸಾರವನ್ನು ಗ್ರಹಿಸುವುದೇ `ಜ್ಞಾನಾಚಾರ'; ಅರಿಷಡ್ವರ್ಗದಿಂದ 
ದೂರವಾಗಿ, ತನ್ನ ಒಳಿತು-ಕೆಡಕುಗಳನ್ನು ಅ೦ತರ್ನಿರೀಕ್ಷಣೆಯಿ೦ದ ತಿಳಿಯುತ್ತ ದುರ್ಗುಣಗಳನ್ನು 
ತ್ಯಜಿಸಿ, ಸದ್ಗುಣಗಳನ್ನು ಬೆಳೆಸಿಕೊಳ್ಳುವುದು 'ಭಾವಾಚಾರ'; ಅತ್ಯಾಶೆಯಿಲ್ಲದೆ, ತನ್ನ 
ಮಾತನ್ನುಳಿಸಿಕೊಳ್ಳುವ ಸತ್ಯಸಂಧತೆಯೇ `ಸತ್ಯಾಚಾರ'; ಹಠಯೋಗ ಮುಂತಾದ ವಾಮಾಚಾರ 
ಮಾರ್ಗದಿಂದ ವಿಮುಖನಾಗಿ ಲಿಂಗಾಣತಿಯಿಂದ ಪಡೆದುದನ್ನು ಪ್ರಸಾದ ಸೇವನೆಯಲ್ಲಿ 
ತೃಪ್ತಿಪಡೆಯುವುದೇ "ನಿತ್ಯಾಚಾರ'; ಪಾದೋದಕ ಪ್ರಸಾದ, ಪ್ರಣವ ಮುಂತಾದ ಮಂತ್ರಗಳಲ್ಲಿ 
ಮನಸ್ಸನ್ನು ನೆಲೆಗೊಳಿಸುವುದೇ "ಧರ್ಮಾಚಾರ'; ಪಂಚಾಚಾರಗಳನ್ನೂ ಮೇಲೆ ಹೇಳಿದ ಆರು 
ಆಚಾರಗಳನ್ನೂ ಆಚರಿಸುತ್ತ. ಷಟ್‌ಸ್ಥಲ ಮಾರ್ಗದಲ್ಲಿ ಸಾಗಿ, ಏಕೋತ್ತರ ಮಾರ್ಗದಲ್ಲಿ ನಿಂದು 
ನಿರ್ವಯಲನ್ನು ಸಾಧಿಸುವುದೇ “ಸರ್ವಾಚಾರ ಸಂಪತ್ತಿ ನಾಚಾರ'. ಎಂದರೆ ಸಪ್ತಾಚಾರಗಳು 
ಕ್ರಮವಾಗಿ ನಿತ್ಯ ಧಾರ್ಮಿಕ ಕ್ರಿಯೆ, ಹಿರಿಯರ ಮಾತುಗಳ ಮನನದಿಂದುಂಟಾಗುವ ಆಧ್ಯಾತ್ಮಿಕ 
ಜ್ಞಾನ, ಆತ್ಮನಿರೀಕ್ಷಣೆಯಿಂದ ತನ್ನನ್ನು ತಿದ್ದಿಕೊಳ್ಳಬಲ್ಲ ಸ್ವಯಂ ನಿಯಂತ್ರಣಶಕ್ತಿ ಸತ್ಯಸಂಧತೆ, 
ಪ್ರಸಾದ ತೃಪ್ತಿ 'ಮಂತ್ರರೋಲುಪತೆ ಸ ಇವೆಲ್ಲವುಗಳ ಮೂಲಕ ಶೂನ್ಯ ಸಂಪಾದನೆ ದ 
ಇವುಗಳನ್ನು ಸೂಚಿಸುತ್ತವೆ ಹೀಗೆ ಆಧ್ಯಾತ್ಮಿಕವಾಗಿ ವ್ಯಕ್ತಿಯ ವಿಕಾಸಕ್ಕೆ “ಕಾರಣವಾಗುವ 
ಮಾರ್ಗವನ್ನು ಸಪ್ತಾಚಾರಗಳಲ್ಲಿ ನಿರೂಪಿಸಲಾಗಿದೆ. 


ಪಂಚ ಮಹಾಪಾತಕಗಳ ಕಲ್ಪನೆಯ ಎರುದ್ಧವಾಗಿ ನಿರೂಪಿಸಿದುದು ಪಂಚಾಚಾರಗಳು. 
ಪಾತಕಗಳು ನಿಷಿದ್ಧವಾದುದಾದರೆ, ಪಂಚಾಚಾರಗಳು ಅನುಸರಿಸಬೇಕಾದವು; ಇವು ಬಾಹ್ಯ 
ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಳಬೇಕಾದವು. ವ್ಯಕ್ತಿಯ ಮನೋವಿಕಾಸಕ್ಕೆ ಕಾರಣವಾಗುವ 
ಅಂತರಂಗಿಕ ಕ್ರಿಯೆಗಳಾದ ಸಪ್ತಾಚಾರಗಳು ವ್ಯಕ್ತಿತ್ವ ವಿನಾಶಕಾರಕವಾದ ಸಪ್ತವ್ಯಸನಗಳ ಕಲ್ಪನೆಗೆ 


೧೪೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಿರುದ್ದವಾದ ಕಲ್ಪನೆಯಾಗಿದೆ. ಬೇರೆ ಬೇರೆಡೆಗಳಲ್ಲಿ ಏಳು ವ್ಯಸನಗಳನ್ನು ಬೇರೆ ಬೇರೆಯಾಗಿ 
ಹೇಳಿದ್ದಾರೆ. ವಚನಕಾರರು ತನುವ್ಯಸನ, ಮನವ್ಯಸನ, ಧನವ್ಯಸನ, ರಾಜ್ಯವ್ಯಸನ, ವಿಶ್ವ ವ್ಯಸನ, 
ಉತ್ಸಾಹವ್ಯಸನ ಮತ್ತು ಸೇವಕವ್ಯಸನಗಳನ್ನು ಸಪ್ತವ್ಯಸನಗಳೆಂದು ಕರೆದರು." ವ್ಯಸನಗಳು 
ಮನಸ್ಸನ್ನು ದುರ್ಬಲಗೊಳಿಸುವ ಚಾಪಲ್ಯಗಳಾದುದರಿ೦ದ ಅವುಗಳನ್ನು ವರ್ಜಿಸಲು ಹೇಳಿದ 
ವಚನಕಾರರು, ಅವುಗಳ ಬದಲು ಮನುಷ್ಯರು ಅಳವಡಿಸಿಕೊಳ್ಳಬೇಕಾದ ಅನುಸರಣೀಯ 
ಮನೋಭಾವವನ್ನು ಸಪ್ತಾಚಾರದ ಕಲ್ಪನೆಗಳಲ್ಲಿ ನಿರೂಪಿಸಿದರು. ಎಂದರೆ ಬಾಹ್ಯಕ್ತಿಯೆಗಳಲ್ಲಿ 
ಇಂತಿಂತಿಹವು ವರ್ಜ್ಯ, ಹಾಗೆಯೇ ಮಾನಸಿಕ ವ್ಯಾಪಾರಗಳಲ್ಲಿ ಇಂಥಿಂಥ ಗುಣಗಳು ತ್ಯಾಜ್ಯ 
ಎಂದಷ್ಟೇ ಹೇಳಿದರೆ, ಜನಸಾಮಾನ್ಯರಿಗೆ ತಾವು ಅನುಸರಿಸಬೇಕಾದ ದಾರಿಯು 
ಸ್ಪಷ್ಟವಾದಂತೆನಿಸದು. ಹಾಗಾಗಿ ಅವರು ಅನುಸರಿಸಬೇಕಾದ ಮಾರ್ಗವಾವು ದೆಂಬುದನ್ನು 
ಬೆರಳು ಮಾಡಿ ತೋರಿಸಿದರೆ ಸಾಮಾನ್ಯರಿಗೆ ಅದು ಸಹಾಯಕವಾಗಬಲ್ಲುದೆಂಬುದನ್ನು ಬಲ್ಲ 
ವಚನಕಾರರು ಕೇವಲ ವರ್ಜ್ಯವಾದ ವಿಷಯಗಳನ್ನು ಸೂಚಿಸುವ ನಿಷೇಧಾತ್ಮಕ 
ಮಾರ್ಗವನ್ನವಲಂಬಿಸದೆ, ಜನರು ಸ್ವೀಕರಿಸಬೇಕಾದ ಮಾರ್ಗದರ್ಶಿ ಸೂತ್ರವೊಂದನ್ನು 
ಜನತೆಗಿತ್ತರು. ಹೀಗೆ ಬಾಹ್ಯ ನಡವಳಿಕೆಗೆ ಪಂಚಾಚಾರಗಳ ವಿಧಿಯು ಸಹಾಯಕವಾದರೆ, 
ಸಪ್ಮಾಚಾರಗಳು ಆ೦ತರಂಗಿಕ ವಿಕಾಸಕ್ಕೆ ಸಹಾಯಕವಾದ ವಿಧಿಯಾದುವು. 


ಈ ರೀತಿಯಲ್ಲಿ ಪಂಚಾಚಾರ ಹಾಗೂ ಸಪ್ತಾಚಾರದ ಕಲ್ಪನೆಗಳು ಭದ್ರವಾದ 
ಸಮಾಜವೊಂದರ ರಚನೆಯಲ್ಲಿ ಅತ್ಯವಶ್ಯಕವಾದ ನಡವಳಿಕೆಗಳನ್ನು ವಿಧಿಸುತ್ತವೆ. ಆದರೆ ಈ 
ವಿಧಿಗಳು ಒಂದು ವಿಶಿಷ್ಟ ಧಾರ್ಮಿಕ-ಪಂಥಾನುಯಾಯಿಗಳಿಗೆ ಮಾತ್ರ ಅನ್ವಯಿಸುವಂತಹು 
ದೆಂಬುದನ್ನು ನಾವು ಮರೆಯಬಾರದು. ಇವುಗಳ ಕಲ್ಪನೆಯನ್ನು ಜನತೆಯ ಮುಂದಿಡುವಾಗ 
ಅವರು ಸಂಬೋಧಿಸಿದ ಜನತೆಯು ಎಲ್ಲ ವರ್ಗ, ಎಲ್ಲ ಪಂಥ, ಎಲ್ಲ ನಂಬಿಕೆಗಳ ವಿಶಾಲ 
ಸಮುದಾಯಕ್ಕೆ ಸೇರಿದವರಾಗಿರದೆ, ಒಂದು ನಿರ್ದಿಷ್ಟ ಧರ್ಮವನ್ನವಲಂಬಿಸಿದ ಜನರಾಗಿದ್ದರು; 
ಈ ಸೀಮಿತ ಸಮುದಾಯದಲ್ಲಿನ ಎಲ್ಲರೂ ಬಿಗಿಯಾದ ಸಂಘಟನೆಗೊಳಗಾದರೆ ಮಾತ್ರ ತಾವು 
ಬೋಧಿಸಿದ ಮಾರ್ಗವು ಸಫಲವಾಗುತ್ತದೆ೦ಂಬುದೇ ವಚನಕಾರರು ಆಲೋಚಿಸಿದ ವಿಷಯ. ಈ 
ಕಾರಣದಿಂದಲೇ ಈ ಕಲ್ಪನೆಗಳಲ್ಲಿ, ಅದರಲ್ಲಿಯೂ ಬಾಹ್ಯವೂ ಸಾಮಾಜಿಕವೂ ಆದರ 
ಪಂಚಾಚಾರಗಳಲ್ಲಿ, ಇತರ ಪಂಥೀಯರನ್ನು ತೀವ್ರವಾಗಿ ಖಂಡಿಸುವ ಅಂಶಗಳೂ ಸೇರಿರುವುದು. 
ವಚನಕಾರರ ಆಗಿನ ಪರಿಸ್ಥಿತಿಯಲ್ಲಿ, ಆಗ ತಾನೇ ರೆಕ್ಕೆ ಪುಕ್ಕಗಳನ್ನು ಪಡೆದು ಹಾರತೊಡಗಿದ್ದ 
ವೀರಶೈವ ಧರ್ಮದ ಆ ಅವಸ್ಥೆಯಲ್ಲಿ, “ಅನ್ಯರ ಆಘಾತಗಳಿಗೆ ಕುಸಿದು ಬೀಳದಂತೆ ರಕ್ಷಣೆಯ 
ಕೋಟೆಗಳನ್ನು ರಚಿಸಿಕೊಂಡು ತಾನೇ ಆಕ್ರಮಣಕ್ಕೆ ಹೊರಡುವ ಐಕಮತ್ಯದ ಪುಷ್ಪ ಬಲಿಷ್ಠ 
ಯೋಧ ಜನಾಂಗ'ವನ್ನು೫5.. ನಿರ್ಮಾಣ ಮಾಡಬೇಕಾದುದು ಅನಿವಾರ್ಯವಾಗಿತ್ತು 
ಎನಿಸಿರಬೇಕು. ಆದರೆ ಪಂಚಾಚಾರಗಳನ್ನು ವಿವರಿಸುವಾಗ ಅವು “ವಿಶ್ವಧರ್ಮದ ಸಮಾನ 


೫೩೧. ವಚನಶಾ ಸಾ ೨: ಪು. ೧೨೪ 
೫೩೨. ಎಂ.ಆರ್‌.ಶ್ರೀನಿವಾಸಮೂರ್ತಿ: ವನಚನ ಧರ್ಮಸಾರ (೧೯೫೬) ಪು. ೨೧೬ 


ಸಾಮಾಜಿಕ ವ್ಯವಸ್ಥೆ / ೧೪೩ 


ತತ್ವಗಳನ್ನು ಪಂಚಾಚಾರಗಳು ಎತ್ತಿ ಹಿಡಿದಿವೆ” ಎಂಬ ಅಭಿಪ್ರಾಯವು ವಚನಕಾರರು ಆಡುವ 
ಮಾತುಗಳನ್ನು ನಾವು ವ್ಯಾಖ್ಯಾನಿಸುವ ರೀತಿಯನ್ನವಲಂಬಿಸಿಯೇ ಹೊರತು ವಸ್ತುಸ್ಥಿತಿಯನ್ನಲ್ಲ. 
ವಚನಕಾರರ "ಉದ್ದೇಶವೇ ತಮ್ಮ ಪಂಥದ ಅನುಯಾಯಿಗಳನ್ನು ಸಂಘಟಿಸುವುದಾದುದರಿಂದ 
ಅವು ವೀರಶೈ ವರಿಗೆ ವಿಧಿಸಿದ ಆಚಾರಗಳೇ ಹೊರತು ಇಡೀ ಪ್ರಪಂಚಕ್ಕಲ್ಲ. 


ದಾನಧರ್ಮ ಹಾಗೂ ಸಮಾಜ ಸೇವೆ 


ದಾನ ಮಾಡುವುದರಿಂದ ಪರಲೋಕದಲ್ಲಿ ಸದ್ಗತಿಯೊದಗುತ್ತದೆಂಬ ನಂಬಿಕೆಯು ದಾನ 
ಮಾಡಲು ಪ್ರಬಲವಾದ ಪ್ರೇರಣೆಯಾಗಿರಬೇಕು. ಭಾರತದಲ್ಲಿ ಹಿಂದಿನಿಂದಲೂ ಪಂಡಿತರಿಗೆ, 
ಪಾರಲೌಕಿಕದಲ್ಲಿ ಮುಳುಗಿರುವ ಧಾರ್ಮಿಕ ವ್ಯಕ್ತಿಗಳಿಗೆ ದಾನ ಮಾಡುವ ಪ್ರವೃತ್ತಿಯು 
ವಿದ್ಯೆಯನ್ನು ಗೌರವಿಸುವ ಉದ್ದೇಶದಿಂದ ಕೂಡಿರುವುದರ ಜೊತೆಗೆ ಪಾಂಡಿತ್ಯ ಮುಂತಾದುವನ್ನು 
ಪ್ರೋತ್ಸಾಹಿಸುವ ಉದ್ದೇಶವೂ ಅಲ್ಲಿ ಇದ್ದಿರಬೇಕು. ಸಮಾಜದಲ್ಲಿ ಆರ್ಥಿಕ ಜೀವನವು 
ಸಮೃದ್ಧವೂ. ಶಾಂತಿಮಯವೂ ಸೌಹಾರ್ದಯುತವೂ ಆಗಲು ವಚನಕಾರರು ಕಾಯಕವೆಂಬ 
ಹೊಸ ಕಲ್ಪನೆಯಲ್ಲಿ ವೃತ್ತಿಯನ್ನು ಅಡಕಗೊಳಿಸಿದ ವಿಚಾರದ ಚರ್ಚೆಯು ಈ ಗ್ರಂಥದ 
ಬೇರೆಡೆಯಲ್ಲಿದೆ. ಕಾಯಕವು ಸಂಪಾದನೆ ಮಾಡುವುದಕ್ಕಿಂತ ಹೆಚ್ಚಾಗಿ ಅಂತಹ ಸಂಪಾದನೆಯ 
ವಿಧಾನ ಹಾಗೂ ಅದರ ವಿನಿಯೋಗಗಳಿಗೆ ಹೆಚ್ಚಿನ ಪ್ರಾಮುಖ್ಯವನ್ನು ನೀಡಿತು. ಕಾಯಕದಿಂದ 
ಸಂಪಾದಿಸಿದುದನ್ನು ಜಂಗಮರಿಗೆ ನೀಡಿ, ತಾನು ಆ ಪ್ರಸಾದವನ್ನು ಸ್ವೀಕರಿಸಬೇಕೆಂದು 
ವಚನಕಾರರು ಸಾರಿದರು. (ಹಾಗೆಯೇ ಕೇವಲ ಇತರರಿಗೆ ನೀಡಿದರೆ ಫಲವಿಲ್ಲ. 
ಸಂಪಾದನೆಯನ್ನು "ಉದ್ದಂಡ ವೃತ್ತಿಯಲ್ಲಿ' ಮಾಡದೆ ಸತ್ಕಾರ್ಯದಿಂದ ಗಳಿಸಬೇಕೆಂದೂ 
ಹೇಳಿದರು.*) ಆದರೆ ನೀಡುವಾಗ ತಾನು ಶ್ರೇಷ್ಠನೆಂದೂ, ತನ್ನಿಂದ ಸ್ವೀಕರಿಸುವವನು ತನಗಿಂತ 
ಕನಿಷ್ಠನೆಂದೂ, ಭಾವಿಸಬಾರದು; ನೀಡುವುದು ತನ್ನ ಶ್ರೇಯಸ್ಸಿಗಾಗಿಯೇ ಹೊರತು 
ಸ್ವೀಕರಿಸಿದವನನ್ನು ಉದ್ಭರಿಸುವುದಕ್ಕಲ್ಲ ಎಂಬ ವಿಶ್ವಾಸವಿರಬೇಕೆಂಬುದು ವಚನಕಾರರು ದಾನದ 
ಬಗ್ಗೆ ಹೇಳಿದ ಮುಖ್ಯ ವಿಷಯ; ಹಾಗೆ ನೀಡುವೆನೆಂಬ ಅಹಂಕಾರಿಯನ್ನು ದೇವರು ಕರುಣಿಸದೆ 
ಶಿಕ್ಷಿಸುತ್ತಾನೆಂದು ಹೇಳಿದರು.” 


ವಚನ ಸಾಹಿತ್ಯದಲ್ಲಿ ದಾನ ಧರ್ಮಗಳ ಬಗ್ಗೆ ಸಿಕ್ಕುವ ಉಲ್ಲೇಖಗಳು ಪ್ರಾಸಂಗಿಕ ವಾದವುಗಳು 
ಮಾತ್ರ. ಅದುದರಿಂದ ಈ ವಿಷಯದಲ್ಲಿ ಹೆಚ್ಚು ವಿವರಗಳನ್ನು ನಾವು ನಿರೀಕ್ಷಿಸುವಂತಿಲ್ಲ. 
ದಾನಗಳಲ್ಲಿ ತುಂಬ ಅನೌಪಚಾರಿಕವಾಗಿ ನಡೆಯುವುದು ಭಿಕ್ಷೆಯ ನೀಡಿಕೆ; ಭಿಕ್ಷಾನ್ನದ 
ಉಲ್ಲೇಖವು ಒಂದು ವಚನದಲ್ಲಿದೆ.*** ಮನೆಮನೆಯ ಮುಂದೆ ಹೋಗಿ ಭಿಕ್ಷೆಬೇಡುವ ವಿಷಯ 


೫೩೩. ಎಚ್‌. ತಿಪ್ಪೇ ಪ್ರಸ್ತ ಮ ಜೈ ಧರ್ಮ: ಪು. ೨೭೭ 

೫೩೪. ಚನ್ನಬ ವ. ೨೦೯: . ೯೫: ವ. ೨೬೩: . ೧೧೫: ಬಸವ ವ. ೭೦೮; ಪು. ೨೮೩ ಇತ್ಯಾದಿ. 

೫೩೫. ಚನ್ನಬ ವ. ೬೭: ಪು. ೩೧ 

೫೩೬. ಜಃ ವ. ೨೩೪: ಪು. ೯೭ ("ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿಸಿತ್ತು ಶಿವನ 
ಡಂಗುರ?) 

೫೩೭. ಅಕ್ಕನ ವ. ೧೯೯: ಪು. ೭೯ 


೧೪೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮತ್ತೊಂದು ವಚನದಲ್ಲಿ ಉಕ್ತವಾಗಿದೆ.೫* ದೇವಸ್ಥಾನಗಳನ್ನು ಕಟ್ಟಿಸಿ, ೫೩ ಅವುಗಳಿಗೆ ನಾನು 
ಬಗೆಯ ದಾನಗಳನ್ನು 'ಮಾಡುತ್ತಿದ್ದರು.೫೦ ಹೀಗೆ ಸಾಂಪದಾಯಿಕವಾಗಿ ನಡೆಯುವ ದಾನವನ್ನು 
ಜನಾ ಮಾಡುತ್ತಿದ್ದರು; ಧಾರೆಯೆರೆದು ಕೊಡುವ ಪಾತ್ರೆಗೆ “ಧಾರೆವಟ್ಟಲು' ನಂ 
ಹೆಸರು.” 


ಸಾರ್ವಜನಿಕರ ಉಪಯೋಗಕ್ಕಾಗಿ ನಡೆಸುವ ಎಲ್ಲ ಕೆಲಸ ಗಳನ್ನೂ ಸ್ಥೂಲವಾಗಿ ಇಲ್ಲಿ 
ಸಮಾಜ ಸೇವೆ ಎಂದು ಕರೆದಿದೆ. ಇಂತಹ ಕಾರ್ಯಗಳಲ್ಲಿ ದಾನದ ಪ್ರಸಂಗದಲ್ಲಿ ಕಾಣುವಂತೆ 
ದಾನ ನೀಡುವ ದಾನ ಸ್ವೀಕರಿಸುವಂತಹ ಎರಡು ತುದಿಗಳನ್ನು ಸ್ಪಷ್ಟವಾಗಿ ಕಾಣಲಾಗುವುದಿಲ್ಲ. 
ಏಕೆಂದರೆ ಒಬ್ಬ ವ್ಯಕ್ತಿ ಇಂತಹ ಒಂದು ಕಾರ್ಯವನ್ನು ಮಾಡಿದಾಗ ಅದರ ಉಪಯೋಗವನ್ನು 
ಪಡೆಯುವವರು ಹಲವಾರು ಮಂದಿ; ಕೆಲವು ವೇಳೆ ಈ ಸಮಾಜೋಪಯುಕ್ತ ಕಾರ್ಯಗಳು 
ಸಾಂಘಿಕವಾಗಿಯೂ ನಡೆಯುತ್ತಿದ್ದುವು. ದೀನದಲಿತರ ಅಥವಾ ಪ್ರಯಾಣಿಕರ ಹಸಿವು- 
ನೀರಡಿಕೆಗಳನ್ನು ಹಿಂಗಿಸಲು ಛತ್ರ-ಅರವಟ್ಟಿಗೆಗಳು ಸಮಾಜ ಸೇವೆಗಾಗಿ ಆ ಕಾಲದಲ್ಲಿದ್ದ ಮುಖ್ಯ 
ಸಂಸ್ಥೆಗಳು. ಇವುಗಳನ್ನು ನಡೆಸುವ ಹೊಣೆಯನ್ನು ಕೆಲವು ನಿರ್ದಿಷ್ಟ ವ್ಯಕ್ತಿಗಳು ಹೊತ್ತಿರುತ್ತಿದ್ದ 
ಸೂಜನೆ ಜೇಡರ ದಾಸಿಮಯ್ಯನ ವಚನವೊಂದರಲ್ಲಿದೆ. ಸ ಸರ್ಕಾರ. ಅಥವಾ ಇತರ 
ಸಾರ್ವಜನಿಕರ ಸಂಸ್ಥೆಗಳೂ ಇವುಗಳನ್ನು ನಡೆಸುತ್ತಿದ್ದಿರಬಹುದು. ಅರವಟ್ಟಿಗೆಗಳು ದಾಹವನ್ನು 
ಪರಿಹರಿಸಿದರೆ,  ಛತ್ರಗಳು ಆಹಾರ- "ವಸತಿಗಳನ್ನು ಒದಗಿಸುತ್ತಿದ್ದುವು.  ಅರವಟ್ಟಿಗೆಗಳಲ್ಲಿ 
ನೀರನ್ನೆರೆಯಲು ಹುಡುಗರನ್ನು ನೇಮಿಸುತ್ತಿದ್ದ ಸಂಗತಿಯು ಶಾಸನೋಕ್ತವಾಗಿದೆ.** ಅಲ್ಲಿ 
ಹೆಣ್ಣುಗಳನ್ನೂ ಈ ಕೆಲಸಕ್ಕೆ ಸೇಮಿಸಿರುತ್ತಿದ್ದರು. ಆದಯ್ಯನು ಇಂತಹ ಅರವಟ್ಟಿಗೆಯೊಂದಕ್ಕೆ 
ಬಂದಾಗ ಅಲ್ಲಿನ ಬರಯ ಅವನ ಸೇವೆ ಮಾಡಿದ ವಿಷಯ ಸೋಮನಾಥ 
ಚಾರಿತದಲ್ಲಿದೆ.** ಸಾರ್ವಜನಿಕರ ಉಪಯೋಗಕ್ಕಾಗಿ ಬಾವಿಗಳನ್ನು ಅಗೆಸುವುದೂ ಇಂತಹುದೇ 
ಒಂದು ಪುಣ್ಯಕಾರ್ಯ ಎಂಬ ಭಾವನೆಯಿತ್ತು ಕೆರೆಯ ನಿರ್ಮಾಣವೂ ಒಂದು 
ಪ್ರಮುಖವಾದ ಸಮಾಜ ಸೇವಾಕಾರ್ಯ,** ಸಿದ್ಧರಾಮನು ಸೊಲ್ಲಾಪುರದ ಕೆರೆಯನ್ನು ಕಟ್ಟಿಸಿದ 
ವಿಷಯವು ಪ್ರಸಿದ್ಧವಾದ ವಿಷಯ. ಇಂತಹ ಕೆರೆಯ ನಿರ್ಮಾಣಕ್ಕಿಂತ “ತನುವೆಂಬ ಏರಿಗೆ 
ಮನವೆಂಬ ಕಟ್ಟೆಯ ಮಾಡಿ, ಒಲಿದು ಷಡ್ವಿಧಭಕ್ತಿಯೆಂಬ ಸೋಪಾನದಿಂದ ಪರಮಾನಂದ 
ಜಲವ ತುಂಬಿ ಕೆನೆಯ ಕಟ್ಟ” ಬೇಕೆಂದು ಅಲ್ಲಮನು ಸಿದ್ದರಾಮನಿಗೆ ಉಪದೇಶಿಸುತ್ತಾನೆ.**೭ 


೫೩೮. ಅಕ್ಕನ ವ. ೨೦೦: ಪು. ೭೯ 

೫೩೯. ಬಸವ ವ. ೩೦೬: ಪು. ೧೨೪ 

೫೪೦. ಬಸವ ವ. ೨೨೫: ಪು. ೯೪ 

೫೪೧. ಅಲ್ಲಮ ವ. ಚ೦ ೨೯೦: ಪು. ೬೬ ಬಸವ ವ. ೨೮೫: ಪು. ೧೧೬ ಇತ್ಯಾದಿ. 

೫೪೨. ದೇವರ ದಾ. ವ. ೬೬: ಪು. ೨೧ 

೫೪೩. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು.೪೪೮ ಸೋಮನಾಚ: 
೧.೧೧೪ 

೫೪೪. ಸೋಮನಾಚಾ: Sk 

೫೪೫. ಸಿದ್ಧರಾ ವ. ೪೨೪; . ೧೨೬: ಶಿವಶ ವ: ಪು. (ಅಕ್ಕಮ್ಮ ೩೯) 

೫೪೬. ಅಂಬಿಗ ಚೌ ವ ತೂ ಸ್‌ ಷ್ಟ ವ. ೪೨೪; . ೧೨೬ 

೫೪೭. ಅಲ್ಲಮ ವ ಚಂ. ೭೭೩: “2೭೨ 


ಸಾಮಾಜಿಕ ವ್ಯವಸ್ಥೆ / ೧೪೫ 


ಈ ಮೇಲಿನ ಕಾರ್ಯಗಳು ಹಸಿವು-ನೀರಡಿಕೆಗಳನ್ನು ಹಿಂಗಿಸುವ ಪ್ರಯತ್ನಗಳಾದರೆ, 
ಮಾನಸಿಕ ಶಾಂತಿಯನ್ನೊದಗಿಸಲು `ಆರವೆ'(«ಆರಾಮ)ಗಳೆಂಬ ಸಾರ್ವಜನಿಕ ಉದ್ಯಾನ ಗಳನ್ನು 
ಮಾಡುತ್ತಿದ್ದರು. “ಪ್ರಾಚೀನ ಕರ್ನಾಟಕದ ಊರುಗಳ ಹೊರಗೆ "ಬಹಿರ್ವನ' ಗಳಿದ್ದುವೆಂದು 
ಶಾಸನಗಳು ಬಣ್ಣಿಸುವುದನ್ನು ನೋಡಿದರೆ ಅವು ಸಾರ್ವಜನಿಕರ ಉಪಯೋಗಕ್ಕಾಗಿ. ಇದ್ದ 
ವಿಹಾರೋದ್ಧಾನಗಳು ಎಂಬ ಭಾವನೆ ಬರುತ್ತದೆ.೫** ಕೆಲವು ವಚನಗಳಲ್ಲಿ "ಹೂದೋಟ'ದ 
ಉಲ್ಲೇಖವಿದೆ ಪ ಪ್ರಾಯಶಃ ಇದು ಬಹಿರುದ್ಯಾನವನ್ನು ಸೂಚಿಸುವುದಕ್ಕಿಂತ ಹೆಚ್ಚಾಗಿ ದೇವರ 
ಪೂಜೆಗಾಗಿಯೇ ಹೂಗಳನ್ನು ಬೆಳೆಯಲು ಮಾಡಿದ ತೋಟಗಳನ್ನು ಸೂಚಿಸುತ್ತದೆ ಬಸವಣ್ಣನು 
ಹೂಟ ಶಿವಪೂಜೆಗಾಗಿ ಹೂಗಳನ್ನು ತಿರಿಯುವ ಹರಿಹರನ ವರ್ಣನೆಯು ತುಂಬ 

ಪ್ರಸಿದ್ಧವಾದುದು. ೫೫೧ ಹೂದೋಟಗಳಂತೆಯೇ ಪೂಜೆಗಾಗಿ ಮಾನ್ಯವನ್ನಾಗಿ ಬಿಟ್ಟ ಭೂಮಿಯಲ್ಲಿ 
ವಿಲನತ್ರೆಯ ಗಿಡಗಳನ್ನೂ ನೆಡಿಸುತ್ತಿದ್ದರು.*** ಹೂದೋಟಗಳಿಗೂ ಹೀಗೆಯೇ” ಭೂಮಿಯನ್ನು 
ದಾನವಾಗಿ ನೀಡುತಿದ್ದರೆಂದು ಭಾವಿಸಬಹುದು. ಇವುಗಳಲ್ಲದೆ ವಚನಗಳಲ್ಲಿ ಉಕ್ತವಾಗಿರುವ 
ಇತರ ಸಾಮಾಜಿಕ ಸೇವಾ ಕಾರ್ಯಗಳೆಂದರೆ ಚೌಕ ನಿರ್ಮಾಣ.” ಪುರಾಣ ಪುಸ್ತಕಗಳನ್ನು 
ಮಾಡಿಸುವುದು." ಅಯ್ಕತನ”” ಅಥವಾ ಅಯ್ಯಾಚಾರ*** ಇವನ್ನು ಮಾಡುವುದು ಮತ್ತು 
ಮದುವೆಗಳನ್ನು ಮಾಡಿಸುವುದು.** ಚೌಕ ನಿರ್ಮಾಣವೆಂದರೆ ಪ್ರಾಯಶಃ ಊರುಗಳಲ್ಲಿ ನಾಲ್ಕು 
ರಸ್ತೆಗಳು ಸೇರುವಂತೆ ರಸ್ತೆಯ ನಿರ್ಮಾಣವನ್ನು ಸೂಚಿಸುತ್ತದೆ. ಪುಸ್ತಕದಾನವು ಜೈನರಲ್ಲಿಯೂ 
ಪ್ರಮುಖ ಧಾರ್ಮಿಕ ಅಂಶವಾಗಿದೆ. ಪೊನ್ನನಿಂದ ಮಲ್ಲಪ್ಪ ಮತ್ತು ಪೊನ್ನರೆಂಬುವರು "ಶಾಂತಿ 
ಪುರಾಣ'ವನ್ನು ಬರೆಯಿಸಿದರು.*** ಅದಕ್ಕಿಂತಲೂ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಸಿದ್ಧವಾದ 
ಶಾಸ್ತ್ರದಾನದ ಪ್ರಸಂಗವೆಂದರೆ ದಾನ ಚಿಂತಾಮಣಿಯಾದ ಅತ್ತಿಮಜ್ಜೆಯು ರನ್ನನಿಂದ “ಅಜಿತ 
ತೀರ್ಥಂಕರ ಪುರಾಣ ತಿಲಕ' ವನ್ನು ಬರೆಯಿಸಿದುದು.**೯ ಬಸಪಪುನೆಂಬುವನು ಲಕ್ಷದ ಮೇಲೆ 
ತೊಂಬತ್ತಾರು ಸಾವಿರ ಜಂಗಮರಿಗೆ ಆಹಾರ- ವಸ್ತ್ರ ಮುಂತಾದುವನ್ನು ನೀಡುವುದರ ಜೊತೆಗೆ 
“ಆಗಮ ತಿವಶಾಸ್ತ್ರಲಿಖಿತ ಪುಸ್ತಕ'ಗಳನ್ನು ದಾನ ನಮಾಡಿದನೆಂದು 'ಕಳದಿನೃಪ ವಿಜಯ'ದಲ್ಲಿ 


೫೪೮. ಬೆಡಗಿನ ವ: ಪು. ೨೦೫ 

೫೪೯. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೪೪೬ 
ಸಾರ್ವಜನಿಕೋದ್ಯಾನದಲ್ಲಿನ ಆಲದ ಮರವೊಂದು ಹೇಗಿದ್ದಿತೆಂದರೆ, ಅರವೆಯನ್ನು ಮಾಡಿಸಿದವನ 
ಕುಲವು ಇದೇ ರೀತಿಯಲ್ಲಿ ವೃದ್ಧಿಯಾಗಿ ನೆಲೆಸಿರುವುದೆಂಬುದನ್ನು ಸೂಚಿಸುವಂತೆ 
ಹರಡಿಕೊಂಡಿದ್ದಿತೆಂದು ರಾಘವಾಂಕ ವರ್ಣಿಸುತ್ತಾನೆ (ಸೋಮ ಚಾ: ೩.೬೧) 

೫೫೦. ಶಿವಶ ವ: ಪು. ೪೭೭ (ಅಕ್ಕಮ್ಮ ೩೯) 

೫೫೧. ಬಸವ ರಗಳೆ: ಪು. ೧೩-೧೪ 

೫೫೨. ಅಂಬಿಗ ಚೌಡ (ವ) (ಹ): ೧೩೮ 

೫೫೩. ಸಿದ್ಧರಾ ವ. ೪೨೪: ಹು. ೧೨೬ 

೫೫೪. ವಚನ ಶಾ ಸಾ ೧: ಹು. ೫೨೮: ಅಂಬಿಗ ಚವ ವ (ಹ) ೧೩೮ 

೫೫೫. ವಚನ ಶಾ ಸಾ ೧: ಪು. ೫೨೮ 

೫೫೬. ಅಂಬಿಗ ಚೌ ವ (ಹ) ೧೩೮ 

೫೫೭. ಶಿವಶ ವ: ಪು. ೪೭೭ (ಅಕ್ಕಮ್ಮ ೩೯); ಅಂಬಿಗ ಚವ ವ (ಹ) ೧೩೮ 

೫೫೮. ಅಜಿತ ಪು. ೧.೩೪ 

೫೫೯. ಅಜಿತ ಪು. ೧.೭೭ 


೧೪೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹೇಳಿದೆ.” ಬಸವನೃಪನು ಮಾಡಿದ ಶಾಸ್ತದಾನದ ಸಂಖ್ಯೆಯು ಉತ್ತೇಕ್ಷಿತವಾಗಿರುವುದು 
ಸ್ಪಷ್ಟವಾದರೂ ಅದರ "ಎಂದಿನ ಮನೋಭಾವವು ಪುಸ್ತಕದಾನಕ್ಕೆ' ನೀಡಿದ ಪಾಶಸ್ತ ವೇ ಆಗಿದೆ. 
ಅಯ್ಯತನ ಅಥವ ಅಯ್ಯಾಚಾರವನ್ನು ಮಾಡಿಸುವುದೆಂದರೆ ವೀರಶೈವ- “ದೀಕ್ಷೆಯನ್ನು 
ಕೊಡುವುದು ಎಂದರೆ ವೀರಶೈವಕ್ಕೆ ಮುತಾಂತರಿಸುವುದು ಎಂದರ್ಥ. "ಮದುವೆಯನ್ನು, 
ಮಾಡಿಸುವುದೂ ಪುಣ್ಯದ ಕೆಲಸವೆಂಬ ಭಾವನೆಯಿತ್ತು ಸಿದ್ಧರಾಮನು ಸೊನ್ನಲಿಗೆಯ ತನ್ನ 
ಮಠದಲ್ಲಿ ಸಾಮೂಹಿಕ ವಿವಾಹಗಳನ್ನು ನಡೆಸಿದ ವಿಷಯ `ಸಿದ್ಧರಾಮ ಚಾರಿತ್ರ್ಯ'ದಲ್ಲಿ 
ಉಕ್ತವಾಗಿದೆ.* 


ಸಾರ್ವಜನಿಕರಿಗೆ ಉಪಯುಕ್ತವಾದ ಮೇಲೆ ಹೇಳಿದಂತಹ ಕಾರ್ಯಗಳನ್ನು ತಾವು 
ನೆರವೇರಿಸುತ್ತೇವೆಂಬ ಸೋಗಿನಿಂದ ಕೆಲವರು ಹಣ ಸಂಪಾದನೆ ಮಾಡುತ್ತಿದ್ದುದನ್ನು ಅನೇಕ 
ವಚನಕಾರರು ಖಂಡಿಸಿದ್ದಾರೆ. ಇಂತಹವರು ಹಣವನ್ನು ಕೇಳುವಾಗ ಹಣವಂತರ ಬಳಿಗೆ 
ಹೋಗಿ ವಿನಯವನ್ನು ನಟಿಸುತ್ತಾರೆ. ಆದರೆ ಭಕ್ತರು ಅಂತಹವರ ಮಠಕ್ಕೆ ಹೋದರೆ 
ಮಾತನಾಡಿಸದೆ ಅಡ್ಡಮೋರೆಯನ್ನಿಟ್ಟುಕೊಳ್ಳುವವರನ್ನು ಅಂಬಿಗರ ಚೌಡಯ್ಯನು 
ವಿಡಂಬಿಸುತ್ತಾನೆ.* ಹಣದಾಸೆಯಿಂದ ಇಂತಹ ಡಾಂಭಿಕರು ಅರಸರಿಂದ ದೇಸಾಯಿಗಳವರೆಗೆ 
ಎಲ್ಲ ಹಂತದ ಜನರನ್ನೂ ಕಾಡಿ ಬೇಡಿ, ಸುಳ್ಳು ಮಾತಿನಿಂದ ಮರುಳು ಮಾಡಿ. ಹಣ 
ಸಂಪಾದಿಸುತ್ತಿದ್ದರು. ಹಣವಿತ್ತವರನ್ನು ಹೊಗಳಿ, ಕೊಡದವರನ್ನು ಬೈದು ಆವರಿತ್ತ ಹಣವನ್ನು 
ತೆಗೆದುಕೊಂಡು ಬಂದು ಮಠದಲ್ಲಿಯೇ ಇಟ್ಟಿದ್ದರೂ ಕಳ್ಳರು ಅದನ್ನೊಯ್ದರೆಂದು ಸುಳ್ಳು ಹೇಳಿ 
ವ್ಯಭಿಚಾರದಲ್ಲಿ ನಿರತರಾದವರನ್ನು ಚೌಡಯ್ಯ ಮತ್ತೊಂದೆಡೆ ಖಂಡಿಸುತ್ತಾನೆ.೫ ದೇವಸಾನ 
ನಿರ್ಮಾಣ ಕಾರ್ಯದಲ್ಲಿ ಭಕ್ತಿಗಿಂತಲೂ ಪ್ರಚಾರ-ಕೀರ್ತಿಗಳೇ ಹೆಚ್ಚು ಆಳವಾದ ಕಾರಣವೆಂದು 
ಬಸವಣ್ಣ ಒಂದೆಡೆ ಟೀಕಿಸುತ್ತಾನೆ.೫.೪ ದೇವಸ್ಥಾನಗಳಿಗೆ ಭೂಮಿನ್ನೋ, ಕರೆಯುವ 
ಹಸುಗಳನ್ನೋ, ನಂದಾದೀವಿಗಾಗಿ ದಾನವನ್ನೋ ಮಾಡಿದವರ ಆತ್ಮ ಪ್ರಶಂಸೆಯ 
ಮಾತುಗಳನ್ನೂ ಬಸವಣ್ಣ ಒಂದೆಡೆ ಖಂಡಿಸುತ್ತಾನೆ. ೫೬% ಸ್ಥಾವರಲಿಂಗ ಪೂಜೆಯನ್ನು ಖಂಡಿಸಿದ 
ವಚನಕಾರರು ಇಂತಹ. ದಾನಗಳನ್ನೂ ಖಂಡಿಸಿದುದು "ಸಹಜವೇ ಆಗಿದೆ. ಅಲ್ಲಮಪ್ರಭುವು 
ಒಂದು ವಚನದಲ್ಲಿ ಅನ್ನದಾನ, ಅರವಟ್ಟಿಗೆ, ಕೆರೆಗಳ ನಿರ್ಮಾಣ ಮುಂತಾದವುಗಳಿಂದ 
ಸ್ಪರ್ಗಪ್ರಾಪ್ತಿಯಾಗಬಹುದೇ ಹೊರತು ಅದಕ್ಕಿಂತ ಮಿಗಿಲಾದ ಶಿವಸಾಕ್ಷಾತ್ಕಾರವು 
ಸಾಧ್ಯವಾಗಲಾರದೆಂದು ಹೇಳುತ್ತಾನೆ.” ಈ ರೀತಿ ವಚನಕಾರರು ಡಾಂಬಿಕತನಕ್ಕಾಗಿಯೇ 
ಮಾಡುವ ಸೇವಾಕಾರ್ಯವನ್ನು "ಖಂಡಿಸಿದರು. ಸಮಾಜಸೇವೆಯೊಂದಿಗೆ ಆತ್ಮ ಸಾಕ್ಷಾತ್ಕಾರಕ್ಕೆ 
ಕಾರಣವಾಗುವ ಜ್ಞಾನಕ್ಕೂ ಮಹತ್ತನಿತ್ರರು. 


00 


೩೬೦. ಕೆಳದಿ ವಿ: ೧೧.೩೭ 


೫೬೦. ಸಿದ್ದರಾ ಚಾ: ೮೮೭-೯ 

೫೬೧. ಅಂಬಿಗ ಚೌ (ಹ) ೧೨೯ 

೫೬೨. ವಚನ ಶಾಸ ಸಾ ೧: ಪು. ೫೨೮ 

೫೬೩. ಬಸವ ವ. ೩೦೬ ಪು. ೧೨೪ (`ನೋಡುವರುಳ್ಳಡೆ ಮಾಡುವೆ ದೇಹಾರವ; ಎನಗೊಂದು 
ನಿಜವಿಲ್ಲ, ಎನಗೊಂದು ನಿಷ್ಟತ್ತಿಯಿಲ್ಲ?) 

೫೬೪. ಬಸವ ವ. ೨೨೫: ಪು. ೨೪ 

೫೬೫. ಅಲ್ಲಮ ವ ಚಂ. ೯೫೯: ಪು. ೨೧೩ 


ಸಾಮಾಜಿಕ ವ್ಯವಸ್ಥೆ / ೧೪೭ 


೪ 


ಆರ್ಥಿಕವ್ಯವಸ್ಥೆ 


ಸಂಪತಿನ ಉತಾದನೆ 


ಎಬಿ 9 


ಒಂದು ಕಾಡಿನ ಸಂಪತ್ತು ಎಂದರೆ ಅದರಲ್ಲಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನಲ್ಲದೆ, 
ಅಲ್ಲಿನ ಜನರ ದುಡಿಯಮೆಯ ಫಲವನ್ನೂ ಒಳಗೊಂಡಿರುವಂಥದು. ನಾನಾಬಗೆಯ 
ದುಡಿಮೆಯಿಂದ ಪ್ರಜೆಗಳು ನಾಡಿನ ಸಂಪತ್ತನ್ನು ಹೆಚ್ಚಿಸಲು ಹಾಗೂ ಅದು ಉತ್ಪಾದಕರನ್ನಲ್ಲದೆ 
ಇತರರನ್ನು ತಲುಪಲು ಸಹಾಯಕರಾಗುತ್ತಾರೆ. 


ವ್ಯವಸಾಯ 


ಭಾರತವು ಮೊದಲಿನಿಂದಲೂ ವ್ಯವಸಾಯ ಪ್ರಧಾನವಾದ ದೇಶ. ಜನರಿಗೆ ಭೂಮಿಯ 
ಬಗ್ಗೆ. ವ್ಯವಸಾಯಕ್ಕೆ ಸಹಾಯಕವಾದ ಪ್ರಾಣಿಗಳ ಬಗ್ಗೆ ಆಳವಾದ ಆತ್ಮೀಯತೆ ಮೂಡಿ, 
ಅವುಗಳು ಪವಿತ್ರವಸ್ತುಗಳಾಗಿರುವುದಕ್ಕೆ ಇದಕ್ಕೆ ಅವುಗಳ ಪಾತ್ರವು ಜೀವನದಲ್ಲಿ ಅತ್ಯಂತ 
ಪ್ರಮುಖವಾಗಿರುವುದೇ ಕಾರಣವಾಗಿದೆ. ಭೂಮಿಯಿಂದ ಬೆಳೆ ತೆಗೆಯುವುದಕ್ಕೆ ತಾನು 
ನಿಮಿತ್ತನಾದವನು ಮಾತ್ರ, ಅದನ್ನು ನೀಡುವವನು ದೇವರು ಎಂಬ ಭಾವನೆ ಜನಗಳದಾಗಿತ್ತು? 
ಅದಕ್ಕಾಗಿಯೇ ದೇವರಿಂದ ನೀಡಲ್ಪಟ್ಟ ಭೂಮಿಯಲ್ಲಿ ಬೆಳೆದ ಬೆಳೆಯು ಒಬ್ಬನಿಗೆ ಸೇರಿದ್ದಲ್ಲ, 
ಅದು ಸರ್ವರಿಗೆ ಸಮರ್ಪಿತವಾಗಬೇಕೆಂಬುದೇ ಆಗಿನ ಆದರ್ಶ. ವ್ಯವಸಾಯವು 
ಜೀವಾಧಾರವಾದ ಆಹಾರವನ್ನು ನೀಡುವ ಕಾರಣದಿ೦ದ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು 
ಪಡೆದುದರ ಜೊತೆಗೆ ರಾಜರು ಅದರ ಬಗ್ಗೆ ವಿಶೇಷ ಗಮನವನ್ನು ಕೊಟ್ಟು ರಕ್ಷಿಸಬೇಕೆಂಬ 
ಅಭಿಪ್ರಾಯವು ಶಾಸ್ತ್ರಕಾರರಲ್ಲಿ ಮೂಡುವಂತಾಯಿತು. ದಂಡ, ವಷ್ಟಿ. ತೆರಿಗೆಗಳಿಂದ. ಕೃಷಿಯು 
ನಾಶವಾಗದಂತೆ ರಕ್ಷಿಸಬೇಕೆಂದು (“ದಂಡ ವಿಷ್ಠಿ ಕರಬಾಧೌ ರಕ್ಷೇದುಪಹತಾಂ ಕೃಷೀಂ”) 
`ಅರ್ಥಶಾಸ್ತ್ರ'ವು ಹೇಳುತ್ತದೆ. 


ಭೂಮಿಯ ಪ್ರಭೇದಗಳು 


ವ್ಯವಸಾಯೋಪಯೋಗಿಯಾದ ಭೂಮಿಯನ್ನು ಸ್ಥೂಲವಾಗಿ “ದೇವಮಾತೃಕ' ಮತ್ತು 
"ನದೀಮಾತೃಕ”ವೆಂದು ವಿಂಗಡಿಸುತ್ತಿದ್ದನು; ಮಳೆಯಿ೦ದಲೇ ಸಾಗುವಳಿ ಮಾಡಬೇಕಾದ ಭೂಮಿ 


೧. ದೇದಾ ವ (ಹ) ಪು. ೫೬ ("ಇಳೆ ನಿಮ್ಮದಾನ, ಬೆಳೆ ನಿಮ್ಮ ದಾನ”) 
೨. ಕ.ವಿ.ವಿ. ಹಸ್ತಪ್ರತಿ ೬೬: ಪು. ೬೨ (“ಬಿತ್ತು ಬೆಳಸು ಸರ್ವಜೀವಕ್ಕೆ, ಶಿವನೊಬ್ಬನೇ ಒಡೆಯನು”- 
ಮಡಿವಾಳ ಮಾಚಯ್ಯ) 


೩. ಅರ್ಥಶಾಸ್ತ್ರ: 1. 1 Quoted by K.K. Handiqui Yasatilaka and In dian Culture, 8.೧೧೭ 


ಆರ್ಥಿಕ ವ್ಯವಸ್ಥೆ / ೧೪೯ 
[a) 


“ದೇವಮಾತೃಕ'ವಾದರೆ, ನದಿ, ಕೆರೆ, ಕಾಲುವೆ ಮುಂತಾದವುಗಳ ಸಹಾಯದಿಂದ ಸಾಗುವಳಿ 
ಮಾಡುವುದು "ನದೀ ಮಾತೃಕ'ವೆನಿಸಿಕೊಳ್ಳುತ್ತಿತ್ತು. ಅದಲ್ಲದೆ, “ಎಲೆ', “ಕಿಸುಕಾಡು', “ಕೆ೦ಗಾಡು', 
“ಮಳಲಕೆಯಿ' ಮುಂತಾಗಿ ಭೂಲಕ್ಷಣದ ಮೇಲೆಯೂ ವಿಂಗಡಣೆಯನ್ನು ಮಾಡುತ್ತಿದ್ದರು.” 
ವಚನಗಳಲ್ಲಿ ಇದರ ಬಗ್ಗೆ ಹೆಚ್ಚೇನೂ ವಿವರಗಳು ದೊರೆಯುವುದಿಲ್ಲ. ಒಕ್ಕಲು ಮುದ್ದಯ್ಯನ 
ಒಂದು ವಚನದಲ್ಲಿ ಮಾತ್ರ 'ಕರಲು' ಮತ್ತು "ಇಂಗರಲು' ಎಂಬ ಪ್ರಭೇದಗಳನ್ನು ಹೇಳಿದೆ.* 
ಇದನ್ನು “ಸೌಳಪ್ಪ ಭೂಮಿ'" ಎಂದು ಕರೆಯುತ್ತಿದ್ದರು. (ಸೌಳು-ಚವುಳು-ಉಪುು). ಕರಲ 
ಭೂಮಿಯಲ್ಲಿ ಮಳೆಯಾದರೂ ಅದು ವ್ಯರ್ಥವೇ (ಆ ಭೂಮಿಯಲ್ಲಿ ಬೆಳೆಯನ್ನು 
ತೆಗೆಯಲಾಗುವುದಿಲ್ಲ) ಎಂದು ಬಸವಣ್ಣ ಹೇಳುತ್ತಾನೆ.” ಒಂದು ವಚನದಲ್ಲಿ "ಮೂರು ನೆಲದ 
ಭೂಮಿ' ಎಂಬ ಉಲ್ಲೇಖವಿದೆ.* ಪ್ರಾಯಶಃ ಇದು ಕಾಡಾರಂಭ (ಮಳೆಯ ನೀರನ್ನೇ 
ಆಶ್ರಯಿಸುವ ಭೂಮಿ, ಕುಷ್ಠಿ), ನೀರಾರಂಭ (ಗದ್ದೆ) ಮತ್ತು ತೋಟಗಳೆಂಬ ಮೂರು ಬಗೆಯ 
ವ್ಯವಸಾಯ ಯೋಗ್ಯ ಭೂಮಿಯನ್ನು ಸೂಚಿಸುತ್ತದೆ. 


ಒಬ್ಬ ವ್ಯಕ್ತಿಗೆ ಸಾಗುವಳಿಯ ಭೂಮಿಯನ್ನು "ಪಣ್ಣೆಯ' ಎಂದು ಕರೆಯುತ್ತಿದ್ದರು." ಇದನ್ನು 
ಒಬ್ಬನಿಂದ "ಮತ್ತೊಬ್ಬನು ಕೊಂಡುಕೊಳ್ಳಬಹುದಾಗಿತ್ತು. ಇ ಒಕ್ಕಲು ಮುದ್ದಯ್ಯನ ಡು 
ವಜನವು ಈ ರೀತಿಯಿದೆ. “ಮೂರಡಿ "ಮಣ್ಣಿಗೆ ಆರು ಹೊನ್ನ ತೆತ್ತು ಮೀರಿ ಹದಿಕೆಯ 
ಬೇಡನೆಂದೀ ಗ್ರಾಮದವರ ಮುಂದಿಟ್ಟು ಮೀರಲಿಲ್ಲ ಎಂದು ಪಟ್ಟೆಯ ಕೊಟ್ಟ ಮುತ್ತೂರಗೂಡಿ 
ಹದಿಕೆಯ ಬೇಡಿದಡೆ ನಾಕೊಡಲಿಲ್ಲ. ನೀ ಕೊಟ್ಟ ಪಟ್ಟಿ ನಮ್ಮ ನಟ್ಟ ನಡುಮನೆಯ ಐದು ಕಾಲ 
ನೆಲಹಿನಲ್ಲಿ ಕಟ್ಟಿಯ ದೆಲೊ... ೫೧೧, ಇಲ್ಲಿ ಭೂಮಿಯ ಅನೇಕ ವಿವರಗಳನ್ನು ನೀಡುತ್ತಿರುವಂತಿದೆ. 
ಆದರೆ ಅರ್ಥವಾಗುವುದಿಲ್ಲ. "ಹದಿಕೆ'ಯೆಂಬುದು ಏನನ್ನು ಸೂಚಿಸುವುದೋ ತಿಳಿಯದು. 
ಎಂಬುದು ಭೂಮಿಯ ಮಾಲೀಕತ್ವವನ್ನು ನಿರೂಪಿಸುವ ಪತ್ರ 


ವ್ಯವಸಾಯ ಕ್ರಮ 


ಸಾಗುವಳಿ ಮಾಡಬೇಕಾದ ಭೂಮಿಯಲ್ಲಿ ಬೆಳೆದಿರುವ ಗಿಡಗ೦ಟೆಗಳನ್ನು ಕತ್ತರಿಸಿ ಅವನ್ನು 
ಒಣಗಿಸಿ ಸುಡುತ್ತಿದ್ದರು.”* (ಬೂದಿ ಗೊಬ್ಬರವಾಗುವ ಕಾರಣದಿಂದ). ಅನಂತರ ನೇಗಿಲನಿಂದ 
ಭೂಮಿಯನ್ನುಳುತ್ತಿದ್ದರು. ನೇಗಿಲು ತಯಾರಿಕೆಯ ವಿಧಾನವನ್ನು ಒಂದು ವಚನದಲ್ಲಿ ಹೀಗೆ 
ವಿವರಿಸಿದೆ. ೧೩ ಮರವನ್ನು ತೆಗೆದುಕೊಂಡು ಬಂದು ಬಡಗಿ (ಕಾರುಕುಯ ಕೈಯಲ್ಲಿ ಕೊಟ್ಟಾಗ 


ಎಂ. ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೬೫ 


ಧರ್ಮಾಮೃತ : ೭.೭೫ 
ಬಸವ ವ. ೪೫೫: ಪು. ೧೭೮ (“ಕಅಲ ಭೂಮಿಯಲ್ಲಿ ಕಣಿದ ವೃಷ್ಟಿಯ ತೆಜನಂತೆ ಅವರೆತ್ತ ಬಲ್ಲರು 
ಎನ್ನ ಸುಖವ) 

೮. ಬೆಡಗಿನ ವ. ಪು. ೨೭೮ 

೯. ಸರ್ವಪು. ವ. ೯೦ (ಗಾವುದಿ ಮಾಚಯ್ಯ) 

೧೦. ಸರ್ವಪು. ವ. ೫೬೪ 

೧೧. ಬೆಡಗಿನ ವ: ಪು. ೨೭೬ 

೧೨. ಸರ್ವಹು ವ. ೫೬೮ 


೪ 
೫. ಬೆಡಗಿನ ವ: ಪು. ೨೭೮ 
೬ 
ಪ 


೧೫೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಅವನು ಅದನ್ನು ಬೇಕಾದ ಆಕಾರಕ್ಕೆ ಕತ್ತರಿಸುತ್ತಿದ್ದ. ಅದಕ್ಕೆ "ಆದಿ ನಿಯವನಿಕ್ಕಿ'(?) ಮೊಳೆಯನ್ನು 
ಹೊಡೆಯುತ್ತಿದ್ದ ಅನಂತರ *ಜಿಗುಳ' ಎಂಬ ಹೆಸರಿನ ಕಬ್ಬಿಣದ ತುಂಡಿನಿಂದ "ಗುಳು' (ಗುಳ, 
ಕುಳ)ವನ್ನು ಮರದ ತುದಿಗೆ ಜೋಡಿಸುತ್ತಿದ್ದರು; ಅದಕ್ಕೆ “ಕಣ್ಣಿ' (ಹಗ್ಗಯನ್ನು ಸೇರಿಸಿ, 
ನೊಗವನ್ನು ಹೂಡುತ್ತಿದ್ದರು. ಅದಕ್ಕೆ "ಕಾರೆ'ಯನ್ನು ಹೂಡಿ (ಎತ್ತಿನ ಕೊರಳಿಗೂ ನೊಗಕ್ಕೂ 
ಕಟ್ಟಿರುವ ಹಗ್ಗ?) ಕಟ್ಟಿದ ಎತ್ತುಗಳಿಂದ ಉಳುತ್ತಿದ್ದರು. ತೋಟಗಳಲ್ಲಾದರೆ ನೇಗಿಲಿನಿಂದ ಉಳುವ 
ಬದಲು ಗುದ್ದಲಿಯಿಂದ ಅಗೆದು, ಬೆಳೆದಿದ್ದ ಗಿಡಗಂಟಿಗಳ ಬೇರನ್ನು ತೆಗೆಯುತ್ತಿದ್ದರು.” 
ಉಳುವಾಗ ಎತ್ತುಗಳನ್ನು ಹೊಡೆಯಲು ಉಪಯೋಗಿಸುತ್ತಿದ್ದ ಕೋಲನ್ನು ಸೆಳೆಗೋಲು” 
(ಸೆಳೆ ಕೋಲು) ಎಂದು ಕರೆಯುತ್ತಿದ್ದರು.” ಇದಕ್ಕೆ 'ಜಂಗೋರು” ಎಂದೂ ಹೆಸರಿತ್ತು | 


ಉತ್ತ ಭೂಮಿಯಲ್ಲಿ ಬಿತ್ತನೆ ಮಾಡುವುದಕ್ಕಾಗಿ "ಮಳೆಗಾಲದ ಹದಬೆದೆ'ಗಾಗಿ 
ಕಾಯುತ್ತಿದ್ದರು." ಉತ್ತ ಭೂಮಿಯಲ್ಲಿನ ಕಸರೆಗಳನ್ನು ತೆಗೆದು ಹಾಕುವುದಕ್ಕೂ ನೆಲವನ್ನು 
ಸಮಗೊಳಿಸುವುದಕ್ಕೂ ಉಪಯೋಗಿಸುತ್ತಿದ್ದ ಸಲಕರಣೆಯೇ *ಂಟೆ'. ಇದರ ಪ್ರಮುಖವಾದ 
ಮರದ ತುಂಡಿಗೆ "ದಿಂಡು' ಎನ್ನುತ್ತಿದ್ದರು ಅದಕ್ಕೆ ಜೋಡಿಸಿರುತ್ತಿದ್ದ ಮೊಳೆಗೆ “ತಾಳ' ಎಂಬ 
ಹೆಸರಿತ್ತು. ಬಿತ್ತುವಾಗದಕ್ಕೆ “ಕೋವಿ' "ಡೊಳವಿ)ಗಳನ್ನು ಜೋಡಿಸಿ ಎತ್ತನ್ನು ಹೂಡಿ ಬಿತ್ತುತ್ತಿದ್ದುದೂ 
ಉಂಟು ಬೀಜಗಳನ್ನು ಬಿತ್ತುವುದಕ್ಕಾಗಿ ಬಳಸುತ್ತಿದ್ದ ಉಪಕರಣಕ್ಕೆ "ಸಡ್ಜೆ' ಎಂಬ ಹೆಸರು 
ಇತ್ತು. ಇದರ ವಿವರಣೆಯು ಒಂದು 'ವಚನದಲ್ಲಿದೆ. “ಕಾಲಲ್ಲಿ ಕಟ್ಟದ ಸಡ್ಜೆಯ ಕೀಳುವರಿಲ್ಲ. 
ಕೈಯಲ್ಲಿ ಹಿಡಿದ ಮರನ ಬೇಡ ಎಂಬುವರಿಲ್ಲ. ತಲೆಯಲ್ಲಿ ಹೊತ್ತ ಕೊ೦ಗವ ಇಳುವರಿಲ್ಲ. ಸಡ್ಡೆಗೆ 
ಮೂರು ಕವೆ ಒಂದೆ ಬಿತ್ತವಟ್ಟ”” ಇಲ್ಲಿನ ಬಿತ್ತವಟ್ಟ ಪ್ರಾಯಶಃ ಬಿತ್ತನೆಯ ಬೀಜವನ್ನು 
ಸೂಚಿಸುತ್ತದೆ. ಭೂಮಿಗೆ ಹಾಕುವ ಗೊಬ್ಬರದ ಉಲ್ಲೇಖವು ವಚನಗಳಲ್ಲಿದೆ. ಗೊಬ್ಬರ 
(ಸಗಣಿಯ)ದ ಒಳಗೆ ಉಂಟಾಗುವ ಅನಿಲವನ್ನು ಉದ್ದೇಶಿಸಿ ಬಸವಣ್ಣನು "ಗೊಬ್ಬರದಗ್ಗಿ' 
ಎಂದು ಕರೆಯುತ್ತಾನೆ.** ವಿಶ್ವ ಮುಂತಾದ ಪೈರುಗಳನ್ನು. ನಾಟಿ ಹಾಕುತ್ತಿದ್ದರು. 'ನಾಟ'ಯ 
ಉಲ್ಲೇಖ ವಚನಗಳಲ್ಲಿದೆ.57 ಪೈರು ಬೆಳೆಯುತ್ತ "ಹೋದಂತೆಲ್ಲ ಇನ್ನಿತರ ಸಸ್ಯಗಳನ್ನು ಎಂದರೆ 
ಕಳೆಗಳನ್ನು ಕೀಳುವುದನ್ನು ವಚನಗಳು "ಕಸವ ಕೀಳುವುದು, “ಕಸವ ತೆಗೆವುದು" ಎಂದು 


೧೩. ಬೆಡಗಿನ ವ: ಪು. ೨೮೦ 

೧೪. ಅಲ್ಲಮ ವ. ಚಂ. ೮೧೨: ಪು ೧೮೦ 
೧೫. ಸರ್ವಪು ವ ೫೬೮ 

೧೬. ಅಕ್ಕನ ವ.೨೬ ಪು. ೧೭ 

೧೭. ಸರ್ವಪು. ವ. ೫೬೮ 

೧೮. ಅದೇ. 

೧೯. ಭಂ ಶಾಂ ವ. ೧೧: ಪು. ೧೦ 

೨೦. ಬಸವ ವ. ೧೧೦೫: ಪು. ೪೬೪ 
೨೧. ಅಲ್ಲಮ ವ ಚಂ. ೬೯೬: ಪು. ೧೫೨ 


ಆರ್ಥಿಕ ವ್ಯವಸ್ಥೆ / ೧೫೧ 
[a) 


ಕರೆಯುತ್ತವೆ. ವಚನಗಳಲ್ಲಿ ಉಕ್ತವಾದ “ಅಲಬು' ಒಂದು ಬಗೆಯ ಹುಲ್ಲಿನ ಕಳೆಯನ್ನು 
ಸೂಚಿಸುತ್ತದೆ. 


ಬೆಳೆದು ನಿಂತ ಹೊಲವನ್ನು ಕಳ್ಳಕಾಕರಿಂದಲೂ, ಪ್ರಾಣಿ-ಪಕ್ಷಿಗಳಿಂದಲೂ ರಕ್ಷಿಸಬೇಕಾದುದು 
ಅವಶ್ಯಕ. ಪಕ್ಷಿಗಳು ಬಂದು ತೆನೆಯ ಮೇಲೆ ಕೂತಾಗ ಕಾಳುಗಳುದುರುವುದನ್ನು ತಡೆಯಲು 
ಪಕ್ಷಿಗಳು ಬಾರದ ಹಾಗೆ ಹೊಲಗಳ ಮಧ್ಯೆ ಕೋಲಿಗೆ ಬೆದರು ಬೊಂಬೆಗಳನ್ನು ಸಿಕ್ಕಿಸಿರುತ್ತಿದ್ದರು. 
ಮಡಕೆಯೊಂದಕ್ಕೆ ಬಣ್ಣವನ್ನು ಬಳಿದು ಮನುಷ್ಯನ ಮುಖದಂತೆ ಕಾಣುವ ಹಾಗೆ ಮಾಡಿ 
ಕೋಲಿಗೆ ಸಕ್ಕಿಸುತ್ತಿದ್ದರು. ವಚನಗಳು ಇದನ್ನು "ಬೆಚ್ಚಿ ಮಡಕೆ' ಎಂದೇ ಕರೆಯುತ್ತವೆ.*” 
ಬೆಳೆಯ ಮದ್ಯ 'ಬೆಚ್ಚುಗಟ್ಟುವ ಪರಿಪಾಠವನ್ನು "ಜನ್ನನೂ ಉಲ್ಲೇಖಿಸುತ್ತಾನೆ.** ಹೊಲಗಳಿಗೆ 
ಬೇಲಿಯನ್ನು 'ಕಟ್ಟರುತ್ತಿದ್ದರು.3₹ ಇದರಿಂದ ಜಡ ಹೊಲಕ್ಕೂ ಮತ್ತೊಂದಕ್ಕೂ ನಡುವೆ 
ಸ್ಪಷ್ಟವಾದ ಸೇಮಾರೇಖೆಯು ಉಂಟಾಗುವುದಲ್ಲದೆ ಹೊಲಕ್ಕೆ ಪ್ರಾಣಿಗಳು ನುಗ್ಗುವುದನ್ನು 
ತಡೆಗಟ್ಟಲೂ ಸಹಾಯಕವಾಗುತಿತ್ತು. ರಾತ್ರಿಯ ಹೊತ್ತು ಹೊಲವನ್ನು ಕಾವಲು ಕಾಯುತ್ತಿದ್ದರು.” 
ಹೊಲವೆಲ್ಲವೂ ಕಾಣುವ ಹಾಗೆ ಒಂದು ಎತ್ತರವಾದ ಅಟ್ಟಣಿಯನ್ನು ಕಟ್ಟ ಅದರ. "ಮೇಲೆ 
ಮಲಗಿರುತ್ತಿದ್ದ ಈ ಅಟ್ಟಣಿಯನ್ನು "ಮಂಚಿಗೆ' ಎಂದು ಕರೆಯುತ್ತಿದ್ದರು; ಹಕ್ಕಿಗಳನ್ನು 
ಓಡಿಸಬೇಕಾದರೆ ಕವಣೆಯಿಂದ ಕಲ್ಲುಗಳನ್ನು ಬೀಸುತ್ತಿದ್ದರು.* 


ಫಲಕ್ಕೆ ಬಂದ ಪೈರನ್ನು ಕುಡುಗೋಲಿನಿಂದ ಕತ್ತರಿಸುತ್ತಿದ್ದರು.** ಹಿಡಿಹಿಡಿಯಾಗಿ ತೆನೆಗಳನ್ನು 


ಕತ್ತರಿಸಿ ಅಲ್ಲಲ್ಲಿ ಗುಡ್ಡೆ ಹಾಕುವುದನ್ನು "ಆರಿಯಹಾಕು' ಎಂದೆನ್ನುತ್ತಿದ್ದರು.” “ಆರಿ' ಎಂದರೆ 
ಧಾನ್ಯದಿಂದ ಕೂಡಿದ ಹುಲ್ಲು ಎಂದೇ “ಶಬ್ದ ಮಂಜರಿ'ಯು ಅರ್ಥ ಹೇಳುತ್ತದೆ. ಧಾನ್ಯದಿಂದ 
ಕೂಡಿ ಹುಲ್ಲನ್ನು ಕಣದಲ್ಲಿ ಬಣಬೆಯಾಗಿ ಪೇರಿಸುವುದನ್ನು "ಕುತ್ತಜೆಯೊಟ್ಟು' (ಕುತ್ತಣೆ-ಬಣಬೆ) 


ಎನ್ನುತ್ತಿದ್ದರು." ಧಾನ್ಯಗಳಿಂದ ಕೂಡಿದ ತೆನೆಗಳನ್ನು "ಒಕ್ಕು'ವ ರೀತಿಯಿಂದ ಕಾಳುಗಳನ್ನು 


೨೨. ಬಸವ ವ. ೫೦: ಪು. ೨೪: ಸರ್ವಪು ವ. ೫೬೮ 

೨೩. ಸರ್ವಹು ವ. ೫೬೮ 

೨೪. ಶಿವಶ ವ. ಪು.೪೭೬ (ಅಕ್ಕಮ್ಮ ೩೮) 

೨೫. ಸಕಲೇಶ ವ. ೧೨: ಪು. ೪ 

೨೬. ಯಶೋಧ ಚ: ೧.೨೮ (“ವಾರಿಯ ಬೀರಲ್‌ ಪಾಳಿಯೊಳೆಸೆದರ್‌ ಪಾಪದ ಜೋಳಿಂಗೆ ಬೆರ್ಚುಗಟ್ಟಿದ 
ತೆಣದಿಂ.”) 

೨೭. ಬಸವ ವ. ೫೯೩: ಹು. ೨೩೯ 

೨೮. ಸರ್ವಪು ವ. ೭೭೦ 

೨೯. ಸರ್ವಹು ವ. ೫೬೮ 

೩೦. ಅದೇ 

೩೧. ಗಣವ ಮಂ: ಪು. ೧೦೫ (ಅವಸರದ ರೇಚಣ್ಣ) 

೩೨. ಕನ್ನಡ ನಿಘಂಟು, ಸಂ. ಹ ಪು. ೩೮೧ 

೩೩. ಬಸವ ವ. ೧೩೯೨: ಪು. ೫೯೧ 


೧೫೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬೇರ್ಪಡಿಸುತ್ತಿದ್ದರು.** ಅದನ್ನು ಮಾಡುತ್ತಿದ್ದುದು “ಕಣ'ದಲ್ಲಿ ಇದರ ಮಧ್ಯೆ ಒಂದು 
ಕಂಬವನ್ನು ನೆಟ್ಟು (ಇದನ್ನು "ಮೇಟಿ “ಎಂದು ಕರೆಯುತ್ತಿದ್ದರು ಅದರ ಸುತ್ತಲೂ 
ವರ್ತುಲಾಕಾರವಾಗಿ ಧಾನ್ಯದಿಂದ ಕೂಡಿದ ಕೊಯ್ದ ಪೈರನ್ನು ಹರವಿ ಎತ್ತುಗಳಿಂದ 
ತುಳಿಸುವುದರ ಮೂಲಕವೂ "ಕಾಳನ್ನು ಬೇರ್ಪಡಿಸುತ್ತಿದ್ದರು** ಹಕ ಕಾಳುಗಳನ್ನು ಬೇರ್ಪಡಿಸಿದ 
ಹುಲ್ಲನ್ನು "ಮೆದೆ' ಹಾಕುತ್ತಿದ್ದರು. "ನಂತರ ಕಾಳನ್ನು ತೂರಿ ಗಟ್ಟಿಕಾಳುಗಳನ್ನೂ ಜೊಳ್ಳನ್ನೂ 
ಬೇರ್ಪಡಿಸುತ್ತಿದ್ದರು. "ಗಾಳಿ ಬಂದಾಗ ತೂರಿಕೊ' My ಗಾದೆ "ವಚನಗಳಲ್ಲಿ "ರೆ ಬೇರೆ 
ರೂಪಗಳಲ್ಲಿ ಗುತ್ತದೆ. ೩೯ ಗಟ್ಟಕಾಳುಗಳನ್ನೆಲ್ಲ ಒಂದೆಡೆ ರಾಶಿ ಹಾಕುತ್ತಿದ್ದರು. ಅನಂತರ ಕಣದಲ್ಲಿ 
ರಾಶಿ ಹಾಕಿದ ಕಾಠನ್ನು ಪೂಜಿಸುತ್ತಿದ್ದರು. ಅನ೦ತರ ಧಾನ್ಯವನ್ನು ಅಳತೆ ಮಾಡಿ ಹಗಹದಲ್ಲಿ 
ತುಂಬಿಡುತ್ತಿದ್ದರು.*” "ರೈತನು ಬೆಳೆದ ಧಾನ್ಯದ ಪ್ರಮಾಣವನ್ನು 'ಕರಣಿಕರ ಸಂಪುಟಕ್ಕೆ' 
ಬರೆಸಬೇಕಾಗಿತ್ತು ಈ ಪ್ರಮಾಣದ ಆಧಾರದ "ಮೇಲೆಯೇ ರೈತನು ರಾಜನಿಗೆ ನೀಡಬೇಕಾದ 
ಕೋರನ್ನು ನಿರ್ಧರಿಸುತ್ತಿದ್ದುದು." 


ನೀರಿನ ಆಸರೆ 


ಹೊಲದ (ಕುಷ್ಠಿ) ಸಾಗುವಳಿಗೆ ಮಳ ನೀರೇ ಆಧಾರ. ನೀರಾವರಿಗಾದರೆ ಬಾವಿ ಕೆರೆ ನದಿ 
ಕಾಲುವೆಗಳ ನೀರನ್ನು ಬಳಸಲಾಗುತ್ತಿತ್ತು. ವಚನಗಳಲ್ಲಿ ಕೆಲವೆಡೆ ಕೆರೆ ಹಾಗೂ ಕೆರೆಯ ಭಾಗಗಳ 
ಉಲ್ಲೇಖಗಳು ದೊರೆಯುತ್ತವೆ. ಕೆತೆಯನ್ನು ನಿರ್ಮಣ ಮಾಡುತ್ತಿದ್ದವರು ಒಡ್ಡರು.** ಕೆರೆಯ 
ಏರಿಯ ಪ್ರಸ್ತಾಪ ಹಲವು" ವಚನಗಳಲ್ಲಿದೆ. ಲ 'ಕಟ್ಟದ ಕೆರೆಗೆ ಕೋಡಿ ಮಾಣದು, ಹುಟ್ಟಿದ 
ಪ್ರಾಣಿಗೆ ಪ್ರಳಯ ತಪ್ಪದು” ಎಂದು ಗಾದೆಯಂತಾಗುವಷ್ಟರ ಮಟ್ಟಿಗೆ ಕೆರೆಗೆ ಕೋಡಿಯಿರುವುದು 
ನಿಯಮವಾಗಿತ್ತು. ಕೆರೆಯ ನೀರನ್ನು ಬೇಕಾದಷ್ಟು ಮಾತ್ರ ಉಪಯೋಗಿಸಿಕೊಳ್ಳಲು ತೂಬಿನ 
ವ್ಯವಸ್ಥೆ ಸ್ಥಯಿರುತ್ತಿತ್ತು. ೪೬ ತೂಬಿನ ಭಾಗಗಳೆಂಬಂತೆ (ತೂಬಿನ ಮೇಲೆ ಹಾಕಿರುವ ಕಲ್ಲಿನ ಚಪ್ಪಡಿ?) 


೩೪. ಮೋ ಮಾ ವ (ಸ) ೩೮: ಪು. ೧೦೦ 

೩೫. ದೇವರ ದಾ ವ ೮೨: ಪು. ೨೭ 

೩೬. ಮೋಳಿಗೆ ಮಾ ವ. ೫೫೩: ಪು. ೧೪೫; ಗಣ ಮಂ: ಪು. ೧೦೫ (ಅವಸರದ ರೇಚಣ್ಣ) 
೩೭. ಗಣವ ಮಂ: ಪು. ೧೦೫ (ರೇಚಣ್ಣ) 

೩೮. ಮೋ ಮಾ ವ (ಸ) ೩೮: ಪು. ೧೦೦ 

೩೯. ಸಿದ್ಧ ರಾ ವ. ೪೨೨: ಪು. ೧೨೬ ("ಹಾಲುಳ್ಳಲ್ಲಿ ಹಬ್ಬವ ಮಾಡಿ, ಗಾಳಿಯುಳ್ಳಲ್ಲಿ ತೂಜೆಕೊಳ್ಳಿರಿ') 
ವಚನಶ ಸಾ ೧: ಪು. ೨೪೦ ("ಗಾಳಿ ಬೀಸಿದಲ್ಲಿ ತೂರಿಕೊಳ್ಳಿರಯ್ಯ' ಅಂಬಿಗ ಚೌಡಯ್ಯ). 
೪೦. ಚನ್ನಬ ವ. ೭೨೬:ಪು. ೩೪೭ 

೪೧. ಬೆಡಗಿನ ವ. ೨೭೨ 

೪೨. ಸರ್ವಹು ವ. ೫೬೮ ( ಒಕ್ಕಲು ಮುದ್ದ! ಯ್ಯ) 

೪೩. ಅಲ್ಲಮ ವ ಚ೦. ೯೬೦: ಪು. ೨೧೩ 

೪೪. ಬಸವ ವ. ೨೬: ಪು. ಆ ಟೂ ವ ಚಂ. ೪೯೪: ಪು. ೧೦೯ 

೪೫. ಅಕ್ಕನ ವ. ೧೮೯: ಪು. ೭೫ 

೪೬. ವಚನ ಸಾ ಐ ಪು. ೫೪೭: ಅಲ್ಲಮ ವ ಚಂ. ೪೯೪: ಪು. ೧೦೯ 


ಆರ್ಥಿಕ ವ್ಯವಸ್ಥೆ / ೧೫೩ 
ಲ ಛ 


“ನೂಲಿನ ಕಂಭ' (ಹಗ್ಗ ಕಟ್ಟಿದ ಮರದ ತುಂಡು?) ಮತ್ತು “ತಲಿಪು'ಗಳನ್ನು ಹೇಳಲಾಗಿದೆ. 


ತಲಿಪು ಎನ್ನುವುದು ತೂಬಿನ ಬಾಯಿ (Outlet) ಎಂದು ಕಾಣುತ್ತದೆ. ತಮಿಳಿನಲ್ಲಿ `ತಲೈ ಪ್ಪು' 
ಎಂದರೆ ತುದಿ. ಅಂಚು ಎಂದು ಅರ್ಥಗಳಿರುವುದರಿಂದ್‌್‌ ತೂಬಿನ ತುದಿಯನ್ನು (ಬಾಯನು) 
ಈ ರೀತಿ ಕರೆಯುತ್ತಿದ್ದಿರಬಹುದು. 


ತೋಟ ಮುಂತಾದವುಗಳಿಗೆ ಏತದಿಂದ ಭಾವಿಯಲ್ಲಿನ ನೀರನ್ನೆತ್ತಿ ಪಾತ್ರಿಗಳಿಗೆ 
ಹಾಯಿಸುತ್ತಿದ್ದರು; ಏತದ ತುದಿಗೆ ಮಡಕೆಯೊಂದನ್ನು ಕಟ್ಟಿರುತ್ತಿದ್ದರು. ಕೇವಲ ಬಾಹ್ಯದಲ್ಲಿ 
ನಮಸ್ತ ರಿಸುತ್ತ, ಅಂತರ್ಯದಲ್ಲಿ ಭಕ್ತಿ ಭಾವವಿಲ್ಲದವರನ್ನು ಬಸವಣ್ಣನು ನೀರೆತ್ತುವಾಗ ಬಾಗುವ 
ಏತಕ್ಕೆ" ಹೋಲಿಸುತ್ತಾನೆ. "ಇದಲ್ಲದೆ 'ಘಟೀಯಂತ್ರ'ಜೆಂಬ ನೀರೆತ್ತುವ ಯಂತ್ರವೊಂದೂ 
ವಚನಗಳ ಕಾಲದಲ್ಲಿ ಬಳಕೆಯಲ್ಲಿತ್ತು. ಆದರೆ ವಚನಗಳಲ್ಲಿ ಇದರ ಪರ್ಯಾಯ ನಾಮವಾದ 
“ಅಉಾಟಲ' ಅಥವಾ. “ಆಇಟಾಳ'ವು” ಉಕ್ತವಾಗಿದೆ.” ಕೆಲವು ಪದ್ಯಗಳಲ್ಲಿ "ಉಟಣ' ಎಂಬ 
ರೂಪವೂ ದೊರೆಯುತ್ತದೆ. ಘಟೀಯಂತ್ರದಲ್ಲಿ “ಮೇಲ್ಗಡೆ ಚಕ್ರ 'ತಿರುಗುತ್ತಿರುತ್ತದೆ. ಯಂತ್ರಕ್ಕೆ 
ಎತ್ತುಗಳನ್ನು ಹೂಡಿರುತ್ತಾರೆ. ನೀರನ್ನು ಹೊತ್ತು ಮೇಲಕ್ಕೆ ಒಂದು ಸಾಲು ಕುಂಭಗಳು 
ಬರುತ್ತಿದ್ದರೆ. ನೀರನ್ನು ಸುರಿದು ಕ ಕುಂಭಗಳ ಚಂದು” ಸಾಲು ಕೆಳಕ್ಕೆ ಇಳಿಯುತ್ತಿರುತ್ತದೆ” 
ಎಂದು “ಶಾಸನವೊಂದು ಇದರ ಕಾರ್ಯ ವಿಧಾನವನ್ನು ವಿವರಿಸುತ್ತದೆ. ೫ ರಾಟಳಕ್ಕೆ ಕಟ್ಟದ 
ಮಡಕೆಯನ್ನು "ಕೂನಿ' ಎಂದು ಕರೆಯುತ್ತಿದ್ದರು.** ಕಾಲುವೆಗಳಿಂದ ನೀರು ಹಾಯಿಸಿಕೊಂಡು 
ಬೇಸಾಯ ಮಾಡುವ ಪದ್ಧತಿಯೂ ಆಗ ಇತ್ತು. "'ಕುಲ್ಕ' (ಕಾಲುವೆ)ದ ಉಲ್ಲೇಖವು 
ವಚನಗಳಲ್ಲಿದೆ.** 


ವ್ಯವಸಾಯವನ್ನು ಮಾಡಿ ಬೆಳೆ ತೆಗೆಯುವ ರೈತರು ಭೂಮಾಲೀಕನಿಗೆ ಬ೦ದ ಬೆಳೆಯಲ್ಲಿ 
ಅರ್ಧಭಾಗವನ್ನು ಕೊಡಬೇಕಾಗಿತ್ತು. ಇದನ್ನು ಈಗಲೂ ಕೋರು ಎಂದು ಕರೆಯುತ್ತಾರೆ. 
ರಾಜನಿಗೆ ಕೊಡಬೇಕಾಗಿದ್ದ ಭಾಗವನ್ನು ಕೋರು ಎಂದು ಕರೆಯುತ್ತಿದ್ದರು." ಇದಲ್ಲದೆ 
ಭೂಮಾಲೀಕನು ತನಗೆ ಸೇರಿದ ಭೂಮಿಯನ್ನು ಗುತ್ತಿಗೆಯ ಆಧಾರದ ಮೇಲೆಯೂ ರೈತನಿಗೆ 
ಸಾಗುವಳಿಗೆ ನೀಡುತ್ತಿದ್ದ ಪದ್ಧತಿಯೂ ವಚನಗಳ ಕಾಲದಲ್ಲಿತ್ತು ನಿಗದಿಯಾದ ಧಾನ್ಯವನ್ನು 


೪೭. ವಚನ ಸಾ ಸಂಗ್ರಹ: ಮ. ೫೪೭ 

೪೮. ಖಚಿಟುಟ ಐಜಥುಧಿಠಟಿ, ಗಿಂಟ. ಯಯ : 5. ೧೭೮೧ 

೪೯. ಮೋಳಿಗೆ ಮಾ ವ. ೪೧೫:ಪು. ೧೦೪ 

೫೦. ಬಸವ ವ. ೧೨೫: ಪು. ೫೮ ("ಏತ ತಲೆವಾಗಿಡದೇನು, ಗುರುಭಕ್ತನಾಬಲ್ಲುದೆ?”) 
೫೧. ಚನ್ನಬ ವ. ೧೨೫: ಪು. ೫೭೧: ಅಲ್ಲಮ ವ ಚಂ. ೧೧೯೬ ಪು. ೨೬೨ 

೫೨. ಆದಿಪು;: ೩.೭೧: ರಾಮಚಂ ಪು. ೬೯೫ 

೫೩. ಎಂ. ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೬೭ 
೫೪. ಮೋಳಿಗೆ ಮಾ ವ. ೨೦೦: ಪು. ೪೮ 

೫೫. ಸಿದ್ಧರಾ ವ. ೨೭೩ ;: ಪು. ೮೨ 

೫೬. ಸರ್ವಪು ವ. ೫೬೮ 

೫೭. ಬೆಡಗಿನ ವ. ಪು. ೨೭೭ (ಒಕ್ಕಲು ಮುದ್ದಯ್ಯ); ಮೋಳಿಗೆ ಮಾ ವ. ೧೧೩: ಪು. ೨೮ 


೧೫೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬೆಳೆಯಾಗಲೀ ಆಗದಿರಲೀ ಕೊಡಬೇಕಾದ ನಿಯಮವನ್ನು "ಕಟ್ಟುಗುತ್ತಿಗೆ'ಯೆ೦ದು 
ಕರೆಯುತ್ತಿದ್ದರು. ಒಕ್ಕಲು ಮುದ್ದಯ್ಯನೆಂಬ ವಚನಕಾರನು ತನ್ನ ಮತ್ತು ದೇವರ 
ಸಂಬಂಧವನ್ನು ಗುತ್ತಿಗೆಕಾರ-ಭೂಮಾಲೀಕರ ಸಂಬಂಧಕ್ಕೆ ಹೋಲಿಸುತ್ತಾನೆ.** 


ಬೆಳೆಗಳು 


ಅಕ್ಕಮ್ಮನ ಒಂದು ವಚನದಲ್ಲಿ ಬರುವ “ಲತೆ ಪರ್ಣ ಮೊದಲಾದ ಪಚ್ಚೆ ಪೈರು ಗೆಣಸು 
ವಿದಳ ಹುಡುಕಂ ಮುಟ್ಟದೆ ಲಿಂಗವಧಾನದಲ್ಲಿ ಸ್ವಯಂ ಪಾಕವಂ ಮಾಡಿ” ಎಂಬ 
ಮಾತುಗಳು" ಬೆಳೆಗಳನ್ನು ಅಥವಾ ಆಹಾರ ಸಸ್ಯಗಳನ್ನು ವರ್ಗೀಕರಿಸುತ್ತಿರುವಂತೆ ತೋರುತ್ತದೆ. 
ಬಳ್ಳಿ-ಸೊಪ್ಪುಗಳು "ಪಚ್ಚೆ'ಯೆಂಬುದು ಸ್ಪಷ್ಟವಾಗಿದೆ. 'ಪೈರು' ಎ೦ಬುದು ಭತ್ತ ರಾಗಿ ಮುಂತಾದ 
ಆಹಾರ ಧಾನ್ಯಗಳನ್ನು ಸೂಚಿಸಿದರೆ, "ಗೆಣಸು' ಭೂಮಿಯೊಳಗೆ ಬಿಡುವ ಗಡ್ಡೆಗಳನ್ನು 
ಸೂಚಿಸುವಂತೆ ಕಾಣುತ್ತದೆ; "ವಿದಳ'ವು ದ್ವಿದಳ ಧಾನ್ಯಗಳನ್ನು ಪ್ರಾಯಶಃ ಹೇಳುತ್ತದೆ. "ಹುಡುಕು' 
ಏನನ್ನೂ ಸೂಚಿಸುತ್ತದೆಯೋ ಹೇಳುವುದು ಕಷ್ಟ 


ವಚನಗಳಲ್ಲಿ ಹದಿನೆಂಟು ಧಾನ್ಯಗಳ ಉಲ್ಲೇಖವಿದೆ. ಇವು ಪ್ರಾಯಶಃ ದೇವರಿಗೆ ನೈವೇದ್ಯ 
ಮಾಡಬಹುದಾದ ಧಾನ್ಯಗಳನ್ನು ಸೂಚಿಸುತ್ತವೆ.” ಈ ಹದಿನೆಂಟು ಧಾನ್ಯಗಳೆಂದರೆ; ಯವ 
(ಗೋಧಿಯ ವಿಶೇಷ), ಗೋಧೂಮ (ಗೋಧಿ). ಧಾನ್ಯ (ಬತ್ತು, ತಿಲ (ಎಳ್ಳು, ಕಂಗು 
(ನವಣೆ), ಕುಲತ್ಥಕ (ಹುರುಳಿ), ಮಾಷ (ಉದ್ದು), ಮುದ್ದ (ಹೆಸರು), ಮಸೂರ (ಕಾಡು 
ಗೋಧಿ), ನೀವಾರ (ತಾನಾಗಿ ಬೆಳೆದ ಕಾಡುಧಾನ್ಯ), ಅಡಕ (ತೊಗರಿ), ಸತೀನಕ (ನೆಲಗಡಲೆ), 
ಚಣಕ (ಕಡಲೆ), ಚೀನಕ (ಕೊತ್ತಂಬರಿಯ ಜಾತಿ). ಆಹಾರ ಧಾನ್ಯಗಳಲ್ಲಿ ಜೋಳ, 
ಸಾಲಿಧಾನ್ಯ, ಗೋಧಿ, ನವಣೆ. ಹಾರಕ, ಬರಗು, ಸಾವೆ, ಬತ್ತಗಳ ಉಲ್ಲೇಖವು ಸೊಡ್ಡಳ 
ಬಾಚರಸನ ವಚನದಲ್ಲಿದೆ." ಚನ್ನಬಸವಣ್ಣನು "ರಾಜಶಾಲಿ' ಎಂಬ ಬತ್ತದ ಪ್ರಭೇದವನ್ನು 
ಹೆಸರಿಸುತ್ತಾನೆ." ಪಕ್ಷವಾದ ತೆನೆಗಳಿಂದ ಕೂಡಿದ ಬತ್ತದ ಪೈರು ಬಾಗಿರುವ ಚಿತ್ರವನ್ನು ಜೇಡರ 
ದಾಸಿಮಯ್ಯ ನೀಡುತ್ತಾನೆ." ದ್ವಿದಳ ಧಾನ್ಯಗಳಲ್ಲಿ ಅವರೆ," ಕಡಲೆ ಹೆಸರು ಉದ್ದು (ಮಾಷ 
ಸುಲಿಗಡಲೇ, ಚಾರಬೀಜ (9)°”ಗಳ ಉಲ್ಲೇಖಗಳು ವಚನಗಳಲ್ಲಿ ದೊರೆಯುತ್ತವೆ. 


೫೮. ಗೂಳೂರು ಶೂನ್ಯಸಂ: ಪು. ೨೮೦ (ಮೋಳಿಗೆ ಮಾರಯ್ಯ) 
ರ್ಜ. ಬೆಡಗಿನ ವ: ಪು. ೨೭೬-೭ 

೬೦. ಶಿವಶ ವ: ಪು. ೪೯೬ (ಅಕ್ಕಮ್ಮ ೮೦) 

೬೧. ಅಲ್ಲಮ ವ ಚಂ. ೧೧೯: ಪು.೨೯ 

೬೨. ಶ್ರೀವತ್ಸ ನಿಘಂಟು: ಷು. ೨೨೩ 

೬೩. ಗೂಳೂರು ಶೂನ್ಯಸಂ: ಪು. ೩೮೮ 

೬೪, ಚನ್ನಬ ವ. ೩೫೭: ಪು. ೧೫೬ 

೬೫. ದೇವ ದಾ ವ. ೬೫: ಪು. ೨೦ 

೬೬, ಮೋಳಿಗೆ ಮಾ ವ ೮೧೭: ಪು. ೨೬೫ 

೬೭. ಗೂಳೂರು ಶೂನ್ಯಸಂ: ಪು. ೩೮೮ (ಸೊಡ್ಡಳ ಬಾಚರಸ) 
೬೮. ಬಸವ ವ. ೧೦೬೭: ಪು. ೪೪೩ 


ಆರ್ಥಿಕ ವ್ಯವಸ್ಥೆ / ೧೫೫ 
[a) 


ಈಗಿನಂತೆ ಆಗಲೂ ಗದ್ದೆಗಳಲ್ಲಿ ಕಬ್ಬನ್ನು ಬೆಳೆಯುತ್ತಿದ್ದರು. ಒಂದು ವಚನದಲ್ಲಿ “ರಸದಾ 
ಎಂಬ ಕಬ್ಬಿನ ಪಭೇದವೊಂದು ಉಕ್ತವಾಗಿದೆ ಅನೆಗಳಿಗೆ ಕಬ್ಬು A 
ಬಸವಣ್ಣನ 'ಒಂದು ವಚನದಲ್ಲಿ ಸೂಚಿತವಾಗಿದೆ. 


ತೋಟಗಳಲ್ಲಿ ಹೂವು-ಹಣ್ಣುಗಳನ್ನು ಬೆಳೆಯುತ್ತಿದ್ದರು. ಕಣಗಿಲು, ಮೊಲ್ಲೆ, ಮಲ್ಲಿಗೆ, 
ಸೇವಂತಿಗೆಗಳ ಉಲ್ಲೇಖ ವಚನಗಳಲ್ಲಿದ ಹರಿಹರನು ಇರುವಂತಿ, ಸಂಪಿಗೆ, ಸೇವಂತಿ, 
ಮಲ್ಲಿಗೆ, ಮಾಧವೀ, ಅದಿರ್ಗಂತಿ, ಜಾಜಿ, ಕೇತಕಿ, ಕಮಲ, ಜಿಂಗಣಿಗಿಲೆ ಮುಂತಾದ 
ಹೂವುಗಳನ್ನು ಹೆಸರಿಸುತ್ತಾನೆ.” ಬಿಲ್ವಪತ್ರೆಯು ಶಿವಪೂಜೆಗೆ ತುಂಬ ಪ್ರಶಸ್ತಿವಾದುದು; ಇದನ್ನು 
ಬೆಳೆಸಲು ತೋಟಕ್ಕಾಗಿ ಭೂಮಿಯನ್ನು ದಾನವಾಗಿ ನೀಡುತ್ತಿದ್ದ ಸೂಚನೆ ವಚನಗಳಲ್ಲಿದೆ. ಚ 
ಮರುಗ ಪಚ್ಚೆ ಮುಡಿವಾಳಗಳೆಂಬ. ಪರಿಮಳಭರಿತ ಪತೆಗಳು ವಚನೋಕ್ತವಾಗಿದೆ.್‌ 
ತರಕಾರಿಗಳಲ್ಲಿ "ಕೂಷ್ಮಾಂಡ (-ಕುಂಬಳ),ನ' ಸೋರೆಗಳ ಹೆಸರು ವಚನಗಳಲ್ಲಿದೆ. ಈಳೆ 
(ಕಿತ್ತಳೆ), ನಿಂಜೆ, ಮಾವು, ಮಾದಲಗಳು,೭" ನಾರಂಗ (ಹೇರಿಳೆ),5 ಬಾಳೆೆಗಳು ವಚನಗಳಲ್ಲಿ 
ಉಕ್ತವಾದ ಹಣ್ಣುಗಳು ಜೀರಿಗೆ 5 ಮತ್ತು ಮೆಣಸು"”ಗಳ ಉಲ್ಲೇಖವೂ ವಚನಗಳಲ್ಲಿದೆ. ಒಂದು 
ಊರಿನಲ್ಲಿರುವ ತೋಟಗಳ ಕಾವಲಿಗಾಗಿ “ತೋಟಿಗ' ಎಂಬ ಅಧಿಕಾರಿಯನ್ನು 
ನೇಮಿಸಿಕೊಳ್ಳುತ್ತಿದ್ದ ವಿಷಯ  ಶಾಸನಗಲಲ್ಲಿದೆ."” “ಉತ್ತತ್ತಿ (ಖರ್ಜೂರ) ಉಲ್ಲೇಖ 
ವಚನಗಳಲ್ಲಿದ ಈ” ಇದನ್ನು ಕನ್ನಡ ನಾಡಿನಲ್ಲಿ ಬೆಳೆಯುತ್ತಿದ್ದಂತೆ ತೋರುವುದಿಲ್ಲ. ಬೇರೆ 
ದೇಶಗಳಿಂದ ತರಿಸುತ್ತಿದ್ದರು. 


ಭೂಮಿಯ ಮಾಲಿಕತ್ವದ ಪ್ರಶ್ನೆ 


ಈ ಸಂದರ್ಭದಲ್ಲಿ ಒಡೆತನದ ಪ್ರಶ್ನೆಯ ಬಗ್ಗೆ ಒಂದೆರಡು ಮಾತಗಳನ್ನಾಡುವುದು 
ಅಪ್ರಸ್ತುತವಾಗಲಾರದು. ದೇಶದ ಎಲ್ಲ ಭೂಪ್ರದೇಶಕ್ಕೂ ರಾಜನೇ ಒಡೆಯ ಎಂಬ ಅಭಿಪ್ರಾಯ 


೬೯. ಚನ್ನಬ ವ.೩೨: ಪು. ೧೫ 

೭೦. ಬಸವ ವ. ೫೯೬: ಪು. ೨೩೯ 

೭೧. ಬಸವ ವ. ೧೧೯೭: ಪು. ೪೯೬ 

೭೨. ಹರಿಹರ ರ: ಪು. ೩೨೩-೫ ( ಪುಷ್ಪರಗಳೆ); ಬಸವ ರ: ಪು. ೧೪ 
೭೩. ಅಂ ಚೌ ವ (ಹ) ಪು. ೧೩೮ 

೭೪, ಅಕ್ಕನ ವ.೩: ಹು. ೧೦ 

೭೫. ಮೋಲಿಗೆ ಮಾ ವ. ೬೨೪: ಪು. ೧೬೭ 

೭೬. ಬಸವ ವ. ೪೯೮: ಹು. ೧೯೫ 

ಪಿಷ ಅಕ್ಕನ ವ.ಒ.ಪು.೧೦ 

೭೮. ಚನ್ನ ಬ ವ. ೧೫೧: ಪು. ೬೬ 

೭೯, ಮಹಾದೇ ಶೂನ್ಯಸಂ: ಪು. ೧೪೪ 

೮೦. ಶಿವಶ ವ: ಪು. ೪೩೬ (ಅಮುಗೆ ರಾಯಮ್ಮ ೬೭) 

೮೧. ಶಿವಶ ವ: ಪು. ೪೫೯: (ಅಕ್ಕಮ್ಮ ೧) 

೮೨. ಎಂ.ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೬೬ 


೧೫೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವನ್ನು ಹಲವು ವಿದ್ವಾಂಸರು ವ್ಯಕ್ತಪಡಿಸುತ್ತಾರೆ. ರಾಜರುಗಳು ಒಬ್ಬರಾದ ಮೇಲೆ ಮತ್ತೊಬ್ಬರು 
ಬಂದು ಹೋದರೂ ಭೂಮಿಯನ್ನು ಪಡೆದವನ ಸ್ಥಿತಿ ಮಾತ್ರ ಬದಲಾಯಿಸುವುದಿಲ್ಲ; ಒಬ್ಬ 
ರಾಜನು ತನ್ನ ರಾಜ್ಯವನ್ನು ಕಳೆದುಕೊಂಡರೆ ಭೂಪ್ರದೇಶವನ್ನು ನೋಡಿಕೊಳ್ಳುವ 
ಬಾಡಿಗೆದಾರರಂತಹ ಜನಗಳಿಗೆ ಆ ಭೂಮಿಯ ಸ್ವಂತ ಆಸ್ತಿಯೇನಾಗುತ್ತಿರ ಲಿಲ್ಲ (ಎಂದರೆ 
ಭೂಮಿಯ ಮೇಲೆ ಕಂದಾಯ ತೆರಿಗೆ ಮುಂತಾದವುಗಳನ್ನು ಮತ್ತೊಬ್ಬ ರಾಜನಿಗೆ 
ಕೊಡಬೇಕಾಗುತ್ತಿತ್ತು). ಆದ್ದರಿಂದ ಅದು ರಾಜನ ಆಸ್ತಿಯೇ ಹೊರತು ಬೇರೆ ಬೇರೆ ವ್ಯಕ್ತಿಗಳದ್ದಲ್ಲ 
ಎಂದು ಈ ಪಕ್ಷದವರ ವಾದ. ಆದರೆ ತಮ್ಮ ಭೂಮಿಯನ್ನು ರಕ್ಷಣೆ ಮಾಡುವ ರಾಜನಿಗೆ 
ತಾವು ಕೊಡುವ ಶುಲ್ಕವೇ ಕಂದಾಯ ಮುಂತಾದವು. ಈ ಕಾರಣದಿಂದ ಭೂಮಿಯ ಒಡೆತನವು 
ಅದನ್ನು ಪಡೆದ ಪ್ರಜೆಗಳದ್ದೇ ಹೊರತು ರಾಜನದಲ್ಲ ಎಂದು ಇನ್ನೊಂದು ಪಕ್ಷದವರು 
ವಾದಿಸುತ್ತಾರೆ. ಭೂಮಿಯ ಒಡೆತನವು ಮಾಲೀಕನಿಗೆ ತರುವ ಎ೦ಟು ರೀತಿಯ ಲಾಭಗಳೆಂದರೆ 
(ಇದನ್ನು ಅಷ್ಟಭೋಗವೆನ್ನುತ್ತಾರೆ); ಅಕ್ಷೀಣ (ಈಗಿನ ಉತ್ಪತ್ತಿ, ಆಗಾಮಿ (ಮುಂದೊದಗುವ 
ಲಾಭ), ನಿಧಿ (ಹೂಳಲ್ಪಟ್ಟ ಹಣ), ನಿಕ್ಷೇಪ (ಭೂಮಿಯೊಳಗಣ ಸಂಪತ್ತು), ಜಲ (ನಿರಿನಾಸರೆ), 
ಪಾಷಾಣ (ಖನಿಜಸ೦ಂಪತ್ರು. ಸಿದ್ಧ (ಈಗಿರುವುದು), ಸಾಧ್ಯ (ಮುಂದೆ ಉಂಟಾಗುವಂಥದು) 
ಎಂಬಿವುಗಳು. ಭೂಮಿಯ ಮಾಲೀಕನು ಈ ಎಂಬುದರಲ್ಲಿ ಯಾವುದೇ ಅಥವಾ ಕೆಲವು 
ರೀತಿಯಲ್ಲಿ ಲಾಭವನ್ನು ಪಡೆದರೂ ರಾಜನಿಗೆ ತೆರಿಗೆಯನ್ನು ಸಂದಾಯ ಮಾಡುತ್ತಿದ್ದ; ಆದರೆ 
ಪ್ರಾಚೀನ ಕರ್ನಾಟಕದಲ್ಲಿ ಭೂಮಿಯನ್ನು ಒಬ್ಬನಿಂದ ಕಿತ್ತುಕೊಂಡು ಮತ್ತೊಬ್ಬನಿಗೆ ರಾಜನು 
ಕೊಡುತ್ತಿದ್ದ ಉಲ್ಲೇಖಗಳು ದೊರೆಯುವುದಿಲ್ಲ. ಆದರೆ ಯಾರಾದರೂ ವ್ಯಕ್ತಿಗೋ ಸಂಸ್ಥೆಗೋ 
ತಾನು ಭೂಮಿಯನ್ನು ದತ್ತಿಯನ್ನಾಗಿ ಬಿಡಬೇಕಾದ ಸಂದರ್ಭದಲ್ಲಿ ಎಷ್ಟೋ ವೇಳೆ ರಾಜನು 
ತಾನು ಇತರರಿಂದ ಭೂಮಿಯನ್ನು ಕ್ರಯಕ್ಕೆ ತೆಗೆದುಕೊ೦ಡು ದತ್ತಿಯಾಗಿ ಬಿಟ್ಟ ವಿಷಯವು 
ಶಾಸನೋಕ್ತವಾಗಿದೆ.₹" ರಾಜನೇ ತನ್ನ ರಾಜ್ಯದ ಎಲ್ಲ ಭೂಮಿಗೂ ಒಡೆಯನಾಗಿದ್ದರೆ ಈ ರೀತಿ 
ಮಾಡುವುದು ಅವಶ್ಯಕವಾಗುತ್ತಿರಲಿಲ್ಲ. ಊರನ್ನೋ ಅನೇಕ ಊರುಗಳನ್ನೋ ದಾನ ಮಾಡಿದಾಗ 
ಆ ಊರಿನ ಆದಾಯಕ್ಕೆ ದಾನ ಪಡೆದವನು ಹಕ್ಕುದಾರನಾಗುತಿದ್ದನೇ ಹೊರತು ಭೂಮಿಗೇ ಅಲ್ಲ. 
ಈ ಕಾರಣದಿಂದ ಭೂಮಿಯ ಒಡೆಯರು ಆಯಾ ಪ್ರಜೆಗಳೇ ಹೊರತು ರಾಜನಲ್ಲ ಎಂದು 
ತೀರ್ಮಾನಿಸಬಹುದು. 


ಪಶುಪಾಲನೆ 


ವ್ಯವಸಾಯ ಪ್ರಧಾನವಾದ ಭಾರತದಲ್ಲಿ ಭೂಮಿಯ ಬಗ್ಗೆಯಿರುವ ಪವಿತ್ರ ಭಾವನೆಯೇ 
ಹಸು-ಎತ್ತುಗಳ ಬಗ್ಗೆಯೂ ಇದೆ. ಗೋಪೂಜೆಯು ಇಂದಿಗೂ ನಡೆಯುತ್ತಿರುವ ಸಂಪ್ರದಾಯ. 
ನಮ್ಮ ನಾಡಿನ ರೈತನ ಜೀವನದ ಅತ್ಯಂತ ಪ್ರಮುಖವೂ ಮಹತ್ವವೂ ಆದ ಪಾತ್ರ ವಹಿಸುವುದು 


೮೩. ಬಸವ ವ. ೧೦೬೭: ಪು. ೪೪೩ 
೮೪. DuccanM. Derret: The Hoysalas: ೧.೧೯೩ 


೮೫. B.A.Saletore: Karnataka's Trans-Oceanic Contacts: P.a೬ 
೮೬. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೬೯ 


ಆರ್ಥಿಕ ವ್ಯವಸ್ಥೆ / ೧೫೭ 
[a) 


ದನಕರುಗಳು. ಮನೆಯಲ್ಲಿ ಹಾಲು ಮೊಸರುಗಳನ್ನಿತ್ತು ಹೊಲದಲ್ಲಿ ಅತ್ಯಂತ ಉಪಯುಕ್ತ 
ವಾಗುವ ದನಗಳು ರೈತರಿಗೆ ಆತ್ಮೀಯವಾಗುವುದು ಸಹಜ, ಪಶು ಮತ್ತು ಗೋಪಾಲಕರು 
ಜೀವ-ದೇವರ ಸಂಕೇತಗಳಾಗಿದ್ದಾರೆ. ಇಡೀ ಜೀವ ಸಮೂಹವೇ ಪಶುವೃಂದ, ದೇವರೇ 
ಅವುಗಳನ್ನು ಕಾಯುವ ಗೋವಳ ಎಂಬ ಭಾವನೆ ವಚನಗಳಲ್ಲಿಯೂ ವ್ಯಕ್ತವಾಗಿದೆ.*" ಭಕ್ತನು 
ತಾನು ಪಶುವೆಂದು ಭಾವಿಸಿ ಪಶುಪತಿಯಾದ ಭಗವಂತನು ತನ್ನ ಕಷ್ಟ ಸಮಯದಲ್ಲಿ 
ಕಾಪಾಡುವನೆಂಬ ಭಾವನೆ ಅನೇಕ ವಚನಗಳಲ್ಲಿದೆ.5್‌ 


ದನಕರುಗಳನ್ನು ಕಾಯುವುದು ಕೆಲವರ ವೃತ್ತಿಯಾಗಿತ್ತು. ಇವರನ್ನು ತುರುಗಾಹಿಗಳೆಂದು 
ಕರೆಯುತ್ತಿದ್ದರು. ತುರುಗಾಹಿ ರಾಮಣ್ಣನೆಂಬ ಒಬ್ಬ ವಚನಕಾರನಿದ್ದಾನೆ.ತುರುಗಾಹಿಯು ಊರಿನ 
ದನಗಳನ್ನು ಊರ ಹೊರಗಿನ ಕಾಡುಗಳಲ್ಲಿ ಬೆಳಗಿನಿಂದ ಸಂಜೆಯವರೆಗೂ ಕಾಯುತ್ತಿದ್ದ, 
ಮೇಯಿಸುತ್ತಿದ್ದ. ಪ್ರತಿದಿನ ಬೆಳಿಗ್ಗೆಯ ಹೊತ್ತು ತುರುಗಾಹಿಯು ತಾನು ಕಾಯುವ ದನಗಳ 
ಒಡೆಯರ ಮನೆಯ ಮುಂದೆ'' ನಿಂತು ದನಗಳನ್ನು ಬಿಡಿರೆಂದು ಕೂಗಿ ಹೇಳುತಿದ್ದ” 
ಅವುಗಳನ್ನು ಅಟ್ಟಿಕೊಂಡು ಊರ ಹೊರಗಣ ಬೆಟ್ಟದ ತಪ್ಪಲಿಗೆ ಮೇಯಿಸುವುದಕ್ಕಾಗಿ 
ಕರೆದೊಯ್ಯುತ್ತಿದ್ದ"? ಹಸು ಮತ್ತು ಮತ್ತು ಕರುಗಳು ಸರಿಯಾಗಿ ಮೇಯುವಂತೆಯೂ ವ 
ತೊಂಡು ಹೋಗದಂತೆಯೂ ಕಾದು ಒಪ್ಪಿಸುವುದು ತುರುಗಾಹಿಯ ಕರ್ತವ್ಯವಾಗಿತ್ತು” ದನ 
ಕಾಯುವವನು ಒಂದು ಕೋಲನ್ನು ಹಿಡಿದಿರುತ್ತಿದ್ದ, ಇದನ್ನು ರಾಮಣ್ಣ "ಕಾವಗಟ್ಟಿಗ'ಯೆಂದೇ 
ಕರೆಯುತ್ತಾನೆ. ಕಾಯುತ್ತಿರುವಾಗ "ದನಗಳು ತೊಂಡು ಹೋದರೆ ಅದು ದೂರ ಹೋಗದಂತೆ 
ಒಂದೆಡೆ ಕಟ್ಟಹಾಕುತ್ತಿದ್ದ. 'ಅದನ್ನೂ ಮೀರಿ ದನಗಳು ತಮ್ಮ ಪ್ರವೃತ್ತಿಯನ್ನು ಮುಂದುವರಿಸಿದರೆ 
ತನ್ನ ಗಣ್ಣಿನ "ಕೋಲಿನಿಂದ (ಗಂಟುಗಳಿರುವ ಕೋಲು) ಹೊಡೆದು "ಹಾದಿಗೆ" ತರಲು ತುರುಗಾಹಿ 
ಪ್ರಯತ್ನಿ] ಸುತ್ತಿದ್ದ" ಎಷ್ಟೋ ವೇಳೆ ಬೆಟ್ಟದ ತಪ್ಪಲಿನಲ್ಲಿ ದನಗಳು ಮೇಯುತ್ತಿರುವಾಗ ಹುಲಿಯು 
ದ್‌ ಅವುಗಳನ್ನು ಕೊಲ್ಪುತ್ತಿತ್ತು ಅನೆಗಳು ತೊಂದರೆಯನ್ನುಂಟುಮಾಡುತ್ತಿದ್ದುವು: ತೋಳಗಳು 
ದನಗಳಿಗೆ ಕಾಟಕೊಡುತ್ತಿದ್ದುವು* ಇಂತಹ ಕಾಡು ಪ್ರಾಣಿಗಳಿಗೆ ದನಗಳು ಆಹುತಿಯಾಗದಂತೆ 
ಅವುಗಳನ್ನು ಕಾಪಾಡಿ ಸಂಜೆಯವರೆಗೂ ಮೇಯಿಸಿಕೊಂಡು ಸೂರ್ಯಾಸ್ತವಾದಾಗ ದನಗಳನ್ನು 
ಅವುಗಳ ಒಡೆಯರ ಮನೆಗಳಿಗೆ ತಂದೊಪ್ಪಿಸುತ್ತಿದ್ದ" ಎರಡು ತುದಿಗಳನ್ನು ಕಟ್ಟಲು 
ಉಪಯೋಗಿಸುತ್ತಿದ್ದ ಹಗ್ಗವನ್ನು ಈಗಿನಂತೆಯೇ ಆಗಲೂ “ಡಾವಣಿ' ಎಂದೇ ಕರೆಯುತ್ತಿದ್ದರು.** 
ಅದು ತುರುಗಾಹಿಯ ದಿನಚರಿಯಾಗಿತ್ತು. 


೮೭. ಅಲ್ಲಮ ವ ಚಂ. ೮: ಹ ಬಸವ ವ. ೫೨೬: ಪು. ೨೧೧ 

೮೮. ಬಸವ ವ. ೫೧, ೫೨: , ೨೫: ವ, ೫೩, ೫೩: ವಿಲ ಇತ್ಯಾದಿ. 
೮೯. ತುರುಗಾ ವ. ೪೪ 

೯೦. ತುರುಗಾ ವ. ೧೫ 

೯೧. ತುರುಗಾ ವ. ೨ 

೯೨. ತುರುಗಾ ವ. ೯ 

೯೩. ತುರುಗಾ ವ. ೧೭ 

೯೪. ತುರುಗಾ ವ. ೧೫ 

೯೫. ವಚನ ಸಾ ಸಂಗ್ರಹ: ಮು. ೨೪೮ 

೯೬. ವಿಶೇಷಾ ಷಟ್‌ : ಪು. ೨೩ (ಚಂದಿಮರಸ) 


೧೫೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಇತರರ ದನಗಳನ್ನು ಕಾಯುವುದಕ್ಕಾಗಿ ತುರುಗಾಹಿಯು ಅವುಗಳ ಒಡೆಯರಿಂದ 
ಹಣವನ್ನು ಪಡೆಯುತ್ತಿದ್ದ. ದನಗಳನ್ನು ಈ ಕಾರಣಕ್ಕಾಗಿ ಮೂರು ಗುಂಪುಗಳಾಗಿ 
ಮಾಡುತ್ತಿದ್ದರು; ಹಸು, ಎತ್ತು. ಕರು, ಹಸುವನ್ನು ಕಾಯಲು ಒಂದು ಹಾಗ, ಎತ್ತಿಗೆ ಒಂದು ಹಣ 
ಒಂದು ಅಡ್ಡ ಕರುವಿಗೆ "ಮೂರು ಹಣ ೫ ರಾಮಣ್ಣನು ಒಂದೆಡೆ ದನಕಾಯಲು 
ಪಡೆಯುತ್ತಿದ್ದ. ಹಣದ ವಿವರಗಳನ್ನು ನೀಡುತ್ತಾನೆ." ಇದು ಬೆಡಗಿನ ವಚನದಲ್ಲಿ ಬರುವುದರಿಂದ 
ರಾಮಣ್ಣನು "ಪಡೆಯುತ್ತಿದ್ದ ಸಂಭಾವನೆಯ ಇಷ್ಟೇ ಎಂದು ನಿರ್ಧರಿಸಬಹುದೇ? ಹಸು, ಎತ್ತು. 
ಕರುಗಳನ್ನು ಕಾಯಲು ಬೇಡುತ್ತಿದ್ದ ಹಣದ ಅನುಪಾತ(ಡಿಚಿಣುಠಿ)ವು ೧:೬:೧೨ ಆಗುತ್ತದೆ. 
ಕೊನೆಗೆ ಈ ಪ್ರಮಾಣಾಂತರವಾದರೂ ಸರಿಯೆಂದು ಹೇಳುವುದಕ್ಕಾಗುವುದಿಲ್ಲ. ಆದರೆ ಈ 
ಮೂರು ವರ್ಗದಲ್ಲಿ ಕರುವನ್ನು ಕಾಯಲು ಅತ್ಯಂತ ಹೆಚ್ಚೂ, ಹಸುವಿಗೆ ಅತ್ಯಂತ ಕನಿಷ್ಠವೂ ಆದ 
ಶುಲ್ಕವನ್ನು ವಿಧಿಸಲಾಗುತ್ತಿತ್ತೆಂದು ಭಾವಿಸಬಹುದೇನೋ. ಕರುಗಳು ಮುಂದೆ ಹೆಚ್ಚು 
ಲಾಭವನ್ನುಂಟು ಮಾಡುವ ಸಾಧ್ಯತೆಯಿರುವುದರಿ೦ದಲೂ, ಹೆಚ್ಚು ಕೋಮಲವಾದುದರಿಂದಲೂ 
ಹಾಗೆಯೇ ಹಸು-ಎತ್ತುಗಳಿಗಿಂತ ಹೆಚ್ಚು ಚಂಚಲವಾದುದ ರಿಂದಲೂ ತುರುಗಾಹಿಗೆ 
ಕರುವಿನಿಂದಲೇ ಹೆಚ್ಚು ಸಮಸ್ಯೆಗಳುಂಟಾಗುತ್ತಿತ್ತೆಂಬ ಕಾರಣದಿಂದ ಅದಕ್ಕೆ ಹೆಚ್ಚಿನ ಶುಲ್ಕವನ್ನು 
ಕೇಳುತ್ತಿದ್ದಿರಬೇಕು; ಹಾಗೆಯೇ ಹಸುವಿಗಿಂತಲೂ ಎತ್ತುಗಳನ್ನು ಕಾಯವುದು ಹೆಚ್ಚು 
ಪ್ರಯಾಸಕರವಾದ್ದರಿಂದ ಅದಕ್ಕೆ ಹೆಚ್ಚು ಶುಲ್ಕವು ನಿಗದಿಯಾಗಿತ್ತೆಂದು ಕಾಣುತ್ತದೆ. ಪ್ರಾಯಶಃ ಈ 
ಶುಲ್ಕಗಳು ಒಂದು ವರ್ಷಕ್ಕೇ ಎಂದು ಹೇಳಬಹುದು. ಒಂದೊಂದು ಪಶುವಿಗೂ ಒಂದೊಂದು 
ಕೊಳಗದಷ್ಟು ಧಾನ್ಯವನ್ನು ತುರುಗಾಹಿಯು ಸಂಗಹಿಸುತ್ತಿದ್ದನೆಂದು ಹರಿಹರ ಹೇಳುತ್ತಾನೆ." 
ಇದು ಹಣವಲ್ಲದೆ ಸುಗ್ಗಿಯ ಕಾಲದಲ್ಲಿ ದನಗಳ ಒಡೆಯರು ನೀಡುತ್ತಿದ್ದ ಧಾನ್ಯವೆಂದು 
ಹೇಳಬೇಕೋ ಅಥವಾ ಹಣಕ್ಕೆ ಬದಲಿನ ಧಾನ್ಯರೂಪದ ಶುಲ್ಕವಾಗಿತ್ತೋ ಸ್ಪಷ್ಟವಾಗಿ 
ಹೇಳಬರುವಂತಿಲ್ಲ. ಪ್ರಾಯಶಃ ಮೊದಲಿನ ಊಹೆಯೇ ಸರಿ. ರಾಜನು ದನಗಳ ಒಡೆಯರಿಂದ 
ಅವುಗಳ ಮೇಲೆ ಸುಂಕವನ್ನು ವಸೂಲು ಮಾಡುತ್ತಿದ್ದ; ಈ ಸುಂಕವನ್ನು 'ಬಾಲವಣ' ಎಂದು 
ಕರೆಯುತ್ತಿದ್ದರು." 


ಒಂದು ವಚನವು ಗೋವಳಿಗನ ವೇಷಭೂಷಣಗಳನ್ನು ಈ ರೀತಿ ಚಿತ್ರಿಸುತ್ತದೆ: ಅವನು 
ಹಳದಿಯ ವಸ್ತವನ್ನುಟ್ಟಿರುತ್ತಿದ್ದ; ಕಿವಿಗೆ ಬಳಪದ ಓಲೆಗಳನ್ನು ಧರಿಸಿ, ಕೈಯಲ್ಲೊಂದು 
ದಂಡವನ್ನು ಓಡಿದಿರುತ್ತಿದ್ದ: ಗುಲುಗಂಜಿಯ ದಂಡೆಯನ್ನು ಪ್ರಾಯಶಃ ಕೂದಲ ಸುತ್ತಲೂ 
ಕಟ್ಟಿರುತಿದ; ಕೊಳಲು ಅವನ ಪ್ರಿಯವಾದ ವಾದ್ಯ. ದನಗಳ ಕೊರಳಿಗೆ ಗಂಟೆಗಳನ್ನು 
ಕಟ್ಟಿರುತ್ತಿದ್ದರು.” ಹರಿಹರನು ತನ್ನ "ಬಸವರಾಜ ದೇವ ರಗಳೆ'ಯಲ್ಲಿ ನೀಡುವ ಗೋವಳಿಗನ 
ಚಿತ್ರವು ಮತ್ತಷ್ಟು ಹೆಚ್ಚಿನ ವಿವರಗಳನ್ನೊದಗಿಸುತ್ತದೆ; ಗೋಪಾಲಕನು ಹೆಗಲ ಮೇಲೆ ಕಂಬಳಿ 
ಹೊದ್ದು, ಒಂದು ಕೈಲಿ ಕಲ್ಲಿಯೋಗರ (ಕಲ್ಲಿಯ ಚೀಲದಲ್ಲಿ ತಂದ ಬುತ್ತಿ), ಮತ್ತೊಂದು ಕೈಯಲ್ಲಿ 
ಗೋವಳಿಗೋಲು ಹಿಡಿದಿದ್ದಾನೆ; ಕೊರಳಿಗೆ ಹಲವಾರು ಮಾಲೆಗಳನ್ನು ಹಾಕಿಕೊಂಡು 


೯೭. ಶಿವದಾ ಗೀ: (ಪೀಠಿಕೆ: ಪು. ೪೭ರಲ್ಲಿ ಉದ್ಭೃತವಾದ ವಚನ) 

೯೮. ಶರಣ ಚ ಮಾ: ಪು. ೨೪೩ 

೯೯. ಶಬ್ದಮ ದ: ಪು. ೮೮ 

೧೦೦. ಶಿವದಾ ಗೀ: ಪು. ೩೧೨ (ಈ ಪುಟದಲ್ಲಿ ಉದ್ದತವಾದ ತೆಲುಗೇಶ ಮಸಣಯ್ಯನ ವಚನ) 


ಆರ್ಥಿಕ ವ್ಯವಸ್ಥೆ / ೧೫೯ 
[a) 


ಕಾಲ್ಬಳೆ (ತೊಡರು), ಕರ್ಣ-ಕುಂಡಲ(ಬಾವುಲಿ)ಗಳನ್ನೂ ಕುದುರೆಯ ಕೂದಲಿನಲ್ಲಿ ಪೋಣಿಸಿದ 
ಹಲವು ದಂಡೆಗಳನ್ನೂ ಧರಿಸಿದ್ದಾನೆ; ಗುರುಗುಂಜಿ ಯಿಂದ ಮಾಡಿದ ದಂಡೆಯು ತಲೆಯ 
ಮೇಲೆ ಒಪ್ಪುತ್ತಿರಲು ಅವನು ಚೆನ್ನ ಗುಳ್ಳೆಯ ಚೀರವನ್ನು ಧರಿಸಿದ್ದಾನೆ; ಕಿವಿಯಲ್ಲಿ ಬಳಪದ 
ಓಲೆಯನ್ನೂ, ಹಳದಿಯ ಉಡುಗೆಯನ್ನೂ ಕೈಯಲ್ಲಿ ಕೊಳಲನ್ನು ಧರಿಸಿದ್ದಾನೆ.” 


ತುರುಗಾಹಿಯು ಊರಿನ ಹಲವಾರು ಜನರಿಗೆ ಸೇರಿದ ದನಗಳನ್ನುಕಾಯುವವನಾದರೆ 
ತಮ್ಮ , ಸ್ವಂತ ಹಸು-ಎಮ್ಮೆಗಳ ಹಾಲನ್ನೂ, ಹಾಲಿನ ಇತರ ಉತ್ಪನ್ನಗಳನ್ನೂ ಮಾರಿ 
ಜೀವಿಸುತ್ತಿದ್ದವರು ಕೀಲಾರದ ವೃತ್ತಿಯವರು. ಜಾರದ ಬೊಮ್ಮಣ್ಣನೂ' ಮಾ 
ಹಾಲನ್ನು. ಕರೆಯುತ್ತಿದ್ದ ಹಸುಗಳನ್ನು ವಚನಗಳು "ಒಆಲ್‌ಯಾವು' ಎಂದು ಕರೆಯುತ್ತವೆ.” 
ಹಸುಗಳಿಗೆ ಹುಲ್ಲು ಮುಂತಾದುವನ್ನು ಅಹಾರವಾಗಿ ನೀಡುತ್ತಿದ್ದುದಲ್ಲದೆ ಹತ್ತಿಯ ಕಾಳನ್ನೂ 
ಕೊಡುತ್ತಿದ್ದ ಪದ್ಧತಿಯ ಉಲ್ಲೇಖವು 'ನಚನಗಳಲ್ಲಿದೆ. ಹ ಹಾಲನ್ನು *ಕಛ' (ಎ ಕೊಳಗು Ps 
ಅಳತೆಯ “ಪಾತ್ರೆಯಿಂದ ಅಳೆಯುತ್ತಿದ್ದರು.?59 


ಕುರಿಸಾಕಣೆ 


ಪಶುಪಾಲನೆಯಂತೆಯೇ ಕುರಿ ಸಾಕಣೆಯೂ ವ್ಯವಸಾಯಕ್ಕೆ ಸಂಬಂಧಿಸಿದ ಒಂದು ವೃತ್ತಿ 
ಪ್ರಾಚೀನ ಕರ್ನಾಟಕದಲ್ಲಿ ಇದೊಂದು ಪ್ರಮುಖ ವೃತ್ತಿಯಾಗಿದ್ದರೂ ವಚನಗಳಲ್ಲಿ ಇದರ 
ವಿಷಯವಾಗಿ ಸಿಕ್ಕುವ ವಿವರಗಳು ಹೆಚ್ಚಾಗಿಲ್ಲ. ಕುರಿಗಳನ್ನು ಸಾಕಿ, ಅದರ ಉಣ್ಣೆಯನ್ನು ತೆಗೆದು 
ಕಂಬಳಿ ಮುಂತಾದುವನ್ನು ತಯಾರಿಸುವವರು ಕುರುಬ (ಈಗಿನ ಕುರುಬ ಎಂಬ ಪದವು 
"ಕುಖುಂಬ' ಎಂಬುದರಿಂದ ರೂಪಿತವಾದುದು. ಆದರೆ ಕುಜು೦ಬ ಎಂದರೆ ಬೆಟ್ಟದಲ್ಲಿ 
ವಾಸಿಸುವವನು ಎಂಬ ಅರ್ಥವೇ ಮೂಲ. ಮುಂದೆ ಈಗಿರುವ ಅರ್ಥವು ಪ್ರಾಪ್ತವಾಯಿತು. 
ಇದಕ್ಕೆ ಕಾರಣ ಕುರಿ ಮತ್ತು ಕುರುಬಗಳಿಗಿರುವ ರೂಪ ಸಾಮ್ಯದಿಂದಾದ ತಪ್ಪು ಸಾಹಚರ್ಯ. 
ಕುರುಬನ ಉಲ್ಲೇಖ ವಚನಗಳಲ್ಲಿವೆ. ೧೦೫ ಗೊಲ್ಲಾಳ ಅಥವಾ ಗೊಲ್ಲನೇ ಕುರಿಗಳನ್ನೂ 
ಕಾಯುತ್ತಿದ್ದ; ಇವನ ಹೋತ ಆಡು ಕುರಿ ಟಗರುಗಳಿಗೆ ಹುಲಿ ತೋಳ ನಂತಾ 
ಕಾಡುಪ್ರಾಣಿಗಳಿಂದಲೂ ಚೋರರಿಂದಲೂ ಉಂಟಾಗ ಬಹುದಾದ ಆಪತ್ತನ್ನು ತಪ್ಪಿಸಿ 
ಕಾಯುತಿದ್ದ.” ವೀರಗೊಲ್ಲಾಳನೆಂಬ ವಚನಕಾರನೊಬ್ಬನು ಬೊಟ್ಟುಗ, ಅಳಗ, ಸಂಚಿಗ ಎಂಬ 
“ಅಜಕುಲ ಕುರಿವರ್ಗ'ಗಳನ್ನು ಹೆಸರಿಸುತ್ತಾನೆ.” ಅಳಗ ಎಂಬುದು ಹವಳದ ಬಣ್ಣಕ್ಕಿರುವ 
ಹೆಸರು, ಆ ಬಣ್ಣದ ಪ್ರಾಣಿಗೂ ಇದು ಅನ್ವಯಿಸುತ್ತದೆ. ಬೊಟ್ಟಿಳಗ ಎಂಬ ಹಸುವಿನ ಬಣ್ಣವನ್ನು 
ತುರುಗಾಹಿ ರಾಮಣ್ಣ ಹೇಳುತ್ತಾನೆ.” ಪ್ರಾಯಶಃ ಇದು ಹವಳದ ಬಣ್ಣದ ಬೊಟ್ಟುಗಳನ್ನುಳ್ಳ 


೧೦೧. ಬಸವ ವ: ಪು. ೬೦ 

೧೦೨. ಚನ್ನಬ ವ. ೬೮೩: ಪು. ೩೨೬: ಬಸವ ವ. ೭೫೪: ಹು. ೩೦೧ 
೧೦೩. ಬೆಡಗಿನ ವ: ಪು. ೨೮೫ 

೧೦೪. ಅದೇ. 

೧೦೫. ವಚನ ಶಾಸಾ ೧: ಪು. ೬೬ 

೧೦೬. ಬೆಡಗಿನ ವ: ಪು. ೨೬೪ 

೧೦೭. ಬೆಡಗಿನ ವ: ಪು. ೨೬೧ 

೧೦೮. ತುರುಗಾ ವ. ೧೨ 


೧೬೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಪ್ರಾಣಿಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಸಂಚಿಗ ಎಂಬುದೂ ಯಾವುದೋ ಒಂದು ಬಣ್ಣದ 
ಪ್ರಾಣಿಯ ಹೆಸರೆಂದು ಹೇಳಬಹುದು. ಇಲ್ಲಿ ಅದು ಕುರಿ-ಮೇಕೆಗಳಿಗೆ ಅನ್ವಯಿಸುತ್ತದೆ. 


ಕೈಗಾರಿಕೆಗಳು 


ವಚನಕಾಲವು ಸಾಕಷ್ಟು ನಾಗರಿಕ ಜೀವನವನ್ನು ಕಂಡಿದ್ದ ಕಾಲ. ಆ ಹೊತ್ತಿಗೆ ನೂರಾರು 
ವರ್ಷಗಳಿಂದ ನಿಸರ್ಗದಲ್ಲಿ ದೊರೆಯುವ ವಸ್ತುಗಳನ್ನು ಬಳಸಿಕೊಂಡು ಮನುಷ್ಯ ತನ್ನ ರಕ್ಷಣೆ 
ಹಾಗೂ ಸಂತೋಷಗಳಿಗೆ ಬೇಕಾದ ನೂರಾರು ವಸ್ತುಗಳನ್ನು ತಯಾರಿಸಿಕೊಳ್ಳುತ್ತಿದ್ದ. ಹೀಗೆ ತನ್ನ 
ಕೈಯನ್ನು ಬಳಸಿ ನಿರ್ಮಿಸುವ ಕ್ರಮವನ್ನೇ ಕೈಗಾರಿಕೆ ಎಂದು ಕರೆಯುವುದು. 


ಬಟ್ಟೆ ತಯಾರಿಕೆ 


ವಚನ ಕಾಲದಲ್ಲಿ ಬಟ್ಟೆಯ ಕೈಗಾರಿಕೆಯು ಸಾಕಷ್ಟು ಮುಂದುವರೆದ್ದಿತು. ಹತ್ತಿಯಿಂದ 
ರಾಟೆಯಲ್ಲಿ ನೂಲು ತೆಗೆಯುತ್ತಿದ್ದರು. ರಾಟೆಯ ವಿವಿಧ ಭಾಗಗಳೆಂದರೆ; ಅಡಿಯ ಹಲಗೆ, 
ತೋರಣ, ಬೊಂಬೆ, ಸೂತ್ರಕರ್ಣ ಮತ್ತು ಕದಿರು. ರಾಟೆಯನ್ನು ಕೈಯಲ್ಲಿ ಹಿಡಿದು ತಿರುಗಿಸುತ್ತ 
ನೂಲು ತೆಗೆಯುತ್ತಿದ್ದರೆ, ಆ ನೂಲು ಕದಿರಿನಲ್ಲಿ ಸುತ್ತಿಕೊಳ್ಳುತ್ತಿತ್ತು? "ನೂಲು ತೆಗೆಯಲು ಬಿಡಿಸಿ 
ಸ್ಚಚ್ಛ ಮಾಡಿದ 'ಹಂಜಿ'ಯನ್ನು ಉಪಯೋಗಿಸುತ್ತಿದ್ದರು. ರಾಟೆ ಹಂಚಿಗಳಲ್ಲದೆ ಜೇಡವು 
ನೂಲನ್ನು ನಿರ್ಮಿಸುವ ಕ್ರಿಯೆಯನ್ನು ಕ೦ಡು ವಚನಕಾರರು ವಿಸ್ಮಯವನ್ನು ವ್ಯಕ್ತಪಡಿಸುತ್ತಾರೆ. ಸ 
ನೂತ ನೂಲನ್ನು ನೆಯ್ಗೆಯವರಿಗೆ ಮಾರುತ್ತಿದ್ದರು; ಅದರಿಂದ ಮತ್ತೆ 'ನೂಲುವುದಕ್ಕಾಗಿ ಸ್ವಲ್ಪ 
ಹತ್ತಿಯನ್ನು ಕೊಳ್ಳುತ್ತಿದ್ದರು.777 ಹತ್ತಿಯಿಂದ ನೂಲನ್ನು ತೆಗೆಯುವವರನ್ನು ಕದಿರ 
ಕಾಯಕದವರೆನ್ನುತ್ತಿದ್ದರು. ಕದಿರ ಆೌಮ್ಮವ್ವಯೆಂಬ ವಚನಕಾರ್ತಿಯು ಈ ಕಾಯಕದವಳು. 


ನೂಲಿನಿಂದ ವಸ್ತ್ರವನ್ನು ನೇಯುವರು ಜೇಡರು. ಜೇಡರ ದಾಸಿಮಯ್ಯ ಪ್ರಖ್ಯಾತ 
ವಚನಕಾರ. ನೂಲನ್ನು ನಗಂಜಿಯಲ್ಲಿ ಅದ್ದಿ ಅದನ್ನು “ಹಾಸುಮಣಿ' ಎಂಬ ಮರದ ಚೌಕಟ್ಟಗೆ 
ಕಟ್ಟುತ್ತಿದ್ದರು. ಹೀಗೆ "ಕಟ್ಟಿದ ನೂಲನ್ನು "ಹುರಿಗೊಳಿಸುವುದಕ್ಕಾಗಿ ತಿರುಗಿಸುತ್ತಿದ್ದರು. ಇದನ್ನೇ 
ವಚನಗಳಲ್ಲಿ 'ಹಾಸನಿಕ್ಕು' ಎಂದು ಕರೆದಿರುವುದು. ನೇಯುವುದಕ್ಕಾಗಿ ಮಗ್ಗದಲ್ಲಿ 
ಉದ್ದುದ್ದವಾಗಿ ಹಾಡ ನೂಲಿನ ಹಾಸನ್ನು ಉಂಕೆ ಅಥವಾ ಉಂಕಿ” ಎಂದು 
ಕರೆಯುತ್ತಿದ್ದರು.??* ಹೀಗೆ ಉಂಕೆಯನ್ನು ಮಾಡುವಾಗ ಅದನ್ನು ಶುಭ್ರಗೊಳಿಸುವುದಕ್ಕೆ 
'ಕುಂಚಿಗೆ'ಯನ್ನು ಬಳಸುತ್ತಿದ್ದರು.” ಮಗ್ಗದ ಹಾಸಿನ ಮೇಲೆ ಕಟ್ಟಬೇಕಾದ ನಿರ್ದಿಷ್ಟ 


೧೦೯. ಶಿವಶ ವ: ಪು. ೩೮೧ (ಕದಿರ ಚೆಮ್ಮವ್ವೆ, ೪) 

೧೧೦. ಬಸವ ವ. ೯೬೭ ಪು. ೪೦೩೪೪: ಚನ್ನಬ ವ. ೯: ಪು. ೬ 
೧೧೧. ಅಲ್ಲಮ ವ. ಚಂ. ೩೩೦: ಪು. ೭೫ 

೧೧೨. ಬೆಡಗಿನ ವ: ಪು. ೩೧೨ (ಗುಪ್ತ ಮಂಚಣ್ಣ ೪) 

೧೧೩. ದೇವರ ದಾ ವ ೧೨೪: ಪು. ೪೦ 

೧೧೪. ಬೆಡಗಿನ ವ: ಪು. ೩೧೨ (ಗುಪ್ತ ಮಂಚಣ್ಣಳಿ) 


ಆರ್ಥಿಕ ವ್ಯವಸ್ಥೆ / ೧೬೧ 
ಲ ಛಿ 


ಸಂಖ್ಯೆಯ ನೂಲಿಗೆ `ಅಣಿ' ಎಂಬ ಹೆಸರಿತ್ತು” ಇದನ್ನು ಮಗ್ಗದ ಮೇಲ್ಭಾಗದಲ್ಲಿ ಮತ್ತು 
ಕೆಳಭಾಗದಲ್ಲಿ ಜೋಡಿಸಿ ಕಟ್ಟುವುದನ್ನು “ಅಣಿಕಟ್ಟು' ಎಂದೇ ಕರೆಯುತ್ತಾರೆ. ಉದ್ದುದ್ದವಾಗಿರುವ 
ನೂಲನ್ನು "ಹಾಸು' ಎಂದೂ ಅಡ್ಡಡ್ಡಲಾಗಿರುವ ನೂಲನ್ನು `ಹೊಕ್ಕು' ಎಂದು ಈಗಿನ 
ಹೆಸರಿನಿಂದಲೇ ಆಗಲೂ ಕರೆಯುತ್ತಿದ್ದರು; ಇವೆರಡೂ ಬೆರತು ವಸ್ತವಾಗುತ್ತಿತ್ತು ೧೧೬ ಹೀಗೆ 
ಹಾಸು ಹೊಕ್ಕುಗಳನ್ನು ಸೇರಿಸಲು ನೇಯ್ಗೆಯವನು ಹಿಡಿದಿರುತ್ತಿದ್ದ ನೊಲಿನ 'ಉಪಕರಣವನ್ನೇ 
“ಲಾಳಿ” ಸ್‌ ಕರೆಯುತ್ತಿದ್ದುದು? ಲಾಳಿಯಲ್ಲಿ ಸೇರಿಸಲು ಹಾಕುತ್ತಿದ್ದ ಸಂ 
ಉಂಡೆಯನ್ನು “ಕಂಡಿಕೆ ಎನ್ನುತ್ತಿದ್ದರು... ಕಂಡಿಕೆಯನ್ನು ಸೇರಿಸುವುದಕ್ಕಾಗಿ 
ಉಪಯೋಗಿಸುತ್ತಿದ್ದ ಕೊಕ್ಕೆಯನ್ನು 'ಮುಳ್ಳು' ಅಥವ “ಕಂಡಿಕೆಯ ಮುಳ್ಳು' ಎನ್ನುತ್ತಿದ್ದರು.” 
ಬಟ್ಟೆಗಳಿಗೆ ಹಾಕುತ್ತಿದ್ದ ಸೂಚನೆಯು ಒಂದು ವಚನದಲ್ಲಿದೆ.”” ಮಗ್ಗದ ಮೇಲೆ "(ಒಂದು 
ಮಗ್ಗಕ್ಕಿಷ್ಟು ಎಂದು) ತೆರಿಗೆಯನ್ನು ಹಾಕುತ್ತಿದ್ದರು." 


ಕಾಲದಲ್ಲಿ ರೇಷೆ ವಸ್ತವನ್ನು ತಯಾರಿಸುತ್ತಿದ್ದರು. ರೇಷ್ಮೆಯ ವಸ್ತ್ರವನ್ನು ನೇಯುತ್ತಿದ್ದವನು 
“ಪಟ್ಟಿ ಸಾಲಿಗರು."” ರಷ್ಯ ಗೂಡುಗಳನ್ನು 'ಜೀಯಿಸಿ ರೇಷ್ಮೆಯನ್ನು” ಪಡೆಯುತ್ತಿದ್ದ ಸೂಚನೆ 
ಒಂದು ವಚನದಲ್ಲಿದೆ.”* 'ಕೇಷ್ಠಯಿಂದ ನೂಲನ್ನು ತೆಗೆಯುತ್ತಿದ್ದವರೂ ಕದಿರ ಕಾಯಕದವರೇ 
ಎಂದು ಕಾಣುತ್ತದೆ. ಹ ರೇಷ್ಮೆ ವಸ್ತ್ರವನ್ನು ನೇಯುತ್ತಿದ್ದಿರ ಬಹುದು. ಹತ್ತಿಯ 
ಬಟ್ಟೆಗಳಲ್ಲಿಯೇ "ಜೆಂದಕ್ಕಾಗಿ 'ಸರಿಗೆ'ಯನ್ನು ತೇರಸುತ್ತಿದ್ದರು.* "ದೇವಾಂಗವೆಂಬ ವಸ್ತ್ರವು 
ರೇಷ್ಮೆಯನ್ನೇ ಸೂಚಿಸುತ್ತದೆ? 


ಉಡುಪು ತಯಾರಿಸುವ ದರ್ಜಿಗಳನ್ನು ಚಿಪ್ಪಿಗರೆಂದು ಕರೆಯುತ್ತಿದ್ದರು." ಇವರನ್ನು 
ಸೂಜಿ ಕಾಯಕದವರೆಂದು ಕರೆಯುತ್ತಿದ್ದರು. ಸೂಜಿ ಮತ್ತು ಹೊಲಿಗೆಗಳ ಉಲ್ಲೇಖವು 
ಯಗ್ಗೇದದಲ್ಲಿಯೆ ಇರುವುದರಿಂದ ಉಡುಪುಗಳನ್ನು ಹೊಲಿಯುವ ರೂಢಿಯು ಅಷ್ಟೇ 
ಹಳೆಯದೆಂದು ಹೇಳಬಹುದು.” ಉಡುಪು ತಯಾರಿಸುವುದಕ್ಕಾಗಿ ಬಟ್ಟೆಯನ್ನು 
ಕತ್ತರಿಸುತ್ತಿದ್ದರು.?35 ಈ ರೀತಿ ಕತ್ತರಿಸಿದ ಪ್ರತಿಯೊಂದು ಭಾಗಕ್ಕೂ 'ಚಿಪ್ಪು' ಎಂಬ ಹೆಸರಿದ್ದಂತೆ 


೧೧೫. ದೇವರ ದಾ. ವ. ೧೨೪: ಪು. ೪೦: ಸಿದ್ಧರಾ ವ. ಮಿಶ್ರಸ್ತೋತ್ರತ್ರಿವಿಧಿ, ೭೯: ಪು. ೪೯೯ 
೧೧೬. ಧರ್ಮಾಮೃತ: ೧೧-೧೮೬( “ಪಾಸು೦ ಪೊಕ್ಕುಬೆರಸು ಸೀರೆಯೆಂತು') 

೧೧೭. ಮೋಳಿಗೆ ಮಾ ವ. ೪೨೭: ಪು. ೧೦೭ 

೧೧೮. ದೇವರ ದ ವ. ೧೨೪: ಪು. ೪೦ 


೧೧೯. ಅದೇ. 

೧೨೦. ಮೋ ಮಾ ವ (ಸ) ೪೪ : ಪು. ೫೩ (“ಬಣ್ಣವನೊಳಕೊ೦ಡ ಕಪ್ಪಡದಂತೆ”) 
೧೨೧. ಶಿವದ ಗೀ : ಪು. ೩೨೭ ಸ UE ಸುಂಕದ ಬಂಕಣ್ಣನ ವಚನ) 
೧೨೨. ಪಂಚತಂತ್ರ ೧೨೬ ಗದ್ಮ : . ೭೪ 


೧೨೩. ಅಕ್ಕನ ವ. ೧೭ ಪು. ೧೫ 

೧೨೪. ದೇವರ ದಾ. ವ. ೧೨೪: ಪು. ೪೦ 

೧೨೫. ಅಕ್ಕನ ವ. ೨೧೫: ಪು. ೬೬ 

೧೨೬. ಧರ್ಮಾಮೃತ: ೩.೭೩( “ಚಿಪ್ಪಿಗನಂತೆ ಪೊಲಿವರ್‌”) 

೧೨೭. A.S.Altekar: The position of Women in Ancient Indian Civilisation, ಪು.೨೯೨ 
೧೨೮. ಬೆಡಗಿನ ವ: ಪು. ೨೯೦ (ಸೂಜಿ ಕಾಯಕದ ರಾಮಿತಂದೆ, ೧) 


೧೬೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕಾಣುತ್ತದೆ.” ಬಟ್ಟೆಗಳನ್ನು ಸೂಜಿಗಳಲ್ಲಿ ಸೇರಿಸಿದ ದಾರಗಳಿಂದ ಹೊಲಿಯುತ್ತಿದ್ದರು. 
ಚನ್ನಬಸವಣ್ಣನ ವಚನವೊಂದರಲ್ಲಿ "ಉಕ್ಕಿನ ಸೂಜಿ'ಯ ಹೆಸರು ಉಕ್ತವಾಗಿದೆ." ದಬ್ಬಳದ 
ಉಲ್ಲೇಖವು "ಒಂದು ವಚನದಲ್ಲಿದೆ. ೧೫ ಸೂಜಿಯಲ್ಲಿನ ಚೂಪಾದ ಭಾಗವನ್ನು 'ಮೊನೆ'ಯೆಂದೂ 
ಹಿಂಭಾಗದಲ್ಲಿ ದಾರವನ್ನು ಪೋಣಿಸುವುದಕ್ಕಾಗಿ ಕಣ್ಣನ್ನು 'ಹಿನ್ನಿ'ಯೆಂದು 'ಕರೆಯತ್ತಿದ್ದರು. 
ಸೂಜಿ ಕಾಯಕದ ರಾಮಿತಂದೆಯು ನಾಲ್ಕು ಬಗೆಯ ಹೊಲಿಗೆಗಳನ್ನು ಹೆಸರಿಸುತ್ತಾನೆ. 
“ಅ೦ಟುದಾರ', "ಉಭಯದ ಹೊಲಿಗೆ', "ಟಿಬ್ಬಿ ಮತ್ತು "ಕಲ್ಲಿಯ ಹೊಲಿಗೆ',” “ಕುಪ್ಪುಸ (ಸಂ. 
ಕೂರ್ಪಾಸ)ವೆಂಬುದು ಹೊಲಿದು ಸಿದ್ಧಪಡಿಸಿದ ಉಡುಪೆಂಬುದು ಒಂದು ವಚನದಿಂದ 
ಸ್ಪಷ್ಟವಾಗುತ್ತದೆ.” 


ಮಡಕೆಯ ತಯಾರಿಕೆ 


ಮಡಕೆಯನ್ನು ಮಾಡುವವರು ಕುಂಬಾರರು (ಸಂ.ಕುಂಭಕಾರ). ಹದವಾದ ಮಣ್ಣಿನಿಂದ 
ಮಾತ್ರವೇ ಮಡಕೆಯನ್ನು ತಯಾರಿಸಲು ಸಾಧ್ಯ“ ಅದನ್ನು ನೀರಿನಲ್ಲಿ ಕಲೆಸಿ ಚಕ್ರದ ನಾಭಿಯ 
ಮೇಲಿಟ್ಟು ತಿರುಹುವ ದಂಡದಿಂದ ಚಕ್ರವನ್ನು ತಿರುಗುತ್ತಿದ್ದ. ಕ 'ಬಡಿಗುಂಡ'ನ್ನು ಮಡಕೆಯ 
ತಳದೊಳಗಳವಡಿಸಿ, ಎಡಗೈಯನ್ನು ಮಡಕೆಯ ಒಳಭಾಗದಲ್ಲಿಟ್ಟು ಸರಿಪಡಿಸುತ್ತ. " ಮತ್ತೊಂದು 
ಕೈಯಲ್ಲಿ "ಕಲುವಲಿಗೆ' (ಲ್ಲಿನ ತೆಳುವಾದ ಹಲಗೆಯನ್ನು ಹಿಡಿದು ಹೊರಭಾಗವನ್ನು 
ರೂಪಿಸಲು ತಟ್ಟುತ್ತಿದ್ದ.?** ಹೀಗೆ ರೂಪುಗೊಂಡು ನ ಮಡಕೆಯನ್ನು. 
ನೂಲೆಳೆಯನ್ನುಪಯೋಗಿಸಿ ಚಕ್ರದ ನಾಭಿಯಿಂದ ಬೇರ್ಪಡಿಸುತ್ತಿದ್ದರು; ಈ ಹಸಿಯ. 
ಮಡಕೆಯನ್ನು ಬಿಸಿಲಲ್ಲಿಟ್ಟು ಒಣಗಿಸುತ್ತಿದ್ದರು.?35 ಪೂರ್ಣವಾಗಿ ಒಣಗಿದ ಮಡಕೆಗಳನ್ನು 
'ಅವಿಗೆ'ಯಲ್ಲಿಟ್ಟು ಸುಡುತ್ತಿದ್ದರು.೫೯ ಮಣ್ಣಿನಲ್ಲಿ ಮಾಡಿದ ಬೊಂಬೆಗಳನ್ನೂ ಅವಿಗೆಯಲ್ಲಿಟ್ಟು 
ಸುಡುತ್ತಿದ್ದರೆಂದು ಕಾಣುತ್ತದೆ. ಕುಂಬಾರ ಗು೦ಡಯ್ಯನೆಂಬುವನು. ಮಡಕೆಯನ್ನು 
ಮಾಡುವಾಗ ಭಕ್ತಿಯಿ೦ದ ಶಿವನನ್ನು ನನೆಸುತ್ತ ಮಡಕೆಯನ್ನು ಹೊಡೆಯುವ ತಾಳಕ್ಕೆ ಸರಿಯಾಗಿ 
ಶಿವನು ಪ್ರತ್ಯಕ್ಷವಾಗಿ ಕುಣಿಯುತ್ತಿದ್ದುದೇ ಹರಿಹರನ "ಕುಂಬಾರ ಗು೦ಡಯ್ಯನ ರಗಳೆ'ಯ ವಸ್ತು. 


೧೨೯. ಬೆಡಗಿನ ವ: ಪು. ೨೯೧ (“ತಲೆಗೆ ಮೂರು ಚಿಪ್ಪು ಅಂಗಕ್ಕಾರು ಚಿಪ್ಪು, ಮಿಕ್ಕಾಗ 
ಸರ್ವಾಂಗವೆಲ್ಲಕ್ಕೂ ಒಂದೇ ಚಿಪ್ಪಿನ ಕುಪ್ಪಸ' '-ಸೂಜಿಕಾಯಕದ ರಾಮಿತಂದೆ. ೩) 

೧೩೦. ಚನ್ನಬವ. ೫೧೯: ಪು. ೨೩೮ 

೧೩೧. ಬೆಡಗಿನ ವ. ಪು. ೩೪೦ 

೧೩೨. ಬೆಡಗಿನ ವ. ಫು. ೩೪೬ (ಸುಂಕದ ಬಂಕಣ್ಣ, ೨೮) 

೧೩೩. ಸರ್ವಪು ವ. ೬೨೭ 

೧೩೪. ಸರ್ವಪು ವ. ೬೩೧ 

೧೩೫. ಶಿವಶ : ಹು. ೩೯೭ (ಕೇತಲದೇವಿ) 

೧೩೬. ಹರಿಹರ ರ: ಉ. ೨೫೨ (ಕುಂಬರ ಗುಂಡಯ್ಯ) 

೧೩೭. ಅದೇ: ಪು. ೨೫೩ 

೧೩೮. ಬಸವ ವ. ೧೨೩೪ : ಪು.೫೧೨ 

೧೩೯. ಗಣಭಾ ರ. ಮಾ: ಪು.೧೧ 

೧೪೦. ಬಸವ ವ. ೧೬: ಪು. ೧೦ 


ಆರ್ಥಿಕ ವ್ಯವಸ್ಥೆ / ೧೬೩ 
[a) 


ಗಾಣ 


ಗಾಣವಾಡಿಸಿ ಎಣ್ಣೆಗಳನ್ನು ಉತ್ಪಾದಿಸುವವರೇ "ಗಾಣಿ'ಗರು. ಗಾಣರ ಕಂಭವನ್ನು "ಸ್ಥಾಣು" 
ಎನ್ನುತ್ತಿದ್ದು?” ಇದಕ್ಕೆ ಕನ್ನಡದಲ್ಲಿ "ಅರಳೆ' ಎಂಬ ಹೆಸರಿತ್ತು” ಎಣ್ಣೆಯ ಬೀಜಗಳನ್ನು 
ಅರೆಯುವುದಕ್ಕಾಗಿ ಹಾಕುವ ಭಾಗವೇ ಗಾಣದ "ಬಾಯಿ; ಅದನ್ನರೆಯುವ ಸಾಧನವೇ “ಕೊಂತ', 
ಇದನ್ನು ಎತ್ತಿಗೆ ಕಟ್ಟಿ ಅದು ಗಾಣದ ಸುತ್ತಲೂ ಸುತ್ತುವಾಗ ಇದೂ ಸುತ್ತಿ ಬೀಜಗಳನ್ನು 
ಅರೆಯುತ್ತಿತ್ತು?** ಎತ್ತುಗಳನ್ನು ಕಟ್ಟಿ ಗಾಣವಾಡಿಸುವಾಗ ಗಾಣಿಗನು ಗಾಣದ ಕತ್ತರಿಯ ಮೇಲೆ 
ಕುಳಿತುಕೊಳ್ಳುತ್ತಿದ್ದ (ಕತ್ತರಿಯಿಲ್ಲದೆ ಗಾಣವಾಡುವವನನ್ನು ನಯಸೇನನು ಮೂರ್ಪನೆಂದು 
ಕರೆಯುತ್ತಾನೆ. ಗೌಳ ಗಾಣದೆತ್ತನ್ನು ಬೇರೆಯವರಿಂದ ಹೊಡೆಯಿಸಿ ಎಷ್ಟೋ ವೇಳೆ ಹಿಂಡಿಯನ್ನೇ 
ಕೂಲಿಯಾಗಿ ಕೊಡುತ್ತಿದ್ದರು, ಹಿಂಡಿಯನ್ನು ಜನರು ತಿನ್ನುತ್ತಿದ್ದರು. ೧೪೫" ದು ಎತ್ತಿನ ಗಾಣದ 
ವಿಷಯ: ಕೈಯಿಂದಲೇ ಗಾಣವಾಡಿಸುತ್ತಿದ್ದ ಪದ್ಧತಿಯೂ ಇದ್ದಿರಬೇಕು. ಔಡಲು ಅಥವಾ 
ಹೇರಂಡದಿಂದ ಮಾತ್ರಎಣ್ಣೆಯನ್ನು ಸ್ಪಲ್ಪ ಭಿನ್ನ ರೀತಿಯಲ್ಲಿ ತಯಾರಿಸುತ್ತಿದ್ದರು. ಹರಳಿನ 
ಬೀಜಗಳನ್ನು ಪುಡಿ ಮಾಡಿ ಅದನ್ನು ನೀರಿನಲ್ಲಿ ಕಲೆಸಿ ಬೇಯಿಸುತ್ತಿದ್ದರು; ನೀರೆಲ್ಲ ಆವಿಯಾಗಿ 
ಕೊನೆಗೆ ಹರಳೆಣ್ಣೆಯು ಮಾತ್ರ ಉಳಿಯುತ್ತಿತ್ತು? 


ಚರ್ಮದ ಕೆಲಸ 


ಚರ್ಮದ ಕೆಲಸವು ಎರಡು ಗುಂಪಿನ ಜನರಿಂದ ನಡೆಯುತ್ತಿತ್ತು ಚರ್ಮವನ್ನು ಸುಲಿದು 
ಹದ ಮಾಡಿ ಅದನ್ನು ಉಪಯೋಗಕ್ಕೆ ಯೋಗ್ಯವಾಗಿ ಮಾಡುವವನು `ಸಮಗಾರ' ಅಥವಾ 
“ಚರ್ಮಕಾರ', ಹದಗೊಳಿಸಲ್ಪಟ್ಟ ಚರ್ಮದಿಂದ ಪಾದರಕ್ಷೆ ಮುಂತಾದ. ವಸ್ತ್ರಗಳನ್ನು 
ತಯಾರಿಸುವವನು '`ಮಚ್ಚಿಗ' ನೆನಿಸಿಕೊಳ್ಳುತ್ತಿದ್ದ ಇವೆರಡನ್ನು ಒಬ್ಬನೇ ಮಾಡುತ್ತಿದ್ದಿರಲೂ 
ಬಹುದು. ಚರ್ಮವನ್ನು ಹದಮಾಡುವ ಕ್ರಮವನ್ನು ಮಾದಾರ ಚನ್ನಯ್ಯನೆಂಬ ವಚನಕಾರನ 
ಒಂದು ವಚನದಲ್ಲಿ ಹೇಳಲಾಗಿದೆ; “ಸ್ಥೂಲ ಸೂಕ್ಷ್ಮಕಾರಣವೆಂಬ ಮೂರು ಕಂಬವ ನೆಟ್ಟು 
ಆಗುಛೇಗೆ ಎಂಬ ದಡಿಗೋಲಿನಲ್ಲಿ. ಆಡಗದ ಎಮ್ಮೆಯ ಚರ್ಮವ ತೆಗೆದು 
ಉಭಯನಾಮವೆಂಬ ನಾರಿನಲ್ಲಿ ತಿತ್ತಿಯನೊಪ್ಪವ ಮಾಡಿ ತಿಗುಡಿನಲ್ಲಿ ಸರ್ವಸಾರವೆಂಬ 
ಕಾರದನೀರ ಹೊಯ್ದು ಅಟ್ಟೆಯ ದುರ್ಗುಣ ಕೆಟ್ಟು ಮೆಟ್ಟಡಿಯವರಿಗೆ ಮೆಟ್ಟಸಬಂದೆ.”್‌್‌ 
ಇದರಲ್ಲಿ ಸತ್ತ ಎಮ್ಮೆಯನ್ನು ಮೂರು ಕಂಬಳಿಗೆ ಕಟ್ಟ ದಡಿಗೋಲಿನಿಂದ ಅದರ ಚರ್ಮವನ್ನು 
ತೆಗೆದು, ಲವಣದ ನೀರಿನಲ್ಲಿ ನನೆಸಿ ಹದಮಾಡುತ್ತಿದ್ದ ರೀತಿಯನ್ನು ಸ್ಥೂಲವಾಗಿ ಹೇಳಲಾಗಿದೆ. 


೧೪೧. ಶಿವಶ ವ: ಪು. ೩೦೪ ( ಮೋಳಿಗೆ ಮಹಾದೇವಿ, ೨೩) 

೧೪೨. ಬಸವ ವ. ೫೭೮: ಪು. ೨೩೨ 

೧೪೩. ಬೆಡಗಿನ ವ: ಪು. ೨೦೨ (ನಗೆಯ ಮಾರಿತಂದೆ, ೫) 

೧೪೪. ಧರ್ಮಾಮೃತ: ೫.೧೦೬ ಅಡಿಟಿಪ್ಪಣಿ (“ಕತ್ತರಿಯಿಲ್ಲದ ಗಾಣವಾಡುವ ಎಗ್ಗನಂ”) 
೧೪೫. ಹರಿಹರ ರ: ಪು. ೩೬೮ (ರೇವಣ ಸಿದ್ದೇಶ್ವರ) 

೧೪೬. ಮೋಳಿಗೆ ಮಾ ವ. ೫೦೫ : ಪು. ೧೩೦ 

೧೪೭. ಸರ್ವಪು ವ. ೫೫೪ 


೧೬೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಇದು ಈಗಲೂ ಹಳ್ಳಿಗಳಲ್ಲಿ ಚರ್ಮ ಹದ ಮಾಡುವಾಗ ಸಮಗಾರರು ಅನುಸರಿಸುವ 
ವಿಧಾನವನ್ನು ಹೋಲುತ್ತದೆ. ಅವರು ಹದ ಮಾಡುವ ಕ್ರಮವು ಈ ರೀತಿಯಿದೆ: ದೊಡ್ಡ ದೊಡ್ಡ 
ಮಣ್ಣಿನ ಬಾನಿಗಳಲ್ಲಿ ಸುಣ್ಣದ ನೀರನ್ನು ಹಾಕಿ ಅದರಲ್ಲಿ ಕಚ್ಚಾ ಚರ್ಮವನ್ನು ಸುಮಾರು ಒಂದು 
ತಿಂಗಳ ಕಾಲ ನೆನೆಯಿಡುತ್ತಾರೆ (ಕಾರದ ನೀರ ಹೊಯ್ದು). ಅನಂತರ ಚರ್ಮವನ್ನು ತೆಗೆದು 
ಅದರಲ್ಲಿನ ಸುಣ್ಣದ ಅಂಶವು ಹೋಗುವಂತೆ ಒಳ್ಳೆಯ ನೀರಿನಲ್ಲಿ ಮತ್ತೆ ಮೂರು ದಿನಗಳ ಕಾಲ 
ನನೆಸುತ್ತಾರೆ. ಆಮೇಲೆ ಮತ್ತೊಂದು ಪಾತ್ರೆಯಲ್ಲಿ ನೆಲ್ಲಿ (ಕುಥಿಟಟಚಿಟಿಣುಣ ಇಟಛಟುಛಿಚಿ)ಯ 
ಎಲೆಗಳನ್ನು ಮಿಶ್ರಮಾಡಿರುವ ನೀರಿನಲ್ಲಿ ಪುನಃ ಹನ್ನೆರಡು ದಿನಗಳಷ್ಟು ಕಾಲ ನನೆಸುತ್ತಾರೆ. 
ಅನಂತರ ಚರ್ಮವನ್ನು ನೀರಿನಿಂದ ತೆಗೆದು ಹಿಂಡಿ ಒಂದು ತಿಂಗಳ ಕಾಲ ಹಾಗೆಯೇ 
ಬಿಡುತ್ತಾರೆ. ಅದಾದ ನಂತರ ಚರ್ಮವನ್ನು ತೊಳೆದು ಹಿಂಡಿ ಅದನ್ನು ಹೊಲಿದು ಅದರಲ್ಲಿ 
ಗೋಡಂಬಿ, ದದ್ದಾಲ (ಅಚಿಡಿಜಧಿಚಿ ಚಿಡಿಛರಡಿಜಧಿಚಿ ಖಠಥಿಛ) ಮತ್ತು ನೇರಿಳೆ ಮರಗಳ 
ತೊಗಟೆಯನ್ನು ತುಂಬಿ ಒಂದು ದಿನದ ಮಟ್ಟಿಗೆ ತೂಗು ಹಾಕುತ್ತಾರೆ ("ತಿತ್ತಿಯನೊಪ್ಪಹ ಮಾಡಿ 
ತಿಗುಡಿನಲ್ಲಿ?). “ಮೇಲೆ ಹೊಲಿಗೆಯನ್ನು ಬಿಚ್ಚಿ ಚರ್ಮವನ್ನು ಪಾದರಕ್ಷೆಯನ್ನು ತಯಾರಿಸಲು 
ಯೋಗ್ಯವಾಗುತ್ತದೆ.”್‌್‌ 


ಮಾದಾರ ಧೂಳಯ್ಯನೆಂಬ ವಚನಕಾರನ ಕಾಯಕವೂ ಚಪ್ಪಲಿಗಳನ್ನು 
ತಯಾರಿಸುವುದಾಗಿತ್ತು. ಅಟ್ಟೆ (ಪಾದರಕ್ಷೆಯ ತಳದ ಹಲ್ಲೆಯನ್ನು ಹೊಲಿದು "ಹೆಜ್ಜೆರಳು 
ಹಿಡಿಸುವಂತೆ ಒಂದು ಉಂಗುರವನ್ನು ಹೊಲಿದು ಮೆಟ್ಟಿದಾಗ ಕಾಲಿನಿಂದ ಪಾದರಕ್ಷೆಯು 'ಜಾರಿ 
ಹೋಗದಂತೆ ಮಾಡಲಾಗುತ್ತಿತ್ತು, "ಇದನ್ನು ದುಡ್ಡಿಗೆ ಮಾರುತ್ತಿದ್ದರು.” 'ಚರ್ಮವನ್ನು 
ಹೊಲಿಯಲು ಬಳಸುತ್ತಿದ್ದ ಸಾಧನಕ್ಕೆ “ಉಳಿ” ದು "ಹೆಸರು. ಪಾದರಕ್ಷೆಯನ್ನು ವಚನಗಳು 
ಹಾವುಗೆ ಎನ್ನುತ್ತವೆ. ಸಂನ್ಯಾಸಿಗಳು ಮುಂತಾದವರು ಮರದ ಹಾವುಗೆಗಳನ್ನು 
ಹಾಕಿಕೊಳ್ಳುತ್ತಿದ್ದರು. ಇದನ್ನು ವಚನಗಳು “ಪಾವುಗೊರಡು' ಎಂದು ಕರೆಯುತ್ತವೆ? 
ಚರ್ಮದಿಂದ ತಯಾರಿಸಿದ “ಜಮ್ಮಾವುಗೆ' ಎನಿಸಿಕೊಳ್ಳುತ್ತಿತ್ತು””” 


೧೪೮. Edgar Thurston: Castes and Tribes of Southern India. ೧.೨೮೦ 
೧೪೯. ಡಿ.ಎಲ್‌.ನರಸಿಂಹಾಚಾರ್‌: "ಕೆಲವರು ವಚನಕಾರರು' (ಪೀಠಿಕೆಗಳು, ಲೇಖನಗಳು: ಹು. ೪೬೩) 
೧೫೦. ಶಿವದಾ ಗೀ: ಪು. ೩೨೩ (ಉದ್ಭ್ಧತವಾದ ಮಾದಾರ ಧೂಳಯ್ಯನ ವಚನ) 
“ಕಟ್ಟಿದೆ ಘಟದಟ್ಟೆಯ ಹೊಲಿದು; ಇಕ್ಕಿದೆ ಚತುರ್ವಿಧದ ನಾಲ್ಕುಂ- 
ಗುಟವ; ಬಲಿದುಂಗುಟಿದ ದಾರದಲ್ಲಿ ಸಂಚದ ಬಾರ ತೆಗೆದು 
ತೊಡಕು ಬಂಧವನಿಕ್ಕಿ ಅಡಿಯ ಬಿಡದಂತೆ ಹಿಂದಣ 
ಮಡ ಮುಂದಣ ಉಂಗುಷ್ಟಕ್ಕೆ ಒಂದಾನೊಂದು 
ಜಾಜದಂತೆ ಬಂಧಿಸಿ ಸಕಲೇಂದ್ರಿಯವೆಂಬ ಉಭಯವ 
ಸಂಧಿಸಿ ಕುಣಿಕೆಯನಿಕ್ಕಿ 
ಕಾಮದ ಒಡಲ ಮಾದೆಗ ಬಂದು ಘಟತೊಕುಳ ತೊಗಲು ಹದ 
ಬಂದಿತ್ತು. ಹೊತ್ತು ಹೋದೀತಣ್ಣ, ಮೆಟ್ಟಡಿಯ ಕೊಂಡ ರೊಕ್ಕವ 
ಕೊಡಿ” 
೧೫೧. ಚನ್ನಬ ವ. ೧೭೭: ಪು. ೮೩ 
೧೫೨. ಬಸವ ವ. ೬೦೩: ಪು. ೨೪೨ 


ಆರ್ಥಿಕ ವ್ಯವಸ್ಥೆ / ೧೬೫ 
[a) 


ಮರಗೆಲಸ 


ಮೋಪುಗಾರರು ಅಥವಾ ಕಾಮಾಟಿಗಳು ಮನೆಗೆಲಸಕ್ಕೆ ಬೇಕಾಗುವ ಮರದ ಕೆಲಸವನ್ನು 
ಮಾಡುತ್ತಿದ್ದರು, ಬಡಗಿಗಳು ಹೆಚ್ಚು ನಯಗಾರಿಕೆಯ ಕೆಲಸವನ್ನು ಎಂದರೆ ಪೀಠೋಪಕರಣಗಳು 
ಮುಂತಾದುವನ್ನು ತಯಾರಿಸುತ್ತಿದ್ದರು. ಒಕ್ಕಲು ಮುದ್ದಣ್ಣನ ಒಂದು ವಚನವು ಈ ರೀತಿಯಿದೆ; 
“ಘಟಸ್ಥಾವರದೊಳಗನೊಡದು. ಕೆಚ್ಚಿನ ಹೊದೆಯ ಕಡೆಗಾಣಿಸಿ ಮಿಕ್ಕಾದ ಹೊರಗಣ ಹೊರೆಯ 
ತಿಗುಡ ಕೆತ್ತು ಕಂಭವ ಶುದ್ಧೈಸಿ, ನೆಲವಟ್ಟಕ್ಕೆ ಚತುರಸವ ಗೊಳ ಮೇಲಣವಟ್ಟಕ್ಕೆ ಎಂಟು 
ಧಾರೆಯ ಏಣುಮುರಿದು ಗಡಿಗೆವಟ್ಟವ ವರ್ತುಳಾಕಾರದಿ೦ ಶುದ್ಧವ ಮಾಡಿ 
ಏಕೋತ್ತರಶತಸ್ಥಲವನೇಕೀಕರಿಸಿ ಒಂದು ದ್ವಾರದ ಬೋದಿಗೆಯಲ್ಲಿ ಕಂಭವ ಶುದ್ಧೈಸಿ 
ಕಂಭಯರವಿಲ್ಲದೆ ನಿಂದ ಮತ್ತೆ ಚತುರಸದ ಭೇದ ಅಷ್ಟದಿಕ್ಕಿನ ಬಟ್ಟೆಕೆಟ್ಟು ನವರಸದ ಬಾಗಿಲು 
ಕೆಟ್ಟು ನಿಜ ಒಂದೆ ಬಾಗಿಲಾಯಿತ್ತು” ಮರಗಳ ತೊಗಟೆಯಿಂದ ಕತ ಹಾಕಿ ಮರವನ್ನು 
ನಯಗೊಳಿಸಿ ನಾಲ್ಕು ಮೂಲೆ- ಎಂಟು ಮೂಲೆ ಇತ್ಯಾದಿ ಆಕಾರಗಳ ಕಂಭಗಳು, ಚಾಟು 
ಬೋದಿಗೆ ಮುತತ ವಿಷಯವನ್ನು ಮಾತ್ರ ಈ ವಚನದಿಂದ ಅಥೈ ೯ಸಬಹುದೇ ಹೊರತು 
ಮಿಕ್ಕ ವಿವರಗಳು ಸ್ಪಷ್ಟವಾಗುವುದಿಲ್ಲ. ಕಾಮಾಟದ ಭೀಮಣ್ಣನೆಂಬ ವಚನಕಾರನು ಈ 
ಕಾಯಕದವನು. ಬಡಗಿಯ ಕೆಲಸಕ್ಕೆ ಬಾಜಿ ಕಾಯಕವೆಂದೂ ಹೆಸರಿತ್ತು ಬಾಚಿ, ಉಳಿಗಳು 
ಬಡಗಿಗಳ ಪ್ರಮುಖ ಸಾಧನಗಳು; ತನ್ನ ಕಾಯಕವೂ ವಾಸದ ಮನೆಗೆ ಬೇಕಾದ ಮರ 
ಮುಟ್ಟುಗಳನ್ನು ತಯಾರಿಸುವುದೆಂದು 'ಬಾಚಿ ಕಾಯಕದ ಬಸಪ್ಪನೆಂಬ ವಚನಕಾರನು 
ಹೇಳಿಕೊಳ್ಳುತ್ತಾನೆ." ೧೫೪ ಉಳಿಯನ್ನೂರಿ ಕೊಡಂತಿಯಿಂದ ಮರದ ಮೇಲೆ ಹೊಡೆದು ಕೆತ್ತುತ್ತಿದ್ದ 
ವಿಷಯವನ್ನು ಪಂಪ ಹೇಳುತ್ತಾನೆ. ೧3೫ 


ಬಿದಿರ ಕೆಲಸ 


ಬಿದಿರನಿಂದ ಬುಟ್ಟ, ತೊಟ್ಟಿಲು ಮುಂತಾದವುಗಳನ್ನು ಹೆಣೆಯುವವರು ಮೇದರು. ಮೇದರ 
ಕೇತಯ್ಯನೆಂಬುವನು ಒಬ್ಬ ವಚನಕಾರ. ಅಟ್ಟವನ್ನೇರಲು ಏಣಿ, ಕಾಲು ಮುರಿದವರಿಗೆ 
ಊರುಗೋಲು, ಅಂದಣ, ಛತ್ರಿ, ಗುಡಿ, ಗೂಡಾರ ಮುಂತಾದವುಗಳನ್ನು ಮಾಡಲು ಬಿದಿರನ್ನು 
ಉಪಯೋಗಿಸುತ್ತಾರೆಂದು ಅದರ ಉಪಯೋಗವನ್ನು ಬಸವಣ್ಣನು ಒಂದೆಡೆ ವರ್ಣಿಸುತ್ತಾನೆ.?** 
ಬಿದಿರ ಮೆಳೆಯು ಏತಕ್ಕೆ ಗಳೆಯಾಗುವಂತೆ. ಸಮುದ್ರದ ಆಳವನ್ನು ನೋಡಲು ಏಣಿಯನ್ನು 
ತಯಾರಿಸುವುದಕ್ಕೆ ಬರುವಂತೆ ಎತ್ತರಕ್ಕೆ ಬೆಳೆದಿತ್ತೆಂದು “ಕಾವ್ಯಾವಲೋಕನ'ದ ಒಂದು ಪದ್ಯವು 
ವರ್ಣಿಸುತ್ತದೆ.” ಆಲವಟ್ಟ (ಸಂ.ಅಲಾವರ್ತ=ಬೀಸಣಿಗೆ)ವನ್ನೂ ಮೇದರೇ ತಯಾರಿಸು 
ತ್ತಿದ್ದರೆಂದು ಕಾಣುತ್ತದೆ.” ಮೊರವನ್ನೂ ಸಹ ಬಿದಿರಿನಿಂದಲೇ ತಯಾರಿಸುತ್ತಿದ್ದಿರಬಹುದು. 


೧೫೩. ಬೆಡಗಿನ ವ: ಪು. ೨೮೮ 

೧೫೪. ಶಿವದಾ ಗೀ: ಪು. ೩೪೨ (ಬಾಚಿಕಾಯಕದ ಬಸಪ್ಪ) 

೧೫೫. ಪಂಪಭಾ : ೧.೧೦೪ ಗದ್ಯ (“ವಜ್ರಕೀಟ೦ಗಳ್‌ ಕರ್ಣನೆರಡು೦ ತೊಡೆಯುಮನುಳಿಯನೂಳೆ 
ಕೊಡಂತಿಯೊಳ್‌ ಬೆಟ್ಟದಂತತ್ತಮಿತ್ತಮುರ್ಚಿಪೋಗೆ”) 

೧೫೬. ಬಸವ ವ. ೧೦೯೮: ಪು. ೪೬೦ 

೧೫೭. ಕಾವ್ಯಾವ : ಪು. ೪೬ 

೧೫೮. ಅರಿ ಮಾ ವ. ೩೭: ಪು. ೯ 


೧೬೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕವೆಗಳು ಒಡೆದಿರುವೆಡೆ ಬಿದಿರನ್ನು ಕೊಚ್ಚಿ, ಅದರ ಸಿಕ್ಕನ್ನು ಬಿಡಿಸಿ ಸೀಳಿ ಸಂದು ಕಾಣದ ಹಾಗೆ 
ನೆಯಿದು (ಹೆಣೆದು) ಅದಕ್ಕೆ ನಾಲ್ಕು ಕಾಲುಗಳನ್ನಿಟ್ಟು ತೊಟ್ಟಿಲನ್ನು ತಯಾರಿಸುವ ವಿಧಾನವೆಂದು 
ಕೇತಯ್ಯ ಒಂದೆಡೆ ಹೇಳಿಕೊಳ್ಳುತ್ತಾನೆ.” ಮೇದರು ತಾವು ಬಳಸುತಿದ್ದ ಪ್ರತಿ ಕತ್ತಿಗೂ ಸ್ವಲ್ಪ 
ಹಣದಂತೆ (ಐದು ವೀಸ) ಗವರೇಶ್ವರ ದೇವರಿಗೆ ಬಿಟ್ಟುಕೊಟ್ಟರೆಂದು ಕ್ರಶ೧೦೫೪ರ ಸ 
ಶಾಸನದಲ್ಲಿ ಹೇಳಿದೆ." ಗವಚೌಶ್ವರವು ಮೇದರ ಕುಲದೈ ವವಿರಬಹುದು. ಮೇದರ ಕೇತಯ್ಯನ 
ವಚನಾಂಕಿತವು `ಗವರೇಶ್ವರ' ವೆಂಬುದನಿಲ್ಲಿ ಪ 


ಇತರೆ 


ಹೊದಕೆಯ ಹುಲ್ಲಿನಿಂದ ಹಗ್ಗವನ್ನು ಹೊಸೆಯುತ್ತಿದ್ದರು.”” ನುಲಿಯ ಚಂದಯ್ಯನೆಂಬ 
ವಚನಕಾರನ ಕಾಯಕವು ಹಗ್ಗದ ತಯಾರಿಕೆ. ಕಬ್ಬಿನಿಂದ ಬೆಲ್ಲ ಸಕ್ಕರೆಗಳನ್ನು ತಯಾರಿಸುತ್ತಿದ್ದರು. 
ಕಬ್ಬನ್ನು ಗೆಣ್ಣು- ಗೆಣ್ಣುಗಳಿಗೆ "ಕತ್ತರಿಸಿ ತುಂಡು "ಮಾಡಿ ಗಾಣದಲ್ಲಿಟ್ಟು 'ಅರೆಯುತ್ತಿದ್ದರು; ಆ 
ರಸವನ್ನು ಕಾಸಿ ಪಾಕ ಮಾಡಿ ಸಕ್ಕರೆಯನ್ನು ತಯಾರಿಸುತ್ತಿದ್ದರು.” "ತವರಾಜ' ಎರಬ ಒಂದು 
ಯು ಸಕ್ಕರೆಯ ಹೆಸರು ವಚನಗಳಲ್ಲಿ ದೊರೆಯುತ್ತದೆ.೧ಟ ಇದು ಯವಾಸ ಎಂಬ 
ಸಸ್ಯದಿಂದ ತಯಾರಿಸುವ ಸಕ್ಕರೆಯ ಪಭೇದ. ಬೆಲ್ಲದ ಉಲ್ಲೇಖವೂ ಅನೇಕ ವಚನಗಳಲ್ಲಿದೆ. 
ಬೆಲ್ಲದ ಅಜ್ಜು ಚೌಕಾಕಾರದಲ್ಲಿದ್ದುದನ್ನು ಕೆಲವು ವಚನಗಳು ತಿಳಿಸುತ್ತವೆ." ಪ್ರಾಚೀನ 
ಕರ್ನಾಟಕದಲ್ಲಿ ಗಾಜಿನ ತಯಾರಿಕೆಯೂ ಇತ್ತು. ಗಾಜಿನಿಂದ ಸರದೊಳಗೆ ಪೋಣಿಸಬಹುದಾದ 
ಮಣಿಗಳನ್ನು ತಯಾರಿಸುತ್ತಿದ್ದರು.” “ಕುಪ್ಟಿ' ಅಥವಾ *ಕುಪ್ಪಿಗೆ'ಯೆಂಬ ಗಾಜಿನ ಪಾತ್ರೆಗಳನ್ನು 
ತಯಾರಿಸುತ್ತಿದ್ದರು." 


ಕೂಲಿ ಇತ್ಯಾದಿ 


ದಿನಗೂಲಿ ಮಾಡುವ ಕೂಲಿಕಾರನಿಗೆ ಪ್ರಾಯಶಃ ಧಾನ್ಯದ ರೂಪದಲ್ಲಿ ಕೂಲಿಯನ್ನು 
ಕೊಡುತ್ತಿದ್ದರು." ದಿನಗೂಲಿಯನ್ನು “ಕ೦ಬಳ' ಎನ್ನು ತ್ರಿದ್ದರು.?* ಕೊಟ್ಟಣದಲ್ಲಿ' ಬತ್ತವನ್ನು ಕುಟ್ಟ 
ಅಕ್ಕಿ ಮಾಡುವುದೂ ಒದು ವ ತ್ತಿಯಾಗಿತ್ತು. ಕೊಟ್ಟಣದ ಸೋಮವ್ವನೆಂಬ 


ವಚನಕಾರ್ತಿಯಿದ್ದಾಳೆ. “ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿಯಲ್ಲ” ಎಂಬುದು ಪ್ರಸಿದ್ಧವಾದ 


೧೫೯. ಸರ್ವ ಪು. ವ. ೨೦೯ 

೧೬೦. ಎಂ.ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು. ೪೪೨ 
೧೬೧. ಗೂಳೂರು ಶೂನ್ಯ ಸಂ: ಪು. ೨೯೬ ( ನುಲಿಯ ಚಂದಯ್ಯ) 

೧೬೨. ಸಿದ್ಧರಾ ವ. ೬೦೬: ಪು ೧೮೦: ಅಕ್ಕನ ವ.೫೮; ಮೋ ಮಾ ಹ (ಸ) ೨೭ : ಪು. ೯೭ 
೧೬೩. ಅಲ್ಲಮ ವ ಚಂ. ೧೨೧೭ : ಪು. ೨೭೭ ;: ಬಸವ ವ ೨೯೦: ಪು ೧೧೮ 

೧೬೪. ಸಕಲಪು ವ ಪು. ೩೯೧ (ಅಂಬಿಗ ಚೌಡಯ್ಯ, ೪೯) 

೧೬೫. ಚನ್ನಬ ವ. ೪೨೦: ಪು. ೧೯೧: ಸಿದ್ಧರಾ ವ.೨೪೫: ಪು. ೩೮೪ 

೧೬೬. ಮೋಳಿಗೆ ಮಾ ವ. ೨೫೯: ಪು. ೬೩: ಸವ್ಪು ವ. ೫೩೯ 


೧೬೭. K.A.Nilakant Shastri: A History of South India: ೧.೩೧೮ 
೧೬೮. ವಚನ ಶಾಸಾ ೧: ಪು.೨೪೩: ಶಿವಸ ವ: ಪು. ೪೬೩( ಅಕ್ಕಮ್ಮ ೯) 


ಆರ್ಥಿಕ ವ್ಯವಸ್ಥೆ / ೧೬೭ 
[a) 


ಅವಳ ಹೇಳಿಕೆ" ಒರಳಿನಲ್ಲಿ ಬತ್ತವನ್ನು ಹಾಕಿ ಒನಕೆಯಿಂದ ಥಳಿಸಿ ಅಕ್ಕಿಯನ್ನು 
ಮಾಡುತ್ತಿದ್ದುದೂ ಉಂಟು.” ಕುಟ್ಟುವಾಗ ಒರಳಿನಿಂದ ಹೊರಕ್ಕೆ ಧಾನ್ಯವು ಚೆಲ್ಲದಂತೆ "ಮಣ್ಣಿನ 
ಕುದುರನ್ನುಪಯೋಗಿಸುತ್ತಿದ್ದರು. 5 “ಕಲ್ಯುಟಿಕ'ರು ಶಾಸನಗಳನ್ನು ಕತ್ತುತ್ತಿದ್ದರು; ಕಲ್ಕುಟಿಕರು 
ಕಲ್ಲಿನ ಲಿಂಗಗಳನ್ನು ತಯಾರಿಸುತ್ತಿದ್ದರೆಂದು ವಚನಗಳು ಹೇಳುತ್ತವೆ. ೧೭೫" 'ಇವರನ್ನು 'ಕಲ್ಬುಳಿಗ' 
ಎಂದೂ ಕರೆಯುತ್ತಿದ್ದರು.” ಒರಳು ಗುಂಡು ಮುಂತಾದವುಗಳಿಗೆ ಮುಳ್ಳನ್ನು 
ಹೊಯ್ಯುತ್ತಿದ್ದುದರಿಂದ. ಇವರಿಗೆ ಈ ಹೆಸರು ಬಂದಿರಬೇಕು. 


ಗಣಿ ಹಾಗೂ ಲೋಹಗಳ ಕೈಗಾರಿಕೆ 


ಗಣಿಗಳು ರಾಜ್ಯದ ಆದಾಯವನ್ನು ಹೆಚ್ಚಿಸುವ ಪ್ರಮುಖ ಆಕರವಾದ್ದರಿಂದ ಅವು ರಾಜ್ಯ 

ಸೇರಿದ ಸ್ವತ್ತು ಎಂಬುದನ್ನು ಎಲ್ಲ ಶಾಸ್ತ್ರಕಾರರೂ ಹೇಳುತ್ತಾರೆ. ಗಣಿಗಳನ್ನೂ ಸ 
ವ್ಯಾಪಾರವನ್ನೂ ಸರ್ಕಾರವೇ "'ಹಿಸಿಕೊಳ್ಳಬೆಡೆಂದು ಒಂದೆಡೆ ಅರ್ಥಶಾಸ ಸ್ತವೂ ಹೇಳಿದರೂ? 
ಮತ್ತೊಂದೆಡೆ ಗಣಿಗಳ ಉತ್ಸನನದ “ಕಾರ್ಯವನ್ನು ನಿಗದಿಯಾದ "ಶುಲ್ಕವನ್ನು ವಿಧಿಸಿ 
ಖಾಸಗಿಯವರಿಗೆ ವಹಿಸಿಕೊಡಬಹುದೆಂದೂ ಅಭಿಪ್ರಾಯಪಡುತ್ತದೆ. ಸ 'ವಿಷ್ಣುಸತಿ'ಯು ಕೂಡ 
ಗಣಿಗಳು ರಾಜ್ಯದ ಆಸ್ತಿಯೆಂದೇ ಹೇಳುತ್ತದೆ.” ಗಣಿಗಳಿಂದ ಬಂದ ಆದಾಯದಲ್ಲಿ 
ಅರ್ಧಭಾಗವನ್ನು ಮಾತ್ರರಾಜನು ಪಡೆದು ಮಿಕ್ಕ ಅರ್ಥವನ್ನು ದಾನ-ಧರ್ಮಗಳಿಗೆ 
ಉಪಯೋಗಿಸಬೇಕೆಂದು ಮನುವು ವಿಧಿಸುತ್ತಾನೆ ಒಟ್ಟಾರೆ ಗಣಿಯು ರಾಜ್ಯದ ಸ್ಪತ್ತೇ 
ಹೊರತು ಖಾಸಗಿಯವರ ಆಸ್ತಿಯಾಗಲಾರದೆಂಡು ಎಲ್ಲರ ಅಭಿಮತ. ಆದರೆ ಒಪ್ಪಂದದ ಮೇಲೆ 
ಅದರ ಕಾರ್ಯವನ್ನು ಬೇರೆಯವರಿಗೆ ಒಪ್ಪಿಸಿ ಶುಲ್ಕವನ್ನು ಪಡೆಯಬಹುದು; ಇದು ಈಗಲೂ 
ಇರುವ ಪದ್ಧತಿಯೆಂಬುದು ಗಮನಾರ್ಹ. 


ರತ್ನದ ಗಣಿ 


ದಕ್ಷಿಣ ಭಾರತವು ಅಮೂಲ್ಯ ಶಿಲೆಯು ದೊರೆಯುವ ಪ್ರದೇಶವೆಂದು ಹಿಂದಿನಿಂದಲೂ 
ಪ್ರಸಿದ್ಧವಾಗಿತ್ತು. ವಚನ ಕಾಲದಲ್ಲಿ ಕರ್ನಾಟಕದಲ್ಲಿ ಹಲವಾರು ರತ್ನದ ಗಣಿಗಳಿದ್ದಿರಬಹುದು. 
ಮಾರ್ಕೋಪೋಲೋ ಎಂಬ ಪ್ರವಾಸಿಯು ದಕ್ಷಿಣ ಭಾರತದಲ್ಲಿ ರತ್ನಗಳನ್ನು ಸಂಗ್ರಹಿಸುತ್ತಿದ್ದ 
ವಿಧಾನದ ಬಗ್ಗೆ ಕೆಲವು ಸ್ವಾರಸ್ಯಕರವಾದ ವಿವರಗಳನ್ನು ನೀಡುತ್ತಾನೆ: “ಮಳೆಗಾಲದಲ್ಲಿ 
ಬೆಟ್ಟಗಳಿಂದ ನೀರು ಬಂಡೆಗಳಲ್ಲಿಯೂ ಕುಹರಗಳಲ್ಲಿಯೂ ಬಹಳ ಬಿರುಸಿನಿಂದ ಹರಿಯುತ್ತದೆ. 
ಮಳೆ ನಿಂತ ಮೇಲೆ ಜನರು ನದಿಯ ಪಾತ್ರಗಳನ್ನು, ದಡಗಳನ್ನು, ಹುಡುಕಿ ಅನೇಕ ವಜ್ರಗಳನ್ನು 


೧೬೯. ಶಿವಶ ವ ಪು. ೩೯೮ (ಕೊಟ್ಟಣದ ಸೋಮಮೃ 

೧೭೦. ಅಲ್ಲಮ ವ ಚಂ.೧೨೭೦: ಪು. ೨೭೬ 

೧೭೧. ಬಸವ ವ. ೨೬೦: ಪು.೧೦೭ 

೧೭೨. ಅಲ್ಲಮ ವಚ ಚಂ.೨೦೯:ಪು. ೪೯: ಪು. ೪೮೦: ಪು ೧೦೬ 
೧೭೩. ಸಿದ್ಧರಾ ವ. ೧೦೨: ಪು. ೩೩ 


೧೭೪. R. Shama Sastri (Tr): Kautilya's Asthasastra: 0.೯೦ 
೧೭೫. ಕೆ.ಕೃಷ್ಣಭಟ್ಟ: ಕೌಟಿಲ್ಯನ ಅರ್ಥಶಾಸ್ತ್ರ: ಪು. ೧೨೭ 


೧೬೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಆರಿಸಿಕೊಳ್ಳುತ್ತಾರೆ. ಬೇಸಗೆ ಕಾಲದಲ್ಲಿ ಮಳೆಯಿಲ್ಲದಿರುವಾಗ ಕಷ್ಟಪಟ್ಟು ಬೆಟ್ಟಗಳನ್ನು ಹತ್ತಿ 
ವಜ್ರಗಳನ್ನು. ಔರಿಸಿ ತೆಗೆದುಕೊಳ್ಳುತ್ತಾರೆ. ತುದಿಯಲ್ಲಿ ವಜಗಳುಳ್ಳ ಕುಹರಗಳಿವೆ. ಅಲ್ಲದೆ ಅಲ್ಲಿ 
ಹಾವುಗಳು. ಹೆಚ್ಚಾಗಿವೆ. ಬಿಳಿ ಹದ್ದುಗಳು ಈ ಬೆಟ್ಟದಲ್ಲಿ ಗೂಡು ” ಮಾಡಿಕೊಂಡಿದೆ. ವಜಗಳನ್ನು 
ಹುಡುಕಲು ಹೊರಟವರು ಈ ಕುಹರಗಳ ದ್ವಾರಗಳಲ್ಲಿ ಕಾದಿದ್ದು ಕುಹರಗಳ ಒಳಕ್ಕೆ ಮಾಂಸ ದ 
ಚೂರುಗಳನ್ನು ಎಸೆಯುತ್ತಾರೆ. ಹೀಗೆ ಎಸೆದೆ ಮಾಂಸದ ಚೊರುಗಳನ್ನು ಬಿಳಿ” ಹದ್ದುಗಳು 
ಹಿಂಬಾಲಿಸಿಕೊಂಡು ಹೋಗಿ ಮಾಂಸದ ಚೂರುಗಳು ನೆಲದ ಮೇಲೆ ಬಿದ್ದ ಮೇಲೆ ಅವನ್ನು 
ಕಚ್ಚಿಕೊಂಡು ಹೊರಗಡೆ ಬಂದು ಬಂಡೆಗಳ ಮೇಲೆ ಕುಳಿತುಕೊಳ್ಳುತ್ತವೆ. ಹಾಗೆ ಕುಳಿತುಕೊಂಡ 
ಕೂಡಲೇ ವಜ್ರಶೋಧಕರು ಬಂಡೆಗಳ ಮೇಲೆ ಹತ್ತಿ ಹದ್ದುಗಳನ್ನು ಓಡಿಸಿ ಬಿಟ್ಟು ಅವುಗಳಿಂದ 
ಮಾಂಸದ ತುಂಡುಗಳನ್ನು ಕಸಿದುಕೊಳ್ಳುತ್ತಾರೆ. ಈ ಮಾಂಸದ ಚೂರುಗಳನ್ನು ಹದ್ದುಗಳು 
ನುಂಗಿ ಬಿಟ್ಟರೆ ಅವು ರಾತ್ರಿಹೊತ್ತು ಕೂರುವ ಸ್ಥಳವನ್ನು ನೋಡಿಕೊಂಡಿದ್ದು ಬೆಳಗಾದ ಮೇಲೆ 
ಅವುಗಳ ಪಿಚಿಕೆಗಳನ್ನು ಹುಡುಕಿ ವಜ್ರಗಳನ್ನು ಆಯ್ದುಕೊಳ್ಳುತ್ತಾರೆ. ಹದ್ದುಗಳೇ ಸಿಕ್ಕಿದರೆ 
ಅವುಗಳನ್ನು ಕೊಯ್ದು ಹೊಟ್ಟೆಯೊಳಗಿರುವ ವಜ್ರಗಳನ್ನು ” ಆಯ್ದುಕೊಳ್ಳುತ್ತಾರೆ.*7೭೮ ಈದ 
ಗೋದಾವಂಯರಂಕಹ. ನದಿಗಳ. ದಂಡೆಯ ಮೇಲೆ ವಜದ' ಹರಳುಗಳು ಆಗಾಗ ಸಿಕ್ಕುವುದುಂಟು. 


ವಚನಕಾರರು "ನವರತ್ನ'ಗಳನ್ನು ಹೆಸರಿಸುತ್ತಾರೆ.” ವಜ, ವೈಢೂರ್ಯ, ಗೋಮೇಧಿಕ, 
ಪುಷ್ಕರಾಗ, ನೀಲ, ಮರಕತ, ಮಾಣಿಕ್ಯ, ವಿದ್ರುಮ ಮತ್ತು ಮೌಕ್ತಿಕಗಳನ್ನು ನವರತ್ನಗಳೆನ್ನುತ್ತಾರೆ. 
ಮುತ್ತು, ವಜ್ರ, ನೀಲಗಳನ್ನು ಅಲ್ಲಮ ಹೆಸ ರಿಸುತ್ತಾನೆ.ನ ಮಾಣಿಕ್ಯದ. ಪ್ರಕಾಶವನ್ನು ಅವು 
ವಚನೆಗಳು ಉಲ್ಲೇಖಿಸುತ್ತವೆ. ೧೮೧'' ಸುಪ್ಪಾಣಿ ಮುತ್ತು ಮುತ್ತಿನ ವಿಶೇಷ ಪ್ರಭೇದವನ್ನು 
ಸೂಚಿಸುತ್ತವೆ. ೧೮೨ ಪದಕಗಳಿಗೆ ರತ್ನಗಳನ್ನು ಜೋಡಿಸುತ್ತಿದ್ದರು.“ೆ* ರತ್ನಗಳನ್ನು ಜೋಡಿಸುವ 
ಕೆಲಸವೇ “ಕೇವಣ' (ಸಂ. ಕ್ಷೇಪಣ, ಡು “ದಯ್ಯದಲ್ಲಿ ತಣ” ಎಂಬ “ಸ ಸ್ವರೂಪದಲ್ಲಿದೆ. ಆ 
ರತ್ನ ಪರೀಕ್ಷೆಯ ಉಲ್ಲೇಖ “ಲವು ವಚನಗಳಲ್ಲಿದೆ. ಸಿಟ್‌ ಮಣಿಗಳನ್ನು ಪೋಣಿಸುವ ವಿಷಯ 
ವಚನಗಳಲ್ಲಿದೆ. ಡೆ ಮಣಿಗಳಲ್ಲಿ ರಂಧ್ರವನ್ನು ಕೊರೆಯುವುದನ್ನು 'ಎಜ್ಜ' (ವೆಜ್ಜು ಹಿಡಿಯವುದು 
ಎನ್ನುತ್ತಿದ್ದರು. ೧೮೭ 


೧೭೬. Dipakrajuna Das: Economic History of the Deccan: 0.೧೭೧ 


೧೭೭. Arthur Coke burnell: The Ordinances of Manu: 0.೧೮೩ 
೧೭೮. ಎಚ್‌.ಎಲ್‌.ನಾಗೇಗೌಡ: ಪ್ರವಾಸಿ ಕಂಡ ಇಂಡಿಯಾ ೨:ಪು.೩೩-೪ 
೧೭೯. ಬಸವ ವ. ೯೮೭: ಪು. ೪೧೩ 

೧೮೦. ಅಲ್ಲಮವ ಚಂ. ೧೦೧: ಪು.೨೪ 

೧೮೧. ಅಕ್ಕನ ವ.೩೦ : ಪು. ೨೯: ಬಸವ ವ. ೧೩೭೮ ಪು. ೫೮೧ 
೧೮೨. ಅಲ್ಲಮ ವ. ೬೩೨; ಹು. ೧೩೬ 

೧೮೩. ಚನ್ನಬ ವ. ೫೩: ಪು. ೨೩ 

೧೮೪. ಆದಯ್ಯ ವ. ೪೦: ಪು. ೨೨ ( “ಆಣಿಯೊಳಗಣ ಕೇಣದಂತೆ”) 
೧೮೫. ಸಿದ್ಧರಾ ವ. ೯೬೪: ಪು. ೨೯೪: ಅಲ್ಲಮ ವ ಚಂ. ೩೨೫: ಪು. ೭೩ 
೧೮೬. ಅಕ್ಕನ ವ. ೧೦೫: ಪು. ೪೫ 

೧೮೭. ಸಿದ್ಧರಾ ವ. ೭೨೭: ಪು. ೨೨೧ 


ಆರ್ಥಿಕ ವ್ಯವಸ್ಥೆ / ೧೬೯ 
ಉಪ್ಪು ತಯಾರಿಕೆ 


ಇದು ಅಮೂಲ್ಯ ಶಿಲೆಗಳ ವಿಷಯವಾದರೆ, ಗಣಿಗಳಿಂದ ಬಹು ಸಾಮಾನ್ಯವಾದರೂ 
ತುಂಬ ಪ್ರಮುಖವಾದ ಉಪನ್ನು ತಯಾರಿಸುತ್ತಿದ್ದರು. ವಚನ ಕಾಲದಲ್ಲಿ ಉಪನ್ನು ಎರಡು 
ವಿಧಾನಗಳಿಂದ ತಯಾರಿಸುತ್ತಿದ್ದರು: ಸಮುದ್ರದ ನೀರನ್ನು ಕಾಯಿಸುವುದರ ಮೂಲಕ ಮತ್ತು 
ಮಣ್ಣಿನಿಂದ ಸೇರಿದ ಉಪ್ಪನ್ನು ಬೇರ್ಪಡಿಸುವುದರ ಮೂಲಕ. ಉಪ್ಪಿನ ತಯಾರಿಕೆಯ ಬಗ್ಗೆ 
ವಚನಗಳಲ್ಲಿ ಹೆಚ್ಚಿನ ವಿವರಗಳೇನೂ ತಿಳಿಯುವುದಿಲ್ಲ. ಅಲ್ಲಮನ ವಚನವೊ೦ದು ಸಮುದ್ರದ 
ಉಪನ್ನು ಹೆಸರಿಸುತ್ತದೆ.?5್‌ 


ಇತರ ಗಣಿಯ ಕೈಗಾರಿಕೆಗಳಂತೆ ಉಪ್ಪಿನ ಗಣಿಗಳನ್ನೂ ಸರ್ಕಾರವೆ ವಹಿಸಿಕೊಂಡಿರುತ್ತಿತ್ತು. 
ಆದ್ದರಿಂದಲೇ ಕೆಲವು ಶಾಸನಗಳಲ್ಲಿ ಭೂಮಿಯನ್ನು ದಾನ ಮಾಡಿದ್ದರೂ ದಾನ ಸ್ಪೀಕರಿಸಿದವನಿಗೆ 
ಆ ಭೂಮಿಯಿಂದ ಉಪನ್ನು ಉತ್ಪಾದಿಸುವ ಅಧಿಕಾರವಿಲ್ಲವೆಂದು ಹೇಳಿರುವುದು.” 
“ಲವಣಾಧ್ಯಕ್ಷ'ನೆಂಬ ಅಧಿಕಾರಿಯು ಲವಣದ ಉತ್ಪಾದನೆ, ಲವಣ ವಿಕ್ರಯಗಳ ಉಸ್ತುವಾರಿಯನ್ನು 
ಅರ್ಥಶಾಸ್ತ್ರವು ಹೇಳುತ್ತದೆ.” 


ಚಿನಿವಾರಿಕೆ 


ದಕ್ಷಿಣ ಭಾರತವು ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಚಿನ್ನದ ನಿಕ್ಷೇಪವಿರುವ ಭಾಗ. 
ಮೆಹೆಂಜೊದಾರದಲ್ಲಿ ಕಂಡುಹಿಡಿಯಲಾದ ಚಿನ್ನದ ಆಭರಣಗಳು ದಕ್ಷಿಣ ಭಾರತದಲ್ಲಿ ತೆಗೆದ 
ಚಿನ್ನದಿಂದ ತಯಾರಿಸಿದವು ಎಂಬುದು ರಾಸಾಯನಿಕ ಪರೀಕ್ಷೆಗಳಿ೦ದ ಸಿದ್ದವಾಗಿದೆ.” 
ಕರ್ನಾಟಕವೂ ಈಗಿನಂತೆಯೇ ಹಿಂದೆಯೂ ಚಿನ್ನಕ್ಕೆ ಪ್ರಸಿದ್ಧವಾಗಿರಬೇಕು. ಇಲ್ಲಿ ಹಿಂದೆ 
ಗಣಿಗಳಿದ್ದ ಕುರುಹುಗಳು ಕೆಲವೆಡೆ ಈಗಲೂ ಕಾಣಸಿಗುತ್ತವೆ. ಕಲ್ಲಿನ ಮರೆಯಲ್ಲಿ ಸುಪ್ತವಾಗಿರುವ 
ಚಿನ್ನದ ಅದುರಿನ ಉಲ್ಲೇಖವು ವಚನಗಳಲ್ಲಿದೆ.”* ಮಣ್ಣಿನಿಂದೊಡಗೂಡಿದ ಚಿನ್ನವನ್ನು ಮಣ್ಣಿನ 
ಕೋವೆ(ಮೂಸೆ)ಯಲ್ಲಿ ಕರಗಿಸಿ ಚಿನ್ನವನ್ನು ಬೇರ್ಪಡಿಸುತ್ತಿದ್ದರು.?"ಔ ಮಯಣವನ್ನು ಕರಗಿಸಿ 
ಇದನ್ನು ಅದಕ್ಕೆ ಕೊಳೆಯ ಅಂಟಿಕೊಳ್ಳುವಂತೆ ಮಾಡಿ ಚಿನ್ನವನ್ನು ಶುದ್ದಿಗೊಳಿಸುತ್ತಿದ್ದರು.”್‌” 
ಮಣ್ಣಿನಲ್ಲಿ ಸೇರಿರುವ ಚಿನ್ನದ ಕಣಗಳನ್ನು ಬೇರ್ಪಡಿಸುವುದನ್ನು ಜಲಗು ತೊಳೆಯುವುದು 
ಎನ್ನುತ್ತಿದ್ದರು.” ಜಾವಾ-ದ್ವೀಪದ ಮಣ್ಣನ್ನು ತೊಳೆದರೆ ಸಾಕು ಚಿನ್ನ ಸಿಕ್ಕುತ್ತದೆ೦ದು ಆಲ್ಲೆರೂನಿ 


೧೮೮. ಅಲ್ಲಮ ವ ಚ. ೮೫: ಪು. ೧೫ 

೧೮೯. Dipakranjan Das: Economic History of the Deccan : 8.೧೭೧ 

೧೯೦. ಕೆ. ಕೃಷ್ಣಭಟ್ಟ; ಕೌಟಿಲ್ಯನ ಅರ್ಥಶಾಸ್ತ್ರ: ಪು. ೧೨೮ 

೧೯೧. Sir John Marshall: Mohenjodaro and the Indian Civilization: 0. ೨೯ ಅ.ಟಿ. 
೧೯೨. ಅಕ್ಕನ ವ. ೨: ಪು. ೯: ಬಸವ ವ. ೯೬೨: ಪು. ೪೦೩ 

೧೯೩. ಬಿಬ್ಬಿ ಬಾ ಮೆರೆ ವ: ಪು. ೬೯ (ಮೆರೆ ಮಿಂಡಯ್ಯ ೯೨) 

೧೯೪. ಆದಯ್ಯ ವ. ೨೪೦: ಪು. ೧೪೧ : ವ೨೯೬: ಪು. ೧೬೭-೮ 

೧೯೫. ಚನ್ನಬ ವ. ೩೦೨: ಪು. ೧೩೬: ಅಲಲ್ಕ ವ ಚಂ. ೧೦೩:ಪು. ೨೫ 


೧೭೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹೇಳುತ್ತಾನೆ" ಈ ರೀತಿ ಜಲಗು ಅಥವ ಜರಗಿನಿಂದ ಚಿನ್ನವನ್ನು ತೆಗೆಯುವವರ ಮೇಲೆ 
“ಜರಗಿನ ತೆಜ್‌ ಎಂಬ ತೆರಿಗೆಯನ್ನು ಹಾಕುತ್ತಿದ್ದರು; ಶಾಸನಗಳಲ್ಲಿ ಉಕ್ತವಾಗಿರುವ 
“ಜಲಗಿನಧಿಕಾರಿ ಎಂಬ ಅಧಿಕಾರಿಯು ಪ್ರಾಯಶಃ ಈ ತೆರಿಗೆಯನ್ನು ವಸೂಲು 
ಮಾಡುವವನು.” 


ಅರ್ಥಶಾಸ್ತ್ರವು ಚಿನ್ನವನ್ನು ಅದು ಉತ್ಪತ್ತಿಯಾದ ಪ್ರದೇಶಕ್ಕನುಗುಣವಾಗಿ ಜಾ೦ಬೂನದ, 
ಶಾಂತಕುಂಭ, - ಹಾಟಕ, ವೈಣವ ಶೃಂಗನು- ಎಂದು ಅರ್ಥಶಾಸ್ತ್ರವ್ರ ವಿಂಗಡಿಸುತ್ತದೆ.?್‌್‌ 
ವಚನಗಳಲ್ಲಿ ಇಂಥ ವಿಭಾಗ 'ಮವಾವುದೂ ಇಲ್ಲ. ಚಿನ್ನಕ್ಕೆ ಕೆಲವರು ಇತರ ಲೋಹಗಳನ್ನು 
ಸೇರಿಸುತ್ತಿದ್ದರು. ಶುದ್ಧವಾದ ಚಿನ್ನಕ್ಕೆ ಕೆಲವು ದುಷ್ಟರು ಲಾಭದಾಸೆಯಿಂದ ತಾಮ್ರ- ಬಳ್ಳಿಗಳನ್ನು. 
ಸೇರಿಸಿ ಮೋಸ ಮಾಡುವರೆಂದು” “ಧರ್ಮಾಮೃತ'ವು ಹೇಳುತ್ತದೆ.” ಚಿನ್ನಕ್ಕೆ ಸೀಸವನ್ನು. 
ಬೆರಸುತ್ತಿದ್ದ ಸೂಚನೆಯು ಆದಯ್ಯನ ವಚನದಲ್ಲಿದ್ದಂತಿದೆ.**ೌ ಚಿನ್ನದ ಶುದ್ಧತೆಯನ್ನು 
ಪರೀಕ್ಷಿಸುವುದಕ್ಕಾಗಿ ಅದರ ಚೂರನ್ನು "ವಾಸಿ(ಬಾಚಿ)ಯಿಂದ ತೆಗೆಯುತ್ತಿದ್ದರು.” ಈ ಚೂರನ್ನು 


[90 


ಮಚ್ಚ' ಎಂದು ಕರೆಯುತ್ತಿದ್ದರು.” 


ಜ 


ಅದನ್ನು ಒರೆಗಲ್ಲಿನ ಮೇಲೆ ಉಜ್ಜಿ ಪರೀಕ್ಷಿಸುತ್ತಿದ್ದರು.”** ಚಿನ್ನವನ್ನು ಕರಗಿಸಿ ಶುದ್ದಿಮಾಡಿ 
ಅದನ್ನು ಬಡಿದು "ಬೇಕಾದ ರೂಪಕ್ಕೆ ತಿರುಗಿಸಿ ಆಭರಣಗಳನ್ನು ತಯಾರಿಸುತ್ತಿದ್ದರು. 
ಅಕ್ಕಸಾಲಿಯು ಉಪಯೋಗಿಸುತ್ತಿದ್ದ ಇಕ್ಕುರ. ಅಡಿಗಲ್ಲು ಚಮ್ಮಟಿಗೆಗಳ ಪ್ರಸ್ತಾಪವು ಒಂದು 
ವಚನಗಳಲ್ಲಿದೆ.5 ವಚನಗಳಲ್ಲಿ ಕೆಲವು ಆಭರಣಗಳ ಉಲ್ಲೇಖಗಳಿವೆ. (ಅದರ ವಿಚಾರ 
ಬೇರೊಂದೆಡೆಯಲ್ಲಿ ಬರುತ್ತದೆ. ದೇವಾಲಯಗಳ ಚಿನ್ನದ ಕಳಶದ ಉಲ್ಲೇಖವು 
ವಚನವೊಂದರಲ್ಲಿದೆ.” ಬಹುಶಃ ಇದು ಚಿನ್ನದ ಮುಲಾಮು ಹಾಕಿದುದನ್ನು ಸೂಚಿಸುತ್ತದೆ. 


ಅಕ್ಕಸಾಲಿಗಳನ್ನು ರಾಜರು ಟಂಕಸಾಲೆಯಲ್ಲಿ ನೇಮಿಸಿಕೊಳ್ಳುತ್ತಿದ್ದರು. 


೧೯೬. ಎಚ್‌.ಎಲ್‌.ನಾಗೇಗೌಡ: ಪ್ರವಾಸಿ ಕಂಡ ಇಂಡಿಯಾ ೧: ಪು. ೩೭೬ 
೧೯೭. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೭೩ 


೧೯೮. R.Shama Sastri: Kautilya's Arthasastras: 0.೯೧ 
೧೯೯. ಧರ್ಮಾಮೃತ: ೪.೩೩ 

೨೦೦. ಆದಯ್ಯ ವ. ೨೪೧: ಪು. ೧೪೨ 

೨೦೧. ಗೂಳೂರು ಭಂ ಪು. ೩೦೯(ಘಟ್ಟಿವಾಳಯ್ಯ) 

೨೦೨. ಆದಯ್ಯ ವ. ೨೩೭ ಪು. ೧೪೦: ವ. ೨೪೧: ಪು. J 
೨೦೩. ಬಸವ ವ. ೯೬೫: ಪು. ೪೦೫: ಆದಯ್ಯ ವ. ೨೪೧: ಪು. ೧೪೨ 
೨೦೪. ಬಸವ ವ. ೨೫೧: ಪು. ೧೦೪ 

೨೦೫. ಚನ್ನಬ ವ. ೩೭೧: ಹು. ೧೭೦ 

೨೦೬. ಬಸವ ವ. ೩೬೧: ಪು. ೧೪೨ 


ಆರ್ಥಿಕ ವ್ಯವಸ್ಥೆ / ೧೭೧ 
[a) 


ಕಮಾರಿಕೆ 
೬ 


ರೈತರಿಗೆ ವ್ಯವಸಾಯೋಪಯೋಗೀ ಸಲಕರಣೆಗಳನ್ನು ಮಾಡುವುದಕ್ಕೆ ಕಮ್ಮಾರನು 
ಅತ್ಯವಶ್ಯಕವಾದುದರಿಂದ ಈಗಲೂ ಪ್ರತಿ ಹಳ್ಳಿಯಲ್ಲಿಯೂ ಕಮ್ಮಾರರಿರುವುದನ್ನು ಕಾಣ ಬಹುದು. 
"ಕಾಸಿ 'ಕಮ್ಮಾಜನಾದ” ಎಂದು ಬಸವಣ್ಣ ಸಂಕ್ಷಿಪ್ತವಾಗಿ ಅವನ ಕಾರ್ಯವನ್ನು ಪರಿಚಯ 
ಮಾಡಿಕೊಡುತ್ತಾನೆ. ೨೦೭ ಕಬ್ಬಣವನ್ನು ಕೆಂಪಗೆ ಕಾಯಿಸಿ, ಬಡಿದು ತನಗೆ ಬೇಕಾದ ಆಕಾರಕ್ಕೆ 
ತಿರುಗಿಸುತ್ತಿದ್ದ. "ಬೆಂಕಿಯನ್ನು ಪುಟಗೊಳಿಸುವುದಕ್ಕಾಗಿ ಗಾಳಿಯನ್ನೂದುವ ತಿದಿಯು ೫ 
ಕಮ್ಮಾರನಲ್ಲಿ' ಬಳಕೆಯಲ್ಲಿತ್ತು ಭೀಮನು ಮದಗಜಗಳ ಬಾಲವನ್ನು ಹಿಡಿದೆತ್ತಿ ಒತ್ತುವಾಗ 
ಅವುಗಳ ಮುಖದಿಂದ ಸುರಿಯುವ ರಕ್ತವು ಕಮ್ಮಾರನು ತಿದಿಯೊತ್ತಿದಾಗ ಉರಿಯುವ ಬೆಂಕಿಯ 
ಹಾಗೆ ಕಾಣಿಸುತ್ತಿತ್ತೆಂದು "ಶಬ್ದಮಣಿದರ್ಪಣ'ದ ಪಯೋಗ ಪದ್ಯವು ವರ್ಣಿಸುತ್ತದೆ. ಕಾಸಿದ 
ಕಬ್ಬಿಣಕ್ಕೆ ನೀರನ್ನು ಹಾಕಿದಾಗ ನೀರು ಇಂಗಿಹೋಗುವ ರೀತಿಯು ಕೆಲವು ವಚನಗಳಲ್ಲಿ 
ಉಪಮೆಯಾಗಿ ಬಳಸಲ್ಪಟ್ಟಿದೆ ಕಬ್ಬಿಣದಿಂದ ಲಿಂಗಗಳನ್ನು ತಯಾರಿಸುತ್ತಿದ್ದ ಸ್ವಾರಸ್ಯಕರ 
ಅಂಶ ಕೆಲವು ವಚನಗಳಲ್ಲಿ “ಉಲ್ಲೇಖಗೊಂಡಿದೆ. 


ಪ್ರಾಚೀನ ಕರ್ನಾಟಕದ ಜನರಿಗೆ ಉಕ್ಕನ್ನು ತಯಾರಿಸುವ ರೀತಿಯೂ ತಿಳಿದಿದ್ದಿತು. "ಅರಗು 
ಮಳಲು ಬೆರಸಿ ಉಕ್ಕ ಗೆಲುವಂತೆ, ನಿಮ್ಮ ಬೆರಸಿದವರು ನಿಟ್ಟುರಿಸದಿಹರೆ ಷಡುದರ್ಶನವ”””” 
ಎ೦ಬ ಸಕಲೇಶ ಮಾದರಸನ ಮಾತಿನಲ್ಲಿ ಉಕ್ಕಿನ ಬಗ್ಗೆ ಏನನ್ನೋ ಹೇಳುತ್ತಿರುವಂತಿದೆ. ಆದರೆ 
ಸ್ಪಷ್ಟವಾಗುವುದಿಲ್ಲ. ಚನ್ನಬಸವನಲ್ಲಿ ಉಕ್ಕಿನ ಸೂಜಿಯ ಉಲ್ಲೇಖವಿದೆ.” ದಬ್ಬಳದ ಉಲ್ಲೇಖವೂ 
ವಚನವೊಂದರಲ್ಲಿದೆ.” 


ಕಂಚುಗಾರಿಕೆ 


ಕಂಚುಗಾರನು ಊಟದ ತಟ್ಟೆ, ಕನ್ನಡಿ, ಸಿಪ್ಪು (7?) ಸೌಟು, ಬಟ್ಟಲು, ತಾಳ, ಗಿಣ್ಣಿಲು 
ಮೊದಲಾದುವನ್ನು ತಯಾರಿಸುತ್ತಿದ್ದನೆಂದು ನಯಸೇನನು ಹೇಳುತ್ತಾನೆ ಊಟಮಾಡುವ 
ಕಂಚಿನ ತಟ್ಟೆಯ ಉಲ್ಲೇಖ 'ವಚನಗಳಲ್ಲಿದೆ.?7೫ ಊಟ ಮಾಡುವ ತಟ್ಟೆಯನ್ನು “ಕಂಚು' 


೨೦೭. ಬಸವ ವ. ೫೮೯ : ಪು. ೨೩೭ 
೨೦೮. ಶಬ್ದಮ ದ: ಪು. ೮೮ (“ಮದಗಜವೆರಡಳ ಬಾಲದ ಮೊದಲಂ ಹಿಡಿದೆತ್ತಿಯೊತ್ತಿ 
ನುರ್ಗುತ್ತಿರೆಯಾಸ್ಯದಿನುಗುವ ರಕ್ತಮುರಿಯೆನೆ ತಿದಿಯೊತ್ತುವ ಕಮ್ಮಜಂಬೊಲಿರ್ದೀ ಭೀಮಂ”) 
೨೦೯. ಸಿದ್ಧರಾ ವ. ೬೮೯: ಪು. ೧೯೪: ಅಕ್ಕನ ವ. ೬೬: ಪು. ೩೧: ಬಸವ ವ. ೧೯೭. ಪು. ೮೪ 
೨೧೦. ಚೆನ್ನಬ ವ. ೯೧೫ : ಪು. ೪೩೩ (“ಲಿಂಗ ಬೀಳಲು ಬಲ್ಲುದೆ? ಭೂಮಿ ತಾಳಲು ಬಲ್ಲುದೆ? ಕಮ್ಮಾಖ 
ಕಡೆದು ಮಾಣಿದ, ಬೋಗಾಅ ತಂದು ಮಾಣಿದ.”) 
೨೧೧. ಸಕಲೇಶ ವ. ೪೯: ಹು. ೧೩ 
ತಿ ಚನ್ನಬ ವ. ೫೧೯: ಹು. ೨೩೮ 
೨೧೩. ಬೆಡಗಿನ ವ. ಪು. ೩೪೦ 
೨೧೪. ಧರ್ಮಾಮೃತ : ೨.೨೬ 
೨೧೫. ದೇವ ದಾ ವ. ೧೨೮: ಪು. ೪೧ (ಎಲೆಯಲ್ಲಿ ಊಟ ಮಾಡುತ್ತಿದ್ದ ಪದ್ಧತಿಯೂ ವಚನಗಳ 
ಕಾಲದಲ್ಲಿತ್ತು ನೋಡಿ, “ಪತ್ರಭಾಜನ ಹರಿಯಿತ್ತೆಂದು ಓಗರವನುಣಲಿಲ್ಲ”- ಗಣವ ಮಂ: ಪು. 
೯೦) 


೧೭೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಎಂದೇ ಕರೆಯುತ್ತಿದ್ದರು.” ಕನ್ನಡಿಯನ್ನೂ ಕಂಚಿನಿಂದಲೇ ತಯಾರಿಸುತ್ತಿದ್ದರು; ಪ್ರಾಚೀನ 
ಕರ್ನಾಟಕದಲ್ಲಿ ಗಾಜಿನ ಕನ್ನಡಿಯು ಬಳಕೆಯಲ್ಲಿರಲಿಲ್ಲ. ಕಂಚಿನ (ಅಥವಾ ಬೇರೆಯ 
ಲೋಹದ?) ತಟ್ಟೆಗಳನ್ನು ಚೆನ್ನಾಗಿ ಬೆಳಗಿ ಅದನ್ನೇ ಕನ್ನಡಿಯಂತೆ ಬಳಸುತ್ತಿದ್ದರು.” ಇಂದಿಗೂ 
ತಿರುವಾಂಕೂರು ಮುಂತಾದ ಪ್ರದೇಶಗಳಲ್ಲಿ ಲೋಹದ ತಗಡುಗಳಿದ್ದ ಕನ್ನಡಿಯನ್ನು 
ತಯಾರಿಸುವ ರೂಢಿಯಿದೆಯೆಂದು ಗೋಪಿನಾಥರಾವ್‌ ಹೇಳುತ್ತಾರೆ.” ಹಿತ್ತಾಳೆ. ಎಂಬ 
ಮಿಶ್ರಲೋಹದ ಹೆಸರು ಮಾತ್ರವಚನಗಳಲ್ಲಿ ದೊರೆಯುತ್ತದೆ." ಹಾಗೆಯೇ ತವರ ತಾಮ್ರಗಳ 
ಹೆಸರೂ ಉಕ್ತವಾಗಿದೆ.” ಆದಯ್ಯ ಸೀಸವನ್ನು ಹೆಸರಿಸುತ್ತಾನೆ. ಅವನ ಮಾತಿನಿಂದ ಸೀಸವನ್ನು 
ಚಿನ್ನಕ್ಕೆ ಬೆರಸುತ್ತಿದ್ದರೆಂದು ಹೇಳಬಹುದು.” ಲೋಹದ ಪಾತ್ರೆಗಳನ್ನು ಮಾರುವವರನ್ನು 
ಬೋಗಾರರು (ಸಂ.ವ್ಯೋಕಾರ) ಎಂದು ಕರೆಯುತ್ತಿದ್ದರು.” ಕಂಚುಗಾರರು ಕಾಳಿಕಾದೇವಿಯ 
ಭಕ್ತರೆಂದು ಬಸವಣ್ಣನು ಹೇಳುತ್ತಾನೆ.”  ಮಲಹರ ಕಾಯಕದ ಚಿಕ್ಕದೇವಯ್ಯ ಎಂಬ 
ವಚನಕಾರನು ತನ್ನೊಂದು ವಚನದ ಮೂಲಕ ತುಂಬ ಸ್ವಾರಸ್ಯಕರವಾದ ವಿಷಯವನ್ನು 
ಹೇಳುತ್ತಾನೆ. ಅವನ ವಚನವು ಹೀಗಿದೆ: “ಮುರಿಗಂಚು, ತವರ, ಹಿತ್ತಾಳೆ, ತಾಮ್ರ ಇವು 
ಮೊದಲಾದ ಲೋಹವ ತನ್ನಿ ಕಳ್ಳವಣ, ಕಂದುವೆಳ್ಳಿ ಮೊದಲಾದರೊಕ್ಕವ ತನ್ನಿ. 
ನಿಮಗಲ್ಲದೊಡವೆಯೆನಗೆ, ನಿಮಗೊಳ್ಳಯೊಡವೆಯಂ ಕೊಡುವೆ: ಎನ್ನ ಕಂಬಿಯ ಚೀಲವಂ 
ಬಿಡುವೆ. ಅಲ್ಲಿರ್ದ ಸಂಭಾರದ್ರವ್ಯವ ಕೊಡುವೆನಂಬುದಕ್ಕೆನ್ನ ನಂಬಿ ಬನ್ನಿ” ಇವನು ಒಡೆದು 
ಹೋದ ಪಾತ್ರೆಗಳನ್ನೂ ಖೋಟಾ ನಾಣ್ಯಗಳು ಶುದ್ಧವಲ್ಲದ ಬೆಳ್ಳಿಯ ನಾಣ್ಯಗಳು-ಇವುಗಳನ್ನೂ 
ತೆಗೆದುಕೊಂಡು ತಾನು ತನ್ನ ಕಂಬಳಿಯ ಚೀಲದಲ್ಲಿ ತಂದ ಸಾಂಬಾರ ದ್ರವ್ಯಗಳನ್ನು ನೀಡುತ್ತಿದ್ದ. 
ಈ ವಚನಕಾರನ ಹೆಸರನ್ನು ಗಮನಿಸಿದರೆ ಇದಕ್ಕೆ “ಮಲಹರ ಕಾಯಕ'ನೆಂಬ ಹೆಸರಿತ್ತೆಂದು 
ತಿಳಿಯುವುದು. ಈ ಹಳೆಯ ಲೋಹಗಳನ್ನು ಪ್ರಾಯಶಃ ಇವನು ಆಯಾ ಲೋಹದ 
ಕೆಲಸಗಾರರಿಗೆ ಮಾರುತ್ತಿದ್ದ. 


ಹೆ೦ಡವಿಳಿಸುವುದು 


ಹೆಂಡವನ್ನು ತಯಾರಿಸುತ್ತಿದ್ದವರು ಈಳಿಗರು. ಅದನ್ನು ಮತ್ತೆ ಕೆಲವರು ಮಾರುತ್ತಿದ್ದರು. 
ಹೆಂಡದ ಮಾರಯ್ಯ ಎಂಬ ವಚನಕಾರರು ಹೆಂಡವನ್ನು ಮಾರುತ್ತಿದ್ದದವನು. ಈಚಲು ಹಾಗೂ 


೨೧೬. ಗದಾಯು ಸಂ: ೭.೪೮: ಬಸವ ವ. ೬೯೨: ಪು. ೨೭೬ 

೨೧೭. ಬಸವ ವ. ೮೬೦: ಪು. ೩೫೩ (“ಉಂಬ ಬಟ್ಟಲು ಬೇಜ್‌್‌ ಕಂಚಲ್ಲ; ನೋಡುವ ದರ್ಪಣ ಬೇಳ 
ಕಂಚಲ್ಲ; ಭಾಂಡ ಒಂದೆ, ಭಾಜನ ಒಂದೆ, ಬೆಳಗೆ ಕನ್ನಡಿಯೆನಿಸಿತ್ತಯ್ಯಾ!”) 

೨೧೮. Dipakranjan Das: Economic History of the Deccan: 00.೧೭೫-೬ 

೨೧೯. ಚನ್ನಬ ವ. ೮೪೨: ಪು. ೩೯೯: ಬಸವ ವ. ೬೩೫: ಪು. ೨೫೫: ಸರ್ವಪು ವ. ೬೪೬ 

೨೨೦. ಸರ್ವ ಪು ವ. ೬೪೬ 

೨೨೧. ಆದಯ್ಯ ವ. ೨೪೧ :ಪು. ೧೪೨ 

ವಿ೨ ಚನ್ನಬ ವ. ೬೧೫ : ಪು. ೪೩೩: ದಏ ದಾ ವ (ಹ) ೧೯: ಪು. ೨೮ 

೨೨೩. ಬಸವ ವ. ೪೫) : ಪು. ೧೭೬ 

೨೨೪. ಶಿವದ ಗೀ: ಪು. ೩೦೯ (ಇಲ್ಲಿ ಉದ್ದೃತವಾದ ವಚನ) 


ಆರ್ಥಿಕ ವ್ಯವಸ್ಥೆ / ೧೭೩ 
ಲ ಛ 


ತಾಳೆಯ ಮರಗಳಿಂದ ಮದ್ಯವನ್ನು ತಯಾರಿಸುತ್ತಿದ್ದರು.” ಪಂಪನು ಮುನ್ನೂರರವತ್ತು 
ಜಾತಿಯ ಕಳ್ಳುಗಳಿವೆಯೆಂದು "ಹೇಳುತ್ತಾನೆ.ಕಳ್ಳನ್ನು ಕುಡಿಯುವಾಗ ನಂಜಿಕೊಳ್ಳುತ್ತಿದ್ದ. ಬಿದಿರು 
ಕುಡಿ. ಮಾವಿನ ಮಿಡಿ, ಬಿಲ್ವಪತ್ರಕಾಯಿಯ ತಿರುಳು, ಮೆಣಸು ಕಡಲೆಗಳ ಪುಡಿಯನ್ನು ತುಂಬಿ 
ಹಸಿಶುಂಠಿಯ ಮಿಶ್ರಣವನ್ನುಳ್ಳ “ಚಕ್ಕಣ'ವನ್ನೂ ಪಂಪ ಹೆಸರಿಸುತ್ತಾನೆ; ಸಿರಿ ಸಿಂಬಿ “ಠಂಪುಗ 
ಒಬ್ಬರಿ ಗಂಗಾಸಾಗರ ಸುರಾಳ ಸೋಮ ವರವಾಣಿ ಮಾಳವೋದರಿ ಮರವಟ್ಟಿಗೆ ಎಂಬುವುಗಳು 
ಕೆಲವು ಕಳ್ಳುಗಳ ಹೆಸರುಗಳು? ಹೆಂಡದ ಮಾರಯ್ಯನ ಒಂದು ವಚನವು ಮದ್ಯವನ್ನು 
ತಯಾರಿಸುವ ವಿಧಾನವನ್ನು ಹೇಳುತ್ತದೆ. “ಘಟಕು೦ಭದಲ್ಲಿ ಜೀವವೆಂಬ ಜ೦ಗಟ ಬಂದಿತ್ತು. 
ದೃಷ್ಟ ಇಷ್ಟದಲ್ಲಿ ಕಟ್ಟಲಾಗಿ ಮೊಳೆ ಮುರಿದು ಒಡಲಾಯಿತ್ತು. ಲಿಂಗದ ಅಗ್ನಿಯಲ್ಲಿ ಬೇಯಿಸಿ, 
ಮೂರು ಸಂಗ ಒಡೆದ ಮಡಕೆಯ ಓಡಿನಲ್ಲಿ ಶೃತದೃಷ್ಟ ಅನುಮಾನವೆಂಬ ಕೋಲಿನಲ್ಲಿ 
ಕಡೆಯಲಾಗಿ ರಸ ಒಳಗಾಗಿ ಹಿಪ ಹೊರಗಾಯಿತ್ತು ಆ ಸುಧೆಯ ತುಂಬ ತಂದ ಇಲ್ಲಿ 
ಮಡಕೆಯಲ್ಲಿ ಮದ್ಯವನ್ನು ಮಾಡುವ ಕ್ರಮವನ್ನು ಹೇಳಿದೆ, ಆದರೆ ಅ ಕ್ರಮವು ಸಂಪೂರ್ಣವಾಗಿ 
ಅರ್ಥವಾಗುವುದಿಲ್ಲ. ಜಂಗಟ ಎನ್ನುವುದು ಮದ್ಯದ ತಯಾರಿಕೆಯ ಕ್ರಮದಲ್ಲಿ ಬಹುಮುಖ್ಯವಾದ 
ಏನನ್ನೋ ಸೂಚಿಸುತ್ತದೆ. ಪ್ರಾಯಶಃ ಇದು ಮದ್ಯವನ್ನು ತಯಾರಿಸಲು ಬೇಕಾದ ಹಿಪ್ಪೆ ಹೂ, 
ದ್ರಾಕ್ಷಿ ಮು೦ತಾದ ಮೂಲದ್ರವ್ಯವನ್ನು ಸೂಚಿಸುತ್ತದೆ. (ಈ ದ್ರವ್ಯವನ್ನು ಸಂಸ್ಕೃತದಲ್ಲಿ ಕಿಣ್ವ ಅಥವಾ 
ನಗ್ನಹೂ ಎನ್ನುತ್ತಾರೆ). ಇದನ್ನು ಬೇಯಿಸಿ ಕಡೆಯುತ್ತಿದ್ದರು. ಅನಂತರ ಉಳಿದುದನ್ನು `ಶಿಪ್ಪೆ' 
ಎನ್ನುತ್ತಿದ್ದರು. ಹೆ೦ಡವನ್ನು ಚರ್ಮದ ಚೀಲಗಳಲ್ಲಿ (ತಿತ್ಲಿ ತುಂಬಿಡುತ್ತಿದ್ದರು.*”” ಮದ್ಯವನ್ನು 
ಮಣ್ಣಿನ ಹರವಿಗಳಲ್ಲಿಯೂ ತುಂಬಿಡುತ್ತಿದ್ದುದುಂಟು.**" ಎರಡನೆಯ ಪುಲಿಕೇಶಿಯ ಕಾಲದಲ್ಲಿ 
ಕರ್ನಾಟಕವನ್ನು ಸಂದರ್ಶಿಸಿದ್ದ ಹ್ಯೂಯೆನ್‌ತ್ಸಾಂಗ್‌ ಯುದ್ಧ ಕಾಲದಲ್ಲಿ ಸೈನಿಕರು ಮದ್ಯಪಾನ 
ಮಾಡುತ್ತಿದ್ದುದಲ್ಲದೆ, ಆನೆಗಳಿಗೂ ಕುಡಿಸಿ ಅವು ಆವೇಶಭರಿತವಾಗುವಂತೆ ಮಾಡುತ್ತಿದ್ದ 
ಸ್ವಾರಸ್ಯಕರ ವಿಚಾರವನ್ನು ಹೇಳುತ್ತಾನೆ. 


ಸೇವಾವೃತ್ತಿಗಳು 


ಸಾರ್ವಜನಿಕರಿಗೆ ತಮ್ಮ ಸೇವೆಯಿಂದ ಸೌಲಭ್ಯವನ್ನು ಒದಗಿಸುತ್ತಿದ್ದ ವೃತ್ತಿಯವರ ಬಗ್ಗೆ 
ನಾವೀಗ ಕೆಲವು ವಿವರಗಳನ್ನು ತಿಳಿಯಬಹುದು. ಅಗಸರು ಅಥವಾ ಮಡಿವಾಳರು 
ಸಾರ್ವಜನಿಕರ ಬಟ್ಟೆಗಳನ್ನು ಮಡಿ ಮಾಡುವ ಕಾಯಕದವರು. ಮಡಿವಾಳ ಮಾಚಯ್ಯನೆಂಬ 


೨೨೫. ಸಿದ್ಧರಾ ವ. ೭೭೨: ಹು. ೨೩೬: ಬಸವ ವ. ೯೦: ಹು. ೪೪ 
೨೨೬. ಡಿ.ಎಲ್‌.ನರಸಿಂಹಾಚಾರ್‌: ಪಂಪ ಭಾರತ ದೀಪಿಕೆ ಒಯ, ೧೬೭-೮ 
೨೨೭. ಸರ್ವಪು: ವ. ೬೯೫ 

೨೨೮. ಸರ್ವಪು. ವ. ೭೦೩ 

೨೨೯. ಶಿವಶ ವ: ಪು. ೪೪೩ (ಅಮುಗೆ ರಾಯಮ್ಮ ೮೫) 


೨೩೦. Dipakranjan Das Economics History of the Deccan: ಐ. ೧೮೪ 


೧೭೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವನಚಕಾರನ ಕಾಯಕ ನಿಷ್ಠೆಯನ್ನು ಅನೇಕ ಸಮಕಾಲೀನ ವಚನಕಾರರು ಶ್ಲಾಘಿಸಿದ್ದಾರೆ. 
ಹಲವಾರು ಜನರ ಬಟ್ಟೆಗಳನ್ನು ಶುಭ್ರಗೊಳಿಸಬೇಕಾದುದರಿಂದ ಮಡಿವಾಳರು ಬೇರೆ 
ಬೇರೆಯವರ ಬಟ್ಟೆಗಳಿಗೆ ಬೇರೆ ಬೇರೆ ಗುರುತುಗಳನ್ನು ಹಾಕುತ್ತಿದ್ದರು. ಅವನು ಮರೆತು 
ಬೇರೆಯ ಬಟ್ಟೆಯನ್ನು ಕೊಟ್ಟರೂ ಬಟ್ಟೆಯ ಒಡೆಯರು ಅದನ್ನು ಸರಿಯಾಗಿ 
ಗುರುತಿಸುತ್ತಿದ್ದರು.”*' ಮಡಿವಾಳ “ತೊಳೆಯಬೇಕಾದ ಬಟ್ಟೆಗಳ ಹೊರೆಯನ್ನು ತೆಗಳ ಮೇಲೆ 
ಹೇರಿಕೊಂಡು. ಹೊಳೆ, ಕೆರೆ, ಬಾವಿಗಳಂತಹ ಸ್ಪ ಸ್ಥಳಕ್ಕೆ ಬಂದು ಕುದಿಯುವ ನೀರಿನಲ್ಲಿ ವಸ ಸ್ವಗಳನ್ನು 
ಉಜ್ಜಿಗೆ ಹಾಕುತ್ತಿದ್ದ; ಅನಂತರ ತಣ್ಣೀರಿನಲ್ಲಿ ಒಗೆಯುತ್ತಿದ್ದ: ಹಿಂಡಿ ನೀರಿನಲ್ಲಿ ಅದ್ದೆ ಮತ್ತ 
ಒಗೆಯುತ್ತಿದ್ದ; ಅನಂತರ ಶುಭ್ರವಾದ ನೀರಿನಲ್ಲಿ ಹಿಂಡಿ “ಜಿಸಿಲಲ್ಲಿ ಒಣಗಿಸಿ ವಸ ಸ್ತಗಳಿಗೆ ಗಂಜಿ 
ಹಾಕುತ್ತಿದ್ದ. ೨ ಅನಂತರ ಬಟ್ಟೆಗಳನ್ನು ಮಡಿಸಿ ಕೊಡತಿಯಿಂದ ಘಟ್ಟಿಸುತ್ತಿದ್ದ. ೨5 ಕೌರ 
ಮಾಡುವ. ವೃತ್ತಿಯೇ ಕನ್ನಡಿ ಕಾಯಕ. ಕನ್ನಡಿ ಕಾಯಕದ ಅಮ್ಮಿದೇವಯ್ಯನೆಂಬುವನು ಒಬ್ಬ 
ವಚನಕಾರ. ನಾಯಿ೦ದ ಮುಖಕ್ಸೌರ, ತಲೆಗೂದಲನ್ನು ಕತ್ತರಿಸುವುದು, ಉಗುರು ತೆಗೆಯುವುದು 
ಮುಂತಾದ ಸೇವೆಯನ್ನು ಮಾಡುತ್ತಿದ್ದ; ಗುಂಗುರು ಕೂದಲು (ಸೆಹಡು) ಕತ್ತರಿಸಲು ಕತ್ತರಿ, 
ತುರುಬಿನಂತೆ ದೀರ್ಥವಾಗಿ ಬೆಳೆದ ಕೂದಲನ್ನು ಕತ್ತರಿಸಲು “ಕೊರೆಗುರುಳ' ಎಂಬ ಕತ್ತರಿ, 
ಉಗುರನ್ನು ತೆಗೆಯಲು ಕಡಿಚಣ, ಮೂಗಿನ ಕೊಳೆಯನ್ನು ತೆಗೆಯನ್ನು ಅಂಗುಲಸಂಗಿ 
ಇವುಗಳನ್ನು ಉಪಯೋಗಿಸುತ್ತಿದ್ದ *** ಮತ್ತೊಂದು ವಚನದಲ್ಲಿ ಶಸ್ತ (ಕತ್ತಿ?) ಕತ್ತರಿ, ಚಿಮ್ಮುಟ 
(ಆಂಗುಲಸಂಗಿ9). ಚಣ, ಹಣಿಗೆ, ಕನ್ನಡಿ ಇವುಗಳನ್ನು ಹೆಸರಿಸಲಾಗಿದೆ ಈ. ವಸ್ತುಗಳನ್ನು 
ಇವನು ಹಡಪದಲ್ಲಿಟ್ಟುಕೊಂಡಿರುತ್ತಿದ್ದ. ೨೩೬ ವಚನಗಳ ಕಾಲದಲ್ಲಿ ತಲೆಯನ್ನು 
ಬೋಳಿಸಿಕೊಳ್ಳುವುದು, ಚಂಡಿಕೆಯಿರಿಸಿಕೊಳ್ಳುವುದು ಎರಡೂ ರೂಢಿಯಲ್ಲಿದ್ದವು. ೨೩8 
ನಾಯಿಂದರ ವೃತ್ತಿಯ ಆದಾಯದ ಮೇಲೆ ತೆರಿಗೆಯನ್ನು ಹಾಕುತ್ತಿದ್ದ ವಿಷಯ ವಡೆ 
ಶಾಸನೋಕ್ತವಾಗಿದೆ.*** 


ಬೇರೆಯವರ ಮನೆಗಳಿಗೆ ಕೆಲವರು ನೀರು ಹೊತ್ತು ಜೀವನವನ್ನು ಸಾಗಿಸುತಿದ್ದರು.** 
ಅಡಿಗೆ ಮಾಡಿ ಜೀವಿಸುತ್ತಿದ್ದ ಸ್ಲೀಯರು “ಲಂದಣಗಿತ್ತಿ'ಯರು.*** ಮಾಂಸವನ್ನು ಮಾರಾಟ 
0 ಮೆ 0 


೨೩೧. ಕೋಶಾ ಮ ವ: ಪು. (ಕೋಲಶಾಂತಯ್ಯ, ೧೬) 

೨೩೨. ಹರಿಹರ ರ: ಪು. ೧೧೭ ( ತಿರುಕುಂಡೆ ತೊಂಡರ ಮಹಾತ್ರೆ 

೨೩೩. ಬಸವ ವ. ೧೨೮೨ : ಪು. ೫೩೨-೩ 

೨೩೪. ಸರ್ವಪು. ವ. ೬೩೭ 

೨೩೫. ಸರ್ವ ಪು. ೬೪೧ 

೨೩೬. ಡಿ.ಎಲ್‌.ನರಸಿಂಹಾಚಾರ್‌: "ಕೆಲವರು ವಚನಕಾರರು-೨' (ಪ್ರಬುದ್ಧ ಕ: ೧೯, ೪: ಪು. ೬೨) 

೨೩೭. ಬೆಡಗಿನ ವ: ಪು. ೨೯೬ (ಅಮ್ಮಿದೇವಯ್ಯ, ೧) 

೨೩೮. ಆದರಿಚಿಇಡಿಚಿಟಿರಿಚಿಟಿ ಆಜಿ: ಇಛಿಂಟಿಂಟುಛಿ ಊಣಂಡಿಥಿ ಅಜಿ ಣುಜ ಆಜಲಿಫಿಚಿಟಿ: ಠಿ.೧೮೯ 

೨೩೯. ಬಸವ ವ. ೩೫೧: ಪು. ೧೩೯ ("ಭಾವ ಚಿಂತಾರತ್ನ'ದಲ್ಲಿನ ತಿರುಕೊಳವಿನಾಚಿ ಎಂಬ ಹೆಂಗಸು 
ಇತರರ ಮನೆಗೆ ನೀರು ಹೊತ್ತು ಜೀವಿಸುತ್ತಿದ್ದವಳು.) 

೨೪೦. ಬಸವ ವ. ೨೨೬: ಹು ೯೪ 


ಆರ್ಥಿಕ ವ್ಯವಸ್ಥೆ / ೧೭೫ 
[a) 


ಮಾಡುತ್ತಿದ್ದವರು "ಸೂನೆಗಾರರು'.?*?.. ಹೂವಿನ ಹಾರಗಳನ್ನು ತಯಾರಿಸುತ್ತಿದ್ದವರು 
ಮಾಲೆಗಾರರು.?”್‌ ಕಟ್ಟಿಗೆಯನ್ನು ಸಂಗ್ರಹಿಸಿ ಕೆಲವರು ಮಾರುತ್ತಿದ್ದರು. ಇವರನ್ನು 
ಮೋಳಿಗೆಯವರು (ಮೋಳಿಗೆ-ಕಟ್ಟಿಗೆ ಹೊರೆ) ಎನ್ನುತ್ತಿದ್ದರು.” ಮೋಳಿಗೆ ಮಾರಯ್ಯ ಮತ್ತು 
ಅವನ ಹೆಂಡತಿ ಮಹಾದೇವಿ ವಚನಕಾರರು. ಕಟ್ಟಿಗೆಯ ಹೊರೆಯನ್ನು ಅಂಬಲಿಯನ್ನಿತ್ತು 
ಕೊಂಡುಕೊಳ್ಳುತ್ತಿದ್ದುರೂ ಉಂಟು." ದೊಡ್ಡ ಹುದ್ದೆಗಳಲ್ಲಿರುವ ಅಧವಾ ಶ್ರೇಷ್ಠ ವ್ಯಕ್ತಿ 
ಸಮಯಾಸಮಯಗಳನ್ನ! ರಿತು ಸಂದರ್ಶಕರನ್ನು 'ಓಳಗೆ ಕಳಿಸುತ್ತಿದ್ದವರದು ಉಗ್ಗಡಿಸುವ ಕಾಯಕ; 
ಉಗ್ಗಡಿಸುವ ಗಬ್ಬಿದೇವಯ್ಯ ವಚನಕಾರ. ೧೪೫: ಸಾರುವುದು ಎಚ್ಚರಿಕೆಯ ಕಾಯಕ." ಹುಲ್ಲು 
ಮಾರಿ ಜೀವಿಸುತ್ತಿದ್ದ ಹೊಡೆ ಹುಲ್ಲ ಬಂಕಣ್ಣ ಒಬ್ಬ ವಚನಕಾರ “ಜಲಗರ ಕರೆಯಿಸಿ ಜಲವ 
ತೊಳೆಯಿಸಿ' ಎಂಬ ಮಾತು ಒಂದು ವಚನದಲ್ಲಿ | ಬಂದಿದೆ.” ಇಲ್ಲಿ ಜಲಗರು ಎಂಬುದು 
ಜಲಗಾರರನ್ನು ಸೂಚಿಸುವಂತೆ ತೋರುತ್ತದೆ. ಸವ ಸಮಯದಲ್ಲಿ ಸಹಾಯ ಮಾಡುವ 
ಸೂಲಗಿತ್ತಿಯ. ಹೆಸರೂ ವಚನಗಳಲ್ಲಿ ಉಕ್ತವಾಗಿದೆ. ತಂ 


ಮನರಂಜಕವೃತ್ತಿಗಳು 


ಜನರಿಗೆ ಮನರಂಜನೆಯನ್ನೊದಗಿಸುವುದರ ಮೂಲಕವೇ ಅನೇಕರು ಜೀವಿಸುತ್ತಿದ್ದರು. 
ರಾಜಸ್ಥಾನಗಳಲ್ಲಿ ಶ್ರೇಷ್ಠ ವರ್ಗದ ಅಥವಾ ಶಿಷ್ಪರೆನಿಸಿಕೊಳ್ಳುವ ಜನರ ಮನರಂಜಿಸಲು 
ಕಲೆಗಾರರಿಗೆ "ಸ್ಥಾನವಿರುತ್ತಿತ್ತು. ರಾಜ್ಯದ ಬೊಕ್ಕಸದಿಂದ ಅವರಿಗೆ ಸಂಭಾವನೆಯನ್ನೀಯ 
ಲಾಗುತ್ತಿತ್ತು. ಆದರೆ ಹಳ್ಳಿಪಳ್ಳಿಗಳಲ್ಲಿ ಸಾಮಾನ್ಯ ಜನರಿಗೆ ಬಿಡುವಿನ ವೇಳೆಯಲ್ಲಿ ಮನಸನ್ನು 
ಹಗುರಗೊಳಿಸಿ ಕೆಲವರು" ತಮ್ಮ "ಜೀವನವನ್ನು ನಡೆಸುತ್ತಿದ್ದರು. ಇವರ ಯೋಗಕ್ಷೇಮವನ್ನು 
ಸಹಜವಾಗಿಯೇ ಸಮಾಜವೇ ಗೊತ್ತಿತ್ತು. ಇಂತಹ ಅನೇಕ ವೃತ್ತಿಯವರು ವಚನಗಳಲ್ಲಿ 
ಉಕ್ತವಾಗಿರುವುದನ್ನು ಕಾಣಬಹುದು. ನಗೆಯ ಮಾರಿತಂದೆಯೆಂಬ ವಚನಕಾರ ಜನರನ್ನು ನಗಿಸಿ 
ಹಣ ಸಂಪಾದಿಸುತ್ತಿದ್ದವನು; "ಈ ಹೊತ್ತ ದೇಹಕ್ಕೆ ನಗೆಯ ಚಿತ್ತದ ಕಾಯಕ” ಎಂದು 
ಅವನೇ ತನ್ನ ಕಾಯಕವನ್ನು ಹೇಳಿಕೊಳ್ಳುತ್ತಾನೆ.ಈ ಕಾಯಕದವರನ್ನೇ ಪ್ರಾಯಶಃ 'ಸಬ್ಬವಗಾಣ' 
ಎಂಬ ಹೆಸರಿನಿಂದ ಕರೆಯುತ್ತಿದ್ದುದು. ದೈಹಿಕವಾದ ವಿಸ್ಮಯಕರ ಆಟಗಳನ್ನು ಆಡಿ, 
ವೇಷಗಳನ್ನು ಕಟ್ಟಿ ಡೊಂಬರು ಮನರಂಜಿಸುತ್ತಿದ್ದರು. ಹಾಡುಗಳನ್ನು ಹಾಡಿ ರಂಜಿಸುವ 
`ಪಾಣರು', ಪಾತ್ರಧಾರಿಗಳಾದ "ನಟ್ಟುವಿಗ'ರು, ಹಲವಾರು ವೇಷಗಳನ್ನು ಒಬ್ಬನೇ ಧರಿಸುತ್ತಿದ್ದ 
ಬಹುರೂಪಿಗಳು, ಕಲಕೇತರು, ತೊಗಲ ಬೊಂಬೆಯನ್ನಾಡಿಸುವವರು, “ಪಗರಣಿಗ'ರು, 


೨೪೧. ಬಸವ ವ. ೭೩: ಪು. ೩೫ 

೨೪೨. ಬಸವ ವ. ೮೪೮: ಪು. ೩೩೫ 
೨೪೩. ಮೊ ಮಾ ವ. (ಸ) ೩೭: ಪು. ೯ 
೨೪೪. ಬಸವ ವ. ೪೭೦: ಪು. ೧೮೩ 
೨೪೫. ಶಿವದಾ ಗೀ: ಪು. ೩೨೯ 

೨೪೬. ಬೆಡಗಿನ ವ: ಪು. ೨೫೮ 

೨೪೭. ಬೆಡಗಿನ ವ: ಪು. ೨೭೧ 

೨೪೮. ಅಲ್ಲಮ ವ. ಚಂ. ೬೨೮: ಪು. ೧೩೭ 
೨೪೯. ಶಿವದ ಗೀ: ಪು. ೩೩೯ 

೨೫೦. ಜಗನ್ನಾ ವಿ: ೨.೩೯ ಗದ್ಯ 


೧೭೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹಾವಾಡಿಗರು ಈ ಎಲ್ಲ ವೃತ್ತಿಯವರೂ ಪ್ರಾಯಶಃ ಊರಿಂದೂರಿಗೆ ಹೋಗಿ ತಮ್ಮ ಕೌಶಲವನ್ನು 
ತೋರಿಸಿ ಹೊಟ್ಟೆ ಹೊರೆಯುತ್ತಿದ್ದ ಅಲೆಮಾರಿಗಳು. ಈ ಎಲ್ಲ ಮನರ೦ಜನ ವಿಧಾನಗಳ ಬಗೆಗೂ 
ವಚನಗಳಲ್ಲಿ ದೊರಕುವ ಸಾಮಗ್ರಿಗಳ ಆಧಾರದಿಂದ ಇದೇ ಗ್ರಂಥದ "ಕಲೆ, ಮನರಂಜನೆ 
ಇತ್ಯಾದಿ' ಎಂಬ ಅಧ್ಯಾಯದಲ್ಲಿ ದೀರ್ಥವಾಗಿ ಪ್ರಸ್ತಾಪಸಿರುವುದರಿಂದ ಇಲ್ಲಿ ಆ ಗೋಜಿಗೆ 
ಹೋಗುವುದಿಲ್ಲ. 


ಕಾಯಕತತ್ವ 


ಶಿವಶರಣರು ಹನ್ನೆರಡನೆಯ ಶತಮಾನದ ಕರ್ನಾಟಕದ ಆರ್ಥಿಕ ಜೀವನಕ್ಕೆ ಒಂದು ಹೊಸ 
ತಿರುವನ್ನಿತ್ತರು. ಸಾಮಾಜಿಕ ಮೇಲು-ಕೀಳು ಭಾವನೆಗಳಿಗೆ ಜಾತಿಗಳು ಕಾರಣವಾಗಿದ್ದವು. ಆ 
ಜಾತಿಗಳಿಗೆ ಅಂಟಿದ್ದ ವೃತ್ತಿಗಳ ಬಗ್ಗೆಯೂ ಈ ತರತಮಭಾವವು ಜನರಲ್ಲಿತ್ತು ಎಲ್ಲ ರೀತಿಯ 
ಅಸಮಾನತೆಗಳನ್ನೂ ಹೊಡೆದೋಡಿಸುವ ಕನಸಿನಿಂದ ಕೂಡಿದ್ದ ಶರಣರು. 'ಕಾಯಕ'ವೆಂಬ 
ಹೊಸ ಆರ್ಥಿಕ- “ಆಧ್ಯಾತ್ಮಿಕ ಕಲ್ಪನೆಯ ಮೂಲಕ ಶ್ರಮಕ್ಕೆ ಗೌರವಭಾವನೆಗಳನ್ನೊದಗಿಸಿದರು. 
ಇದರಿಂದ ಜಗತ್ತಿಗೆ ಶ್ರೇಷ್ಠವಾದ ಆರ್ಥಿಕ ತತ್ವವೊಂದೂ  ಪಾಪವಾಯಿತು. “ಕಾಯಕ” ಎಂಬ 
ಶಬ್ದವು ದೇಹಕ್ಕೆ ಸಂಬಂಧಪಟ್ಟ ಎಂಬರ್ಥದಲ್ಲಿ "ಕಾಯ' ಶಬ್ದದಿಂದ ಸಾಧಿತವಾಗಿ ಈ 
ಮೊದಲೇ ರೂಢಿಯಲ್ಲಿದ್ದರೂ ವಚನಕಾರರು ತಮ್ಮ ವಿಶಿಷ್ಟ ತತ್ವವನ್ನು ಸೂಚಿಸಲು ಈ 
ಪದವನ್ನಾಯ್ದರು. ಐಹಿಕ ಜೀವನದ ಬಗ್ಗೆ ತಿರಸ್ಕಾರ ಭಾವನೆಯನ್ನು ಹೊಂದದೆ ಅದಕ್ಕೂ 
ಸಾಕಷ್ಟು ಮಹತ್ವನ್ನಿತ್ತ ಶರಣರು ಕಾಯಕ ತತ್ವದ ಮೂಲಕ "ಇಲ್ಲಿ ಸಲ್ಲುವ' ಬಗೆಯನ್ನು 
ಬೋಧಿಸಿದರು... ಪರಪೀಡನೆಯಿ೦ದಲಾಗಲೀ ಪರೋಪಜೀವಿ ಯಾಗುವುದರಿಂದಾಗಲೀ 
ಬದುಕನ್ನು ನಿರ್ವಹಿಸುವದನ್ನವರು ಖಂಡಿಸಿದರು. ಅವರ ಅಭಿಪ್ರಾಯದಲ್ಲಿ “ಭಕ್ತರ ಭವನಂಗಳ 
ಹೊಕ್ಕು, ಕಾಯಕ ಸತ್ತು ಹಣ ಹೊನ್ನ ಬೇಡಿಹೆನೆಂಬುದು ಕಷ್ಟವಲ್ಲದೆ ಸದ್‌ಭಕ್ತಂಗೆ?”** 
ಆದ್ದರಿ೦ದ ಜೀವನೋಪಾಯಕ್ಕೆ ಅವಶ್ಯಕವಾದ ಹಣವನ್ನು ತಾನೇ ಸಂಪಾದಿಸಬೇಕು, ಹಾಗಲ್ಲದೆ 
“ತನು ಮನ ಬಳಲದೆ ಉದ್ದಂಡ ವೃತ್ತಿಯಲ್ಲಿ ಧನವ ಗಳಿಸಿ, ಗುರುಲಿಂಗ ಜಂಗಮಕ್ಕೆ 
ಮೆಚ್ಚಿಸಿ”ದರೂ ಅಂತಹವನು ಶ್ರೇಷ್ಠ ವ್ಯಕ್ತಿಯಾಗಲಾರ, ಅವನು "ಪರಧನ ಜೋರಕ, ಟಖ 
ಪಾಪಿ, ಕೋಪಿ, ಪರಿಭ್ರಷ್ಟ””” ತಾವು ಗಳಿಸಿದ ಅನ್ಯಾಯದ ಹಣದಲ್ಲಿ ದೇವರಿಗರ್ಧವನ್ನು 
ಸಮರ್ಪಿಸಿ ದೇವರೊಡೆ ರಾಜಿಯಾಗ ಬಹುದೆಂಬ ಮನೋಭಾವವನ್ನು ಶಿವಶರಣರು 
ತೀವ್ರವಾಗಿ ಖಂಡಿಸಿದರು. 


ಚನ್ನಬಸವಣ್ಣನ ಮಾತಿನಲ್ಲಿ ಸೂತ್ರೀಕರಿಸಿ ಹೇಳುವುದಾದರೆ ಕಾಯಕವೆಂಬುದು “ತನು ಮನ 
ಬಳಲಿಸಿ “ದು” ದಾಸೋಹವ ಮಾಡು”ವುದು.?* ಎಂದರೆ ಜೀವನ ನಿರ್ವಹಣೆಗೆ ದೇಹ- 
ಮನಸ್ಸುಗಳ ಶ್ರಮದಿಂದ ದ್ರವ್ಯವನ್ನು ಸಂಪಾದಿಸಿ ದಾಸೋಹವನ್ನು ಮಾಡಬೇಕು, ತಾನು 
ಮಾಡುವ ವೃತ್ತಿಯನ್ನು ಶ್ರದ್ಧೆ ಭಕ್ತಿಗಳಿಂದ ನೆರವೇರಿಸಬೇಕು. ಕಾಯಕತತ್ವದ ಬಹುಮುಖ್ಯ 
ಅಂಶವಿದು. ತಾನು ಮಾಡುವ ವೃತ್ತಿಯು ಕೇವಲ ಹಣ ಸಂಪಾದನೆಯ ಮಾರ್ಗವಲ್ಲ; ಅದಷ್ಟೇ 


೨೫೧. ವಚನ ಸಾ ಸಂಗ್ರಹ: ಪು. ೨೪೭ 
೨೫೨. ಚನ್ನ ಬವ. ೬೭ ಪು. ೩೧ 
೨೫೩. ಚನ್ನಬ ವ. ೬೭ಪು. ೩೧ 


ಆರ್ಥಿಕ ವ್ಯವಸ್ಥೆ /೧೭೭ 
[a) 


ಮುಖ್ಯೋದ್ದೇಶವಾದರೆ ವೃತ್ತಿಗೆ ತಾತ್ವಿಕ ಬುನಾದಿಯಿಲ್ಲದೆ ಹೋಗುತ್ತದೆ. ಹೀಗಾಗಿ ಅದರ 
ನಿರ್ವಹಣೆಯಲ್ಲಿ ವ್ಯಕ್ತಿಯ ನೈತಿಕ ಹೊಣೆಗಾರಿಕೆ ಕುಸಿಯಬಹುದು; ಮಾಡುವ ಕೆಲಸ 
ಆಧ್ಯಾತ್ಮಿಕೋನ್ನತಿಗೂ ಮಾರ್ಗವಾಗಬೇಕೆಂಬುದೇ ವಚನಕಾರರ ಆಶಯ. ಶದ್ದೆ-ಭಕ್ತಿಗಳಿಂದ 
ಮಾಡಿದ ತನ್ನ ವೃತ್ತಿಯೇ ತನಗೆ ಮೋಕ್ಷವೀಯುವುದೆಂಬ ನಂಬಿಕೆಯಿಂದ ಕಾಯಕವನ್ನು 
ಮಾಡುವವನಿಗೆ ಹೊಣೆಗಾರಿಕೆಯು ಹೆಚ್ಚುತ್ತದೆ, ವೃತ್ತಿಯ ಬಗ್ಗೆ ಪೂಜ್ಯತೆಯುಂಟಾಗುತ್ತದೆ. 
ಕಾಯಕದಲ್ಲಿ ನಿರತನಾದ ಮಡಿವಾಳ ಮಾಚಯ್ಯನನ್ನು ಕುರಿತು ಚನ್ನಬಸವಣ್ಣನು ಹೇಳುವ 
ಮಾತುಗಳು ವಚನಕಾರರ ಕಾಯಕ ನಿರ್ವಹಣೆಯ ಆದರ್ಶವನ್ನು ಸಮರ್ಪಕವಾಗಿ 
ವಿವರಿಸುತ್ತದೆ: “ಕಾಯ ಕಾಯಕವ ಮಾಡುತ್ತಿರಲು, ಮನವು ಲಿಂಗದಲ್ಲಿ ಬೆರಸಿ ತೆಅಹಿಲ್ಲದಿಪ್ಪ 
ಮಡಿವಾಳನ ಪರಿಯ ನೋಡಾ!” ಈ ದೈಹಿಕ-ಆಧ್ಯಾತ್ಮಿಕ ಸಾಧನೆಯಾದ ಕಾಯಕ 
ನಿರ್ವಹಣೆಯನ್ನೇ, ಮಡಕೆಯನ್ನು ರೂಪಿಸಲು ಹೊಡೆಯುತ್ತಿದ್ದ ಹೊಡೆತಗಳ ತಾಳಕ್ಕೆ ಶಿವನ 
ಕುಣಿದನೆಂದು ಸಾಂಕೇತಿಕವಾಗಿ ಹರಿಹರನು ತನ್ನ "ಕುಂಬಾರ ಗು೦ಂಡಯ್ಯನ ರಗಳೆ'ಯಲ್ಲಿ 
ಚಿತ್ರಿಸಿರುವುದು. ಯಾವುದೇ ಕಾಯಕವಾಗಲಿ ಅತ್ಯಂತ ನಿಷ್ಠೆಯಿಂದ ಮಾಡಿದರೆ ಅಂಥವನಿಗೆ 
ಪುಣ್ಯಾರ್ಜನೆಗೆ ಬೇರಾವ ಮಾರ್ಗವೂ ಬೇಕಿಲ್ಲ. ವಾಸ್ತವವಾಗಿ ಅಂಥವನಿರುವ ಸ್ಥಳವೇ ಪರಮ- 
ಪವಿತ್ರಕ್ಷೇತ್ರವಾಗುತ್ತದೆಂದು ಶರಣರು ಹೇಳಿದರು” ವೃತ್ತಿಗೆ ಈ ಬಗೆಯಲ್ಲಿ 
ಪೂಜ್ಯತೆಯುಂಟಾದಾಗ ಸಹಜವಾಗಿಯೇ ವೃತ್ತಿಗಳ ಬಗೆಗಿದ್ದ ತರತಮಭಾವಕ್ಕೆ 
ಅವಕಾಶವಿಲ್ಲದಂತಾಯಿತು. ನಿಷ್ಠೆಯಿಂದ ಮಾಡಿದ ಎಲ್ಲ ಕೆಲಸವೂ ಶ್ರೇಷ್ಠವೆಂದು 
ಭಾವಿಸಬೇಕಾಯಿತು. ಈ ರೀತಿ ಕಾಯಕ ತತ್ವದಿಂದ ಆರ್ಥಿಕ ತತ್ವಕ್ಕೆ ಆಧ್ಯಾತ್ಮಿಕ 
ಹಿನ್ನೆಲೆಯನ್ನೊದಗಿಸಿದ್ದರಿಂದ ಶ್ರಮಕ್ಕೆ ಬಹುಮುಖವಾದ ಮಹತ್ವವು ಪ್ರಾಪ್ತವಾಯಿತು. 


ಹಿರಿಯರು-ಕಿರಿಯರೆನ್ನದೆ ಎಲ್ಲರೂ ಯಾವುದಾದರೂ ಒಂದು ಕಾಯಕವನ್ನವಲಂಬಿಸ 
ಬೇಕೆಂದೇ ಶರಣರ ಆಶಯ. ತಾನು ದೊಡ್ಡವನು, ಪೂಜ್ಯ, ತನಗೆ ಕಾಯಕವನ್ನು ಮಾಡುವ 
ಅವಶ್ಯಕತೆಯಿಲ್ಲ ಎನ್ನುವಂತೆಯೇ ಇಲ್ಲ. “ಗುರುವಾದರೂ ಕಾಯಕದಿಂದ ಜೀವವನ್ನುಕ್ತಿ: 
ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುರುಹು ಹರಿವುದು; ಜ೦ಗಮವಾದರೂ 
ಕಾಯಕದಿಂದಲೇ ವೇಷದ ಪಾಶ ಹರಿವುದು”್‌ ಎಂಬ ನುಲಿಯ ಚಂದಯ್ಯನ ವಚನದಲ್ಲಿ 
ಇಷ್ಟಲಿಂಗವೇ ಮನುಷ್ಯ ರೂಪವನ್ನು ಧರಿಸಿದರೂ ಕಾಯಕವನ್ನವಲಂಬಿಸಿದರೆ ಅದಕ್ಕೆ 
ಪೂಜ್ಯತೆಯುಂಟಾವುದೆಂಬಷ್ಟರ ಮಟ್ಟಿಗೆ ಶ್ರಮದುಡಿಮೆ ಮಹತ್ತರವಾದುದೆಂಬ ಭಾವನೆಯಿದೆ. 


೨೫೪. ಚನ್ನಬ ವ. ೫೪೧: ಪು. ೨೪೯ 
೨೫೫. ಶಿವಶ ವ: ೪೬೪ (ಅಕ್ಕಮ್ಮ ೧೧) 
“ ಅಸಿ ಮಸಿ ಕೃಷಿ ವಾಣಿಜ್ಯ ಮುಂತಾಧ ಕಾಯಕವ 
ಮಾಡಿ ಭಕ್ತರ ಪಡುಗ, ಪಾದಪ್ರಾಣ, ಪಹರಿ, ಬಾಗಿಲು, 
ಬೊಕ್ಕಸ, ಬಿಯಗ ಮುಂತಾದ ಕಾಯಕವಂ 
ಮಾಡಿಕೊಂಡು 
ವ್ರತಕ್ಕೆ ಊಣೆಯವಿಲ್ಲದೆ, ಮಾಡುವ ಕೃತ್ಯಕ್ಕೆ 
ಕಡೆಯಾಗಿದೆ-ಈ ಭಕ್ತನ ಅ೦ಗಳ ಅವಿಮುಕ್ತಿ ಕ್ಷೇತ್ರ. 
ಆತನ ಮನೆಯೆ ಆಚಾರವೆ ಪ್ರಾಣವಾದ ರಾಮೇಶ್ವರಲಿಂಗದಾಶ್ರಯ.” 
೨೫೬. ಗಣವ ಮಂ: ಪು. ೧೦೯ 


೧೭೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕಾಯಕವೇ ಶ್ರೇಷ್ಠವಾದ ಪೂಜೆಯಾದುದರಿಂದ ಅದರಲ್ಲಿ ನಿರತನಾದವನು ತದೇಕಚಿತ್ತದಿಂದ 
ಅದನ್ನು ಮಾಡಬೇಕು. ವೀರಶೈವರಿಗೆ ಪವಿತ್ರವಾದ ಗುರುಲಿಂಗಜಂಗಮರ ಪೂಜೆಗಿಂತ 
ಕಾಯಕವೆ ಶ್ರೇಷ್ಠವಾದುದೆಂದು ಹೇಳಿ ಆಯ್ದಕ್ಕಿ ಮಾರಯ್ಯನು "ಕಾಯಕವೇ ಕೈಲಾಸ'ವೆಂದು 
ಕರೆಯುತ್ತಾನೆ, “ಅಮರೇಶ್ವರ ಲಿಂಗವಾಯಿತ್ತಾದರೂ ಕಾಯಕದೊಳಗು' ಎನ್ನುತ್ತಾನೆ.”” ನುಲಿಯ 
ಚಂದ್ಯಯ್ಯನ ಕಾಯಕ ನಿಷ್ಠೆಯನ್ನು "ಶೂನ್ಯ ಸಂಪಾದನೆ'ಯಲ್ಲಿ ತುಂಬ ಸುಂದರವೂ 
ಸಾಂಕೇತಿಕವೂ ಆದ ಸನ್ನಿವೇಶವೊ೦ದರ ಮೂಲಕ ಚಿತ್ರಿಸಲಾಗಿದೆ. ಚಂದಯ್ಯನ ಇಷ್ಟಲಿಂಗವು 
ಪ್ರತ್ಯಕ್ಷವಾದಾಗ ಕಾಯಕವನ್ನು ಮಾಡಿದಾಲೇ ಅದನ್ನು ಸ್ವೀಕರಿಸುವೆನೆಂದು ಹೇಳಿ ಅದರಿಂದ 
ಹಗ್ಗವನ್ನು ಹೊಸೆಯುವ ಕಾಯಕವನ್ನು ಮಾಡಿಸುತ್ತಾನೆ; ಅದನ್ನು ಮಾಡಿ ಹಣವನ್ನು ತಾ 
ಎ೦ದು ಆಜ್ಞಾಪಿಸಿದಾಗ ಬಸವಣ್ಣನು ಈ ವಿಷಯವನ್ನು ತನ್ನ ದಿವ್ಯಜ್ಞಾನದಿಂದ ತಿಳಿದು ಒಂದು 
ಸಾವಿರ ಹೊನ್ನಿಗೆ ಆ ಹಗ್ಗವನ್ನು ಕೊಂಡುಕೊಳ್ಳುತ್ತಾರೆ. ಇದನ್ನು ತಿಳಿದ ಚ೦ದಯ್ಯನು ಹಗ್ಗವು 
ಸಾವಿರ ಹೊನ್ನು ಬೆಲೆಬಾಳುವುದಿಲ್ಲವೆಂದು ಅದನ್ನು ಸ್ವೀಕರಿಸಿದುದಕ್ಕೆ ಲಿಂಗವನ್ನು 
ಹೀಯಾಳಿಸುತ್ತಾನೆ.?* ಎಂದರೆ ಕಾಯಕದ ಮತ್ತೊಂದು ಪ್ರಮುಖ ಅಂಶವೆಂದರೆ ತನ್ನ 
ಕೆಲಸವು ಎಷ್ಟು ಬೆಲೆ ಬಾಳುತ್ತದೆಯೋ ಅಷ್ಟನ್ನು ಮಾತ್ರವೇ ತಾನು ಸ್ವೀಕರಿಸಬೇಕೆಂಬುದು. 
“ಹಾಗದ ಕಾಯಕವ ಮಾಡಿಕೊಂಡು, ಹಣವಡ್ಡ ತಾ ಎಂಬಲ್ಲಿ ಸತ್ಯಕಾಯಕವುಂಟೆ?'' ಎಂಬುದು 
ಶರಣರ ಸವಾಲು.” 


ಸತ್ಯ ಶುದ್ಧ ಕಾಯಕದಿಂದ ಹಣ ಸಂಪಾದಿಸಿದಷ್ಟಕ್ಕೇ ಇದರ ಆಚರಣೆಯು 
ಪೂರ್ಣಗೊಳ್ಳುವುದಿಲ್ಲ. ಅದರಲ್ಲಿ ತನಗೆ ಬೇಕಾದುದಷ್ಟನ್ನುಳಿದು ಮಿಕ್ಕದ್ದನ್ನು ದಾಸೋಹವನ್ನು 
ವಿನಿಯೋಗಿಸಬೇಕು. ಹೆಚ್ಚು ಹಣವನ್ನು ದಾಸೋಹಕ್ಕೆ ವಿನಿಯೋಗಿಸಬೇಕೆಂದು ಅನ್ಯಾಯದಿಂದ 
ಹೆಚ್ಚು ಸಂಪಾದಿಸಬಾರದು: "“ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದುದು 
ಲಿಂಗಕ್ಕರ್ಪಿತವಲ್ಲದೆ ದುರಾಸೆಯಿಂದ ಬಂದುದು ಅನರ್ಷಿತ.” ಅಷ್ಟೇ ಅಲ್ಲದೆ ತಾನು 
ಸಂಪಾದಿಸುವುದನ್ನು ಕೂಡಿಡಬಾರದು, ಆಸ್ತಿಯಾಗಿ ಪರಿವರ್ತಿಸಬಾರದು. ಶಿವಶರಣನಿಗೆ 
ನಾಳೆಯ ಯೋಚನೆಯಿರಬಾರದು. ಉಳಿಸುವ ಆಲೋಚನೆ ಬಂದಾಗ ಮನಸ್ಸು ಮಾರ್ಗವನ್ನು 
ಹ್ರಸ್ತಗೊಳಿಸಿಕೊಳ್ಳುವ ಚಾಪಲ್ಯಕ್ಕೊಳಗಾಗುವ ಸಾಧ್ಯತೆಯಿರುವುದ ರಿಂದ ಶರಣರು ಅದನ್ನು 
ನಿಷೇಧಿಸಿದರು. “ಇಂದಿಗೆ ನಾಳೆಗೆ ಎಂಬ ಸಂದೇಹಮಂ ಬಿಟ್ಟು ಮುಂದಿನ ಕಾಯಕ 
ಅಂದಂದಿಗೆ ಉಂಟು ಎಂಬದನಣೆತು ಬಂದುದ ಕೂಡಿಕೊಂಡು ಲಿಂಗಾರ್ಚನೆಯ ಮಾಡಿದ 
ಸದಾನಂದದಲ್ಲಿದ್ದ ಭಕ್ತನಂಗಳ ಮಂಗಳಮಯ ಕೈಲಾಸ” ಎಂದು ಶರಣರು ಸಾರಿದರು. 
ಕೂಡಿದಾಗ ಪ್ರತಿದಿವಸವೂ ಕಾಯಕದಿಂದಲೇ ಸಂಪಾದಿಸಬೇಕಾದ ಅನಿವಾರ್ಯವೊದಗುವುದು; 
ಸಾಕಷ್ಟು ಹಣವಿದ್ದಾಗ ಕಾಯಕವನ್ನು ಮಾಡುವ ಬಗ್ಗೆ ಅಲಸ್ಯವು ತಲೆದೋರಬಹುದು. ಆದರೆ 
ತನಗೆ ಬೇಕಾದಷ್ಟು ಗಳಿಸಲಷ್ಟೇ ಕೆಲಸ ಮಾಡಬಾರದು. ಏಕೆಂದರೆ ಕಾಯಕದ ಇನ್ನೊಂದು 


೨೫೭. ಗೂಳೂರು ಶೂನ್ಯ ಸಂ: ಹು. ೨೫೯ 

೨೫೮. ಮಹಾದೇ ಶೂನ್ಯಸಂ: ಅನುಬಂಧ ೧ 
೨೫೯. ವಚನ ಸಾ ಸಂಗ್ರಹ: ಪು. ೨೪೬ 

೨೬೦. ವಚನ ಶಾ ಸಾ ಒ ಪೂರ್ವಾರ್ಧ: ಪು. ೩೭ 
೨೬೧. ಶಿವಶ ವ: ಪು. ೪೭೮ (ಅಕ್ಕಮ್ಮ ೪೧) 


ಆರ್ಥಿಕ ವ್ಯವಸ್ಥೆ /೧೭೯ 
[a) 


ಅಂಶವಾದ ದಾಸೋಹವನ್ನು ಅವನು ಮಾಡಬೇಕು. ಈ ರೀತಿ “ಸಜ್ಜನ ಕಾಯಕದಿಂದ 
ಗುರುಲಿಂಗ ಜಂಗಮಕ್ಕೆ ಮಾಡಿ ಸತ್ಯನಾಗಿಹುದೆ ಸಮಯಾಚಾರ” ಎನ್ನಿಸಿಕೊಳ್ಳುತ್ತದೆ. 


ಕಾಯಕವು ಜೀವನೋಪಾಯ ಹಾಗೂ ಆಧ್ಯಾತ್ಮಿಕ ಸಿದ್ದಿಗಳಿಗೆ ಒಂದು ಸಾಧನ. ಆದ್ದರಿಂದ 
ಅದರಲ್ಲಿ ಕೀಳು ಮೇಲುಗಳಿಲ್ಲ. ಕಾಯಕವನ್ನು ಮಾಡುವುದರಿಂದೊದಗುವ ಫಲವೇ ಮುಖ್ಯ. 
ಅದನ್ನು ಸಾಧಿಸುವ ಎಲ್ಲ ಸಾಧನಗಳೂ ಸಮಾನ ಶ್ರೇಷ್ಠವಾದುವು. “ಆವ ಕಾಯಕವ 
ಮಾಡಿದರೂ ಒಂದೇ ಕಾಯಕವಯ್ಯಾ”* ಎಂಬ ಮಾತು ತುಂಬ ದಧ್ವನಿಪೂರ್ಣವಾಗಿದೆ. ಎಲ್ಲ 
ಕಾಯಕಗಳ ಗುರಿಯೂ ಒಂದೇ ಆದ್ದರಿಂದ ಅವೆಲ್ಲವೂ ಒಂದೇ ಎಂಬುದು ಇಲ್ಲಿನ ಅಭಿಪ್ರಾಯ. 
ನಾನಾಕಾಯಕಗಳನ್ನು ಕೈಗೊಂಡವರಲ್ಲಿ ಅವರ ವೃತ್ತಿಯ ಕಾರಣದಿಂದಲೇ ಯಾವ ಬಗೆಯ 
ತಾರತಮ್ಯವನ್ನು ಮಾಡಬಾರದು. ಏಕೆಂದರೆ ವಿವಿಧ ಮನೋಭಾವ, ಕೆಲಸ ನಿರ್ವಹಿಸುವ 
ಕೌಶಲ ಇವುಗಳಿಗನುಗುಣವಾಗಿ ವೃತ್ತಿ ವೈವಿಧ್ಯವು೦ಟಾಗುತ್ತದೆಯೇ ಹೊರತು, ಮೌಲ್ಯದ ಪ್ರಶ್ನೆ 
ಬಂದಾಗ ಅವೆಲ್ಲವೂ ಸಮಾನ. “ಕಾಸಿ ಕಮ್ಮಾಅನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ 
ಸಾಲಿಗನಾದ, ವೇದವನ್ನೂದಿ ಹಾರುವನಾದ` ಎಂಬುದೇ ವೃತ್ತಿಗಳ ಬಗೆಗೆ ಶರಣನಿಗಿದ್ದ 
ಮನೋಭಾವ. ದೈಹಿಕ ಶ್ರಮಕ್ಕಿಂತ ಮಾನಸಿಕಶ್ರಮ ಶ್ರೇಷ್ಠವೆಂದಾಗಲೀ, ದೈಹಿಕ ಶ್ರಮದಲ್ಲಿಯೇ 
ಒಂದಕ್ಕಿಂತ ಮತ್ತೊಂದು ಹೀನವೆಂದಾಗಲೀ ಭಾವಿಸಬಾರದು. ವ್ಯಕ್ತಿಯು ಅನುಸರಿಸುವ ಕಾಯಕ 
ಸ್ವರೂಪವನ್ನವಲಂಬಿಸಿ ಅವನಿಗೆ ತೋರಬೇಕಾದ ಗೌರವದ ರೀತಿಯು ನಿರ್ಧಾರವಾಗಬಾರದು. 
ಶರಣರ ದೃಷ್ಟಿಯಲ್ಲಿ ಈ ಬಗೆಯ ತಾರತಮ್ಯ ಅತ್ಯಂತ ಹೇಯವಾದುದು. “ದೇವಸಹಿತ ಭಕ್ತ 
ಮನೆಗೆ ಬಂದಡೆ, ಕಾಯಕವಾವುದೆಂದು ಬೆಸಗೊಂಡೆನಾದಡೆ ನಿನ್ನಾಣೆ, ನಿಮ್ಮ ಪುರಾತನರಾಣೆ| 
ತಲೆದಂಡ, ತಲೆದಂಡ.” ಇದನ್ನು ಬೋಧಿಸುವುದರಲ್ಲಿಯೇ ಶರಣರು ತೃಪ್ತಿಯನ್ನು 
ಪಡೆಯಲಿಲ್ಲ. ಹಾಗಾಗಿದ್ದರೆ ಹತ್ತು-ಹನ್ನೊಂದು ತತ್ವಗಳಲ್ಲಿ ಇದೂ "ಪುರಾಣ ಹೇಳಲಿಕ್ಕೆ, 
ಬದನೆಕಾಯಿ ತಿನ್ನುವುದಕ್ಕೆ' ತತ್ವವಾಗುತ್ತಿತ್ತು. ನಮಗೆ ಶರಣರ ಬಗ್ಗೆ ಗೌರವ ಭಾವನೆ 
ಮೂಡುವಂತಾಗುವುದು. ಅವರು ಬೋಧಿಸಿದ ತತ್ವದ ನಾವೀನ್ಯಕ್ಕಿಂತ ಹೆಚ್ಚಾಗಿ ಅವರು “ನಡೆದು 
ನುಡಿದ' ರೀತಿ. ಯಾವ ವಚನಕಾರನೂ ಇನ್ನೊಬ್ಬನ ಕಾಯಕದ ಬಗ್ಗೆ ಕೀಳಾಡುವುದಿಲ್ಲ. 
ಸಾಮಾಜಿಕವಾಗಿ ಆರ್ಥಿಕರಾಗಿ ಉನ್ನತಸ್ತರಕ್ಕೆ ಸೇರಿದ್ದ ಶರಣರು ಕೆಳಗಿನ ಹಂತಗಳಲ್ಲಿದ್ದ ಶರಣರ 


ಎಕ 
ಬಗ್ಗೆ ತೋರಿದ ಅದರ, ಗೌರವಗಳು ಅನ್ಯಾದೃಶವಾದುವು. 


ಶುದ್ಧ ಜೀವನದಲ್ಲಿ ಕಾಯಕದ ಸ್ಥಾನವು ತುಂಬ ಮಹತ್ಪಪೂರ್ಣವಾದುದರಿಂದ 
ವಚನಕಾರರೆಲ್ಲ ತಮ್ಮ ವೃತ್ತಿಯನ್ನೇ ಕಾಯಕದ ಮಟ್ಟಕೇರಿಸಲು ಪ್ರಯತ್ನಿಸಿದರು. ಪ್ರಮಥರ 
ಅಂಗಳದಲ್ಲಿ ಬಿದ್ದ ಅಕ್ಕಿಯ ಕಾಳನ್ನು ಆಯ್ದುಕೊಂಡು ಜೀವನವನ್ನು ನಡೆಸುತ್ತಿದ್ದವರು ಆಯ್ದಕ್ಕಿ 
ಮಾರಯ್ಯ ದಂಪತಿಗಳಾದರೆ, ಪುರಾಣಗಳ ಪ್ರಕಾರ ರಾಜನಾಗಿದ್ದ ಮತ್ತೊಬ್ಬ ಮಾರಯ್ಯ ತನ್ನ 
ರಾಜತ್ವನ್ನು ತೊರೆದು ಕಟ್ಟಿಗೆಯ ಹೊರೆಯನ್ನು ಮಾರಿ ಜೀವಿಸುತ್ತ ಮೋಳಿಗೆ ಮಾರಯ್ಯನಾದ. 


೨೬೨. ಚನ್ನಬ ವ. ೧೧೦: ಪು. ೪೬ 
೨೬೩. ಶಿವಶ ವ: ಪು. ೩೯೩( ಗಂಗಮೃ 
೨೬೪. ಬಸವ ವ. ೫೮೯ ಫು. ೨೩೭ 
೨೬೫. ಬಸವ ವ. ೪೫೨: ಪು. ೧೭೭ 


೧೮೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಸೂಳೆ ಸಂಕವ್ವೆಯು ವೇಶ್ಕೆಯಾದರೂ ತನ್ನ ವೃತ್ತಿಯೇ ಪವಿತ್ರವೆಂಬ ಭಾವನೆಯನ್ನು ತಳೆದಿದ್ದಳು. 
ಸಮಾಜದ ದೃಷ್ಟಿಯಲ್ಲಿ ಅವಳ ವೃತ್ತಿಯು ಕೀಳೆನಿಸಬಹುದಾದರೂ ಪ್ರಾಯಶಃ 
ವಂಶಪಾರಂಪರ್ಯವಾದ ಅವಳ ವೃತ್ತಿಯ ಬಗ್ಗೆ ಅವಳು ತಳೆದ ನಿಷ್ಠಾವಂತಿಕೆಯೇ ಅವಳನ್ನು 
ಉನ್ನತ ಮಟ್ಟಕ್ಕೇರಿಸಿತು. ನಮಗೀಗ ದೊರಕಿರುವ ಅವಳ ಒಂದೇ ಒಂದು ವಚನದಲ್ಲಿ ತನ್ನ 
ವೃತ್ತಿಯನ್ನವಳು ನಡೆಸುತ್ತಿದ್ದ ರೀತಿಯ ಸೂಚನೆಯಿದೆ. “ಒತ್ತೆಯ ಹಿಡಿದು ಮತ್ತೊತ್ತೆಯ 
ಹಿಡಿಯೆ. ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲುವರಯ್ಯಾ, ವ್ರತಹೀನನಣಿದು ಬೆರೆದಡೆ, ಕಾದ 
ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೊಯ್ದರಯ್ಯಾ, ಒಲ್ಲೆನೊಲ್ಲೆ ಬಲ್ಲೆನಾಗಿ ನಿಮ್ಮಾಣೆ 
ನಿರ್ಲಜ್ಛೇಶ್ವರಾ” ಭಕ್ತರೊಡನೆ ಮಾತ್ರಬೆರೆಯುವ ಈಕೆಯಂತೆಯೇ ಮುಗ್ಧ ಸಂಗಯ್ಯನ 
ಪ್ರಸಂಗದಲ್ರಿಯ ವೇಶ್ಯೆಯೊಬ್ಬಳ ನಿಯಮ ಪೂರ್ಣನಡೆಯನ್ನು ಕಾಣುತ್ತೇವೆ. ತನ್ನ ಬಳಿ ನದ 
ಮುಗ್ಗ ಸ ಸಂಗಯನಿಗೆ ವೇಶ್ಯೆಯೊಬ್ಬಳು ತಾನು ಪಾರ್ವತಿಯ ಸಂತತಿಹವಳಿಂದು ಹೇಳಿ ತನ್ನ 
ಕಾಯಕವನ್ನು ಠಃ ರೀತಿ ಬಣ್ಣಿಸುತ್ತಾಳೆ: “ತನು ಮನ ಧನವೆ೦ಬವ೦ ವಂಚನೆಗಳಿಲ್ಲದೆ ಕೊಟ್ಟು 
ರಸಿಕದಿ ಮನಸ್ಸು ಕರಗಿಸಿ ಮೇಳರಾಗಿ ನಿಮಗ್ಗ ಗೋಷ್ಠಿಯಲ್ಲಿ ಅನುನಯದೊಳೊಂದಿಪ್ಪ 
ಜ೦ಂಗಮದನುಭವಂಗಳೊಳಿಪ್ಪೆವಗಲದೆ. ಅನಫಲಿಂಗಾರ್ಚನೆಯದಲ್ಲದೆ. ಕೆಲವೊಂದುಂಟೆ”್‌ 
ಇದಕ್ಕೆ ಭಿನ್ನವಾದ ಮನೋಭಾವ ಬಸವಣ್ಣನದು; ಅವನು ಹಿರಿಯ ಅಧಿಕಾರದಲ್ಲಿದ್ದಿರ ಬಹುದು, 
ಭವಿಯ ಸೇವೆಯನ್ನು ಮಾಡುತ್ತಿರಬಹುದು; ಆದರದು ಕೇವಲ ಧನಸಂಪಾದನೆಗಲ್ಲ. ತನ್ನ 
ವೃತ್ತಿಯು ಕಾಯಕವೆಂಬ ಭಾವನೆಯಿಂದ; ತಾನು ಪಡೆದ ಹಿರಿಯ ಹುದ್ದೆಗೂ ಕೈ ಕೂಲಿಯ 
ಕಾಯಕಕ್ಕೂ ಗುರಿಯಲ್ಲಾಗಲೀ ಯಾವ ವ್ಯತ್ಯಾಸವೂ ಇಲ್ಲವೆಂದೇ ಅವನ ಅಭಿಪ್ರಾಯ.” 


ಬಹುಪಾಲು ವಚನಕಾರರ ಹೆಸರಿನ ಹಿಂದಿರುವ ವಿಶೇಷಣವು ಅವರ ಕಾಯಕವನ್ನು 
ಸೂಚಿಸುವುದು ಅವರು ಕಾಯಕಕ್ಕೆ ನೀಡಿದ ಪ್ರಾಶಸ್ತ್ಯದ ಸಂಕೇತ. ಎಷ್ಟೋ ವೇಳೆ ವಚನಕಾರರ 
ಅಂಕಿತನಾಮಗಳಿಗಿಂತ ಅವರ ಕಾಯಕವೇ ಪ್ರಮುಖವಾಗಿ ಅವರ ತಮ್ಮ ಕಾಯಕಸೂಚಕ 
ಹೆಸರುಗಳಿಂದಲೇ ಪ್ರಖ್ಯಾತರಾಗಿದ್ದಾರೆ. ಮೋಳಿಗೆ ಮಾರಯ್ಯ ಮೋಳಿಗಯ್ಯನಾದರೆ, ಮಡಿವಾಳ 
ಮಾಚಯ್ಯ ಮಡಿವಾಳಯ್ಯನಾದ. ಢಕ್ಕೆಯ ಬೊಮ್ಮಯ್ಯ ಎಂಬ ವಚನಕಾರನ ಕಾಯಕವು 
ಮಾರಿಯನ್ನು ಹೊತ್ತು ಕುಣಿಸುತ್ತಿದ್ದುದರಿಂದಲೇ ಅವನು ಢಕ್ಕೆಯ ಮಾರಯ್ಯನೆಂದೇ 
ಪ್ರಖ್ಯಾತನಾದ. ಘಟ್ಟಿವಾಳಯ್ಯನೆಂದೊಬ್ಬ ವಚನಕಾರನಿದ್ದಾನೆ. ಅವನ ಕಾಯಕವು ಗಂಧವನ್ನು 
ತಯಾರಿಸುವುದು. ಇವನ ಅಂಕಿತವೇನೆಂಬುದು ಸ ಸ್ಪಷ್ಟವಾಗಿ "ಅಳಿಯದು; ಆದಯ್ಯನು ಹೆಸರಿಸುವ 
ಘಟ್ಟಿವಾಳ ಮುದ್ದಣ್ಣ ಇವನೇ ಇರಬಹುದು. ಮುಖವಾಡದ ಕೇಶಿರಾಜ ನೆಂಬುವನು 
ಮುಖವಾಡದಯ್ಯ ಎನಿಸಿಕೊಂಡ. ಅಂತೆಯೇ ಕಿನ್ನರಿ ಬೊಮ್ಮಯ್ಯ ಕಿನ್ನರಯ್ಯನಾದ. ಕುಲಕೇತ 
ಬ್ರಹ್ಮಯ್ಯ ಕಲಕೇತಯ್ಯನಾದ. 


೨೬೬. ಶಿವಶ ವ: ಪು. ೪೦೬ (ಸೂಳೆ ಸಂಕವ್ಟೆ) 
೨೬೭. ಬಸವ ಪು. ೧೧.೩೦ 

೨೬೮. ಬಸವ ವ. ೭೦೯: ಪು. ೨೮೩-೪ 
೨೬೯. ಆದಯ್ಯ ವ. ೨೮೭ ಪು. ೧೬೩ 


ಆರ್ಥಿಕ ವ್ಯವಸ್ಥೆ / ೧೮೧ 
[a) 


ಈ ಸಂದರ್ಭದಲ್ಲಿಯೇ ಕಾಯಕ ಪ್ರಭೇದವೊಂದಕ್ಕೆ ಸಂಬಂಧಿಸಿದ ಅಭಿಪ್ರಾಯವೊಂದರ 
ಸತ್ಯಾಸತ್ಯತೆಯನ್ನು ಪರಿಶೀಲಿಸುವುದು ಅಪ್ರಸ್ತುತವಾಗಬಾರದು: “ಶ್ರೀ ಬಸವಾದಿ ಶರಣರು 
ಕಾಯಕಗಳ ಮೂಲಕ ಸತ್ಯಾಗ್ರಹ ಮಾಡಿರುವುದನ್ನು ನೋಡಿದರೆ ಭರತಖಂಡದ ಯಾವ 
ಭಾಗದಲ್ಲಿಯೂ ಇವರ ಹೊರತು ಸತ್ಯಾಗ್ರಹ ಮಾಡಿದವರು ಹಿ೦ದಿನ ಇತಿಹಾಸದಲ್ಲಿ ಎಲ್ಲಿಯೂ 
ಸಿಗುವುದಿಲ್ಲ. ಸತ್ಯಾಗ್ರಹದಲ್ಲಿ ಅನೇಕ ಪ್ರಭೇದಗಳಿದ್ದುವು. ಅದರಲ್ಲಿ ಮುಳ್ಳುಗಾದಿಯ ಕಾಯಕ 
ರೋಮಾಂಚನಕಾರಿಯಾಗುತ್ತದೆ. ದೇಶದಲ್ಲಿ ಯಾವುದಾದರೊಂದು ಕಡೆಗೆ ಅನಾಚಾರವಾಗಲೀ 
ಅತ್ಯಾಚಾರವಾಗಲೀ ಆದರೆ ಈ ಕಾಯಕದವರ ದೃಷ್ಟಿಗೆ ಜನಗಳು ತಂದುಕೊಟ್ಟ ಕೂಡಲೇ ಆ 
ಊರಿಗೆ ಹೋಗಿ ಒಂದು ಮನೆಯವರು ಅತ್ಯಾಚಾರ ಮಾಡಿದ್ದರೆ ಆ ಮನೆಯ ಮುಂದೆಯೂ, 
ಒಂದು ಓಣಿಯರರು ಕೆಟ್ಟ ಕೃತ್ಯ ಮಾಡಿದ್ದರೆ ಆ ಓಣಿಯ ಮಧ್ಯಭಾಗದಲ್ಲಿಯೂ ಮುಳ್ಳಿನಂತೆ 
ಹರಿತವಾದ ಮೊನೆಗಳುಳ್ಳ ನೂರಾರು ಮೊನೆಗಳ ಮೇಲೆ ನಿಂತುಕೊಂಡು ಊಟ 
ಉಪಚಾರಗಳಲ್ಲದೆ ಆ ಮನೆಯವರು ಅಥವಾ ಬೀದಿಯವರು ಮಾಡಿದ ಅನಾಚಾರವನ್ನು ಇನ್ನು 
ಮೇಲೆ ಮಾಡುವುದಿಲ್ಲವೆಂದು ಹೇಳಿದ ಮೇಲೆ ಅವರು ಅದರಿಂದ ಕೆಳಗೆ ಇಳಿದು ಬಂದು ತಮ್ಮ 
ಶಿವಾರ್ಚನೆ ತೀರಿಸಿಕೊಂಡು ಮುಂದೆ ಪ್ರಯಣ ಮಾಡುತ್ತಿದ್ದರು. ತಮ್ಮ ಕಾರ್ಯ 
ಸಾಧಿಸುವವರೆಗೆ ಈ ಸತ್ಯಾಗ್ರಹ ನಡೆಯುತ್ತಲೇ ಇರುತ್ತಿತ್ತು? ಈ ವರ್ಣನೆಯು ರಂಜಕವೂ 
ವಿಸ್ಮಯಾವಹವೂ ಆಗಿರುವುದಾದರೂ ಇದು ಈಚಿನ ಪೌರಾಣಿಕ ಕೃತಿಗಳ ಆಧಾರಗಳ ಮೇಲೆ 
ಹೇಳಿರಬಹುದಾದ ಮಾತುಗಳೇ ಹೊರತು ಬಸವಾದಿಗಳ ಕಾಲದಲ್ಲಿಯ 
ಪ್ರಚಲಿತವಾಗಿದ್ದಿತೆಂಬುದಕ್ಕೆ ಆಧಾರವಿರುವಂತೆ ತೋರದು, ಆ ಕಾಲದ ಯಾವ ವಚನಕಾರನ 
ರಚನೆಯಲ್ಲೂ ಇದರ ಉಲ್ಲೇಖವಿಲ್ಲ. 


ಅನೇಕ ಶರಣರು ತಮ್ಮ ಆಧ್ಯಾತ್ಮಿಕ ಸಾಧನೆಯ ಅನುಭವವನ್ನು ತಮ್ಮ ಕಾಯಕ 
ವರ್ಣನೆಯ ರೂಪಕದಲ್ಲಿಯೇ ವಚನಗಳಲ್ಲಿ ವಿವರಿಸಿದ್ದಾರೆ. ಇದು ಕಾಯಕತತ್ವಕ್ಕೆ ತುಂಬ 
ಸಹಜವಾದುದು. ತಮ್ಮ ತಮ್ಮ ಆಧ್ಯಾತ್ಮಿಕ ವೃತ್ತಿಗಳೇ ತಮ್ಮ ಸೋಪಾನವೆಂದು ಹಲವಾರು ಜನರು 
ಭಾವಿಸಿದದರೆಂದು ಇದರಿಂದ ವಿಧಿತವಾಗುತ್ತದೆ. ಒಂದೇ ಒಂದು ವಚನವನ್ನು ಇಲ್ಲಿ 
ಉದಾಹರಿಸಬಹುದು; “ತತ್ವದ ಕಾವು, ನಿಜ ನಿಶ್ಚಯದ ಬಿದಿರು, ಭಕ್ತಿಜ್ಞಾನ ವೈರಾಗ್ಯ ಇಂತೀ 
ಮುಪ್ಪುರಿಗೂಡಿದ ನೂಲಿನಲ್ಲಿ ಕಟ್ಟುಗಳ ಕಟ್ಟಿ ಅಹಂಕಾರ ಗರ್ವದ ನಿರತವಂ ಬಿಡಿಸಿ, ಭಕ್ತಿ 
ಸತ್ಯಕ್ಕೆ ತಲೆಬಾಗುವಂತೆ ಬಾಗು ಒಪ್ಪವ ಮಾಡಿ, ಕರ್ಕಸ ಮಿಥ್ಯವೆಂಬ ಸಿಗುರೆದ್ದರೆ ಕೆತ್ತಿಹಾಗ 
ಛತ್ರಕ್ಕೆ ಹೆಚ್ಚು ಕುಂದಿಲ್ಲದ ವರ್ತುಳಾಕಾರಕ್ಕೆ ಚಿತ್ರವಸ್ತುವಿನಲ್ಲಿ ತೊಲಗದಂತೆ ಸಚ್ಚಿದವಾಗಿ, 
ಅಷ್ಟಾವಧನವೆಂಬ ಕಪ್ಪಡವ ಕವಿಸಿ, ಚತುಷ್ಪಯಗಳೆಂಬ ಸೆರಗು ತಪ್ಪದೆ ಕತ್ತರಿಸಿ, ಚಿತ್ರಹೆರಹಿಂಗದ 
ಲೆಕ್ಕಣಿಕೆಯಲ್ಲಿ ಚಿತ್ರವ ಬರೆದು, ಅಧಮ ಉಊರ್ಧ್ವವೆಂಬುದಕ್ಕೆ ಬಲುತೆಕ್ಕೆಯನಿಕ್ಕಿ ಸರ್ವ 
ಮರ್ಮಂಗಳೆಂಬ ಬೆಣೆಗೀಲನಿಕ್ಕಿ ಹಿಡಿವುತ್ತಿರ್ದೆ ಛತ್ರದ ನೆಳಲಿಲ್ಲದಂತೆ ಐಫಟೇಶ್ವರಲಿಂಗಕ್ಕೆ 
ಬಿಸಿಲು ಮಳೆಗಾಳಿಗೆ ಹೊರಗಾಗಬೇಕೆಂದು.”*.. ಈ ವಚನವು ಭಛತ್ರಿ(ಸತ್ತಿಗೆಯನ್ನು 
ಹಿಡಿಯುವ ಕಾಯಕ ಮಾಡುತ್ತಿದ್ದ ಸತ್ತಿಗೆ ಕಾಯಕದ ಮಾರಿತಂದೆಯದು. ಕೊಡೆಯ ವಿವಿಧ 


೨೭೦. ಚಂದ್ರಶೇಖರ ಶಾಸ್ತ್ರೀ ಹಿರೇಮಠ: ಬಸವತತ್ವ ರತ್ನಾಕರ (ಆತ್ಮನಿವೇದನೆ: ಪು. ೨೯) 
೨೭೧. ಸರ್ವಪು ವ: ಪು. ೩೨೨ (ಸತ್ತಿಗೆ ಮಾರಿತಂದೆ) 


೧೮೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಭಾಗಗಳನ್ನು ವರ್ಣನೆ ಮಾಡುವುದರ ಮೂಲಕವೇ, ಎಂದರೆ ತನ್ನ ವೃತ್ತಿಯನ್ನು ವಿವರಿಸುವ 
ಮೂಲಕವಾಗಿಯೇ ತನ್ನ ಆಧ್ಯಾತ್ಮಿಕ ಅನುಭವಗಳನ್ನು ಹೇಳಿಕೊಳ್ಳುವ ವಿಶಿಷ್ಟವಾದ 
ವಿಧಾನವನ್ನಿಲ್ಲಿ ಕಾಣುತ್ತೇವೆ. ಕೆಲವರ ವಚನಗಳು ಇನ್ನೂ ಹೆಚ್ಚು ಬೆಡಗಿನಿಂದ ಕೂಡಿರುವುದು 
ನಿಜ. ಬಹುಪಾಲು ವಚನಕಾರರು ಈ ರೀತಿಯ ರೂಪದ ವಿಧಾನದಿಂದಲೇ ತಮ್ಮ ಕಾಯಕ 
ಹಾಗೂ ಆಧ್ಯಾತ್ಮಿಕ ಅನುಭವಗಳನ್ನು ವಚನಗಳಾಗಿ ಹೇಳಿದ್ದಾರೆ. 


ಕಾಯಕ ತತ್ವದ ಮುಖ್ಯಾಂಶಗಳನ್ನು ಹೀಗೆ ಸಂಗ್ರಹಿಸಬಹುದು: ೧) ಸೋಮಾರಿತನದ 
ಜೀವನವನ್ನು ನಡೆಸುವುದೂ. ಅನ್ಯಾಯವಾಗಿ ಹಣ ಸಂಪಾದಿಸುವುದೂ ಹೇಯಕರ, ಆದ್ದರಿಂದ 
ಪ್ರತಿಯೊಬ್ಬನೂ ಒಂದು ವೃತ್ತಿಯನ್ನು ಅನುಸರಿಸಬೇಕು. ೨) ತನ್ನ ವೃತ್ತಿಯನ್ನು ವ್ಯಕ್ತಿ ಅತ್ಯಂತ 
ನಿಷ್ಠೆಯಿಂದ, ಪೂಜ್ಯಭಾವನೆಯಿ೦ದ ಮಾಡಬೇಕು; ಅದೇ ದೇವರ ಪೂಜೆ. ೩) ತನ್ನ ಕೆಲಸವು 
ಎಷ್ಟು ಹಣವನ್ನು ಪಡೆಯಲರ್ಹವೋ ಅಷ್ಟನ್ನು ಮಾತ್ರತಾನು ಸ್ವೀಕರಿಸಬೇಕು. ೪) ತಾನು ಈ 
ರೀತಿ ಸಂಪಾದಿಸಿದ ಹಣವನ್ನು ಸತ್ತಾತ್ರರಿಗಿತ್ತು ತಾನೂ ಅನುಭವಿಸಬೇಕು; ಹಣವನ್ನು ಕೂಡಿ 
ಹಾಕಬಾರದು. ೫) ಎಲ್ಲ ವೃತ್ತಿಗಳೂ ಸಮಾನವಾದುದು; ಬುದ್ಧಿ, ಕರಕೌಶಲಗಳನ್ನುನುಸರಿಸಿ 
ಕಾಯಕ ಭೇದವುಂಟಾಗುತ್ತದೆಯೇ ಹೊರತು, ಅದು ವ್ಯಕ್ತಿ ಸಲ್ಲಬೇಕಾದ 'ಸೌರವ್ಕೆ 
ಕಾರಣವಾಗಬಾರದು. ಹೀಗೆ ಈ ತತ್ವ ಅತ್ಯಂತ ಶ್ರೇಷ್ಠವಾದ. ವೈಚಾರಿಕ ಕಾಣಿಕೆಯಾಗಿದೆ" 
ಒಬ್ಬರನ್ನೊಬ್ಬರು ಶೋಷಿಸುವ ಪದ್ಧತಿಯನ್ನು ನಿಲ್ಲಿಸಲು 4 ತಕ್ಕ ಔಷಧವನ್ನು 
ಸೂಚಿಸುವುದಲ್ಲದೆ. ಶ್ರಮಕ್ಕೆ ತುಂಬ ಗೌರವವನ್ನು, ನೀಡುತ್ತದೆ. ಈ ವಿಚಾರದಿಂದ ಸ್ಪೂರ್ತರಾದ 
ಕೆಲವು ವಚನಕಾರರ ರಚನೆಗಳು ಅವರ ವೈಯಕ್ತಿಕ "ಜೀವನದ ಮೇಲೆ ಕೊಂಚ ಬೆಳಕು 
ಬೀರಬಹುದಾದರೂ, ಆ ಕಾಲದ ಸಮಷ್ಟಿ ವರೂ ಮೇಲೆ ಈ ತತ್ವ ಎಂತಹ ಪರಿಣಾಮ 
ಮೂಡಿತು. ರಾಜ್ಯದ ಆರ್ಥಿಕ ಧೋರಣೆಗಳ ರೂಪಣೆಯಲ್ಲಿ ಈ "ತತ್ತ್ವವು ಎಷ್ಟರಮಟ್ಟಿಗೆ 
ಪ್ರಭಾವವನ್ನುಂಟುಮಾಡಿತು, ಅಂದಿನ ರಾಜಕಾರಣಿಗಳ ರಾಜನೀತಿಜ್ಞರ ಪ್ರತಿಕ್ರಿಯೆ ಈ ತತ್ವದ 
ಬಗ್ಗೆ ಎಂತಹುದು ಎ೦ಬ ವಿಚಾರಗಳ ಮೇಲೆ ವಚನಗಳು ಯಾವ ಬೆಳಕನ್ನೂ ಬೀರುವುದಿಲ್ಲ. 


ಸಂಪತ್ತಿನ ಹಂಚಿಕೆ 


ಸಂಪತ್ತಿನ ಹಂಚಿಕೆಯಲ್ಲಿ ನಾಣ್ಯ ಚಲಾವಣೆಯು ವಹಿಸುವ ಪಾತ್ರವು ತುಂಬ 
ಮುಖ್ಯವಾದುದು. ಅದೂ ತುಂಬ ವಿಕಸಿತ ಆರ್ಥಿಕ ವ್ಯವಸ್ಥೆಯಲ್ಲಿ ನಾಣ್ಯ ಪದ್ಧತಿಯ ಪ್ರಾಮುಖ್ಯ 
ಅತೀವವಾದುದು. ಪ್ರಾಚೀನ ಭಾರತದಲ್ಲಿ ಮೊದಮೊದಲು ವಿನಿಮಯದ ಆಧಾರದ ಮೇಲೆ 
ಉತ್ಪನ್ನಗಳ ಹಂಚಿಕೆಯಾಗುತ್ತಿತ್ತು ತಮ್ಮ ಬಳಿ ಹೆಚ್ಚಿಗೆ ಇರುವ ವಸ್ತುವನ್ನು ಕೊಟ್ಟು ಇತರರಿಂದ 
ತಮಗೆ" ಬೇಕಾದ ವಸ್ತುಗಳನ್ನು ಪಡೆಯುವ “ಪದತಿಯು ೫ ಪ್ರಾಚೀನವಾದುದು. 
ಪಾಣಿನಿಯು ಈ ಪದ್ಧತಿಯನ್ನು 'ನಿಮಾನ'ವೆಂದು ಕರೆಯುತ್ತಾರೆ. ಈ ಪದ್ಧತಿಯು ಈಗಲೂ 
ಹಳ್ಳಿಗಳಲ್ಲಿ ಸ್ವಲ್ಪಮಟ್ಟಿಗೆ ಜೀವ೦ತವಾಗಿರುವುದನ್ನು ಕಾಣಬಹುದು. ಒಂದು ಕಾಲದಲ್ಲಿ, 
ಭಾರತದಲ್ಲಿ ದನಗಳೇ ಐಶ್ವರ್ಯದ ಮಾನದಂಡವಾಗಿತ್ತು ಮಾನವನ 


೨೭೨. V.S.Agarwala: India as known to Panini, 0.೨೩೮. 


ಆರ್ಥಿಕ ವ್ಯವಸ್ಥೆ / ೧೮೩ 
[a) 


ಆರ್ಥಿಕ ವ್ಯವಸ್ಥೆಯು ಹೆಚ್ಚು ಹೆಚ್ಚು ಸಂಕೀರ್ಣವಾಗುತ್ತಾ ನಡೆದಂತೆಲ್ಲ ನಾಣ್ಯಗಳ ಪ್ರಾಮುಖ್ಯವೂ 
ಹೆಚ್ಚಾಗುತ್ತಾ ನಡೆಯಿತು. ಲೋಹಗಳೂ (ಬಂಗಾರ, ಬೆಳ್ಳಿಗಳು) ಮಾನದಂಡಗಳಾಗಿ 
ಬಹುಕಾಲದಿಂದಲೂ ಪ್ರಚಲಿತವಾಗಿದೆ; ಅಂತರರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಈಗಲೂ ಈ 
ಅಮೂಲ್ಯ ಲೋಹಗಳೇ ಮಾನದಂಡಗಳು. ಒಂದು ' ಹಂತದಲ್ಲಿ ಭಾರತದಲ್ಲಿ ಕವಡೆಗಳು ತುಂಬ 
ಸಾಮಾನ್ರವಾದ ವಿನಿಮಯ ವಸ್ತುವಾಗಿತ್ತು “ವ್ಯಾಪಾರ ಸಾಪಾರದಲ್ಲಿ ಕವಡೆಯನ್ನು 
ಚಲಾವಣೆಗಾಗಿ ಉಪಯೋಗಿಸುತ್ತಾರೆ. “೨ಚ್‌ ಎಂದು ಸುಲೇಮಾನ್‌ಎಂಬ ಪ್ರವಾಸಿಯು. 
ಬರೆಯುತ್ತಾನೆ. 


ನಾಣ್ಯಗಳು 


ನಾಣ್ಯಗಳನ್ನು ಟಂಕಿಸುತ್ತಿದ್ದ “ಕಮ್ಮಟ'ದ ಉಲ್ಲೇಖ ವಚನಗಳಲ್ಲಿ ಅನೇಕ ಕಡೆ ಬಂದಿದೆ. 
ಪ್ರಾರಂಭದಲ್ಲಿ ವರ್ತಕರೋ ಅಥವಾ ವರ್ತಕಶ್ರೇಣಿಗಳೋ ನಾಣ್ಯಗಳನ್ನು ತಯಾರಿಸುತ್ತಿದ್ದು, 
ಕಾಲಕ್ರಮೇಣ ನಾಣ್ಯಗಳನ್ನು ಟಂಕಿಸುವುದು ರಾಜನ ಹಕ್ಕು ಮಾತ್ರವಾಯಿತೆಂದು 
ಸಿ.ಜೆ.ಬ್ರೌನ್‌ಅಭಿಪ್ರಾಯಪಡುತ್ತಾರೆ.*"” “ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, 
ಇಲ್ಲಿ ಸಲ್ಲುವ ಅಲ್ಲಿಯೂ ಸಲ್ಲುವರಯ್ಯಾ? ಎಂಬ ಬಸವಣ್ಣನ ಮಾತಿನಿಂದ ಆಗಲೂ 
ಅಧಿಕೃತ ಹಣದ ಚಲಾವಣೆಯು ಮಾತ್ರಕಾನೂನು ಬದ್ಧರಾಗಿದ್ದುದು ತಿಳಿದುಬರುತ್ತದೆ. 
ಚಲಾವಣೆಯಲ್ಲಿನ ಅಧಿಕೃತ ನಾಣ್ಯವನ್ನು "ಸಲುವ ನಾಣ್ಯ' ಎಂದು ಕರೆಯುತ್ತಿದ್ದಂತೆ 
ತೋರುತ್ತದೆ.” ಇದನ್ನೇ ರಾಘವಾಂಕನು "ಸುನಾಣೆಯ'ವೆನ್ನುತ್ತಾನೆ.””್‌ 


ಈ ಕಾಲದಲ್ಲಿ ಚಲಾವಣೆಯಲ್ಲಿದ್ದ ಅತ್ಯಂತ ಹೆಚ್ಚಿನ ಬೆಲೆಯ ನಾಣ್ಯವೆಂದರೆ 
“ಹೊನ್ನು ೨೮್ರಥವಾ ಗದ್ಯಾಣ. (ಗದ್ಯಾಣವೆಂಬುದು ಲ್ಯಾಟಿನ್‌ಭಾಷೆಯ "ಗಾರ್ಡಿಯನ್‌" ನಿಂದ 
ಬಂಡು; ಈ ನಾಣ್ಯಕ್ಕೆ 'ಹಿರಣ್ಯ' ಎಂಬ ಹೆಸರೂ ಇದ್ದಂತೆ ತೋರುತ್ತದೆ. ಗದ್ಯಾಣ 
ವೆಂಬುದು ಈ ನಾಣ್ಯದ ಅಧಿಕೃತ ಹೆಸರಾಗಿದ್ದು, ಇದು ಚಿನ್ನದ ನಾಣ್ಯವಾದದ್ದರಿ೦ದ ಮಿಕ್ಕ 
ಹೆಸರುಗಳು ಚಿನ್ನವೆಂಬ ಅರ್ಥದ ಪದಗಳೆಂದು ಕಾಣುತ್ತದೆ. ಇದರ ತೂಕವು ೫೮ ರಿಂದ 
೬೦.೧ ಗ್ರೇನ್‌ಗಳೆಂದು ಕಾಂಗಿಂಗ್‌ಟನ್‌ ಅವರು ಹೇಳಿದರೆ.” ೯೬ ಗ್ರೇನ್‌ಗಳಷ್ಟೆಂದು 


೨೭೩. Gopal: The Economic Life of Northerrn India, 7.೨೧೧ 

೨೭೪. ಎಚ್‌.ಎಲ್‌.ನಾಗೇಗೌಡ: ಪ್ರವಾಸಿ ಕಂಡ ಇಂಡಿಯಾ: ಪು. ೩೦೫ 

೨೭೫. ಉದ್ಧೃತ, ಎಂ. ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೯೦ 
ಅಡಿಟಿಪ್ಪಣಿ. 

೨೭೬. ಬಸವ ವ. ೧೫೫: ಪು. ೬೯ 

೨೭೬. ಆದಯ್ಯ ವ. ೨೩೬: ಪು. ೧೩೯ 

೨೭೮. ಹರಿಕಾ ಸಂ: ೬.೧೦ 

೨೭೯. ಚನ್ನಬ ವ. ೯೦೯ ಪು. ೪೨೯: ಅಲ್ಲಮ ವ. ಚಂ. ೭೨೧: ಪು. ೧೫೭ 

೨೮೦. ಚನ್ನಬ ವ. ೪೩೦: ಪು. ೧೯೫ 

೨೮೧ .ಬಸವ ವ. ೭೦೫: ಪು. ೨೮೧ 


೨೮೧. K.A.Nilakanta 5೩901: The Colas: P. ೬೧೩ 


೧೮೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಆಲ್ಲೇಕರರೂ, ೬೩ ಗ್ರೇನ್‌ಗಳೆಂದು ಅಪ್ಪಾದೊರೈ ಅವರೂ ತೀರ್ಮಾನಿಸುತ್ತಾರೆ. ಹಲವಾರು 
ಕಡೆ ಹಲವರು ನಾಣ್ಯಗಳನ್ನು ಟಂಕಿಸುತ್ತಿದ್ದರಿಂದ ಅವುಗಳ ತೂಕವು ದೇಶದಿಂದ ದೇಶಕ್ಕೆ 
ವೃತ್ಯಾಸಗೊಳ್ಳುತ್ತಿದ್ದುದು ಸಹಜವೇ ಆಗಿದೆ. “ಹಾಗದ ಕಾಯಕವ ಮಾಡಿಕೊಂಡು ಹಣವಡ್ಡವ 
ತಾ ಎಂಬಲ್ಲಿ ಸತ್ಯಕಾಯಕವುಂಟೆ*್‌ ಎಂಬ ಮಾತಿನಲ್ಲಿ ಹಣ, ಅಡ್ಡಗಳು ಹಾಗಕ್ಕಿಂತ ಹೆಚ್ಚು 
ಬೆಲೆಯುಳ್ಳವೆಂಬುದು ಸೂಚಿತವಾಗಿದೆ. 'ಹಣ'ವು ಗದ್ಯಾಣದ ನಂತರದ ಹೆಚ್ಚು ಬೆಲೆಯುಳ್ಳ 
ನಾಣ್ಯ, ಅನಂತರ ಬರುವುದು "ವೀಸ್‌. “ನಾಣ್ಯಗಳಲ್ಲೆಲ್ಲ ವೀಸವೇ ಅತ್ಯಂತ 
ಕನಿಷ್ಟವಾದುದು” ಎಂದು. ಬ್ರಹ್ಮಶಿವನ ಉಲ್ಲೇಖವನ್ನು ಆಧರಿಸಿ ಚಿದಾನಂದ 
ಮೂರ್ತಿಯವರು ಮಾಡುವ ತೀರ್ಮಾನವು ಸಮಂಜಸವಲ್ಲ. ವೀಸಕ್ಕಿಂತ ಕಡಿಮೆ ಬೆಲೆಯುಳ್ಳದ್ದು 
“ಕಾಣಿ' ಎಂಬ ನಾಣ್ಯವೆಂದು ರಾಜಾದಿತ್ಯನ "ವ್ಯವಹಾರ ಗಣಿತ'ವು ಹೇಳುತ್ತದೆ. ಕಾಣಿಯು 
ತುಂಬ ಚಿಕ್ಕ ನಾಣ್ಯವೆಂದು ಅನೇಕ ವಚನಗಳಲ್ಲಿ ಸೂಚಿತವಾಗಿದೆ.* ಆಗ ಚಲಾವಣೆಯಲ್ಲಿದ್ದ 
ನಾಣ್ಯಗಳ ಸಂಬಂಧದ ಬಗ್ಗೆ "ವ್ಯವಹಾರ ಗಣಿತ'ದಲ್ಲಿ ಈ ಕೋಷ್ಟಕವಿದೆ: 


ನಾಲ್ಕು ಕಾಣಿಗಳು - ಒಂದು ವೀಸ 
ಐದು ವೀಸಗಳು - ಒಂದು ಹಾಗ 
ನಾಲ್ಕು ಹಾಗಗಳು - ಒಂದು ಪಣ 
ಹತ್ತು ಪಣಗಳು - ಒಂದು ಗದ್ಯಾಣ ಬ 


ಇವಲ್ಲದೆ ವಚನಗಳಳಲ್ಲಿ ಇನ್ನಿತರ ಕೆಲವು ನಾಣ್ಯಗಳ ಹೆಸರುಗಳು ಉಕ್ತವಾಗಿವೆ. "ತಾರ' 
ಎಂಬ ನಾಣ್ಯವು ಚನ್ನ ಬಿಸವಣ್ಣನಲ್ಲಿ ಉಲ್ಲೇಖಗೊಂಡಿದೆ. ೨೯೪ ಇದು ಅಲ್ಪ ಬೆಲೆಯ 
ನಾಣ್ಯವೆಂಬುದು ಆ ವಚನದಲ್ಲಿಯೇ ಸ್ಪಷ್ಟವಾಗಿದೆ. ಇದೊಂದು ತಾಮದ ನಾಣ್ಯವೆಂದು ಕಿಟ್ಟೆಲ್‌ 
ಹೇಳುತ್ತಾರೆ. ೨೯% ಯಾದವರ ಕಾಲದಲ್ಲಿ 'ತಾರಿಕಾ' ಎಂಬ ನಾಣ್ಯವೊಂದು ಚಲಾವಣೆಯಲ್ಲಿದ್ದರೂ 
ಅದು ಚಿನ್ನದ ನಾಣ್ಯವಾದದ್ದರಿಂದ” ಣೌ ತಾರ ಮತ್ತು ತಾರಿಕಾಗಳಿಗೆ ಯಾವ ಸಂಬಂಧವೂ ಇಲ್ಲ. 
“ಕಾಸು' ತ ನಾಣ್ಯದ ಉಲ್ಲೇಖವೂ ವಚನಗಳಲ್ಲಿದೆ. ೨% ಕಾಸು ಎಂಬ ಚಿನ್ನದ ನಾಣ್ಯವೂ 


೨೮೩. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೯೦ 

೨೮೪. ಗೂಳೂರು ಶೂನ್ಯಸಂ: ಪು. ೨೬೦ (ಆಯ್ದಕ್ಕಿ ಮಾರಯ್ಯ) 

೨೮೫. ಗೂಳೂರು ಶೂನ್ಯಸಂ: ಪು. ೩೦೭ (ಘಟ್ಟವಾಳಯ್ಯ) 

೨೮೬. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೯೧ 

ವಲದ ವ್ಯವಹಾ ಗ: ೧.೨೪ 

೨೮೮. ಬಸವ ವ.೩೯೫: ಪು. ೧೧೯ ("ಕಾಣಿಯ ಲೋಭ ಕೋಟಿಯ ಲಾಬವ ಕೆಡಿಸಿದುದ 
ನಾನಣಿಯೆನಯ್ಯಾ') ಶಿವಶ ವ: ಪು. ೩೦೩ ("ಕಾಣಿಗೆ ಹೋಜೆ ಕಡವರವ ನೀಗಲೇಶಕ್ಕೆ?'- 
ಮೋಳಿಗೆ ಮಹಾದೇವಿ ೨೧) ಉರಿಲಿಂಗ ಪೆ ವ. ೭. ಪು. ೧೧ ("ಶಿವಶಿವ, ಶಿವಲಿಂಗವು ಕೊಟ್ಟ 
ಭಾಷೆಯಲ್ಲಿ ಕಾಣಿಯ ಹೆಚ್ಚಿಸಬಾರದು, ಕಾಣಿಯ ತಗ್ಗಿಸಬಾರದು.') 

೨೮೯. ವ್ಯವಹಾ ಗ: ೧.೨೪ (“ಅಂತು೦ ಕಾಣಿಯು ನಾಲ್ಕರಲಂತದುವೆ ವೀಸಮೈದು ವೀಸಂ ಹಾಗಂ 
ನಾಲ್ಕುಂ ಪಣಮಾಪಣ ಪತ್ತಾಗಿರೆ ಸಮನಿಸಿರ್ಕು ಗದ್ಯಾಣಂ.”) 

೨೯೦. ಚನ್ನಬ ವ. ೩೬೯:ಪು. ೧೬೯ 

೨೯೧. ಕಿಟ್ಟೆಲ್‌ ಕೋಶ (ಪರಿಷ್ಕೃತ) ಸಂ. ೨: ಪು. ೭೫೨ 

೨೯೨. 0.P.Verma: The Yadavasand Their Times: 0,೨೮೯ 

೨೯೩. ಅಂಚೌವ (ಹ). ೧೦೪ 


ಆರ್ಥಿಕ ವ್ಯವಸ್ಥೆ / ೧೮೫ 
[a) 


ಒಂದು ಕಾಲದಲ್ಲಿ ಬಳಕೆಯಲ್ಲಿತ್ತು? ಇವಲ್ಲದೆ ಅಡಿಕೆಗಳನ್ನೂ ನಾಣ್ಯಗಳಂತೆ 
ಉಪಯೋಗಿಸುತ್ತಿದ್ದರು. ಅಡಿಕೆ ಮತ್ತು "ಗೋಟಡಿಕೆ ್‌್‌ಗಳು ನಾಣ್ಯಗಳಂತೆ ವಚನಗಳಲ್ಲಿ 
ಬಳಕೆಗೊಂಡಿವೆ. "ಭಾರ್ಗವನು ತನ್ನಲ್ಲಿಗೆ ದವ್ಯಾರ್ಥಿಯಾಗಿ ಬಂದು ಕುಂಭಸಂಭವನಿಗೆ 
“ಒಡಮೆಯನರ್ಥಿಗಿತ್ತೆವವನೀತಳಮಂ "ಗುರುಗಿತ್ತನೀಗಳೊಂದಡಕೆ ಯುಮಿಲ್ಲ ಕೈಯೊಳ್‌” 
ಎಂದು ಪೇಚಾಡುವ ಪ್ರಸಂಗವು “ಪಂಪ ಭಾರತದಲ್ಲಿದೆ.” ಅಡಕೆಯ ನಾಣ್ಯವೆಂಬಂತೆ 
“ಧರ್ಮಾಮೃತ'ದಲ್ಲಿಯೂ ಉಕ್ತವಾಗಿದೆ. "ದ್ರಮ್ಮವೆಂಬ ರೋಮನ್‌ ನಾಣ್ಯದ ಹೆಸರು 
ವಚನಗಳಲ್ಲಿ ಬಂದಿದೆ. "ದೀನಾರ' ವೆಂಬ ನಾಣ್ಯದ ಹೆಸರು ಕೆಲವು ಕಾವ್ಯಗಳಲ್ಲಿದೆ.*55 
'ಗುಲಿಕಿ' ಅಥವಾ 'ಗುಳಿಕ್ಕೌ ಎಂಬ ನಾಣ್ಯವು ಕ್ರಿಶ.೧೧೩೭ರ ಶಾಸನವೊಂದರಲ್ಲಿ 
ಉಕ್ತವಾಗಿದೆ.” ಇದನ್ನು ನೋಡಿದರೆ ಬೇರೆ ಪ್ರದೇಶಗಳ ನಾಣ್ಯಗಳೂ 
ಚಲಾವಣೆಯಲ್ಲಿರುತ್ತಿದ್ದುವೆಂದು ತೋರುತ್ತದೆ. ಹೀಗಿದ್ದ ಪಕ್ಷದಲ್ಲಿ ಅವುಗಳ ಮುಖ ಬೆಲೆ 
ಎಷ್ಟಿರುತ್ತಿತ್ತು. “ಮಾವ” ಆಧಾರದಿಂದ "ಅದರ ಬೆಲೆಯನ್ನು "ನಿಗದಿಗೊಳಿಸುತ್ತಿದ್ದರೆಂಬುದಕ್ಕೆ 
ವಚನಗಳಲ್ಲಿ ಯಾವ ಆಧಾರಗಳು ಇಲ್ಲ. 


ಖೋಟಾ ನಾಣ್ಯಗಳು 


ಅಧಿಕೃತ ಟಂಕಸಾಲೆಗಳಲ್ಲಿ ಮುದ್ರಿತವಾದ ನಾಣ್ಯಗಳೇ ಚಲಾವಣೆಗೆ ಯೋಗ್ಯವೆಂದು 
ಆಜ್ಞೆಯಿದ್ದರೂ ಹೇಗೋ ಖೋಟಾ ನಾಣ್ಯಗಳು ವಚನಕಾಲದಲ್ಲಿಯೂ ಚಲಾವಣೆ ಯಲ್ಲಿದ್ದುವು. 
“ದಮ್ಮವು ಬಸವಣ್ಣನವರ ಕಾಲಕ್ಕೆ ಖೋಟ ನಾಣ್ಯವೆಂದು ಪರಿಗಣಿತ ವಾಗಿದ್ದಿತೆಂದು 
ತೋರುತ್ತದೆ” ಎಂಬ ಎಂ.ಚಿದಾನಂದಮೂರ್ತಿಯವರ ಹೇಳಿಕೆಯು ಸರಿಯಲ್ಲ. ಏಕೆಂದರೆ 
ದ್ರಮ್ಮವು ಚಲಾವಣೆಯಲ್ಲಿದ್ದ ವಿಷಯವನ್ನು ನಾವು ಮೇಲೆ ಗಮನಿಸಿದ್ದೇವೆ. ಮೇಲಿನ ಹೇಳಿಕೆಗೆ 
ಕಾರಣವಾದ ಬಸವಣ್ಣನ ವಚನವೊಂದರಲ್ಲಿ ಬರುವ "ಹಾದರಕ್ಕೆ ಹೋದರೆ ಕಳ್ಳದಮ್ಮವಾಯಿತ್ತು' 
ಎಂಬ ಮಾತಿಗೆ ಅನೈತಿಕ ವ್ಯವಹಾರ ಮಾಡಿದರೆ ದುರ್ದೈವವು ಹೇಗೆ ಕಾಡುತ್ತದೆಂಬುದನ್ನು 
ಹೇಳುವಾಗ ಹಾದರದಿಂದ ಸಂಪಾದಿಸಿ ಹಣವು ಖೋಟಾ ನಾಣ್ಯವಾಯಿತು ಎಂಬುದನ್ನಷ್ಟೇ 
ಹೇಳುತ್ತದೆ. ಅಲ್ಲದೆ ಎಲ್ಲಬಗೆಯ ನಾಣ್ಯಗಳಲ್ಲಿಯೂ ಖೋಟಾಗಳಿದ್ದುವೆಂಬುದಕ್ಕೆ ವಚನಗಳಲ್ಲಿ 
ನಿದರ್ಶನಗಳು ದೊರೆಯುತ್ತವೆ. "ಕಳ್ಳದಮ್ಮ'ವೆಂಬಂತೆ "ಸಲ್ಲದ ತಾರ'ದ ಹೆಸರೂ 
ವಚನಗಳಲ್ಲಿದೆ.*** ಎಲ್ಲ ನಾಣ್ಯಗಳಿಗೂ ಅನ್ವಯಿಸುವಂತೆ “ಕಳ್ಳ ನಾಣ್ಯ' ಎಂಬ ಮಾತೂ 


೨೯೪. Radhakumud Mookerji: LocalGovernment in Ancient India: 0.೧೦೨. 
೨೯೫. ಬಸವ ವ.೧೫೮: ಪು.೯೧ ("ನೆಲನಾಳ್ದನ ಹೆಣನೆಂದರೆ ಒಂದಡಿಕೆಗೆ ಕೊ೦ಬವರಿಲ್ಲ.') 
೨೯೬, ದೇವರ ದಾ ವ. ೧೨೯: ಪು. ೪೨ ("ಒಂದು ಗೋಟಡಿಕೆಯ ಸೋಲೆ”) 

೨೯೭. ಪಂಪಭಾ: ೨.೪೬ 

೨೯೮. ಧರ್ಮಾಮೃತ: ೧೨. pl 

೨೯೯. ಬಸವ ವ. "೧೧೧: . ೫೨ 

೩೦೦. ವಡ್ಡಾರಾ : ಪು. ೨೫ "ಮು ೧೨೫ : ಹರಿವಂ ಪು. ೪.೫೫ ಗದ್ಯ 


೩೦೧. South Indian Inscriptions, XV : ೫೦.೧೫ 
೩೦೨. ಎಂ. ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೯೧-೨ 
೩೦೩. ಬೆಡಗಿನ ವ. ಪು. ೩೦೨ 


೧೮೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ದೊರೆಯುತ್ತದೆ.” ಎಂದರೆ ಕಳ್ಳ ಹಣ, ಅಧಿಕೃತ ಹಣ ಎಂಬ ಭೇದವು ಎಲ್ಲ ನಾಣ್ಯಗಳಿಗೂ 
ಅನ್ವಯಿಸುತ್ತದೆಯೇ ಹೊರತು ಬಂದು ನಾಣ್ಯಪಭೇದವನ್ನೇ ಖೋಟವೆಂದು ಪರಿಗಣಿಸಿರಲಿಲ್ಲ. 
ದ್ರಮ್ಮವು ಯಾದವರ ಕಾಲದಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯ” ಭಾಸ್ಕರಾಚಾರ್ಯನು ತನ್ನ 
'ಠೀಲಾವತಿ' ಯಲ್ಲಿ ಹದಿನಾರು "ಪಣಗಳು ಒಂದು "ದ್ರಮ್ಮಕ್ಕಿ ಸಮಾನವೆಂದು ಹೇಳುತ್ತಾನೆ. ೩೦೪ 
ವಡ್ಡಾರಾಧನೆಯಲ್ಲಿಯೂ ದ್ರಮ್ಮವು ಚಲಾವಣೆಯಲ್ಲಿದ್ದ ವಿಷಯವು ಸ್ಪಷ್ಟವಾಗಿ ಉಕ್ತವಾಗಿದೆ. ಘಂ 
ಕಳ್ಳ "ನಾಣ್ಯವನ್ನು ಚಲಾವಣೆಗೆ ತರುವುದು ಶಾಸನಬಾಹಿರವಾದುದು; ಅದಕ್ಕೆ ದಂಡನೆಯನ್ನು 
ವದಿಸುತ್ತಿದ್ದರು.*೮ ಖೋಟಾ ನಾಣ್ಯವನ್ನು ತಯಾರಿಸುವವರಿಗೆ ಹಾಗೂ" ಚಲಾವಣೆಯಲ್ಲಿ 
ತರುವವರಿಗೆ ಒಂದು ಸಾವಿರ ಪಣಗಳಷ್ಟು ದಂಡವನ್ನೂ ಮತ್ತು ಸರ್ಕಾರದ ಬೊಕ್ಕಸ ಕ್ಥೆ 
ಖೋಟಾ ನಾಣ್ಯವು ಪ್ರವೇಶಿಸಲು ಅವಕಾಶವಿತ್ತವನಿಗೆ ಮರಣದಂಡಸೆಯನ್ನೂ ವಿಧಿಸಬೇಕೆಂದು 
'ಅರ್ಥಶಾಸ್ತ್ರ'ವು ಹೇಳುತ್ತದೆ. ೩೦೯ ವಚನಗಳ ಕಾಲದಲ್ಲಿ ಹಳೆಯ ಲೋಹದ "ಸಾಮಾನುಗಳನ್ನು 
ತೆಗೆದುಕೊರಿಡು ಸಾಂಬಾರ ಪದಾರ್ಥಗಳನ್ನು ನೀಡುತ್ತಿದ್ದ ಮಲಹರ ಕಾಯಕದವರು 
ಕಳ್ಳವಣವನ್ನೂ ಸ್ವೀಕರಿಸುತ್ತಿದ್ದರೆ೦ಬ ಅಂಶವನ್ನು ಹಿಂದೆಯೇ ಗಮನಿಸಿದ್ದೇವೆ. 


ಸಾಲದ ಸೌಲಭ್ಯ 


ಹಿಂದಿನ ಕಾಲದಲ್ಲಿ ಸರ್ಕಾರವಾಗಲೀ ಇತರ ಸಾರ್ವಜನಿಕ ಸಂಸ್ಥೆಗಳಾಗಲೀ ಸಾಲ 
ವ್ಯವಹಾರವನ್ನು ನಡೆಸದೇ ಇದ್ದುದರಿಂದ ಜನರು ಸಾಲಕ್ಕಾಗಿ ಶ್ರೀಮಂತರನ್ನೇ 
ಆಶ್ರಯಿಸಬೇಕಾಗಿತ್ತು. ಇದರಿಂದ ಸಾಲ ನೀಡುವವನಿಗೆ ಬಡ್ಡಿಯ ರೂಪದಲ್ಲಿ ಹಣ 
ಸಂಪಾದನೆಯೂ, ಸಾಲ ಪಡೆಯುವವನಿಗೆ ಸಮಯಕ್ಕೆ ಬೇಕಾದಷ್ಟು ಹಣವೂ 
ದೊರೆಯುತ್ತಿದ್ದುದರಿಂದ ಈ ವ್ಯವಸ್ಥೆಯು ಜನಪ್ರಿಯವಾಗಿತ್ತು ಸಾಲ ಬಯಸುವವನ ಸಮಯ 
ಸಂದರ್ಭಗಳನ್ನು ಗಮನಿಸಿ ಬಡ್ಡಿಯ ದರವನ್ನು ವ್ಯತ್ಯಾಸಗೊಳಿಸುತ್ತಿದ್ದಿರಬಹುದು. ಬಡ್ಡಿಯ 
ಆಸೆಗಾಗಿ ಶಿವಭಕ್ತರು ಸಾಲ ನೀಡುವುದನ್ನು ವಚನಕಾರರು ವಿರೋಧಿಸುತ್ತಾರೆ.” ಸಾಲಗಾರನು 
ತಾನು ಪಡೆದ ಸಾಲವನ್ನು ಒಂದು ವರ್ಷ ಒಂದು ತಿಂಗಳೊಳಗೆ ಮರುಪಾವತಿ ಮಾಡದಿದ್ದರೆ 
ಯಣವು ಮುಂದಿನ ಜನ್ಮಕ್ಕೂ ಮುಂದುವರೆಯುತ್ತದೆಂಬ ನಂಬಿಕೆ ಪ್ರಾಚೀನ ಭಾರತದಲ್ಲಿತ್ತೆಂದು 
ಆಲ್ಚೆರೂನಿ ಹೇಳುತ್ತಾನೆ.” 


೩೦೪. ಬಸವ ವ. ೧೯೮ : ಪು. ೮೪ 

೩೦೫. 0O.P.Verma: The Yadavasand Their Times: P. ೨೮೯ 

a0೬. Gopal: The Economic Life of Northern India; 0.೧೦೨. 

೩೦೭. ವಡ್ಡಾರಾ: ಪು. ೭೭ (“ ಒಂದು ದಮ್ಮಕ್ಕಾದೊಡಂ ಸೀರೆಯಂ ಕೊಂಡೀಯಿಮ್‌... ಎಂಟು ದಮ್ಮದ 
ಪುಳ್ಳಿಯಂ ತಂದೊಡಮೊಂದು ಪಣಮನಪ್ಪೊಡಂ ಪೆಣದೆ ಬಸಿರ್ಕೂಟ್‌ಮಂಬಲಿಗಂ ಎಣ್ಣೆಗಂ 
ಕಟೆಗಂ ಕೊಟ್ಟು ಪೋಕುಂ”) 

೩೦೮. ಬೆಡಗಿನ ವ. ಪು. ೩೦೨ 

೩೦೯. R.Shama Sastri: Kautilya's Arthasastra: P. ೨೩೨, 

೩೧೦. ವಚನ ಸಾ ಸಂಗ್ರಹ: ಪು. ೩೨೨: ಬಸವ ವ. ೨೨೯: ಪು. ೯೬ ವ. ೮೮೭, ಪು. ೩೬೪ 

೩೧೧. ಎಚ್‌.ಎಲ್‌.ನಾಗೇಗೌಡ: ಪ್ರವಾಸಿ ಕಂಡ ಇಂಡಿಯಾ: ೧ :ಪು. ೩೮ 


ಆರ್ಥಿಕ ವ್ಯವಸ್ಥೆ / ೧೮೭ 
[a) 


ಸಾಲ ನೀಡುವವನ್ನು "ಮೂಲಿಗ' (ಮೂಲ=ಅಸಲು) ಎಂದು ಕರೆಯುತ್ತಿದ್ದರು.” ಸಾಲ 
ತೆಗೆದುಕೊಳ್ಳುವವನು ಸಾಲಿಗ. ಸಾಲವನ್ನು ತೆಗೆದುಕೊಳ್ಳುವ ಕೆಲಸವು ಸಾಕ್ಷಿಗಳ ಮುಂದೆ 
ನಡೆಯಬೇಕಾಗಿತ್ತು.” ಸಾಲವನ್ನು  ತೆಗೆದುಕೊಳ್ಳುವವನು ಕರಾರು ಪತ್ರವನ್ನು 
ಬರೆದುಕೊಡುತ್ತಿದ್ದ. ಪ್ರಾಯಶಃ ನಂಬಿಯಣ್ಣನ ರಗಳೆಯಲ್ಲಿ ಉಕ್ತವಾದ "ಪ್ರಮಾಣ ಪತ್ರ'ದ 
ರೀತಿಯಲ್ಲಿಯೇ ಈ ಪತ್ರದ ಒಕ್ಕಣೆಯೂ ಇರುತ್ತಿತ್ತೆಂದು ತೋರುತ್ತದೆ. ಸಾಲವನ್ನು 
ಪಡೆಯುವಾಗ ಯಾವುದಾದರೂ ವಸ್ತುವನ್ನು ಒತ್ತೆಯಿಡುತ್ತಿದ್ದರು. ಚಿನ್ನದ ಒಡವೆಗಳನ್ನು 
ನ್ಯಾಸವಾಗಿಟ್ಟು ಸಾಲ ಪಡೆಯುತ್ತಿದ್ದ ಪದ್ಧತಿಯ ಸೂಚನೆ `ಹರಿಶ್ಚಂದ್ರ ಕಾವ್ಯ'ದಲ್ಲಿದೆ.*7* 
ಮಾರಿಕವ್ವೆಯೆಂಬ ದೇವತೆಯ (ಜಿನ್ನದ) ಎಗ್ರಹವನ್ನು ಕೊರಳಲ್ಲಿ ಧರಿಸಿದ್ದ ಭಕ್ತರು. ಸಾಲ 
ಮಾಡುವಾಗ ಅದನ್ನು ಒತ್ತೆಯಿಡುತ್ತಿದ್ದುದನ್ನು ಬಸವಣ್ಣ ವಿಡಂಜಿಸುತ್ತಾನೆ”೬ ಪ್ರಾಯಶಃ 
ಒತ್ತೆಯಿಡಲು ವಸ್ತುಗಳಲ್ಲದಾಗ ಇತರರಿಂದ ಜಾಮೀನನ್ನು ಒದಗಿಸಬೇಕಾಗಿದ್ದಿತು. ವಚನಗಳಲ್ಲಿ 
ಜಾಮೀನನ್ನು “ಹೊಣೆ” ಎಂದು ಕರೆಯಲಾಗಿದೆ. ಸಾಲಿಗನು ಸಾಲವನ್ನು ತೀರಿಸದಿದ್ದರೆ 
ಹೊಣೆಗಾರನು ಸಾಲವನ್ನು ತೀರಿಸಬೇಕೆಂದು ಧರ್ಮಶಾಸ್ತ್ರಗಳು ವಿಧಿಸುತ್ತವೆ. ಸಂರ ಸಾಲಿಗನು 
ತಾನು ತೆಗೆದುಕೊಂಡಿದ್ದ ಹಣವನ್ನು ವಾಪಸು ಕೊಟ್ಟಹೇಲೆ ವಾಪಸು ಪಡೆದು ಹರಿದ 
ಹಾಕುತ್ತಿದ್ದ ಸಾಲ ಪಡೆದವನು ಸತ್ತರೆ ಅವನ ಮಗನು ತಂದೆಯ ಆಸಿಗೆ 
ಹಕ್ಕುದಾರನಾಗುವಂತೆ ಸಾಲಕ್ಕೂ ಬಾಧ್ಯನಾಗುತ್ತಿದ್ದ. ಫಿ 


ವ್ಯಾಪಾರ ಮತು ಸಾರಿಗೆ ವ್ಯವಸ್ಥೆ 
೨ ಛಿ 


ವಸ್ತು ವಿನಿಮಯಕ್ಕಾಗಿ ಪ್ರತಿಯೊಂದು ಊರಿನಲ್ಲಿಯೂ ಅಂಗಡಿಗಳಿರುತ್ತಿದ್ದುವು. 
ಅಂಗಡಿಯಲ್ಲಿ ಸೆಟ್ಟಿಯು ಕುಳಿತು ವ್ಯಾಪಾರ ಮಾಡುವ ಚಿತ್ರವು ಬಸವಣ್ಣನ ವಚನದಲ್ಲಿದೆ. ಹ 
ವ್ಯಾಪಾರಕ್ಕೆ ಬಂದ. ಜನರು ಚೌಕಾಸಿ " ಮಾಡುತ್ತಿದ್ದಿರಬೇಕು. ಕೊನೆಗೆ ಇಬ್ಬರು ವಸ್ತುವಿಗೆ “ಬೆಲೆ 
ಮಾಡಿ'ದ ನಂತರ ವ್ಯಾಪಾರ." ಎಷ್ಟೋ ವೇಳೆ ಒಂದೇ ಬಗೆಯ ಸಾಮಗಿಯನ್ನು ಮಾತ್ರ 


೩೧೨. ಬಸವ ವ. ೩೪೭ ಪು. ೧೩೭ ಶಿವಶ ವ: ಪು. ೨೦೫ (ನೀಲಮ್ಮ ೫೫) 

೩೧೩. ಧರ್ಮಾಮೃತ: ೧.೧೪೪ 

೩೧೪. ನಂಬಿಯ ರ: ಪ. ೪೩ 

೩೧೫. ಹರಿಕಾ ಸಂ: ೮.೨೯ 

೩೧೬. ಬಸವ ವ. ೫೫೮: ಪು. ೨೨೩ 

೩೧೭. ಅಲ್ಲಮ ವ ಚಂ. ೭೯೯ :ಪು. ೧೭೮ ಪಾಣಿನಿಯು ಇದನ್ನು "ಪ್ರತಿಭೂ' ಎಂದು ಕರೆಯುತ್ತಾನೆ. 
ನೋಡಿ: V.S.Agarwala: India As known (001101: 0.೪೧೭) 

೩೧೮. S.C.Banerji: Dharmasutras-A Study in their Origin and Development: 
Pp.000-೨. 

೩೧೯. ಧರ್ಮಾಮೃತ: ೧೫.೧೦೪ ("ಬಡ್ಡಿಯಿಕ್ಕುವಂ ಮೊದಲಂ ಕೊಟ್ಟು ಪತ್ರಮಂ ಸೀಳಿಸುವಂತೆ?') 

೩೨೦. ಬಸವ ವ.೯೧೪: ಪು. ೩೭೫ 

೩೨೧. ಬಸವ ವ. ೧೧: ಪು. ೫೪ 

೩೨೨. ಗೂಳುರು ಶೂನ್ಯಸಂ: ಪು. ೧೯೪ (ಮಡಿವಾಳ ಮಾಚಯ್ಯ) 


೧೮೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಾರುವ ಅಂಗಡಿಗಳಿರುತ್ತಿದ್ದುವು. ರತ್ನಪಡಿ ವ್ಯಾಪಾರಿಗಳದು ರನ್ನವಸರ, ಹಾಗೆಯೇ 
ಕಂಚುಗಾರರು, ಗ೦ದಿಗೆಯವರು ಮತ್ತಿತರರು ತಮ್ಮ ಅಂಗಡಿಗಳಲ್ಲಿ ವಿಶಿಷ್ಟ ವಸ್ತುಗಳನ್ನಿಟ್ಟು 
ಮಾರುತ್ತಿದ್ದರು.” ಸುಮಾರು ದೊಡ್ಡ ಊರುಗಳಲ್ಲಿ ಸಾಮಾನ್ಯವಾಗಿ ಬಹುಪಾಲು ಅಂಗಡಿಗಳು 
ಊರಿನ ಕೇಂದ್ರವೊಂದರಲ್ಲಿಯೇ ಇರುತ್ತಿದ್ದುವು. ಇದೇ “ಕಸಬಗೇರಿ" (ಕಸಬುವವೃತ್ತಿ= 
ವ್ಯಾಪಾರ) ಇದಲ್ಲದೆ ಒಂದೊಂದು ಊರಿನಲ್ಲಿ ವಾರದಲ್ಲಿ ಒಂದೊಂದು ದಿನ ಈಗಿನಂತೆಯೇ 
ಸಂತೆಗಳು ನಡೆಯುತ್ತಿದ್ದುವು; ವಿವಿಧ ಭಾಗಗಳಿಂದ ವ್ಯಾಪಾರಿಗಳೂ ಕೊಳ್ಳುವವರೂ ಅಲ್ಲಿ ಸೇರಿ 
ವ್ಯಾಪಾರ ಮಾಡುತ್ತಿದ್ದರು.” 


ಸಂತೆಯು ಒಂದು ದಿನ ಮಾತ್ರನಡೆಯುತ್ತಿದ್ದುದರಿಂದ ಅದನ್ನು ವಚನಕಾರರು ಜೀವನದ 
ಕ್ಷಣಿಕತೆ ಹೇಳುವಾಗ ಉಪಮೆ-ರೂಪಕಗಳಲ್ಲಿ ಬಳಸುತ್ತಾರೆ." ಮನೆಯೋ ಮತ್ತಿತರ 
ವಸ್ತುಗಳನ್ನೋ ಬಾಡಗೆಯ (ಸಂ.ಭಾಟಕ) ಆಧಾರದ ಮೇಲೆ ನೀಡುತ್ತಿದ್ದುದೂ 
ವಜನಕಾಲದಲ್ಲಿತ್ತು. ಸ 


ವ್ಯಾಪಾರಕ್ಕಾಗಿ ವಸ್ತುಗಳನ್ನೂ ಒಂದೆಡೆಯಿಂದ ಮತ್ತೊಂದೆಡೆಗೆ ಭೂಮಾರ್ಗವಾಗಿಯೂ 
ಜಲಮಾರ್ಗವಾಗಿಯೂ ಸಾಗಿಸಲಾಗುತ್ತಿತ್ತು. ಸಣ್ಣಪುಟ್ಟ ವ್ಯಾಪಾರಿಗಳು ಸರಕನ್ನು ತಮ್ಮ ತಲೆ 
ಮೇಲೆ ಹೊತ್ತುಕೊಂಡು ಹೋಗಿ ವ್ಯಾಪಾರ ಮಾಡುತ್ತಿದ್ದರು. ಬೆಟ್ಟ ನೆಲ್ಲಿಯ ಕಾಯಿಗಳನ್ನು 
ಪಟ್ಟಣಕ್ಕೆ ಹೊತ್ತುಕೊಂಡು ಹೋಗಿ ಅಲ್ಲಿ ಮಾರಾಟ ಮಾಡುತ್ತಿದ್ದ ಉಲ್ಲೇಖ ಒಂದು 
ವಚನದಲ್ಲಿದೆ.*್‌ 


ಪಕ್ಷಿಗಳನ್ನು ಕುಕ್ಕೆಯಲ್ಲಿಟ್ಟುಕೊಂಡು ಹೋಗಿ ಮಾರಾಟ ಮಾಡುತ್ತಿದ್ದುದು ಮತ್ತೊಂದು 
ವಚನದಲ್ಲಿ ಉಕ್ತವಾಗಿದೆ. ತಾವು ಮಾರಾಟಕ್ಕೆ ತಂದು ವಸ್ತುಗಳನ್ನು ಕೂಗಿ ಹೇಳುತ್ತಾ 
ಬೀದಿಯಲ್ಲಿ ಸಾಗಿ ವ್ಯಾಪಾರ ನಡೆಸುತ್ತಿದ್ದರು; ಹಳೆಯ ಬಟ್ಟೆಗಳನ್ನು ಸರಿಸಿದ ವಸ್ತುಗಳನ್ನು 
ಮಾರುತ್ತಿದ್ದುದೂ ಖಂ. 4 ಹಲವು ವೇಳೆ ಅಂಬಿನ ಆಹಾರಕ್ಕೂ 
ಮಾರುತ್ತಿದ್ದರು. ಮಾರುವಾಗ ಹಾಡಿಕೊಂಡು ಬರುತ್ತಿದ್ದುದೂ ಉಂಟು. ನೇರಿಲ ಹಣ್ಣಿಗೆ 
ಕಪ್ಪು ಮಸಿಯನ್ನು ಬಳಿದು ಅದು ತುಂಬ ಹಣ್ಣಾದಂತೆ 'ಮಾಡಿ ಮಾರುತ್ತಿದ್ದ ಮೋಸದ ವಿಷಯ 
ಬಸವಣ್ಣನಲ್ಲಿ ಉಕ್ತವಾಗಿದೆ. 


೩೨೩. ಜಗನ್ನಾ ವಿ: ೯೧೦೭-೧೩ 

೩೨೪. ಅಕ್ಕನ ವ. ೩೦೨: ಪು. ೧೩೨ 

೩೨೫. ಅಲ್ಲಮ ವ ಚಂ ೯೫೭. ಪು. ೧೪೫ 

೩೨೬. ಬಸವ ವ. ೧೬೪: ಪು. ೭೩ 

೩೨೭. ಮೋಳಿಗೆ ಮಾ ವ. ೫೫೪: ಪು. ೧೪೫ 

೩೨೮. ಶಿವಶ ವ: ಪು. ೪೨೯ (ಅಮುಗೆ ರಾಯಮ್ಮ ೪೯) 

೩೨೯. ಕೋಶಾಮ ವ: ಪು. ೫೧ (ಮಧುವಯ್ಯ, ೨೧) 

೩೩೦. ಗೂಳೂರು ಶೂನ್ಯಸಂ: ಪು. ೧೯೩ (ಮಡಿವಾಳ ಮಾಚಯ್ಯ) 
೩೩೧. ಬಸವ ವ. ೪೭೦: ಪು. ೧೮೩ 

೩೩೨. ಅಂಬಿಗ ಜೌ ವ: ಪು. ೮ 

೩೩೩. ಬಸವ ವ. ೨೯೩: ಪು. ೧೧೯ ("ಮಸಿಯ ಹಾಸಿ ನೇಜೆಲ ಹಣ್ಣ ಮಾರುವಂತೆ?”) 


ಆರ್ಥಿಕ ವ್ಯವಸ್ಥೆ / ೧೮೯ 
ಸರಕುಗಳನ್ನು ಪ್ರಾಣಿಗಳ ಬೆನ್ನಮೇಲೆ ಹೇರಿಕೊಂಡು ಒಂದೆಡೆಯಿಂದ ಮತ್ತೊಂದೆಡೆಗೆ 


ವ್ಯಾಪಾರಾರ್ಥವಾಗಿ ಸಾಗಿಸುತ್ತಿದ್ದೂ ಉಂಟು. ಹೀಗೆ ಉಪಯೋಗಕ್ಕೆ ಬರುತ್ತಿದ್ದ ಪ್ರಾಣಿಗಳೆಂದರೆ 
ಎತ್ತು ಕತ್ತೆ" ಕೋಣ ಮೌಮುಂತಾದುವು. ಬಂಡಿಗಳ ಮೇಲೆ' ಹೇರನ್ನು ಹಾಕಿಕೊಂಡೂ 
ವ್ಯಾಪಾರಕ್ಕಾಗಿ ಊರಿಂದೂರಿಗೆ ಹೋಗುತ್ತಿದ್ದರು.” ರಸ್ತೆಗಳ ಮಧ್ಯೆ ಹೊಳೆ. ಹಳ್ಳಗಳ ಮೇಲೆ 
ಸೇತುವೆ ಕಟ್ಟಿರುತ್ತಿದ್ದರು.**” ಎಣ್ಣೆ ತುಪ ಮುಂತಾದವುಗಳನ್ನು ಸಾಗಾಣಿಕೆಗೆ 
SN ಚರ್ಮದ ಚೀಲಗಳಲ್ಲಿ ಶೇಖರಿಸಿಡುತಿದ್ದರು; ಈ ಚೀಲವನ್ನು 
"ಸಿದ್ದಿಕೆ' ಯೆನ್ನುತ್ತಿದ್ದರು.* ಚರ್ಮದ ಚೀಲಗಳಲ್ಲಿಟ್ಟಿರುವ ನೀರು-ಎಣ್ಣೆಗಳನ್ನುಪಯೋಗಿಸ 
ಬಾರದೆಂದು "ಬ್ರಹ್ಮಶಿವ ಹೇಳುತ್ತಾನೆ. ಎಣ್ಣೆ- “ತುಪ್ಪಗಳನ್ನು ತುದಿ ಮುಚ್ಚಿ ಬಿದಿರಿನ 
ಕೊಳವಿಗಳಲ್ಲಿಯೂ * ತೇಖರಿಸಿಡುತ್ತಿದ್ದರು; ಇದನ್ನು. 'ಲಳಿಗೆ' (ಸಂ. ನಲಕ) ಎನ್ನುತ್ತಿದ್ದರು. 
ಗಾಜಿನ ಪ ಪಾತೆಗಳಲ್ಲಿಯೂ ಎಣ್ಣೆಯನ್ನು ಶೇಖರಿಸಿಡುತ್ತಿದ್ದ ಉಲ್ಲೇಖವೂ ವಚನಗಳಲ್ಲಿದೆ. ಸ 


ನದಿಗಳನ್ನೂ ಹಳ್ಳಗಳನ್ನೂ ದಾಟುವುದಕ್ಕೆ ತೆಪ್ಪಗಳನ್ನೂ  ದೋಣಿಗಳನ್ನೂ 
ಉಪಯೋಗಿಸುತ್ತಿದ್ದರು. ದಾಟುವುದಕ್ಕೆ ಯೋಗ್ಯವಾದ ಈ ಜಲಮಾರ್ಗಕ್ಕೆ 'ಕಡಹು' ಎಂಬ 
ಹೆಸರಿತ್ತು” ತೆಪ್ಪದ ಉಲ್ಲೇಖ ಹಲವು ವಚನಗಳ್ಲಲಿದೆ. ಸ ದೋಣಿಗಳನ್ನು “ಹಚೆಗೋಲು' 
ಎಂದು “ಕರೆಯುತ್ತಿದ್ದರು. ಅಂಬಿಗರು ದೋಣಿಗಳನ್ನು ನಡೆಸಿ ಜನರನ್ನು ನದಿ ದಾಟಿಸುತ್ತಿದ್ದ. 
ಅಂಬಿಗೆ ಚೌಡಯ್ಯ ಒಬ್ಬ ಪ್ರಸಿದ್ಧ ವಚನಕಾರ. ಹರಿಗೋಲನ್ನು (ಇದನ್ನು 'ಇಲಗೋಲವಂಡವಿ 
ಕರೆಯುತ್ತಿದ್ದರು) ಚರ್ಮದಿಂದ ” ತಯಾರಿಸುತ್ತಿದ್ದರು.” ಅಂಬಿಗರು ಜರನ್ನು ಹೊಳೆದಾಟಿಸಿ 
ಹಣವನ್ನು ತೆಗೆದುಕೊಳ್ಳುತ್ತಿದ್ದರು.*** ದೋಣಿ, ಹರಿಗೋಲುಗಳನ್ನು ಹುಟ್ಟುಸ್‌ಲ ಅಥವಾ 
ಸುಟ್ಟುಗ”"ನಗಳ ಸಹಾಯದಿಂದ ನಡೆಸುತ್ತಿದ್ದರು. 


೩೩೪. ಚನ್ನಬ ವ. ೨೧೯: ಪು. ೯೯ 

೩೩೫. ಬಸವ ವ. ೬೬೩:ಪು. ೨೬೫ 

೩೩೬ ವಡ್ಡಾರಾ: ಪು. ೭೬ 

೩೩೭. ಬಿಬ್ಬಿ ಮೆ ವ: ಪು. ೭೨ ( ಮೆರೆಮಿಂಡಯ್ಯ, ೯೯) 

೩೩೮. ಶಿವಶ ವ: ಪು. ೩೯೧ (ಕಾಳವ್ವೆ, ೧೩) 

೩೩೯. ಸಮಯ ಪ: ೬೧೫ 

೩೪೦. ಮೋಳಿಗೆ ಮಾ ವ. ೪೧೭: ಪು. ೧೦೪ 

೩೪೧. ಗಣವ ಮಂ : ಹು. ೫೪ 

೩೪೨. ಸಕಲಪು ವ: ಪು. ೨೭೩ ( ಮನುಮುನಿ ಗುಮ್ಮಟದೇವ, ೬೬) 
೩೪೩. ಮೋಳಿಗೆ ಮಾ ವ. ೪೪೯ : ಪು. ೧೪೪ : ಶಿವಶ ವ: ಪು. ೪೪೭ (ಅಮುಗೆ ರಾಯಮ್ಮ ೯೬) 
೩೪೪. ಸಕಲಪು ವ: ಪು. ೨೬೨ (ಮನುಮುನಿ ಗುಮ್ಮಟದೇವ, ೬೦) 
೩೪೫. ಸಕಲಪು ವ: ಪು. ೩೮೪-೫ (ಅಂಬಿಗರ ಚೌಡಯ್ಯ ೨೧) 
೩೪೬. ವಚನ ಸಾ ಸಂಗ್ರಹ: ಪು. ೨೪೯ 

೩೪೭. ಅಲ್ಲಮ ವ ಚಂ. ೩೬೦: ಪು. ೮೦ 

೩೪೮. ಬೆಡಗಿನ ವ: ಪು. ೧೪೫ 


೧೯೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಪ್ರಾಚೀನ ಕರ್ಣಾಟಕವು ವಿದೇಶಗಳ ಜೊತೆಯಲ್ಲಿ ವ್ಯಾಪಾರ ಸಂಪರ್ಕವನ್ನು ಪಡೆದಿತ್ತು: 
ಕರ್ನಾಟಕವು ಆಫ್ರಿಕ, ಈಜಿಪ್ಟ್‌, ಬೇಬಿಲೋನಿಯ, ರೋಮ್‌, ಮಲಯ ಮತ್ತು ಚೀನಗಳೊಂದಿಗೆ 
ತನ್ನ ವ್ಯಾಪಾರ ಸಂಬಂಧವನ್ನು ಪಡೆದಿತ್ತು" ಬರ್ಮ ದೇಶದ ಹಳ್ಳಿಯೊಂದರಲ್ಲಿನ ಸ್ತೂಪದ 
ಮೇಲೆ 'ಕನ್ನಡ ಲಿಪಿಯ ಶಾಸನವೊಂದನ್ನು ಕೆತ್ತಲಾಗಿದೆ ಜಾವಾದ್ವೀಪದ ಹದಿನಾಲ್ಕನೆಯ 
ಶತಮಾನದ" ಗಂಥವೊಂದರಲ್ಲಿ ಅದರೊಂದಿಗೆ ಕರ್ನಾಟಕವು ವ್ಯಾಪಾರ ಸಂಬಂಧವನ್ನು 
ಹೊಂದಿದ್ದ ವಿಷಯವು ಸ್ಪಷ್ಟವಾಗಿ ಉಕ್ತವಾಗಿದೆ.” ಕನ್ನಡ ನಾಡಿನ ಚಂದ್ರವಳ್ಳಿಯಲ್ಲಿ 
ಕ್ರಿಪೂ.೧೩೦ರಲ್ಲಿ ಚೀನಾದ ಚಕ್ರವರ್ತಿಯು ಛಾಷಿಸಿದ ಹಿತ್ತಾಳೆಯ ನಾಣ್ಯಗಳು ಮತ್ತು 
ಕಿಪೂ.ಒಂದನೆಯ ಶತಮಾನದಿಂದ ಕ್ರಿ.ಶ. ಮೂರನೆಯ ಶತಮಾನದವರೆಗೆ ಆಳಿದ ಆಗಸ್ಟ 
ಟೈಬೀರಿಯಸ್‌ ಎ೦ಬ ರೋಮ್‌ ಚಕ್ರವರ್ತಿ ಮನೆತನದವರ ಬೆಳ್ಳಿಯ ನಾಣ್ಯಗಳು ದೊರೆತಿವೆ. ಚಂ 
ಇವೆಲ್ಲವು ಪ್ರಾಚೀನ ಕರ್ನಾಟಕವು ವಿದೇಶಗಳ ಜೊತೆಯಲ್ಲಿ ಪಡೆದಿದ್ದ ಸಂಪರ್ಕವನ್ನು 
ಸಮರ್ಥಿಸುತ್ತವೆ. ವಚನಗಳಲ್ಲಿ ಕೆಲವೆಡೆ ಅನ್ಯದೇಶಗಳ ಹೆಸರನ್ನು ನೋಡಬಹುದು. ಹಡಗುಗಳ 
ಮೇಲೆ ಸರಕುಗಳನ್ನು ತುಂಬಿ ಸಮುದ್ರ ಮಾರ್ಗವಾಗಿ ಹೋಗಿ ಕರ್ನಾಟಕದ ವರ್ತಕರು ಅನ್ಯ 
ದೇಶಗಳಲ್ಲಿ ತಮ್ಮ ವ್ಯಾಪಾರವನ್ನು ಸಾಗಿಸುತ್ತಿದ್ದರು. ಭೈತ್ರಹಡಗು)ದ ಮೂಲಕ ದ್ವೀಪ 
ದ್ವೀಪಾ೦ತರಗಳಿಗೆ ಪದಾರ್ಥಗಳನ್ನು "ಸಾಗಿಸುತ್ತಿದ್ದ "ವಿಚಾರವು ಡಿಯ ವಚನವೊಂದರಲ್ಲಿ 
ಉಕ್ತವಾಗಿದೆ. ೩೫೨ ಕರ್ನಾಟಕದ ವರ್ತಕರು” ಇತರ ದೇಶಗಳಿಗೆ ರಫ್ತು ಮಾಡುತ್ತಿದ್ದ 
ವಸ್ತುಗಳಾಗುವುವು, ಅಂತೆಯೇ ಅನ್ಯದೇಶಗಳಿಂದ ನಮ್ಮ ನಾಡು ಆಮದು ಮಾಡಿಕೊಳ್ಳುತ್ತಿದ್ದ 
ಸಾಮಗ್ರಿಗಳಾವುವು ಎಂಬ ವಿಷಯದ ಬಗ್ಗೆ ವಚನಗಳು ಸ್ವಲ್ಪವೂ ಬೆಳಕು ಬೀರುವುದಿಲ್ಲ. ಆದರೆ 
ವಚನಗಳಿಂದ ಹಡಗಿನ ಬಗ್ಗೆ ಕೆಲವು ಮಾಹಿತಿಯನ್ನು ಸಂಗ್ರಹಿಸಬಹುದು. ಹಡಗಿನ ಮೇಲೆ 
ಭಂಡಗಳನ್ನು ಹೇರಿಕೊಂಡು ಪರದೇಶಗಳಿಗೆ ಹೋಗುವಾಗ ವರ್ತಕರು ನಕ್ಷತ್ರಪಥವನ್ನೇ 
ನೋಡುತ್ತ ಭೈತ್ರವನ್ನು ನಡೆಸುತ್ತಿದ್ದರು.” ಆ ಕಾಲದಲ್ಲಿ ಬಳಕೆಯಲ್ಲಿದ್ದವು ಹಾಯಿ ಹಡಗುಗಳು. 
ಹಡಗಿಗೆ ಇಟುತಿದ್ದ 'ವಸಕ್ಕೆ “ಪಾಡಿ” ಎನ್ನುತ್ತಿದ್ದರು (ಇದೇ ಈಗಿನ ಹಾಯಿ): ಈ ಪಟವನ್ನು 
ಕಟ್ಟುವ ಕೋಲನ್ನು 'ಕೌಿಕಂಬಿ' ಎನ್ನುತ್ತಿದ್ದರು. 3% ಇದಕ್ಕೆ "ಕುಕ್ಕುಂಭೆ' ಎಂದೂ ಹೆಸರಿತ್ತು ಗ 
(ಇದು ಪ್ರಾಯಶಃ ಸಂಸ್ಕೃತದ "ಕೂಪ eS , ಕುಂಭವೂ ಸೇರಿ ಕೂಪಕ೦ಭ- 
ಕೂವಕಂಬ-ಕೂಕ೦ಬ ಆಗಿರಬೇಕು. 


೩೪೭. B.A. Saletore: Karnataka's Trans-Oceanic Contracts: 5.೨೩ 


೩೪೮. Dipakranjan Das: Economic ರ of the Deccan: P. ೨೬೨ 

೩೪೯. ಎಂ.ಎಚ್‌.ಕೃಷ್ಣ: ನ ಪೂರ್ವಚರಿತ್ರೆ: ಪು. ೨೮ 

೩೫೦. ಅಕ್ಕನ ವ. ೬೨: ಪು. ೨೯ 

೩೫೧. ಅದೇ ಆ. ಸಿದ್ದರಾಮ ಒಂದೆಡೆ "ವಾಹಿಗೊಟ್ಟಿಗೆ' ಎನ್ನುತ್ತಾನೆ; ಸಿದ್ದರಾ ವ.೫೮: ಪು. ೨೦ಪ) 
೩೫೨. ಸಿದ್ಧರಾ ವ. ೧೫೫: ಪು. ೪೮ 

೩೫೩. ಶಿವಶ ವ: ಪು. ೨೫೪ (ಲಿಂಗಮ್ಮ ೬೩) 


ಆರ್ಥಿಕ ವ್ಯವಸ್ಥೆ /೧೯೧ 
ಲ ಛ 


ಹಡಗನ್ನು ನಿಲ್ಲಿಸಲು "ಬೆಂಗುಂಡ'ವನ್ನು (ಬಿಣ್‌ಗುಂಡು) ಹಾಕುತ್ತಿದ್ದರು.'** ಹಡಗಿನ ಕೀಲನ್ನು 
ನಯಸೇನನು ಹೆಸರಿಸುತ್ತಾನೆ. ೩೫೭” ಹಡಗನ್ನು ನಡೆಸುವ. ಮುಖ್ಯಾಧಿಕಾರಿಯನ್ನು. 
“ಕರ್ಣಧಾರ'ನೆಂದು ಕರೆಯುತ್ತಿದ್ದರು. ಹಡಗೇನಾದರೂ ಒಡೆಯುವ "ಸಂದರ್ಭದಲ್ಲಿ 
ಪ್ರಾಣಾಪಾಯದಿಂದ ಜನರನ್ನು "ಸಂರಕ್ಷಿಸಲು ಹಲಗೆಗಳನ್ನುಪಯೋಗಿಸು ತ್ತಿದ್ದರು; ಇದನ್ನು 
“ಕವಿರಾಜ ಮಾರ್ಗ'ವು " ಪ್ರಮಾದ ಫಲಕ” ಸಂದು ಕರೆಯುತ್ತದೆ ರ್‌ 


ತೂಕಗಳು ಮತ್ತು ಅಳತೆಗಳು 


ತಕ್ಕಡಿಯನ್ನು ವಚನಗಳು 'ತ್ರಾಸು' ಎನ್ನುತ್ತವೆ. ಇದು ನಿಷ್ಪಕ್ಷಪಾತದ ಸಂಕೇತ.* ತ್ರಾಸು 
ಎಂಬುದು "ತರಾಜು' ಎಂಬ ಪಾರಸೀ ಭಾಷೆಯ ಶಬ್ದ ತದ್ಭವ. ಹರಿಹರನು ತಕ್ಕಡಿಯ 
ಹಲ್ಲೆಗಳನ್ನು ತ್ರಾಸು ಎಂದೇ ಕರೆದಿದ್ದಾನೆ.” ಅಡ್ಡಡ್ಡಲಾಗಿರುವ ಮರದ ದಂಡಕ್ಕೆ ತೊಲೆ ಎಂದು 
ಹೆಸರು; ಅದರ ಎರಡೂ ತುದಿಗಳಲ್ಲಿ ದಾರದಿಂದ ಬಟ್ಟಲುಗಳನ್ನು ಕಟ್ಟಿರುತ್ತಿದ್ದರು. ಒಂದೇ ಕಡೆ 
ತೂಕದ ಬಟ್ಟುಗಳನ್ನಿಟ್ಟು (ಇದಕ್ಕೆ ಕಟ್ಟಳೆಯೆಂದು ಹೆಸರು) ಮತ್ತೊಂದು ಕಡೆ ತೂಗಬೇಕಾದ 
ವಸ್ತುಗಳನಿಡುತಿದ್ದರು: ಎರಡರ ತೂಕವು ಸಮಾನವಾಗಿರುವುದನ್ನು ಒಂದು ಮುಳ್ಳು 
ತೋರಿಸುತ್ತಿತು ಈ ಮುಳ್ಳು ಮತ್ತು ದಂಡ ಮೇಲೆ ಗುರುತು ಮಾಡಿದ ಗೆರೆ ಎರಡೂ 
ಹೊಂದಿಕೊಂಡಾಗ ಎರಡು ಹಲ್ಲೆಗಳಲ್ಲೂ ಸಮಾನ ತೂಕದ ವಸ್ತುಗಳಿವೆಯೆಂದು ಅರ್ಥ.*** 
ಮುಳ್ಳನ್ನು “ನಾಲಗೆ'ಯೆಂದೂ ಕರೆಯುತ್ತಿದ್ದರು. ಇದು ಅಲ್ಪ ಪ್ರಮಾಣದ ವಸ್ತುಗಳನ್ನು 
ತೂಗುತ್ತಿದ್ದಾಗ ಬಳಸುತ್ತಿದ್ದ ತ್ರಾಸು. ಭಾರೀ ಪ್ರಮಾಣದ ವಸ್ತುಗಳನ್ನು ತೂಗಬೇಕಾದರೆ ನೆಲದಲ್ಲಿ. 
ಕಂಬವೊಂದನ್ನು ನಟ್ಟು, "ಅದರ ಮೇಲೆ ಅಡ್ಡ ತೊಲೆಯೊಂದನ್ನಿಟ್ಟು ಹಲ್ಲೆಗಳನ್ನು ಕಬ್ಬಿಣದ 
ಸರಪಳಿಗಳಿಂದ “ಕಟ್ಟುತ್ತಿದ್ದರು. 3 ಅಲ್ಲೆರೂನಿಯು ಮತ್ತೊಂದು ಬಗೆಯ ತಕ್ಕಡಿಯ ವರ್ಣನೆ 


೩೫೬. ಅಲ್ಲಮ ವ ಚಂ. ೩೫೩ : ಪು. ೭೯ ಶಿವಶ ವ: ಪು. ೪೪೮ (ಅಮುಗೆ ರಾಯಮ್ಮ ೯೬) 
೩೫೭. ಧರ್ಮಾಮೃತ: ೧.೭೫ 
೩೫೮. ಚಂದ್ರಪ್ಪ ಪು. ೭೧೫ 
೩೫೯. ಕವಿರಾ ಮಾ: ೨.೩೬ 
೩೬೦. ಮೋಳಿಗೆ ಮಾ ವ. ೧೬೭: ಪು. ೪೦ 
೩೬೧. ಹರಿಹರ ರ: ಪು. ೮೭ (ಅಮರನೀತಿ) (“ಒಂದು ದೆಸೆಯಾ ತ್ರಾಸನಮರನೀತಿಗಳೇರೆಯೊಂದು 
ದೆಸೆಯೂ ತ್ರಾಸನೆಮ್ಮ ಶಂಕರನೇರೆ.”) 
೩೬೨, ಆದಯ್ಯ ವ. ೨೯೫ : ಪು. ೧೬೭ 
(“ಬ್ರಹ್ಮನೆ ಬಟ್ಟಲು, ವಿಷ್ಣುವೆ ನೇಣು, ರುದ್ರನೆ ತೊಲೆ, 
ಈ ಮೂವರು ಕೂಡಿದ ತ್ರಾಸಿನಲ್ಲಿ ಬ್ರಹ್ಮಾಂಡವೆಂಬ 
ಗಣಿಕೆಯ ಪಿಂಡವೆಂಬ ಕಟ್ಟಳೆಯನಿಕ್ಕಿ ತೂಗುವೆನಯ್ಯಾ! 
ಇಚ್ಛಾ, ಜ್ವನ, ಕ್ರಿಯಂಗಳೆಂಬ 
ಶಕ್ತಿತ್ರಯದ ಮುಳ್ಳು ಸರಿಸವಾಗಿ 
ತೂಗುವೆನಯ್ಯಾ!”) 
೩೬೩. ಬಸವಷಟ್‌ ವ. ೩೫೮: ಪ. ೨೫೨ 
೩೬೪. ಅರಿ ಮಾ ವ. ೫೦:೧೨ 
೩೬೫. ಶರಣ ಚ ಮಾ: ಪು. ೬೯ 


೧೯೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಾಡುತ್ತಾನೆ: "ಹಿಂದೂಗಳು ತಕ್ಕಡಿಯನ್ನು ತುಲಾ ಎಂದು ಕರೆಯುತ್ತಾರೆ. ಇದರಲ್ಲಿ ತೂಕದ 
ಬಟ್ಟುಗಳು ಬದಲಾಗುವುದಿಲ್ಲ. ಅದರ ಬದಲು ಚಿಂತಾಲುಗಳನ್ನೇ ಕೆಲವು ಗುರುತುಗಳ ಮೇಲೆ 
ಹಿಂದಕ್ಕೂ ಮುಂದಕ್ಕೂ ಕದಲಿಸುತ್ತಾರೆ.”* ತೂಕದ ಬಟ್ಟುಗಳನ್ನು ಕಂಚಿನಿಂದ ತಯಾರಿಸುತ್ತಿದ್ದ 
ಸೂಚನೆಯು ವಚನಗಳಲ್ಲಿದೆ.*₹ 


ತೂಕಗಳು 


ವಚನಗಳಲ್ಲಿ ಚಿನ್ನ, ರತ್ನ ಮುಂತಾದ ಅಮೂಲ್ಯ ವಸ್ತುಗಳ ಕೆಲವು ತೂಕದ ಹೆಸರುಗಳು 
ದೊರೆಯುತ್ತವೆ: ಗುಂಜಿ, ಮಾಸಿ, ಜವೆ ನ ಇವು ವಚನದಲ್ಲಿ ಉಕ್ತವಾಗಿವೆ. ಯಾದವರ 
ಆಳ್ವಿಕೆಯ ಕಾಲದ ಶಾಸನಗಳಲ್ಲಿ ಗುಂಜಾ, ವಲ, ಪಲ, ಮಾಷಾ, ತೊಲಗಳೆಂಬ ತೂಕಗಳು 
ಉಕ್ತವಾಗಿವೆ.” ಮಾಸಿ ಮತ್ತು ಮಾಷಾಗಳು ಒಂದೇ ಎಂದು ಕಾಣುತ್ತದೆ. “ವ್ಯವಹಾರ 
ಗಣಿತ'ದಲ್ಲಿ ಈ ತೂಕಗಳ ಪರಸ್ಪರ ಸಂಬಂಧವನ್ನು ಈ ರೀತಿಯಾಗಿ ಹೇಳಿದೆ: 


ನಾಲ್ಕು ಸುವರ್ಣ - ಒಂದು ಕರ್ಷ ನಾಲ್ಕು 
ಕರ್ಷ - ಒಂದು ಪಲ 

ಇಪ್ಪತ್ತು ಪಲ - ಒಂದು ಬೀಸಗೆ 

ಐದು ಬೀಸಗೆ - ಒಂದು ತೊಲೆ 

ಇಪ್ಪತ್ತು ತೊಲೆ - ಒಂದುಭಾರ.* 


ಹದಿನಾರು ಮಾಷಾಗಳು ಒಂದು ಸುವರ್ಣವೆಂದು ಒಂದೆಡೆ ಹೇಳಿದೆ. ಇತರ ವಸ್ತುಗಳ 
ತೂಕದ ಬಗ್ಗೆ ನಮಗೆ "ಅರ್ಧಮಣ' ಉಲ್ಲೇಖದ ಹೊರತು" ಮತ್ತಾವ ವಿವರಗಳು 
ದೊರೆಯುವುದಿಲ್ಲ. 


ಅಳತೆಗಳು 


ಅಳತೆಗಳಲ್ಲೆಲ್ಲ ಗಿದ್ದವೇ ತುಂಬ ಚಿಕ್ಕದಾದರೂ ಇದು ವಚನಗಳಲ್ಲಿ ಉಕ್ತವಾಗಿಲ್ಲ. ಇದಕ್ಕಿಂತ 
ದೊಡ್ಡದಾದ ಅಳತೆಯೆಂದರೆ ಸೊಲ್ಲಗೆ, ವಚನಗಳಲ್ಲಿ ಉಕ್ತವಾಗಿದೆ; ಮುಂದಿನ ಅಳತೆ 


೩೬೬, ಎಚ್‌.ಎಲ್‌.ನಾಗೇಗೌಡ : ಪ್ರವಾಸಿ ಕಂಡ ಇಂಡಿಯಾ ೧: ಪು. ೩೫೪ 

೩೬೭. ಆದಯ್ಯ ವ. ೪೦: ಪು. ೨೨ 

೩೬೮. ಅಕ್ಕನ ವ. ೩೩೧: ಪು. ೧೪೫ 

೩೬೯. ಅಂ ಚೌ ವ (ಹ) ೧೩೧ 

೩೭೦. ಬಸವ ವ. ೪೪೦: ಪು. ೧೭೩ 

೩೭೧. O.P.Verma: The Yadavas and thier Times, ಐ. ೨೮೪ 

೩೭೨. ವ್ಯವಹಾ ಗ: ೧.೨೬ (“ನಾಲ್ಕು ಸುವರ್ಣಂ ಕರ್ಷಂ ನಾಲ್ಕುಂ ಕರ್ಷಂ ಫಲಮಾ ದಶದ್ವಯ 
ಫಲದಿಂದ ನಾಲ್ಕು ಬೀಸಗೆ ಬೀಸಗೆ ಪಂಚಕದೊಳ್‌ ತೊಲೆಯಿಪ್ಪತ್ತು ತೊಲೆಗಳಕ್ಕುಂ ಭಾರಂ.) 

೩೭೩. ಎಚ್‌.ಎಲ್‌.ನಾಗೇಗೌಡ : ಪ್ರವಾಸಿ ಕಂಡ ಇಂಡಿಯಾ ೧ :ಪು. ೩೫೪ 

೩೭೪. ಅಂ ಚೌ ವ (ಹ) ೪೭ ಪು. ೧೫ 

೩೭೫. ಸಿದ್ಧರಾ ವ. ೫೭೨:ಪು. ೧೭೨ 


ಆರ್ಥಿಕ ವ್ಯವಸ್ಥೆ / ೧೯೩ 
[a) 


ಮಾನ್ಯ ಅನಂತರ ಬರುವುದು ಬಳ್ಳ ಆಮೇಲೆ ಕೊಳಗ ಎಲ್ಲಕ್ಕಿಂತ ದೊಡ್ಡ 
ಅಳತೆಯೆಂದರೆ ಖಂಡುಗ.* ಇವುಗಳ ಸಂಬಂಧವು ರಾಜಾದಿತ್ಯನ ಪ್ರಕಾರ ಹೀಗಿದೆ: 


ನಾಲ್ಕು ಗಿದ್ದ - ಒಂದು ಸೊಲ್ಲಗೆ 

ನಾಲ್ಕು ಸೊಲ್ಲಗೆ - ಒಂದು ಮಾನ 
ನಾಲ್ಕು ಮಾನ ಇ ಒಂದು ಬಳ್ಳ 

ನಾಲ್ಕು ಬಳ್ಳ - ಒಂದು ಕೊಳಗ 

ಇಪ್ಪತ್ತು ಕೊಳಗ ಎ ಒಂದು ಖಂಡುಗ. 


ಇವುಗಳಲ್ಲದೆ ವಚನಗಳಲ್ಲಿ ಮೊರವನ್ನು ಒಂದು ಅಳತೆಯಂತೆ ಹೇಳಲಾಗಿದೆ.” 
“ಇವನಪ್ಪೊಡೆ ತಾನೋರ್ವರ ತವುಡಿಂಗಂ ಪೋಗನ್‌”ನ ಎಂಬ ನಯಸೇನನ ಮಾತು 
ಇದನ್ನು ಸಮರ್ಥಿಸುತ್ತದೆ. "ಹೆಡಿಗೆ'ಯೂ ಒಂದು ಅಳತೆಯಾಗಿ ಬಳಕೆಯಲ್ಲಿದ್ದಿರಬೇಕು.*** 
ಪ್ರಾಯಶಃ ಮೊರ ಮತ್ತು ಹೆಡಿಗೆಗಳು ಅನಧಿಕೃತ ಅಳತೆಗಾಗಿ ಉಪಯೋಗದಲ್ಲಿದ್ದುವು. 
ಕೊಳಗವೇ ಹೆಚ್ಚು ಬಳಕೆಯಲ್ಲಿದ್ದ ಅಳತೆಯೆಂದು ಕಾಣುತ್ತದೆ. 'ದೇವಗೊಳಗ', “ದಮಗೊಳಗ', 
"ಜಕ್ಕಿಗೊಳಗ' ಮುಂತಾದ ನಾನಾಅಳತೆಯ ಕೊಳಗಗಳು ಬೇರೆ ಬೇರೆ ಕಡೆಗಳಲ್ಲಿ 
ಬಳಕೆಯಲ್ಲಿದ್ದುವು.” ದ್ರವಗಳನ್ನೂ ಸಹ ಈ ಮೇಲಿನ ಅಳತೆಯ ಪಾತ್ರೆಗಳಿಂದಲೇ 
ಅಳೆಯುತ್ತಿದ್ದರು. "ಅರೆಮಾನ ಎಣ್ಣೆ,” 'ಬಳ್ಳವಾಲು'* "ಕಂಡುಗ ಹಾಲು ಮುಂತಾದ 
ಪ್ರಯೋಗಗಳು ಈ ಹೇಳಿಕೆಯನ್ನು ಸಮರ್ಥಿಸುತ್ತವೆ. 


ಉದ್ದಳತೆಗಳು 


ಹೊಲಗಳನ್ನು ಕೋಲುಗಳಿಂದ ಅಳೆಯುತ್ತಿದ್ದರು. ಈ ಕೋಲಿನ ಉದ್ದವೂ ಪ್ರದೇಶದಿಂದ 
ಪ್ರದೇಶಕ್ಕೆ ವ್ಯತ್ಯಾಸವಾಗುತ್ತಿತ್ತು ವಚನಗಳಲ್ಲಿ “ಅಳೆತದ ಕೋಲು' ಉಲ್ಲೇಖಗೊಂಡಿದೆ. 
ಹರಿಹರನು ಹೇಳುವ “ಕೋಲ್ನೆಲ' ಒಂದು ಕೋಲಳತೆಯ ಭೂಮಿಯನ್ನು ಸೂಚಿಸುತ್ತದೆ.” 


೩೭೬, ಆದಯ್ಯ ವ. ೩೯೬; ಪು. ೨೩೪: ಚನ್ನಬ ವ. ೮೪೧: ಪು. ೩೯೮: ಬಸವ ವ. ೮೬೭: ಪು. ೩೫೬ 
೩೭೭, ಅಲ್ಲಮ ವ. ಚಂ. ೪೮: ಪು. ೧೨ 

೩೭೮. ಚನ್ನಬ ವ. ೯೨: ಪು. ೪೧:ವ. ೭೩: ಪು. ೫೩: ದೇವರ ದಾ ವ. ೬೧:ಹು. ೨೦ 
೩೭೯. ಬಸವ ವ. ೧೧೩: ಪು. ೫೩: ಅಲ್ಲಮ ವ ಚಂ. ೧೧೮೮: ಪು. ೨೬೧ 

೩೮೦. ಚನ್ನಬ ವ. ೩೫೭: ಪು. ೧೫೬: ಬಸವ ವ. ೧೦೬೭: ಹು. ೪೪೩ 

೩೮೧. ವ್ಯವ ಹಾಗ: ೧.೨೬ 

೩೮೨. ಬಸವ ವ. ೧೦೬೮: ಪು. ೪೪೩ 

೩೮೩. ಧರ್ಮಾಮೃತ : ೬೧೦೯ 

೩೮೪. ಮೋಳಿಗೆ ಮಾ ವ. ೭೮೧: ಪು. ೨೧೭ 

೩೮೫. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೯೪ 
೩೮೬. ವಚನ ಶಾಸಾ ೧: ಪು. ೨೯೨ 

೩೮೭. ಅಲ್ಲಮ ವ ಚಂ. ೧೦೧೦: ಪು. ೨೨೩ 

೩೮೮. ಚನ್ನಬ ವ. ೭೭: ಪು. ೩೫ 

೩೮೯. ಸರ್ವಪು ವ. ೭೦೯ 


೧೯೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕೋಲುಗಳ ಅಳತೆಯನ್ನು ನಿರ್ದಿಷ್ಟಗೊಳಿಸಿ ಸ್ಥಾಪಿಸಿದ ದೇವಸ್ಥಾನದ ಹೆಸರು ಆ ಕೋಲುಗಳಿಗೆ 
ಇರುತ್ತಿದ್ದುವು; ಬೇರೆ ಬೇರೆ ಬಗೆಯ ಭೂಮಿಯನ್ನಳೆಯಲು ಭಿನ್ನ ಅಳತೆಯ ಕೋಲುಗಳನ್ನು 
ಬಳಸುತ್ತಿದ್ದಿರಲೂಬಹುದು; ಈ ಕೋಲಿನ ಸಹಾಯದಿಂದ ಹೊಲವನ್ನು ಕ೦ಬ, ಮತ್ತರುಗಳೆಂದು 
ಅಳತೆ ಮಾಡುತ್ತಿದ್ದರು; ಒಂದು ಮತ್ತರಿಗೆ ಒಂಬೈನೂರು ಕಂಬ ಅಥವಾ ಕಮ್ಮಗಳೆಂದು 
ಹೇಳಬಹುದು. ವಚನಗಳಲ್ಲಿ "ಮತ್ತರು' ಎಂಬ ಹೊಲದ ಅಳತೆಯು ಮಾತ್ರಳಕ್ತವಾಗಿದೆ.**? 


ಉದ್ದವನ್ನು ಮಾತ್ರ ಅಳೆಯುವುದನ್ನು ಬೇರೆ ಮಾನಗಳಿಂದ ಮಾಡುತ್ತಿದ್ದರು. ಬಸವಣ್ಣನ 
ವಚನದಲ್ಲಿ ಉದ್ದಳತೆಯು ಉಕ್ತವಾಗಿರುವ ರೀತಿ ಹೀಗಿದೆ: “ಅಂಗುಲ ಹನ್ನೆರಡು ಒಂದು 
ಗೇಣು, ಗೇಣೆರಡು ಕೂಡಲು ಒಂದು ಮೊಳ, ಮೊಳನೆರಡು ಕೂಡಲು ಒಂದು ಹಸ್ತ 
ಹಸ್ತವೆರಡು ಕೂಡಲು ಒಂದು ಮಾರು, ಮಾರೆರಡು ಕೂಡಲು ಒಂದು ಜಂಘ ಏಳುನೂರೆಪ್ಪತ್ತು 
ಕೂಡಲು ಒಂದು ಪದದಾಯ. ಪದಚ್ಚಯವೆರಡು ಸಾವಿರದೆಂಟುನೂರು ಕೂಡಲು ಒಂದು 
ಕೂಗಳತೆ. ಕೂಗಳತೆ ನಾಲ್ಕು ಕೂಡಲು ಒಂದು ಹರದಾರಿ. ಹರದಾರಿ ನಾಲ್ಕು ಕೂಡಲು ಒಂದು 
ಯೋಜನ.” ಈ ಅಳತೆಗಳ ಸಂಬಂಧವನ್ನು ಕೋಷ್ಠಕ ರೂಪದಲ್ಲಿ ಹೀಗೆ ಕೊಡಬಹುದು. 


ಹನ್ನೆರಡು ಅಂಗುಲ ಎ ಒಂದು ಗೇಣು 

ಎರಡು ಗೇಣು - ಒಂದು ಮೊಳ 

ಎರಡು ಮೊಳ - ಒಂದು ಹಸ್ತ ಎರಡು 

ಹಸ್ತ - ಒಂದು ಮಾರು 

ಎರಡು ಮಾರು ಎ ಒಂದು ಜಂಘೆ 

ಏಳುನೂರೆಪ್ಪತ್ತು ಜಂಘೆ - ಒಂದು ಪದದಾಯ 

ಎರಡು ಸಾವಿರದೆಂಟುನೂರು ಪದಚ್ಚಯ = ಒಂದು ಕೂಗಳತೆ 
ನಾಲ್ಕು ಕೂಗಳತೆ - ಒಂದು ಹರದಾರಿ 

ನಾಲ್ಕು ಹರದಾರಿ - ಒಂದು ಯೋಜನ 


ಇನ್ನೊಂದು ವಚನದಲ್ಲಿ ಸುಮಾರು ಇದೇ ಅಳತೆಗಳನ್ನೇ ಕೊಟ್ಟರೂ, ಕೊನೆಯಲ್ಲಿ 
"ಹರದಾರಿ ನಾಲ್ಕು ಕೂಡಲು ಒಂದು ಗಾವುದ” ಎಂದಿದೆ.” ಎಂದರೆ ಗಾವುದ ಮತ್ತು 
ಯೋಜನೆಗಳೆರಡೂ ಒಂದೇ ಅಳತೆಯ ಎರಡು ಹೆಸರುಗಳು, ಅಷ್ಟೆ. ಇಲ್ಲಿ ಹೇಳಿರುವ ಕನಿಷ್ಠ 
ಅಳತೆಯೆಂದರೆ ಅಂಗುಲ. ಎಂಟು ಯವಗಳನ್ನು ಒಂದು ಅಂಗುಲಕ್ಕೆ ಸಮಾನ ಎಂದು ಪಾಣಿಸಿ 
ಹೇಳುತ್ತಾನೆ” “ಎಂಟು ಬಾರ್ಲಿ ಕಾಳುಗಳನ್ನು ಒಂದರ ಪಕ್ಕದಲ್ಲೊಂದನ್ನಿಟ್ಟರೆ ಒಂದು 


೩೯೦. ಶರಣ ಚ ಮಾ: ಪು. ೬೦ 

೩೯೧. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೯೨-೩ 

೩೯೨. ಉಮಾಪತಿ (ಸಂ): "ಶ್ರೀ ಬಸವೇಶ್ವರರ ಹೆಚ್ಚಿಗೆ ದೊರೆತ ವಚನಗಳು' (ಪ್ರಬುದ್ಧ ಕ: ೫೦.೨: 
ಪು.೪೭) 

೩೯೩. ಅದೇ ಪು. ೫೦-೧ 


೩೯೪. V.S.Agarwal: Indian as known to Panini: 0.೨೫೭ 


ಆರ್ಥಿಕ ವ್ಯವಸ್ಥೆ / ೧೯೫ 
ಛಿ 


ಅಂಗುಲ, ಎಂದರೆ ಬೆರಳು” ಎಂದು ಅಲ್ಲೆರೂನಿಯೂ ಹೇಳುವುದರಿಂದ ಒಂದು 
ಯವವೆಂದರೆ ಒಂದು ಬಾರ್ಲಿಕಾಳಿನ ಗಾತ್ರದಷ್ಟು ಉದ್ದವೆಂದು ಸುಮಾರು ವಚನ 
ಕಾಲದಲ್ಲಿಯೂ ಪ್ರಚಲಿತವಾಗಿತ್ತು. ರಾಜಾದಿತ್ಯನು ಕೊಡುವ ಅಳತೆಗಳು ಇವು: 


ಹನ್ನೆರಡು ಬೆರಳು - ಒಂದು ಗೇಣು 

ಎರಡು ಗೇಣು - ಒಂದು ಮೊಳ 

ಎರಡು ಮೊಳ - ಒಂದು ಹಸ್ತ 

ನಾಲ್ಕು ಮೊಳ (ಅಥವಾ ಎರಡು ಹಸ್ತ) - ಒಂದು ದಂಡ 
ಎರಡು ಸಾವಿರ ದಂಡ - ಒಂದು ಕ್ರೋಶ 

ನಾಲ್ಕು ಸಾವಿರ ಕ್ರೋಶ - ಒಂದು ಯೋಜನ.“ 


ಎಂದರೆ ಬಸವಣ್ಣನು ಹೇಳುವ ಅಂಗುಲ ಮತ್ತು ಇಲ್ಲಿನ ಬೆರಳು ಒಂದೇ; ಹಾಗೆಯೇ 
ಮೊದಲ ಕೋಷ್ಠಕದ ಮಾರು ಹಾಗೂ ಇಲ್ಲಿ ದಂಡಗಳು ಒಂದೇ ಅಳತೆಯ ಭಿನ್ನ ಹೆಸರುಗಳು; 
ಒಂದು ಸಾವಿರ ಕ್ರೋಶವನ್ನೇ ಒಂದು ಹರದಾರಿ ಎನ್ನುತ್ತಿದ್ದರು; ಅಥವಾ ಒಂದು ಹರದಾರಿಗೆ 
ಇಪ್ಪತ್ತುಲಕ್ಷ ದಂಡ ಅಥವಾ ಮಾರುಗಳೆಂದಾಯಿತು; ಆದರೆ ಬಸವಣ್ಣನ ಲೆಕ್ಕದ ಪ್ರಕಾರ ಒಂದು 
ಹರದಾರಿಗೆ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ನಲವತ್ತೆಂಟು ಸಾವಿರ ಮಾರುಗಳಾಗಬೇಕು. 
ಹೀಗಾಗಿ ದಂಡ ಅಥವ ಮಾರಿನವರೆಗೆ ಈ “ಎರಡು ತೋಷ್ಟಕಗಳನ್ನು ಸಮನ್ವಯಿಸಬಹುದೇ 
ಹೊರತು ಮುಂದೆ ಹಾಗೆ ಮಾಡಲಾಗುವುದಿಲ್ಲ. ಆಳವನ್ನು ಸೂಚಿಸಲು ಈಗಿನಂತೆಯೇ ಒಬ್ಬ 
ಮನುಷ್ಯನ ಎತ್ತರವನ್ನೇ 'ಆಳು' ಎಂದು ಕರೆಯುತ್ತಿದ್ದರು." ಮನೆಯ ವೈಶಾಲ್ಯವನ್ನು 'ಅಂಕಣ' 
ಎಂಬ ಮಾನದಿಂದ ಅಳತೆಯುತ್ತಿದ್ದರು; “ಅರಂಕಣದ ಮನೆ' ವಚನಗಳಲ್ಲಿ ಒಂದೆಡೆ 


ಲಂಚ ಮತ್ತು ಕಳ್ಳತನ 


ಲಂಚ ಸ್ವೀಕಾರದ ಬಗ್ಗೆ ವಚನಗಳಲ್ಲೆಲ್ಲಿಯೂ ವಿವರಗಳು ದೊರೆಯುವುದಿಲ್ಲ. ಒಂದು 
ವಚನದಲ್ಲಿ ಲಂಚದ ಉಲ್ಲೇಖವಿದೆ. ಅಷ್ಟೆ. ಬಸವಣ್ಣನು ಕಪ್ಪಡಿ ಸಂಗಮದಿಂದ 
ಮಂಗಳವೇಡಕ್ಕೆ ಬಂದು ಅಲ್ಲಿನ ಕರಣಶಾಲೆಗೆ ಬಂದಾಗ ಅಲ್ಲಿ ದಂಡನಾಥರು ಲಂಚ ಕೇಳಿ 
ತೆಗೆದುಕೊಳ್ಳುತ್ತಿದ್ದ ದೃಶ್ಯವನ್ನು "ಬಸವರಾಜದೇವರ ರಗಳೆ'ಯು ಚಿತ್ರಿಸುತ್ತದೆ.” ಸೋಮದೇವನ 
"ಯಶಸಿಲಕ ಚಂಪು'ವಿನಲ್ಲಿ ಯಶೋಧರನ ಗೂಢಚಾರನೊಬ್ಬನು ದೊರೆಯ ಬಳಿ 
ಮಂತ್ರಿಯೊಬ್ಬನನ್ನು "ಲಂಚ ಲುಂಚಾನಿಶಾಚರ'ನೆಂದು ಬಣ್ಣಿಸುತ್ತಾನೆ. ೪55 ಕಳ್ಳತನ, ಆಕ್ರಮಣ, 


೩೯೫. ಎಚ್‌.ಎಲ್‌. ನಾಗೇಗೌಡ; ಪ್ರವಾಸಿ ಕಂಡ ಇಂಡಿಯಾ ೧: ಪು. ೩೫೪ 

೩೯೬. ವ್ಯವಹಾ ಗ: ೧.೨೮ (“ಬೆರಳೀರಾಜ್‌ನೆ ಗೇಣು೦ ಎರಡಾಗಲ್‌ ಮೊಟನೆ ಹಸ್ತ ನಾಲ್ಕೆನೆ ದಂಡಂತೆರಡು 
ಸಹಸ್ರಂ ಕ್ರೋಶ೦ ಶರದಿಕ್ರೋಶಂಗಳೊಂದು ಯೋಜನ ಮಕ್ಕುಂ.”) 

೩೯೭. ಅಲ್ಲಮ ವ. ಚಂ. ೨೧೫: ಪು. ೫೦ 

೩೯೮. ಮೋಳಿಗೆ ಮಾ ವ. ೫೪೪:ಪು. ೧೪೫ 

೩೯೯. ವಚನ ಶಾ ಸಾ ೧: ಪು. ೧೬೧ (“ಲಂಚವಂಚನೆಗೆ ಕೈಯಾನದ ಭಾಷೆ.”) 

೪೦೦. ಬಸವ ರ: ಪು. ೨೭ 


೪೦೧. K.K.Handiqui: Yasastilaka and Indian Culture: ಪು.೧೧೯ 


೧೯೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ದರೋಡೆಗಳಂತಹ ಸಮಾಜಘಾತಕ ಕೃತ್ಯಗಳು ಜನರನ್ನು ಕಾಡುತ್ತಿದ್ದುದು 
ಅಪರೂಪವೇನಾಗಿರಲಿಲ್ಲ. ಆ ಕಾಲದ ವೀರಗಲ್ಲುಗಳಲ್ಲಿ ಕೀರ್ತಿತರಾದ ಅನೇಕ ವೀರರು 
ಕಳ್ಳರೊಡನೆ ಹೋರಾಡುವಾಗ ಸತ್ತವರು. "ವಡ್ಡಾರಾಧನೆ'ಯಲ್ಲಿನ "ವಿದ್ಯುಚ್ಚೋರನೆಂಬ ರಿಸಿಯ 
ಕಥೆ'ಯು ಆ ಕಾಲದಲ್ಲಿ ಕಳ್ಳತನವಾಗುತ್ತಿದ್ದ ರೀತಿಯನ್ನು ವಿವರವಾಗಿ ಚಿತ್ರಿಸುತ್ತದೆ. ಮನೆಗಳಿಗೆ 
ಕನ್ನವನ್ನು ಕೊರೆದು ಹಣ ಮತ್ತಿತರ ಬೆಲೆಬಾಳುವ ವಸ್ತುಗಳನ್ನು "ದೋಚಿಕೊಂಡು 
ಹೋಗುತ್ತಿದ್ದರು. ಕನ್ನ ಕೊರೆಯಲು ಬಳಸುತ್ತಿದ್ದ “ಕನ್ನಗತ್ತಿ್‌್‌ ಮತ್ತು 'ಕಿನ್ನದುಳ್‌ಡೌಗಳಿಂಬ 
ಸಾಧನಗಳು ವಚನಗಳಲ್ಲಿ ಉಕ್ತವಾಗಿವೆ. ಕನ್ನ ಕೊರೆಯುವ" ಕಳ್ಳರು ತಮ್ಮ ಪ್ರಯತ್ನಃ ದಲ್ಲಿ ಯಶಸ್ಸು 
ದೊರಕಿ ಹೆಚ್ಚಿಗೆ ಲಾಭವಾಗಲೆಂದು ದೇವರಲ್ಲಿ ಪ್ರಾರ್ಥಿಸಿ ಪ್ರಾಣಿಗಳನ್ನು ಬಲಿಯಾಗಿ ಕೊಟ್ಟು 
ಮೀಸಲನ್ನು "ಕಟ್ಟುತ್ತಿದ್ದ ಸ್ವಾರಸ್ಯಕರವಾದ ವಿಷಯವು ವಚನವೊಂದರಲ್ಲಿ ಸೂಚಿತವಾಗಿದೆ 
'ದಶಕುಮಾರ ಚರಿತೆ" ಯಲ್ಲಿ ಕನ್ನ ಹಾಕುವ ದೃಶ್ಯದ ಚಿತ್ರಣವಿದೆ: ಮುಖವಾಡವನ್ನು ಹಾಕಿಕೊಂಡ 
ಕಳ್ಳನು ಕತ್ತಲೆಯಲ್ಲಿ ಹೊರಟಿದಾನೆ: ಅವನು "ತನ್ನೊಡನೆ ಇಕ್ಕುಳ, ಮಾಂತ್ರಿಕ ಶಕ್ತಿಯುಳ್ಳ ಪುಡಿ 
ಹಾಗೂ ಬತ್ತಿ ಅಳೆಯುವ ದಾರ, ತಿರುಚು ಉಳಿ, ಹಗ್ಗ ದೀಪದ ಚೀಲ ಮತ್ತು ಪುಟ್ಟ 
ಪೆಟ್ಟಿಗೆಯಲ್ಲಿ ಜೀರುಂಡೆಯನ್ನಿಟ್ಟುಕೊಂಡಿದ್ದಾನೆ; ಇವುಗಳಲ್ಲಿ ಕೆಲವದರ ಸಹಾಯದಿಂದ 
ಜಾಲಂಧ್ರದಲ್ಲಿ ಕಂಡಿಯನ್ನು ತೆರೆದು ಒಳಗೆ ನುಗ್ಗಿ ಒಡವೆಗಳನ್ನಪಹರಿಸಿ ಓಡಿ ಹೋಗುತ್ತಾನೆ.*** 
ಕನ್ನದ ಮಾರಿತಂದೆಯೆಂಬ ವಚನಕಾರನೊಬ್ಬನಿದ್ದಾನೆ: ಅವನ ವಚನಗಳಲ್ಲಿ ಕನ್ನ 
ಕೊರೆಯುವುದಕ್ಕೆ ಸಂಬಂಧಿಸಿದಂತೆ ವಿಷಯ ನಿರೂಪಣೆಯಿದೆ. ಅವನಿಗೆ ಈ ವಿಶೇಷಣವು 
ಬರಲು ಏನು ಕಾರಣವೋ ತಿಳಿಯದು... ಪ್ರಾಯಶಃ ಈತನು ಬಸವಾದಿಗಳ 
ಅನುಯಾಯಿಯಾಗುವುದಕ್ಕೆ ಮುಂಚೆ, ಸಾತ್ವಿಕ ನಡವಳಿಕೆಯಿಂದ ಕೂಡಿದ ಭಕ್ತನಾಗುವುದಕ್ಕೆ 
ಮೊದಲು, ಕನ್ನ ಹಾಕಿ ಕಳವು ಮಾಡುತ್ತಿದ್ದಿರಬೇಕು. ವೀರಶೈವ ಚಳವಳಿಯಿಂದ ಆಕರ್ಷಿತನಾಗಿ 
ಭಕ್ತನಾಗಿರಬೇಕು. 


ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವ ದಾರಿಯಲ್ಲಿ ಹಾದಿಗಳ್ಳರು ಕಾದಿದ್ದು 
ಪ್ರಯಾಣಿಕರನ್ನು ದೋಚುತ್ತಿದ್ದರು; ಕೆಲವೇಳೆ ಸಶಸ್ತರಾದ ಪ್ರಯಾಣಿಕರು ಕಳ್ಳರೂಡನೆ 
ಹೋರಾಡುತ್ತಿದ್ದರು, ದೊಣ್ಣೆಗಳಿಂದ ಹೊಡೆದೋಡಿಸಲು ಯತ್ನಿಸುತ್ತಿದ್ದರು ವ್ಯಾಪಾರಿಗಳು 
ಬಂಡಿಗಳ ಮೇಲೆ ಸಾಮಗಿಗಳನ್ನು ಹೇರಿಕೊಂಡು ಹೋಗುವಾಗ ಅವರನ್ನು ಕೊಂದು "ವಸ್ತುಗಳು 
ಎತ್ತು ಮುಂತಾದವನ್ನು ಕಳ್ಳರು ಹೊತ್ತುಕೊಂಡು ಹೋಗುತ್ತಿದ್ದ ವಿಷಯವು" “ವಡ್ಡಾರಾಧನೆ'ಯಲ್ಲಿ 
ಉಕ್ತವಾಗಿದೆ.” ಊರಿನ ಮೇಲೆ ಇದ್ದಕ್ಕಿದ್ದಂತೆ ದಾಳಿಮಾಡಿ ಲೂಟಿ 


೪೦೨. ಬೆಡಗಿನ ವ. ಪು. ೨೪೮ 

೪೦೩. ಬಸವ ವ. ೬೯೭: ಪು. ೨೭೮ 

೪೦೪. ಬೆಡಗಿನ ವ: ಪು. ೨೪೮ (“ಎನ್ನ ಕನ್ನಗತ್ತಿಯೊಡೆಯಂಗೆ ಆಡನರಿದೆ, ಕೋಡಗವ ಬಲಿಯನಿಕ್ಕಿದೆ, 
ಎನ್ನ ಮಾತಾಪಿತನ ಮೀಸಲನಿಕ್ಕಿದೆ: ಇಷ್ಟಕ್ಕೆ ಕನ್ನ ಎನಗೆ ಕೂರ್ತು ಬಾರದಿದ್ದಡೆ ಮಾರನ ವೈರಿ 
ಮಾರೇಶ್ವರನಿಲ್ಲಾ ಎಂದೆ” ೬ ಕನ್ನದ ಮಾರಿತಂದೆ) 

೪೦೫. Dipakranjan Das: Economic History of the Deccan: 0.೨೦೨ 

೪೦೬. ಬೆಡಗಿನ ವ. ಫ. ೩೦೫ 

೪೦೭. ವಡ್ಡಾರಾ : ಪು. ೭೬ 


ಆರ್ಥಿಕ ವ್ಯವಸ್ಥೆ /೧೯೭ 
ಲ ಛಿ 


ಹೊಡೆಯುತ್ತಿದ್ದ ಕಳ್ಳರ ತಂಡದ ಸೂಚನೆ ಬಸವಣ್ಣನ ವಚನವೊಂದರಲ್ಲಿದೆ. (ಇದೇ 
ಊರಣಿವು).. “ಗಾಹುಗಳ್ಳ' ರೆಂಬ ಹೆಸರು ವಚನಗಳಲ್ಲಿದೆ. ೪೦ ಬಹುಶಃ ಮುಗ್ಗರಂತೆ ಬಂದು 
ಜನರನ್ನು ವಂಚಿಸಿ ಹಣವನ ್ಲಪಹರಿಸುತ್ತಿದ್ದ ಕಳ್ಳರನ್ನು ಈ ಮಾತು ಸೂಚಿಸುತ್ತದೆ. ಮತ್ತೆ ಕೆಲವರು 
ರಾತ್ರಿಯ ಹೊತ್ತು ಪಂಜನ್ನು ಹಿಡಿದುಕೊಂಡು ಒಟ್ಟಾಗಿ ಬಂದು ಕೊಳ್ಳೆ ಹೊಡೆಯುತ್ತಿದ್ದವರನ್ನು 
ವಚನಗಳು `ಪಂ೦ಜುಗಳ್ಳ' ರೆಂದು ಕರೆಯುತ್ತವೆ; (ದಾರಿಯನ್ನು ಕಾಣಲು ಇವರು ಪಂಜನ್ನು 
ಹಿಡಿದಿರಬಹುದಾದರೂ) ತಮ್ಮನ್ನು ತಡೆಯಲು ಪ್ರಯತ್ನಿಸಿದವರ ಮೂತಿಯನ್ನು ತಿವಿದು ಸುಟ್ಟು 
ತಮ್ಮ ಕೆಲಸವನ್ನು ಸಾಗಿಸುತ್ತಿದ್ದರು.*75 ಆಕಳನ್ನು ಕಳ್ಳರು ಹೊಡೆದೊಯ್ಯುವ ಉಲ್ಲೇಖವು 
ಬಸವಣ್ಣನಲ್ಲಿದೆ. ಜು (0 'ಬಸವಣ್ಣನ ಮನೆಯ ಕೊಟ್ಟಿಗೆಗೆ ಕಳ್ಳರು ನುಗ್ಗಿ ಅಲ್ಲಿನ 
ಹಸುಗಳೆಲ್ಲವನ್ನೂ ಹೊಡೆದುಕೊಂಡು ಹೋದಾಗ ತಾಯಿಯರಿಂದ ಬೇರಾದ ಕರುಗಳ ಬಗ್ಗೆ 
ಮರುಕ ತಾಳಿದ ಬಸವಣ್ಣನು ಕರುಗಳನ್ನೂ ಕಳುಹಿಸಿಕೊಟ್ಟ ಪ್ರಸಂಗವೊಂದು “ಬಸವರಾಜ 
ದೇವರ ರಗಳೆ'ಯಲ್ಲಿದೆ.*5" ಕೆಲವು ವೇಳೆ ಕೋಟೆಯ ಗೋಡೆಗಳನ್ನು ಕನ್ನಹಾಕಿ ಕೊರೆದು 
ಒಡವೆ ವಸ್ತುಗಳನ್ನಲ್ಲದೆ ಹಸುಗಳನ್ನೂ ಕರೆದೊಯ್ಯುತ್ತಿದ್ದ ಸೂಚನೆಯು ಒಂದು ವಚನದಲ್ಲಿದೆ; 
ಅದಕ್ಕಾಗಿ ಉಕ್ಕಡದವರು ರಾತ್ರಿಯ ಹೊತ್ತು ಎಚ್ಚರಿಕೆಯಿಂದ ಕಾಯುತ್ತಿದ್ದರು. ಕೋಟೆಯ 
ಬಾಗಿಲುಗಳನ್ನು ಭದ್ರಪಡಿಸುತ್ತಿದ್ದರು.*?* ದನಕರುಗಳನ್ನು ಕದ್ದೊಯ್ಯುವುದನ್ನು “ತುರುಗೋಟ”' 
ಎಂದು ಕರೆಯುತ್ತಿದ್ದರು. ದ್ವೀಪದ್ಧೀಪಾಂತರಗಳಿಗೆ ಸಮುದ್ರಮಾರ್ಗವಾಗಿ ವ್ಯಾಪಾರಕ್ಕಾಗಿ 
ಹೋಗುತ್ತಿದ್ದ ವರ್ತಕರನ್ನು ಸುಲಿಗೆ ಮಾಡುತ್ತಿದ್ದ "ಸಾಗರಗಳ್ಳ'ರನ್ನು ವಚನಗಳಲ್ಲಿ 


ಉಲ್ಲೇಖಿಸಲಾಗಿದೆ.” 


ಕಳ್ಳಕಾಕರ ಕಾಟದಿಂದ ಜನರನ್ನು ಸಂರಕ್ಷಿಸಲು ರಾಜನು ವ್ಯವಸ್ಥೆ ಮಾಡಿರುತ್ತಿದ್ದ. ಕಳ್ಳರ 
ರೀತಿನೀತಿಗಳನ್ನು ತಿಳಿದು ಅವರನ್ನು ಹಿಡಿಯುವ ವ್ಯವಸ್ಥೆಯನ್ನು ಮಾಡಬೇಕಾಗಿದ್ದುದರಿಂದ 
ರಾಜಕುಮಾರರಿಗೆ ಆ ವಿಷಯವನ್ನು ತಿಳಿಸುವ `ಕರಪಟಶಾಸ್ತ' ವನ್ನು ಅವರು 
ಕಲಿಯುತ್ತಿದ್ದರು.” ಕಳ್ಳರನ್ನು ಹಿಡಿಯುವ ಉದ್ದೇಶದಿಂದ ತಳವಾರನೆಂಬ ಅಧಿಕಾರಿಯನ್ನು 
ರಾಜನು "ನೇಮಿಸುತ್ತಿದ್ದ (ರ ರಾತ್ರಿಯ ಹೊತ್ತು ಊರಲ್ಲಿ ಗಸ್ತು ತಿರುಗುತ್ತಿದ್ದು ಅಜಾ 
ಬಂದವರನ್ನು ಪ್ರಶ್ನಿಸುತ್ತಿದ್ದ ೪೬ ಎಷ್ಟೋ ವೆಳೆ ತಳವಾರನು ಕಳ್ಳನನ್ನು ಪತ್ತೆಮಾಡಿ 
ಹಡಿಯಲಾಗದಿದ್ದರೆ ರಾಜನು ಅವನನ್ನೇ ಶಿಕ್ಷಿಸುತ್ತಿದ್ದುದೂ ಉಂಟು. ೧೭" ಕಡಲ್ಲಳ್ಳರನ್ನು 
ಎದುರಿಸಲು ಸಾಧ್ಯವಾಗುವಂತೆ ಭಾರತದೊಡನೆ ವ್ಯಾಪಾರ ಸಂಬಂಧವನ್ನು ಪಡೆದಿದ್ದ ಗೀಕ್‌ 


೪೦೮. ಬವ ವ. ೯೮೦:ಪು. ೪೧೧ 

೪೦೯. ವಚನ ಶಾ ಸಾ ೧:ಪು.೫೪೪ 

೪೧೦. ಅಂ ಚೌ. ವ (ಹ): ೯೯ 

೪೧೧. ಬಸವ ವ. ೮೨೯: ಪು. ೩೩೭ 

೪೧೨. ಬಸವ ರ: ಪು. ೬೦-೧ 

೪೧೩. ಗಣವ ಮಂ : ಪು. ೯೩ 

೪೧೪. ಕೋಶಾ ಮ ವ: ಪು.೭ (ಕೋಲಶಾಂತಯ್ಯ, ೨೪) 
೪೧೫. ವಡ್ಡಾರಾ : ಪು. ೧೨೮ 

೪೧೬. ಅದೇ : ಪು. ೧೬ 

೪೧೭ .ಅದೇ :ಪು. ೨೩ 


೧೯೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮತ್ತು ಈಜಿಪ್ಟ್‌ನ ಹಡಗು ವ್ಯಾಪಾರಿಗಳು ತಮ್ಮೊಡನೆ ಹೋರಾಟಗಾರರನ್ನು ಕರೆತರುತ್ತಿದ್ದರೆಂದು 
ಫ್ಲೈನಿ ಹೇಳುತ್ತಾನೆ.” ಪ್ರಾಚೀನ ಕರ್ನಾಟಕದ ಹಲವಾರು ವರ್ತಕ ಶ್ರೇಣಿಗಳು ತಮ್ಮದೇ ಆದ 
ಸೈನ್ಯವನ್ನು ಪಡೆದಿದ್ದು ಕಳ್ಳಕಾಕರಿಂದ ತಮ್ಮನ್ನು ರಕ್ಷಿಸಿಕೊಳ್ಳುತ್ತಿದ್ದುದೂ ಉಂಟು.” 


ಕಪ ನಿಧಿ 


ಕಳ್ಳರ  ಭಯವಿದ್ದ ಮೇಲೆ ಜನರಿಗೆ ತಮ್ಮ ಉಳಿತಾಯದ ಹಣವನ್ನು 
ಜೋಪಾನವಾಗಿಡುವುದು ಒಂದು ಸಮಸ್ಯೆಯೇ ಆಯಿತು. ಆಗ ಈಗಿನಂತೆ ಬ್ಯಾಂಕ್‌ ಮುಂತಾದ 
ಸಂಸ್ಥೆಗಳಲ್ಲಿ ಸಾರ್ವಜನಿಕರು ಹಣವನ್ನು ಜೋಪಾನಾಗಿಡುವ ವ್ಯವಸ್ಥೆಯು ಮುಂದುವರೆದಿರಲಿಲ್ಲ. 
ಆದರೂ ಕೆಲವೆಡೆಗಳಲ್ಲಿ ಈ ಬಗೆಯ ವ್ಯವಸ್ಥೆಯು ಸ್ವಲ್ಪಮಟ್ಟಿಗೆ ಇತ್ತೆಂಬುದಕ್ಕೆ ಆಧಾರಗಳಿವೆ. 
ನಾಸಿಕ್‌ನ ಬಳಿಯ ಒಂದು ಶಾಸನದಲ್ಲಿ ಈ ಅಮೂಲ್ಯವಾದ ವಿಷಯವು ಉಕ್ತವಾಗಿದೆ: ಎರಡು 
ನೆಯ್ಸೆಯವರ ಶ್ರೇಣಿಗಳು ಸಾರ್ವಜನಿಕರಿಂದ ಠೇವಣಿಗಳನ್ನು ಪಡೆದು ಅದನ್ನು 
ಸುಭದ್ರವಾಗಿರಿಸುತ್ತಿದ್ದುವು; ಹಲವು ವೇಳೆ ತಾವದನ್ನು ಬಳಸಿಕೊಂಡು ಠೇವಣಿದಾರರಿಗೆ 
ಬಡ್ಡಿಯನ್ನು ನಿರ್ದಿಷ್ಟ ದರದಲ್ಲಿ ನೀಡುತ್ತಿದ್ದವು; ಆ ಹಣದ ಸಂಪೂರ್ಣ ಜವಾಬ್ದಾರಿಯನ್ನು ಆ 
ಶ್ರೇಣಿಗಳೇ ವಹಿಸಿಕೊಳುತ್ತಿತ್ತು*5್‌ ಇತರರ ಬಳಿ ತನ್ನ ಹಣವನ್ನು ಇಟ್ಟು ಬೇಕಾದಾಗ 
ಪಡೆಯುತ್ತಿದ್ದುದೂ ಉಂಟು." ಆದರೆ ಈ ಬಗೆಯ ಬ್ಯಾಂಕಿಂಗ್‌ ಪದ್ಧತಿಯು ಎಲ್ಲ 
ಕಡೆಗಳಲ್ಲಿಯೂ ಪ್ರಚಲಿತವಾಗಿರಲಿಲ್ಲ. ಆದ್ದರಿಂದ ಜನರು ತಮ್ಮ ಹಣವನ್ನು ಹೂತಿಡಲು 
ತೊಡಗಿದರು. ಈ ವಿಧಾನವು ಎಷ್ಟು ತೀವ್ರವಾಗಿ ಚಾಲ್ತಿಯಲ್ಲಿತ್ತೆಂದರೆ ನೆಲವನ್ನಗೆಯುವಾಗ 
ಎಲ್ಲಿಯಾದರೂ ಹಣವು ದೊರೆಯುವ ಸಾಧ್ಯತೆಯಿದೆಯೆಂಬ ಭಾವನೆಯುಂಟಾಗಿ, ನಿಕ್ಷಿಪ 
ನಿಧಿಯನ್ನು ತೆಗೆಯುವ ಬಗ್ಗೆ `ಧನವಾಸ್ತು'ವೆ೦ಂಬ ಗ್ರಂಥವೇ ರಚಿತವಾಯಿತು. 


ನೆಲವನ್ನಗೆದು ಹಣವನ್ನು ಹೂತಿಡುವವರನ್ನು ಬಸವಣ್ಣ ವಿಡಂಬಿಸುತ್ತಾನೆ.*** ಇಂತಹ 
ಹಣವನ್ನು ವಚನಗಳು ನಿಧಿ, ನಿಧಾನ," ಬಯಕೆ” (ಬಯ್‌-ನಿಕ್ಷೇಪಮಾಡು), ಕಡವರ"”” 
ಎಂದು ಕರೆಯುತ್ತವೆ. ಹಣವನ್ನು ಮಡಕೆಯಲ್ಲಿರೋ ಕೊಡದಲ್ಲಿಯೋ ತುಂಬಿ ಹೂತಿಡುತ್ತಿದ್ದರು. 
“ದಶಕುಮಾರ ಚರಿತೆ'ಯಲ್ಲಿ “ನಿಧಾನಕಲಶ'ದ ಉಲ್ಲೇಖವಿದೆ.” ಹಣವು ತುಂಬಿದ ಇಂತಹ 
ಕೊಡವನ್ನು ಹೂತಿಟ್ಟ ಮೇಲೆ ಆ ಜಾಗವನ್ನು ಗುರುತಿಸಲು ಯಾವುದಾದರೂ ಕುರುಹನ್ನಿರಿಸಿ 


9೧೮. Dipakranjan Das: Economic History of the Deccan P.90೩ 


೪೧೯. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು.೨೬೭ 

೪೨೦. Radhakumud 11000111: Local Government in Ancient India: 7.೯೭ 

೪೨೧. ಅರಿ ಮಾ ವ. ೬೦: ಪು. ೧೪ (“ಬೈಚಿಟ್ಟ ಬೈಕೆಯ ಒಡೆಯ ಬೇಡಿದಂತೆ ಕೊಡದಿರ್ದಡೆ 
ಸ್ವಾಮಿದ್ರೋಹಿಕೆಯಲ್ಲವೇ?”') 

೪೨೨. ಬಸವ ವ. ೨೦೧:ಪು. ೮೫ 

೪೨೩. ಬಸವ ವ. ೭೫೮: ಪು.೩೦೨ 

೪೨೪. ಅಕ್ಕನ ವ. ೨೪೯: ಪು. ೧೧೦ 

೪೨೫. ಮೋಳಿಗೆ ಮಾ. ವ. ೩೪೩: ಪು. ೮೭ 


೪೨೬. Dipakranjan Das: Econoic History of the Deccan: P. ೧೨೧ 


ಆರ್ಥಿಕ ವ್ಯವಸ್ಥೆ 1೧೯ 
[4] 


ಮುಂದೆ ಹಣ ಪಡೆಯಬೇಕಾದಾಗ ಅದಕ್ಕಾಗಿ ಪರದಾಡದಂತೆ ಮಾಡುತ್ತಿದ್ದರು.**₹ 
ಹಣವನ್ನು ಬಚ್ಚಿಟ್ಟವರು ಬೇರಾರಿಗೂ ಆ ವಿಷಯವನ್ನು ತಿಳಿಸದೆ ಸತ್ತರೆ ಅದು ಹಾಗೆಯೇ 
ನೆಲದಲ್ಲುಳಿದು ಬಿಡುತ್ತಿತ್ತು. ಇದರಿಂದ ಕೆಲವರಿಗೆ ಆಕಸ್ಮಿಕವಾಗಿ ನೆಲವನ್ನಗೆಯುವಾಗ ನಿಧಿ 
ಸಿಕ್ಕುತ್ತಿದ್ದುರೂ ಉಂಟು. ಈ ರೀತಿ ತನ್ನದಲ್ಲದ ನಿಧಿಯು ದೊರೆಯುವುದು ಅದೃಷ್ಟವಂತರಿಗೆ 
ಮಾತ್ರ ಎಂಬ ನಂಬಿಕೆಯಿತ್ತು ಹಾಗೆ ಯಾರಿಗೆ ನಿಧಿಯು ದೊರೆಯಬೇಕೆಂದು 
ವಿಧಿಸಂಕಲ್ಲವಿದೆಯೋ ಅಂತಹ ಹಣವನ್ನೇ ವಚನಗಳು "ಯಣನಿಧಾನ' ಎಂದು 
ಕರೆಯುವುದ.೨ ಹೂತಿಟ್ಟ ನಿಧಿಯನ್ನು ಬೆಂತರಳು ಕಾಯುತ್ತಿರುತ್ತವೆಂಬ ನಂಬಿಕೆಯೂ ವಚನ 
ಕಾಲದಲ್ಲಿ ಪ್ರಚಲಿತವಾಗಿತ್ತು ಇದ್ದಕ್ಕಿದತೆಯೇ ತನ್ನ ಹೊಲದಲ್ಲಿ ನಿಧಿಯನ್ನು ಕಾಣುವ 
ಉಲ್ಲೇಖ ವಚನಗಳಲ್ಲಿದೆ 5 ಕೆಲವರು ವಾರಸುದಾರರಿಲ್ಲದ ಈ ಹಣವನ್ನು “ಥಡೆಯಲು 
ಅಂಜನ ಮುಂತಾದವುಗಳನ್ನು ಹಚ್ಚಿಕೊಂಡು ಮಂತ್ರವಿದ್ಯೆಯಿಂದ ಪ್ರಯತ್ನ ಮಾಡುತ್ತಿದ್ದರು. 
ನಿಧಿಯ ಜಾಗದಲ್ಲಿ ದೀಪಗಳು ಲಕ್ಕ ಬಾಗುತ್ತವೆಂಬ' ನಂಬಿಕೆಯು ಕ ಕಾಲದಲ್ಲಿತ್ತು” 
ನಿಧಿಯನ್ನು ಕಂಡವರು ಅದರಲ್ಲಿ ಸ್ವಲ" ಭಾಗವನ್ನು ಸರ್ಕಾರಕ್ಕೆ ಕೊಡಬೇಕು, ತನಗೆ ನಿಧಿಯು 
ದೊರೆತ ವಿಷಯವನ್ನು ಪ್ರಾಮಾಣಿಕತೆಯಿಂದ ತಿಳಿಸುವವನಿಂದ. ಆ ಹಣದ ಆರನೆಯ ಅಥವಾ 
ಹನ್ನೆರಡನೆಯ ಒಂದು ಭಾಗವನ್ನು ಮಾತ್ರರಾಜನು ಪಡೆಯಬೇಕು, ಸುಳ್ಳು ಹೇಳಿದವನ ಆಸ್ತಿಯ 
ಎಂಟನೆಯ ಒಂದು ಭಾಗವನ್ನು ದಂಡವಾಗಿ ವಸೂಲು ಮಾಡಬೇಕೆಂದು ಮನುವು 
ಹೇಳುತ್ತಾನೆ.” ನೆಲದಲ್ಲಿ ದೊರೆತ ಹಣವು ಈಗ ಸಂಪೂರ್ಣವಾಗಿ ಸರ್ಕಾರಕ್ಕೆ ಸೇರುವುದೆಂಬ 
ಶಾಸನವನ್ನಿಲ್ಲಿ ನೆನೆಯಬಹುದು. 


ರಾಜ್ಯಾದಾಯ-ಸುಂಕ: ತೆರಿಗೆ 


ಈಗಲೂ ರಾಜ್ಯಕ್ಕೆ ಬರುವ ಆದಾಯವು ಬಹುಪಾಲು ತೆರಿಗೆಯ ರೂಪದಲ್ಲಿ ವಸೂಲು 
ಮಾಡಿದುದು. ಹಿಂದೆಯೂ ರಾಜನು ನಾನಾರೀತಿಯ ತೆರಿಗೆಗಳನ್ನು ಜನರಿಂದ ವಸೂಲು ಮಾಡಿ 
ಅದನ್ನು ಸಾರ್ವಜನಿಕ ಕಾರ್ಯಗಳಿಗಾಗಿ ವೆಚ್ಚ ಮಾಡುತ್ತಿದ್ದ. ರೈತರು ತಮ್ಮ ಬೆಳೆಯಲ್ಲಿ ಒಂದು 
ಪಾಲನ್ನು ರಾಜನಿಗೆ ಸಲ್ಲಿಸುತ್ತಿದ್ದರು. ಸಾಮಾನ್ಯವಾಗಿ ರೈತನ ಉತ್ಪತ್ತಿಯ ಆರನೆಯ ಒಂದು 
ಭಾಗವು ರಾಜ್ಯದ ಬೊಕ್ಕಸಕ್ಕೆ ಸಲ್ಲುತ್ತಿತ್ತು: ಇದಲ್ಲದೆ ನಿಷ್ಠಾವಂತ ರಾಜನಿಗೆ ಪ್ರಜೆಗಳು ಮಾಡಿದ 
ಪುಣ್ಯ ನಾಲ್ಕನೇ ಸ. ಭಾಗವೂ. ನಂಬಿಕೆಯಿತ್ತು. ek ವ್ಯಾಪಾರಕ್ಕಾಗಿ ತಂದ ವಸ್ತುಗಳ ಮೇಲೆ 
ಹಾಕುತ್ತಿದ್ದ *ಸುಂಕದಿ೦ದಲೂ ರಾಜ್ಯಕ್ಕೆ ಸಾಕಷ್ಟು ಆದಾಯವು ಬರುತ್ತಿತ್ತು ಸುಂಕದಕಟ್ಟೆಗಳನ್ನು 


೪೨೭, ಮೋಳಿಗೆ ಮಾ ವ. ೩೪೩ :ಪು. ೮೭ ( "ಕಡವರಕ್ಕೆ ಕುರುಹನಿಟ್ಟಂತೆ') 
೪೨೮. ಅಕ್ಕನ ವ. ೨೫೦: ಪು. ೧೧೦ 

೪೨೯. ಬವ ವ. ೯೯: ಪು. ೪೮ 

೪೩೦. ಬಸವ ವ. ಗ ಪು. ೨೫೦ 

೪೩೧. ಚನ್ನಬ ವ.೧೪೦೦: . ೬೨೩ 

೪೩೨, ಯಶೋಧ ಚಃ: ೪-೬: ಮ ೧-೯೧ ಗದ್ಯ 

೪೩೩. Arthur Coke Burnell: The Ordinances of Manu: 0.೧೮೨ 


೪೩೪. S.N.Vyas: India in the Ramayana Age: 0.೬೫ 


೨೦೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಸ್ಥಾಪಿಸಿ ಅಲ್ಲಿ ಸುಂಕದ ಅಧಿಕಾರಿಯನ್ನು ನೇಮಿಸಿರುತ್ತಿದ್ದರು. ಸುಂಕದ ಬಂಕಣ್ಣನೆಂಬುವನು ಒಬ್ಬ 
ವಚನಕಾರ. ಸುಂಕದ ಕಟ್ಟೆಗೆ “ಡಂಗ' (ಸಂ.ದಂಗ) ಎಂಬ ಹೆಸರಿತ್ತು ಇವುಗಳಲ್ಲಿನ 
ಅಧಿಕಾರಿಗಳು ಹಗಲಿರುಳು ಎಚ್ಚರಿಕೆಯಿಂದ ಕಾಯುತ್ತಿದ್ದು ವ್ಯಾಪಾರಿಗಳು ಸುಂಕ ಕೊಡದೆ 
ತಪ್ಪಿಸಿಕೊಳ್ಳದಂತೆಯೂ, ಶತ್ರುಗಳು ರಾಜ್ಯದೊಳಕ್ಕೆ ಪ್ರವೇಶಿಸಿದಂತೆಯೂ 
ನೋಡಿಕೊಳ್ಳುತ್ತಿದ್ದರು.** 


ಪ್ರಾಣಿಗಳ ಮೇಲೆ ಹಾಕಿಕೊಂಡು ಬರುತ್ತಿದ್ದ ಹೆಸರು, ತಲೆಯ ಹೊರೆ, ಬಂಡಿಯಲ್ಲಿನ 
ಸರಕು ಇತ್ಯಾದಿಗಳಿಗೆ ಬೇರೆ ಬೇರೆಯ ದರಗಳಲ್ಲಿ ಸುಂಕವನ್ನು ವಿಧಿಸಲಾಗುತ್ತಿದ್ದುದರ 
ಸೂಚನೆಯು "ವಚನದಲ್ಲಿದೆ.*** “ಕಟ್ಟಿದುದೇನು ಕ೦ಕುಳೊಳಗೆ, ಹೊತ್ತುದೇನು ಮಂಡೆಯ 
ಮೇಲೆ?" ಒಂದು ಸುಂಕದಧಿಕಾರಿಯು ಪ್ರಶ್ನಿಸಿ ವಸ್ತುವಿನಗನುಗುಣವಾಗಿ ಸುಂಕವನ್ನು 
ನಿಗದಿಗೊಳಿಸುತ್ತಿದ್ದ. ಕೆಲವು ಸ್ಥಳಗಳಲ್ಲಿ ಜಟ ದರವು ಹೆಚ್ಚೆಂದೂ ಮತ್ತೆ ಕೆಲವೆಡೆ 
ಕಡಿಮೆಯೆಂದೂ “ಧರ್ಮಾಮೃತ'ವು ಸೂಚಿಸುತ್ತದೆ.” ಸ್ಥಳದಿಂದ ಸ್ಥಳಕ್ಕೆ ದರದಲ್ಲಿ 
ವ್ಯತ್ಯಾಸಗಳಿದ್ದರೂ ಆಯಾ ಪ್ರದೇಶದಲ್ಲಿನ” ಸುಂಕದ ದರವು ಪೂರ್ವ 
ನಿಗದಿಯಾಗಿದ್ದಿತೆನ್ನಬಹುದು. ತನಿಖೆಯನ್ನು ನಡೆಸಿದ ಅಧಿಕಾರಿಯು ಸುಂಕವನ್ನು ವಸೂಲು 
ಮಾಡಿ ವ್ಯಾಪಾರಿಗೆ ರಸೀತಿಯನ್ನು ಕೊಡುತ್ತಿದ್ದ: “ಹೊರವಾರು ಉಭಯ ಮಾರ್ಗವೊಳವಾರು 
ಸ್ಥಳ ಕುಳ ವಿಸಂಚವಿಲ್ಲ ಎಂದು ಕೊಟ್ಟು ಚೀಟು ನಿಮ್ಮ ಕೈಯ ಹಾಳೆಯಲ್ಲದೆ, 
ತಡೆಯೊಡೆಯರಿಗೆ ಕುರುಹ ತೋರಿ ನಿಮ್ಮ ನಿಮ್ಮ ಹೊರೆಯಕೊಂಡು ಹೋಗಿ” ಎಂಬ ವಚನ 
ಭಾಗದಲ್ಲಿ ಈ ವಿಷಯವು ಸೂಚಿತವಾಗಿದೆ" ಈ ರಸೀತಿಯನ್ನು ಮತ್ತೊಬ್ಬ ವಚನಕಾರನು 
“ಒಪ್ಪದ ಚೀಟು'ಎಂದು ಕರೆಯುತ್ತಾನೆ.” ಅಧಿಕಾರಿಯು ಹಾಕಿದ ಒಪ “(ಹಸ್ತಾಕ್ಷರುವುಳ್ಳ 
ಚೀಟಿಯೇ ಇದು. ಯಾರಾದರೂ ಅಧಿಕಾರಿಗಳು ತಡೆದರೆ ತಾನು ಸುಂಕವನ್ನಾಗಲೇ 
ಕೊಟ್ಟಿದ್ದೇನೆಂಬುದಕ್ಕೆ ಕುರುಹಾಗಿ ಈ ಹೀನ ವ್ಯಾಪಾರಿಯು ತೋರಿಸುತ್ತಿದ್ದ 
ರಹದಾರಿಯನ್ನು "ಉಂಡಿಗೆಯ'ಯೆಂದೂ ಕರೆಯುತ್ತಿದ್ದರು." ಸರಕನ್ನು ಹೊತ್ತು ವ್ಯಾಪಾರಿಯು 
ಸುಂಕ ಕೊಡುವುದನ್ನು ತಪ್ಪಿಸಿಕೊಳ್ಳಲು ಬೇರೆಯ ಮಾರ್ಗವನ್ನು ಓದಿದ ಹೋಗುತ್ತಿದ್ದುದೂ 
ಉಂಟು, ಅಂತಹವರನ್ನು ಅಧಿಕಾರಿಗಳು ಹಿಡಿದು ದಂಡವನ್ನು ವಿಧಿಸುತ್ತಿದ್ದರೆಂದು 
ತೋರುತ್ತದೆ.” ಕೆಲವರು ಇದೇ ಸಮಯವೆಂದು ಸುಂಕವನ್ನು ಕೊಡುವ ಸಂದರ್ಭದಲ್ಲಿ 


೪೩೫. ಶಬ್ದದ ವೃತ್ತತ್ತಿ ಮತ್ತು ಅರ್ಥ ವಿವರಣೆಗಳಿಗೆ ನೋಡಿ, ಡಿ.ಎಲ್‌.ನರಸಿಂಹಾಚರ್‌ 'ಡಂಗ ಹಾಕು 
ಎಂದರೇನು' (ಪೀಠಿಕೆಗಳು, ಲೇಖನಗಳು; ಪು. ೮೭೫-೮) 

೪೩೬. ಬೆಡಗಿನ ವ: ಪು.೩೨೯ 

೪೩೭. ಬೆಡಗಿನ ವ: ಪು. ೩೨೮ 

೪೩೮. ಧರ್ಮಾಮೃತ: ೭.೬೧ ("ಈ ಬಟ್ಟೆಯೊಳ್ಳುಂಕುಂ ಪಿರಿದು.') 

೪೩೯. ಬೆಡಗಿನ ವ: ಪು. ೩೨೯ 

೪೪೦. ಕೋಶಾ ಮ ವ: ಪು. ೧೪ ( ಕೋಲಶಾಂತಯ್ಯ ೬೪) ("ಸಟ್ಟಿಯನೊಪ್ಪಿಸಿದವಂಗೆ ಮತ್ತೆ ಒಪ್ಪದ 
ಚೀಟುಂಟೆ9') 

೪೪೧. ಶಬ್ದಮ ದ: ಪು. ೮೧ 

೪೪೨. ಶಿವದಾ ಗೀ (ಪೀಠಿಕೆ: ೪೬-೭ರಲ್ಲಿ ಉದ್ಭೃತವಾದಸುಂಕದ ಬಂಕಣ್ಣನ ವಚನ) 


ಆರ್ಥಿಕ ವ್ಯವಸ್ಥೆ / ೨೦೧ 
[a) 


'ಕಳ್ಳಹಣ'ವನ್ನು ಕೊಡಲು ಪ್ರಯತ್ನಿಸುತ್ತಿದ್ದರೆ ಆಶ್ಚರ್ಯವೇನಿಲ್ಲ. ೪೪೩ ಕಿಲವರು ಸುಂಕಕ್ಕೆ ಹದರಿ 
ಸರಕನ್ನು ಹೊತ್ತು ರಾತ್ರಿಯೆಲ್ಲ ಪ್ರಯಾಣ ಮಾಡುತ್ತಿದ್ದುದನ್ನು ದಾಸಿಮಯ್ಯ ಸೂಚಿಸುತ್ತಾನೆ. ಹ 


ಊರೊಳಗೆ ಬೇರೆ ಬೇರೆ ವೃತ್ತಿಗಳ ಮೇಲೆ ತೆರಿಗೆಯನ್ನು ಹಾಕುತ್ತಿದ್ದರು. ವಚನಗಳಲ್ಲಿ 
ದೊರೆಯುವ ವಿವಿಧ ಸುಂಕಗಳ ಹೆಸರು ಕೆಲವೇ ಕೆಲವು. ಮಗ್ಗದ ಮೇಲೆ ಹಾಕುತ್ತಿದ್ದ 
ಸುಂಕವನ್ನೇ"್‌್‌  ಮಗ್ಗದೆಜ್‌”್‌" ಎನ್ನುತ್ತಿದ್ದರು. ಹೆಂಡವನ್ನು ತಯಾರಿಸುವವರ ಮೇಲೆ 
ಗಡಿಗೆಗಿಷ್ಟು ಎಂದು ಹಾಕುತ್ತಿದ್ದ ತೆರಿಗೆಯನ್ನು “ಘಟಸುಂಕ'ವೆಂದು ಕರೆಯುತ್ತಿದ್ದಂತೆ 
ತೋರುತ್ತದೆ. ಊರಿನಲ್ಲಿ ತೆರಿಗೆಗಳನ್ನು ವಸೂಲು ಮಾಡುವವನನ್ನು "ಹೊಳಲ 
ಸುಂಕಿಗ್‌ಸೆಂದು ಕರೆಯುತ್ತಿದ್ದರು. ಇವನು ಉಊರಿನಲ್ಲೆಲ್ಲ ಸುತ್ತಿ ಸುಂಕವನ್ನು ವಸೂಲು 
ಮಾಡುತ್ತಿದ್ದ.” ಹಡಗಿನ ಮೇಲೆ ಬರುವ ವ್ಯಾಪಾರ ಸಾಮಗ್ರಿಗಳ ಮೇಲೆಯೂ ಸುಂಕವನ್ನು 
ಹಾಕುತ್ತಿದ್ದರು; ಇದನ್ನು 'ಹಗಡಿನ ಸುಂಕ'ವೆಂದೇ ವಚನಗಳು ಕರೆಯುತ್ತವೆ.” ಯುದ್ಧ 
ಕಾಲದಲ್ಲಿ" 'ಅಪದ್‌' ಎಂಬ ವಿಶೇಷ ತೆರಿಗೆಯನ್ನು ಜನರು ತೆರಬೇಕಾಗುತ್ತಿತ್ತು**0 ಯುದ್ದೆ 
ಕಾಲದಲ್ಲಿ “ಬಿಟ್ಟ ಎಂಬ ಹೆಸರಿನ ಶ್ರಮರೂಪವಾದ ತೆರಿಗೆಯನ್ನು ವಿಧಿಸುತ್ತಿದ್ದ. ವಿಷಯವನ್ನು 
ಬೇರೊಂದು ಅಧ್ಯಾಯದಲ್ಲಿ ಗಮನಿಸಿದ್ದೇವೆ. 


ಆತರ ಬಗೆಯ ರಾಜ್ಯಾದಾಯ 


ಗಣಿಗಳಿಂದಲೂ ರಾಜ್ಯಕ್ಕೆ ಸಾಕಷ್ಟು ಆದಾಯವಿರುತ್ತಿತ್ತು ಗಣಿಗಳ ಆಡಳಿತವನ್ನು ಕೆಲವೇಳೆ 
ಸರ್ಕಾರವೇ ವಹಿಸಿಕೊಳ್ಳುತ್ತಿತ್ತು ಖಾಸಗಿಯವರಿಗೆ ಆಡಳಿತ ವಹಿಸಿಕೊಟ್ಟರೂ ತೆರಿಗೆಯನ್ನು 
ಹಾಕಲಾಗುತ್ತಿತ್ತು**? ದಂಡವನ್ನು ಹಾಕುವುದರಿಂದಲೂ ರಾಜನಿಗೆ ಆದಾಯವು ಬರುತ್ತಿತ್ತು. ಇಚೆ 
ಆದರೆ ಇದು ಗಣನೀಯ ಪ್ರಮಾಣದಲ್ಲಿದ್ದಿರಲಾರದು. ಸಾಮಾನ್ಯವಾಗಿ ಅಪುತ್ರಕ ಧನವು ರಾಜ್ಯದ 
ಬೊಕ್ಕಸಕ್ಕೇ ಸೇರುತ್ತಿತ್ತು. ಇದರ ಸೂಚನೆ ಬಸವಣ್ಣನ ವಚನದಲ್ಲಿದೆ.** ಆದರೆ ಈ ವಿಷಯದಲ್ಲಿ 
`ಯಾಜ್ಯವಲ್ಯ್ಯಸ್ಮತಿ'ಯು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುತ್ತದೆ; ಒಬ್ಬನು ಮಗನಿಲ್ಲದೆ ಸತ್ತರೆ 
ಅವನ ಆಸ್ತಿಯು ಕ್ರಮವಾಗಿ ಹೆಂಡತಿ, ಹೆಣ್ಣುಮಕ್ಕಳು, ತಂದೆ ತಾಯಿಗಳು, ಸಹೋದರರ 
ಮಕ್ಕಳು, ಸಗೋತ್ರರು, ಬಂಧುಗಳು ಶಿಷ್ಯ, ಸಹಪಾಠಿ ಇವರುಗಳಿಗೆ ಸೇರಬೇಕು ಎಂದು ಇದು 
ಸೂಚಿಸುತ್ತದೆ. ಆದರೆ ಪ್ರಾಚೀನ ಕರ್ನಾಟಕದಲ್ಲಿ ಅಪುತ್ರಕನ ಆಸ್ತಿಯು ರಾಜನಿಗೆ ಸೇರುವ 


೪೪೩. ಬಸವ ವ. ೧೯೮ :ಪು. ೮೪ 

೪೪೪. ದೇವರ ದಾ ವ. ೩೬: ಪು. ೧೩ 

೪೪೫. ಬೆಡಗಿನ ವ: ಪು. ೩೨೩ 

೪೪೬. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೨೮೧ 
೪೪೭. ಬೆಡಗಿನ ವ: ಪು. ೩೩೩ 

೪೪೮. ಅಕ್ಕನ ವ. ೧೦೦: ಪು. ೪೩ ("ಹೊಳಲ ಸುಂಕಿಗನಂತೆ ತೊಳಲುತ್ತಿದ್ದೆನವ್ಹಾ') 
೪೪೯. ಬೆಡಗಿನ ವ: ಪು. ೩೩೨ 


೪೫೦. Louis Renon: The Civilisation of Ancient India: ಔ.೧೧೨ 


೪೫೧. Ibid: 8.೧೧೧ 
೪೫೨. ಬಸವ ೧೧೧:ಪು. ೫೨ 
೪೫೩. ಬಸವ ವ. ೪೦: ಪು. ೨೦ 


೪೫೪. Louis Renon: The Civilisation of Ancient India: 0.೫೭ 


೨೦೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ನಿಯಮವಿತ್ತೆಂದು ಕಾಣುತ್ತದೆ. ಸಿದ್ದದಂಡಾಧಿಪನು ಅಪುತ್ರಕನಾಗಿ ಸತ್ತಾಗ ಅವನ ಆಸ್ತಿಯನ್ನೆಲ್ಲ 
ಬಸವಣ್ಣನಿಗೆ ಬಿಜ್ಜಳನು ಉಡುಗೊರೆಯಾಗಿ ಕೊಡುತ್ತಾನೆ: ಹೀಗೆ ಕೊಡಬೇಕಾದರೆ ಆ "ಆಸ್ತಿಯು 
ರಾಜನದೆಂದೇ ಅರ್ಥ. ೪೫೫ ಇದು ಪ್ರಾಚೀನ ಭಾರತದ ಇತರೆಡೆಗಳಲ್ಲಿಯೂ ಪ್ರಚಲಿತವಾಗಿದ್ದ 
ಕಾನೂನು: ವರ್ತಕನೊಬ್ಬ ಹಡಗು ಮುಳುಗಿ ಸಮುದದಲ್ಲಿ ಸತ್ತಾಗ ಅವನ ಆಸ್ತಿಯನ್ನು ರಾಜ್ಯದ 
ಬೊಕ್ಕಸಕ್ಕೆ ಸೇರಿಸಿಕೊಳ್ಳುವ ಪ್ರಸ್ತಾಪವಿದೆ. ಆದರೆ ಸತ್ತವನ ವಿಧವೆಯ ಯೋಗಕ್ಷೇಮವು 
ರಾಜನದಾಗಿತ್ತು*** 


ರಾಜ್ಯದ ಖರ್ಚು 


ತೆರಿಗೆ ಮತ್ತಿತರ ರೂಪದಲ್ಲಿ ಪ್ರಜೆಗಳಿಂದ ವಸೂಲು ಮಾಡಿದ ಹಣವನ್ನು ರಾಜ್ಯದ 
ಕಲ್ಯಾಣಕ್ಕಾಗಿ ಉಪಯೋಗಿಸಬೇಕೆಂದು ನೀತಿಯಾಗಿತ್ತು. ಕ್ಷಾಮವೋ ಅನಾವೃಷ್ಠಿಯೋ ಉಂಟಾದ 
ಕಾಲದಲ್ಲಿ ರಾಜನು ಪ್ರಜೆಗಳನ್ನು ವಿಶೇಷ ವ್ಯವಸ್ಥೆ ಮಾಡಿ ಸಲಹಬೇಕಾಗಿತ್ತು. ಕ್ಷಾಮ ಕಾಲದಲ್ಲಿ 
ರಾಜನು ರೈತನಿಗೆ ಬಿತ್ತನೆ ಬೀಜಗಳನ್ನೂ ಜನರಿಗೆ ಆಹಾರ ಧಾನ್ಯವನ್ನೂ ಒದಗಿಸಬೇಕು, 
ತನ್ನಲ್ಲಿದ್ದ ಜಾ ಧಾನ್ಯವನ್ನಲ್ಲದೆ ಶ್ರೀಮಂತರ ಸಂಗ್ರಹವನ್ನೂ ಜನಗಳಲ್ಲಿ ಹಂಚಬೇಕೆಂದು 
ಅರ್ಥಶಾಸ್ತ್ರವು ವಿಧಿಸುತ್ತದೆ. ಪಳ” ಸಾಹುಕಾರರ ಆಹಾರ ಧಾನ್ಯಗಳ ಸಂಗ್ರಹವನ್ನು ಅಭಾವದ 
ಕಾಲದಲ್ಲಿ "ಹಂಚುತ್ತಿದ್ದ ಪದ್ಧತಿ ಪ್ರಾಚೀನ ಕರ್ನಾಟಕದಲ್ಲಿ ಜೀವಂತ ವಾಗಿತ್ತು. ಶ್ರೀಮಂತರ 
ಕಣಜದಿಂದ ಆಹಾರವು ಬರುವ ಹೊತ್ತಿಗೆ ಬಡವರು ಸತ್ತಿರು ತ್ತಾರೆಂಬರ್ಥದ “ಗಾದೆಯೇ ಆ 
ಕಾಲದಲ್ಲಿತ್ತು; “ಉಳ್ಳವರು ಹಗೆಯುವ ತೆಗೆವನ್ನಕ್ಕರ ಇಲ್ಲದವರ ಹರಣ ಹೋಯಿತ್ತೆಂಬ ಗಾದೆ 
ಎನಗಾಯಿತಯ್ಯ” ಎಂದು ಅಲ್ಲಮನು ಹೇಳಿದರೆ" ೪೫೮ “ಬಲ್ಲಿದನ ಹಗೆಹ ತೆಗೆವನ್ನಬರ ಬಡವ 
ಹರಣ ಹೋದಂತಾಯಿತ್ತು”್‌ ಎಂದು ಮಹಾದೇವಿಯಕ್ಕನ ಹೇಳುತ್ತಾಳೆ. ಇದಲ್ಲದೆ 
ಕ್ರಾಮಕಾಲದಲ್ಲಿ ಊರೊಟ್ಟಿನ ಕಣಜವಿರುತ್ತಿದ್ದುದೂ ಊಟ ಇವುಗಳ ಉಲ್ಲೇಖವನ್ನು 
ಜಾತಕಗಳೂ, ಅರ್ಥಶಾಸ್ತ್ರವೂ ಪಡೆದಿದೆ. ರಾಜನು ದಾನ ಧರ್ಮಗಳನ್ನೂ ಮಾಡಬೇಕಾಗಿತ್ತು. 
ರಾಜನೇ ಸ್ವತಃ ನಿಧೆಯನ್ನು ಕಂಡರೂ ಅದರಲ್ಲಿ ಅರ್ಧಭಾಗವನ್ನು ಬ್ರಾಹ್ಮಣರಿಗೆ 
ದಾನರೂಪವಾಗಿ ಕೊಡಬೇಕೆಂದು ಮನುವು ವಿಧಿಸುತ್ತಾನೆ.” ಕೆರೆ ಬಾವಿ ಮುಂತಾದುವನ್ನು 
ತೋಡಿಸುವುದು, ಅವುಗಳ ದುರಸ್ತಿ ಕಾರ್ಯ ಮುಂತಾದವನ್ನೂ ರಾಜನು ಮಾಡಿಸಬೇಕಾಗಿ 
ಬರುತ್ತಿತ್ತು. ರಜ್ಯದಲ್ಲಿ ಕಳ್ಳಕಾಕರು, ದರೋಡೆಕೋರರು ಮುಂತಾದ ಸಮಾಜಘಾತಕರಿಂದ 
ಉಂಟಾಗುವ ಪೀಡೆಯನ್ನು ತೊಲಗಿಸಲು ಆಂತರಿಕ ರಕ್ಷಣಾ ವ್ಯವಸ್ಥೆಗೆ ರಾಜ್ಯದ ಬೊಕ್ಕಸವು 
ಹಣವನ್ನು ವ್ಯಯ ಮಾಡುವ ಆಶ್ಯಕತೆಯಿತ್ತು. ಸರ್ಕಾದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ 


೪೫೫. ಬಸವ ರ. ಪು. ೩೧-೨ 
೪೫೬. A.S.Altekar: The Position of Women of Hindu Civilisation: 7.೨೫೯ 


೪೫೭. R.Shama Sastri: Kautilya's Arthasastras: P. ೨೩೭ 
೪೫೮. ಅಲ್ಲಮ ವ ಚಂ.೧೧೨೬: ಪು. ೨೪೬ 
೪೫೯. ಅಕ್ಕನ ವ. ೭೧:ಪು. ೩೩ 


೪೬೦. Arthur Coke Burnell: “The Ordinances of Manu, 0. ೧೮೨-೩ 


ಆರ್ಥಿಕ ವ್ಯವಸ್ಥೆ / ೨೦೩ 
[a) 


ನೌಕರವರ್ಗದವರ ಸಂಬಳಸಾರಿಗೆಗಳಿಗಾಗಿ ಸಾಕಷ್ಟು ವೆಚ್ಚವಾಗುತ್ತಿದ್ದಿರಬೇಕು. ಕಲಾವಿದರು 
ಸಾಹಿತಿಗಳು ಮುಂತಾದವರಿಗೆ ರಾಜರು ಪೋಷಣೆಯನ್ನೊದಗಿಸುತ್ತಿದ್ದರು. ಇವೆಲ್ಲಕ್ಕಿಂತ ಹೆಚ್ಚಾಗಿ 
ರಾಜ್ಯದ ರಕ್ಷಣೆಗಾಗಿ ಎಂದರೆ ಸೈನ್ಯವನ್ನು ಸುಸ್ಥಿತಿಯಲ್ಲಿಡಲು ರಾಜ್ಯಕ್ಕೆ ಅಪಾರವಾದ ಹಣವು 
ವ್ಯಯವಾಗುತ್ತಿತ್ತು. ಹೀಗೆ ರಾಜ್ಯಾದಾಯದ ಬಹುಪಾಲು ರಾಜ್ಯದ ಕಲ್ಕಾಣಕ್ಕಾಗಿ ವೆಚ್ಚ 
ಮಾಡಲಾಗುತ್ತಿತ್ತು ಆದರೆ ಈ ವಿಷಯದ ಬಗ್ಗೆ ವಚನಗಳು ಯಾವುದೇ ಬೆಳಕನ್ನು ಚೆಲ್ಲುವುದಿಲ್ಲ. 


00 


೨೦೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


೫ 


ರಾಜಕೀಯ ವ್ಯವಸ್ಥೆ 
ಇ 


ರಾಜ್ಯ 

ಸಮಾಜ ಮತ್ತು ರಾಜ್ಯಗಳ ಅಸ್ತಿತ್ವಕ್ಕೆ ಮೂಲ ಕಾರಣವಾಗಿರುವುದು ಮನುಷ್ಯನ ಸಾಂಘಿಕ 
ಸ್ವಭಾವ. ಹೀಗಾಗಿ ಮಾನವನು ತನ್ನ ವ್ಯವಸ್ಥಿತ ಸಾಂಘಿಕ ಜೀವನವನ್ನಾರಂಭಿಸಿದ ಕಾಲದಿಂದಲೇ 
ಒಂದಲ್ಲಾ ಒಂದು ರೀತಿಯಲ್ಲಿ ಆಡಳಿತ ವ್ಯವಸ್ಥೆಯೂ ಪ್ರಾರಂಭವಾಯಿತೆನ್ನ ಬಹುದು. 
ಕುಟುಂಬದ ವ್ಯವಸ್ಥೆಯಲ್ಲಿಯೇ ಆಡಳಿತವು ವಿಕೇಂದ್ರೀಕರಿಸಿರುವುದನ್ನು ನಾವು ಕಾಣಬಹುದು: 
ಗೃಹಿಣಿಯ ಕಾರ್ಯಕ್ಷೇತವು ಮನೆಯ ಯಜಮಾನನ ಕಾರ್ಯ ಕ್ಷೇತ್ರಕ್ಕಿಂತ ಭಿನ್ನ. ಇವರಿಬ್ಬರಿಂದ 
ಮನೆಯ ಇತರ ಸದಸ್ಯರ ಕೆಲಸಗಳು ಬೇರೆ ಬೇರೆಯಾದುವು. ಈ ಬಗೆಯಾದ ಅಧಿಕಾರದ 
ಹಂಚಿಕೆ ಕುಟುಂಬದ ಸುಸೂತ್ರಕಾರ್ಯನಿರ್ವಹಣೆಗೆ ಅತ್ಯಂತ ಅವಶ್ಯಕ. ಇದೇ ಊರು, ರಾಜ್ಯ 
ಇವುಗಳ ಆಡಳಿತದ ಮೂಲವೂ ಹೌದು. ಈಗಿನ ಅತ್ಯಂತ ಜಟಿಲವಾದ ರಾಜ್ಯಾಡಳಿತವು ತುಂಬ 
ಸರಳವಾದ ಕೌಟುಂಬಿಕ ಕಾರ್ಯನಿರ್ವಹಣೆಯ ವಿಕಸಿತ ರೂಪ ಎನ್ನಬಹುದು. ಪ್ರಾಚೀನ 
ಕಾಲದ ರಾಜ್ಯ ನಿರ್ವಹಣಾ ರೀತಿಗೂ ಇಂದಿನದಕ್ಕೂ ವಿವರಗಳಲ್ಲಿ ವ್ಯತ್ಯಾಸವಿರಬಹುದೇ 
ಹೊರತು ಸ್ಥೂಲವಾದ ತತ್ವದಲ್ಲಿ ಅಲ್ಲ. ವಚನಗಳ ಕಾಲಕ್ಕಾಗಲೇ ರಾಜ್ಯಾಡಳಿತವು ಸಾಕಷ್ಟು 
ಸಂಕೀರ್ಣ ಸ್ವರೂಪವನ್ನು ಪಡೆದಿತ್ತು ಕಾರ್ಯಕ್ಷೇತ್ರವು ವಿಸ್ತಾರವಾದಂತೆ ಈ ಸಂಕೀರ್ಣತೆಯು 
ಅನಿವಾರ್ಯವೂ ಹೌದು. ಒಂದು ರಾಜ್ಯದ ಅಧಿಪತಿಯು ನೆರೆ ರಾಜ್ಯದ ಮೇಲೆ ಸಮಯ 
ಸಿಕ್ಕಿದಾಗ ದಂಡೆತ್ತು ಹೋಗುತ್ತಿದ್ದ. ಆ ಪ್ರದೇಶವನ್ನು ಗೆದ್ದು ತನ್ನ ರಾಜ್ಯವನ್ನು ವಿಸ್ತರಿಸಿಕೊಳ್ಳುತ್ತಿದ್ದ. 
ಹೀಗೆ ಗೆದ್ದ ರಾಜನಿಗೆ ಸೋತ ರಾಜನು ಸಾಮಂತನಾಗುತ್ತಿದ್ದ ಸಮಯ ದೊರೆತಾಗ 
ಸ್ವತಂತ್ರನಾಗಲು ಬಯಸುತ್ತಿದ್ದ. ಮಹಾಮಂಡಲೇಶ್ವರರನ್ನು ಮಂಡಲಗಳಿಗೆ ಅಧಿಕಾರಿಗಳನ್ನಾಗಿ 
ಅಧಿರಾಜನು ನೇಮಿಸುತ್ತಿದ್ದಂತೆ ತೋರುತ್ತದೆ. ಮಹಾಮಂಡಲೇಶ್ವರರ ಅಧೀನದಲ್ಲಿ ಹಲವರು 
ಮಂಡಲೇಶ್ವರರಿರುತ್ತಿದ್ದರು. ಇವರು ಚಕ್ರವರ್ತಿಗೆ ಕಪ್ಪಕಾಣಿಕೆಗಳನ್ನು ಸಲ್ಲಿಸಿ ತಮ್ಮ ಗೌರವ 
ಹಾಗೂ ಅಧೀನತೆಯನ್ನು ತೋರ್ಪಡಿಸಿಕೊಳ್ಳುತ್ತಿದ್ದರು.” ವಚನಗಳಲ್ಲಿ ಈ ಬಗ್ಗೆ ಯಾವ 
ವಿವರಗಳೂ ದೊರೆಯುವುದಿಲ್ಲ. 


೧. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಹು. ೨೨೯-೪೦ 


ರಾಜಕೀಯ ವ್ಯವಸ್ಥೆ / ೨೦೫ 


ಒಂದು ಕಡೆಮಾತ್ರಜತರರ ಪತ್ನಿಯನ್ನು ಗೌರವಿಸಿದವನು. “ಮಂಡಲಕ್ಕೆ ಅರಸಾಗಿ 
ಹುಟ್ಟುವನು”” ಎಂದು "ಮಂಡಲ'ವನ್ನು ಉಲ್ಲೇಖಿಸಲಾಗಿದೆ. ಪ್ರತಿಯೊಂದು ರಾಜ್ಯವೂ ಭಿನ್ನ 
ಪ್ರಜಜಸಂಖ್ಯೆಯುಳ್ಳ ಹಲವಾರು ಊರುಗಳಿಂದ ಕೂಡಿರುತ್ತಿತ್ತು. ಹಳಗನ್ನಡ ಕಾವ್ಯಗಳಲ್ಲಿ "ಗ್ರಾಮ 
ನಗರ ಖೇಡ ಖರ್ವಡ ಮಡಂಬ ಪತ್ತನ ದ್ರೋಣಾಮುಖ'ಗಳ ಉಲ್ಲೇಖವು ಬರುತ್ತದೆ.” ಇವು 
ವಿಭಿನ್ನ ಲಕ್ಷಣಗಳಿದ ಕೂಡಿದ ಪ್ರಜಾಸಂಖ್ಯೆಯುಳ್ಳ ವಾಸ ಪ್ರದೇಶಗಳು. ನೇಮಿನಾಥನು ಪಲ್ಲಿ, 
ನಗರಿ, ಗ್ರಾಮ, ಪತ್ತನ, ಪುರ, ಖೇಟಕ, ಮಡಂಬಗಳನ್ನು ಹೆಸರಿಸುತ್ತಾನೆ.” ಇವು ಈಚೆಗಿನ 
ವರ್ಗೀಕರಣವೆಂದು ತೋರುತ್ತದೆ. ಏಕೆಂದರೆ ಪಾಣಿನಿಯು ನಗರ, ಗ್ರಾಮ, ಘೋಡ, 
ಖೇಟಗಳೆಂಬ ನಾಲ್ಕು ಹೆಸರುಗಳನ್ನು ಮಾತ್ರ ಹೇಳುತ್ತಾನೆ.” ಇವುಗಳಲ್ಲಿ ಗ್ರಾಮ ಪುರ 
ಪಟ್ಟಣಗಳ ಉಲ್ಲೇಖವು ಒಂದು ವಚನದಲ್ಲಿ ಬಂದಿದೆ.“ "ಕಾಲುವಳ್ಳಿ' ಎಂಬುದು ಮತ್ತೊಂದು 
ವಚನದಲ್ಲಿ ಉಕ್ತವಾದ ಮಾತು" ಪ್ರಾಯಶಃ ಕಾಲುದಾರಿಯಿಮದ ಮಾತ್ರಹೋಗಬಲ್ಲ 
ಹಳ್ಳಿಯನ್ನು ಸೂಚಿಸುತ್ತದೆ. ಏಕೆಂದರೆ 'ಕಾಲುರಿಚ' ಎ೦ದರೆ ಕಾಲುದಾರಿಯು ಮಾತ್ರಇರುವ 
ಹಳ್ಳಿಯವನು ಎಂದು ಅರ್ಥವಿದೆ. ಅಲ್ಲಿಯೇ ಹುಟ್ಟಿದವನು, ಅಲ್ಲಿಯೇ ಬೆಳೆದವನು 
ಎಂಬರ್ಥದಲ್ಲಿ "ಇಚ' ಪ್ರತ್ಯಯವನ್ನು ಸೇರಿಸುವರೆಂದು ಹೇಳಿ, ಇದಕ್ಕೆ ಉದಾಹರಣೆಗಾಗಿ 
ಕಾಲೂರ್‌4*ಇಚ=ಕಾಲುರಿಚ ಎಂಬ ಉದಾಹರಣೆಯನ್ನು ನಾಗವರ್ಮ ಕೊಡುತ್ತಾನೆ.” 
ಗಾಮವೆಂದರೆ ನೂರರಿಂದ ಐನೂರರವರೆಗೆ ಕೃಷಿಕ ಕುಟುಂಬಗಳು ವಾಸಿಸುತ್ತಿದ್ದು, ನೆರೆಯ 
ಊರುಗಳಿಮದ ಒಂದೆರಡು ಕ್ರೋಶಗಳಷ್ಟು ದೂರವಿರುವುದು ಎಂದು ಕೌಟಿಲ್ಯನು 
ಹೇಳುತ್ತಾನೆ.' ವಚನಗಳಲ್ಲಿ ಬಂದಿರುವ ಈ ಮಾತುಗಳು ಪಾರಿಭಾಷಿಕ ಶಬ್ದಗಳಂತೆ ನಿರ್ದಿಷ್ಟ 
ಅರ್ಥಗಳನ್ನು ಪಡೆದಂತೆ ಕಾಣುವುದಿಲ್ಲ. ಏಕೆಂದರೆ ನಗರವೆಂದರೆ ರಾಜಧಾನಿಯೆಂದೂ, 
ಪತ್ತನವೆಂದರೆ “ಬ೦ಡಿಗಳಲ್ಲಾಗಲೀ ನಾವೆಗಳಲ್ಲಾಗಲೀ ಪ್ರಯಾಣ ಮಾಡಿ ಸೇರಬಹುದಾದ 
ಪುರ””” ಎಂದು ಅರ್ಥ. ಆದರೆ ಚನ್ನಬಸವಣ್ಣನ ವಚನವೊಂದರಲ್ಲಿ ಕಲ್ಯಾಣವನ್ನು 
ವರ್ಣಿಸುವಾಗ ಒಂದೆಡೆ 'ಕಲ್ಯಾಣಪುರ'ವೆಂದು ಕರೆದರೆ ಮತ್ತೊಂದೆಡೆಯಲ್ಲಿ "ಹನ್ನೆರಡು 
ಯೋಜನ ಪರಿಪ್ರಮಾಣದ ವಿಸ್ತೀರ್ಣ ಪಟ್ಟಣ' ಬಂದಿದೆ.” ಹೇಗಾದರಾಗಲಿ ಎರಡು 
ಊರುಗಳ ನಡುವಣ ಎಲ್ಲೆಯನ್ನು ನಿಖರವಾಗಿ ಗುರುತಿಸುತ್ತಿದ್ದರು; ಎಲ್ಲೆಯನ್ನು 
ಗುರುತಿಸುವುದಕ್ಕಾಗಿ ಎರಡು ಊರು ಅಥವಾ ಗ್ರಾಮಗಳ ನಡುವೆ ಈಗಿನಂತೆಯೇ ಎಲ್ಲೆಯನ್ನು 
ಸೂಚಿಸುವ ಕಲ್ಲುಗಳನ್ನು ನಟ್ಟಿರುತ್ತಿದ್ದರು; ಇದನ್ನು “ಸೀಮೆಯ ಕಲ್ಲು ಎಂದು ವಚನಗಳು 


೨. ದೇವರ ದಾ ವ. ೪೮: ಪು. ೧೬ 

೩ ವಡ್ಡಾರಾ: ಪು. ೭: ಆದಿಪು: ೧.೬೩ ಗದ್ಯ: ಪಂಚತಂತರ: ೨೩೨ ಗದ್ಯ ಇತ್ಯಾದಿ 
೪. ಲೀಲಾವತಿ: ೫-೧೯ ಗದ್ಯ 

೫. V.S.Agarwala: India as Known to Panini: 0.೬೩ 

೬. ಚನ್ನಬ ವ. ೧೩೦೫ ಪು. ೫೮೫ 

೭. ಅಲ್ಲಮ ವ ಚಂ. ೮೬೫: ಪು. ೧೯೧ 

೮. ಕಾವ್ಯಾವ: ಸೂತ್ರ೭೪ ಮತ್ತು ಪ್ರಯೋಗ 

€. Louis Renon:The Civilization of Ancient India: 0.೧೫೬ 
೧೦. ಡಿ.ಎಲ್‌.ನರಸಿ೦ಹಾಚಾರ್‌: ವಡ್ಡಾರಾಧನೆ (ಟಿಪ್ಪಣಿ: ಪು. ೧೯೯ 

೧೧. ಚನ್ನಬ ವ. ೩೫೭:ಪು. ೧೫೫ 

೧೨. ವಚನ ಸಾ ಸಂಗ್ರಹ: ಪು. ೧೩೦: ಚನ್ನಬ ವ. ೧೧೩೧: ಪು. ೫೨೮ 


೨೦೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕರೆಯುತ್ತವೆ. ಒಂದು ಶಾಸನವಂತೂ ಹಳ್ಳಿಯೊಂದರ ಎಲ್ಲೆಕಟ್ಟನ್ನು ದೀರ್ಥವಾಗಿ 
ಸೂಚಿಸುತ್ತದೆ.?* ವಚನಗಳಲ್ಲಿ ಇತರ ಯಾವ ವಿವರಗಳು ದೊರೆಯುವುದಿಲ್ಲ. 


ನಗರಗಳು 


ಪ್ರಾಚೀನ ಕರ್ನಾಟಕದಲ್ಲಿ ನಗರಗಳ ಸಂಖ್ಯೆಯು ಈಗಿನಷ್ಟು ಸಂಖ್ಯೆಯಲ್ಲಿರದಿದರೂ ಆಗಿನ 
ಹಲವಾರು ನಗರಗಳು ವಿಸ್ತಾರವಾಗಿಯೂ, ದೊಡ್ಡ ವಾಣಿಜ್ಯ ಮತ್ತು ಸಾಂಸ್ಕೃತಿಕ 
ಕೇಂದ್ರಗಳಾಗಿಯೂ ಹೆಸರು ಪಡೆದಿದ್ದವು. ಹನ್ನೊಂದು ಹನ್ನೆ ರಡನೆಯ ಶತಮಾನದ ಶಾಸನಗಳು 
ಬಾಯ್ತುಂಬ ಹೊಗಳುವ ಬಳ್ಳೆಗಾವಿಯನ್ನಿಲ್ಲಿ ಸ್ಮರಿಸಿಕೊಳ್ಳಬಹುದು. ೧೪% ಹಾಗೆಯೇ ಮುಳಗುಂದ” 
ಲಕ್ಷ್ಮೇಶ್ವರಗಳೂ ಪ್ರಸಿದ್ಧವದ ನಗರಗಳು. ಗ 'ಹಳ್ಳಿಯಾಗಿರುವ ಗುಲ್ಬರ್ಗ ಜಿಲ್ಲೆಯ ಮಳಖೇಡ್‌ 
(ಆಗ ರಾಷ್ಟ್ರಕೂಟರ ರಾಜಧಾನಿಯಾದ ಮಾನ್ಯಬೇಟ) ಐತಿಹ್ಯದ "ಪ್ರಕಾರ ಹಿಂದೆ 
ಪೂರ್ವದಿಕ್ಕಿನಲ್ಲಿ ಹತ್ತು ಮೈಲಿಗಳವರೆಗೂ ಪಶ್ಚಿಮದಲ್ಲಿ ನಾಲ್ಕು ಮೈಲಿಗಳವರೆಗೂ ಹಬ್ಬಿದ 
ಪಟ್ಟಣವಾಗಿತ್ತು. ೫ ಇವುಗಳ "ಜೊತೆಗೆ. ಕಲಚುರಿ "ಬಿಜ್ಜಳನು ಸ ಸಾರ್ವಭೌಮನಾದ ಮೇಲೆ ಅವನ 
ರಾಜಧಾನಿಯಾಗಿದ್ದು ವೀರಶೈವ ಧರ್ಮದ ಎಲ್ಲ ಚಟುವಟಿಕೆಗಳ ಕೇಂದ್ರವಾಗಿದ್ದ ಕಲ್ಯಾಣವನ್ನೂ 
ನಾವು ಸೇರಿಸಿಕೊಳ್ಳಬೇಕು. ಚನ್ನಬಸವಣ್ಣನ ವಚನವೊಂದರಲ್ಲಿ ಬರುವ ಅದರ ವಿಸ್ತಾರ 
ವೈಭವಗಳ ವರ್ಣನೆಯು ಒಂದು ಕಡೆ ಅತಿಶಯೋಕ್ಷಿಗಳಿಂದ ಕೂಡಿದ್ದರೆ ಮತ್ತೊಂದೆಡೆ 
ಸಾಂಕೇತಿಕವಾಗಿದೆ. ಆದರೆ ಈ ವರ್ಣನೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಕಾಲದ 
ಪಟ್ಟಣವೊ೦ದನ್ನು ಪರಿಚಯ ಮಾಡಿಕೊಡುವುದರಲ್ಲಿ ಸಂಶಯವಿಲ್ಲ; "ಶ್ರೀಮತ್‌ ಕಲ್ಯಾಣಪುರ'ದ 
ಹನ್ನೆರಡು ಯೋಜನಾವಿಸ್ತಾರವುಳ್ಳದ್ದು, ಅದಕ್ಕೆ ಮುನ್ನೂರರವತ್ತು ಬಾಗಿಲುವಾಡಗಳು, ಅವುಗಳಿಗೆ 
ನೂರಾ ಐವತ್ತೈದು ವಜ್ರದ ಕದಗಳು, ಇನ್ನೂರು ಇಪ್ಪತ್ತೈದು ಕಲ್ಲಿನ ದ್ವಾರವಟ್ಟಗಳಲ್ಲಿ ನಾನೂರ 
ಐವತ್ತು ಸುವರ್ಣದ ಕೆಲಸ ಮಾಡಿದ ಕದಗಳು; ನೂರಹದಿನೈದು ಚೋರ ಕಂಡಿಗಳು, 
ನೂರಹದಿನೈದು ಮೊಳೆಯ ಕದಗಳು; ಇಪ್ಪತ್ತು ಬಾಗಿಲುಗಳ ಆಳ್ವೇರಿಯೊಳಗಿರುವ್ಯದರಿಂದ 
ಅವುಗಳಿಗೆ ಕದಗಳಿಲ್ಲ; ಈ ಪಟ್ಟಣವನ್ನಾವರಿಸಿರುವ ಕೋಟೆಯ ಉದ್ದ ನಲವತ್ತೆಂಟು ಯೋಜನ; 
ಬಾಹತ್ತರ ನಿಯೋಗಿಗಳ, ಸಾಮಂತರ, ಮಂಡಳಿಕರ ಮನೆಗಳು ಲಕ್ಷದಂತೆ; ದ್ವಾದಶ 
ಯೋಜನದ ಸೂರ್ಯವೀಧಿಗಳು ನೂರಿಪ್ಪತ್ತು ಅಮತಹವೇ ನೂರಿಪ್ಪತ್ತು ಸೋಮವೀಧಿಗಳು, 
ಅಸಂಖ್ಯಾತವಾದ ಒಳಕೇರಿ-ಹೊರಕೇರಿಗಳು. ಅಲ್ಲಿ ಹಲವಾರು ಶಿವಾಲಯಗಳು, ಅನೇಕ 
ಸರೋವರಗಳು, ದಾಸೋಹದ ಮಠಗಳೂ ಇದ್ದುವು.” ಆಕಾಲದ ಪ್ರಮಖ ರಾಜಬೀದಿಗಳನ್ನು 
ಸೂರ್ಯವೀಥಿ, ಸೋಮವೀಥಿಗಳೆಂದು 8 `ರೆಯುತ್ತಿದ್ದಂತೆ ತೋರುತ್ತದೆ.” ಪಟ್ಟಣಗಳನ್ನು 


೧೩. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೫೨ 

೧೪. ಈ ನಗರದ ವರ್ಣನೆಗೆ "ಎಪಿಗ್ರಾಫಿಯ ಕರ್ನಾಟಿಕ'ದ ಏಳನೆಯ ಸಂಪುಟದಲ್ಲಿನ ಶಿಕಾರಿಪುರದ 
ಹಲವಾರು ಶಾಸನಗಳನ್ನು ನೋಡಬಹುದು. 

೧೫. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ : ಪು. ೩೫೦-೧ 

೧೬. ಚನ್ನಬ ವ. ೩೫೭:ಪು. ೧೫೫-೬ 

೧೭. ಬೆಡಗಿನ ವ: ಪು. ೮೫: ಅರಿ ಮಾ ವ. ೨೬೫: ಪು.೫೮: ಚನ್ನಬ ವ. ೩೫೭: ಪು. ೧೫೫. 


ರಾಜಕೀಯ ವ್ಯವಸ್ಥೆ / ೨೦೭ 


ವರ್ಣಿಸುವಾಗ ಹರಿಹರನು ಇವುಗಳನ್ನು ಹೆಸರಿಸುತ್ತಾನೆ.” ಹನ್ನೆರಡನೆಯ ಶತಮಾನದ 
ಶಾಸನವೊಂದರಲ್ಲಿ “ಸೂರಿಯವಿತಿ' (ಸೂರ್ಯವೀಥಿ)ಯ ಉಳ್ಲೆಖವಿರುವುದರಿಂದ”" ಈ 
ಹೆಸರಿನಿಂದ ರಸ್ತೆಗಳನ್ನು ಕರೆಯುತ್ತಿದ್ದುದು ಪ್ರಾಯಶಃ ವಾಸ್ತವವಾದುದು. ಊರಿನಲ್ಲಿರುವ 
ನಾನಾಜಾತಿ ವೃತ್ತಿಗವರ್ಗಗಳವರು 'ಜೇಠೆ ಬೇರೆ ಬೀದಿಗಳಲ್ಲಿ "ವಾಸಿಸುತ್ತಿದ್ದರು. ಇವುಗಳನ್ನು 
ಕೇರಿಗಳೆಂದು ಕರೆಯುತ್ತಿದ್ದರು ಪ ಪಟ್ಟಣಗಳಲ್ಲಿ ನಾಲ್ಕು ರಸ್ತೆಗಳು ಸೇರುವ ಚೌಕಗಳಿರುತ್ತಿದ್ದುವು: 
ಇದನ್ನು ವಚನಗಳಲ್ಲಿ “ಚೌಪಥ' ಎಂದು ಕರೆಯಲಾಗಿದೆ ಪಂಪ ರಾಮಾಯಣವು ಇದನ್ನು 
'ಚಾವಟ್ಟ' ಎಂದು ಕರೆಯುತ್ತದೆ.”” ಇದು 'ಚತುಃಪಟ್ಟ'ದ ತದ್ಧವ.”” ಊರ ಹೊರಗೆ 
“ಉಕ್ಕಡಗಳಿರುತ್ತಿದ್ದವು; ಇಲ್ಲಿ ಕವಲುಗಾರರು ಕವಲಿರುತ್ತಿದ್ದರು.** ಇಲ್ಲಿ 
ಸೂಚನೆಯನ್ನೀಯುವುದಕ್ಕಾಗಿ ಕಹಳೆಗಳನ್ನೂದುತ್ತಿದ್ದರು.*” ಈಗಿನ ಜೆಕ್‌ ಪೋಸ್ಟುಗಳಂತೆ ಕೆಲಸ 
ಮಾಡುತ್ತಿದ್ದ ಇವುಗಳನ್ನು "ಗಡಿವಾಡ' ಗಳೆಂದು ಕರೆಯುತಿದ್ದರು.” ಊರ ಹೊರಗೆ 
ಹೊಲಗೇರಿಯಿರುತ್ತಿತ್ತು.* ಊರಿನ ಸಾರ್ವಜನಿಕ ಉದ್ಯಾನವನ್ನು "ಅರವೆ («ಎಸಂ. ಆರಾಮ) 
ಎಂದು ಕರೆಯುತ್ತಿದ್ದರು.” 


ಕೋಟೆ 


ಶತ್ರುಗಳ ದಾಳಿಯನ್ನು ಯಾವ ಸಮಯದಲ್ಲಾದರೂ ಎದುರಿಸಬೇಕಾದ ಸಂದರ್ಭಗಳಲ್ಲಿ 
ಕೋಟೆಯು ಭದ್ರತೆಯನ್ನೊದಗಿಸುವ ಪ್ರಮುಖ ಸಾಧನ. ಆದ್ದರಿಂದ ಹಿಂದೆ ಊರುಗಳಿಗೆ, 
ಅದರಲ್ಲಿಯೂ ರಾಜಧಾನಿಗಳಿಗೆ, ಕೋಟೆಯು ಅತ್ಯಂತ ಅವಶ್ಯಕವಾದುದು. ಅದಕ್ಕಾಗಿಯೇ 
ರಾಜನೀತಿ ಶಾಸ್ತ್ರಜ್ಞರು ರಾಜ್ಯದ ಸಪ್ತಾಂಗಗಳಲ್ಲಿ ಸ ಅಮಾತ್ತ, ರಾಷ್ಟ್ರ ಸುಹೃತ್‌, ಕೊತ. 
ಬಲಗಳ ಜೊತೆಯಲ್ಲಿ ದುರ್ಗವನ್ನೂ ಸೇರಿಸಿರುವುದು. ಹಸ ಆದರೆ" ಮನುವು ಮಾತ್ರ ದುರ್ಗದ 
ಬದಲು ಪುರವನ್ನು ಸೇರಿಸುತ್ತಾನೆ. ೩೦% “ಅಭಿಲಷಿತಾರ್ಥ ಚಿಂತಾಮಣಿ'ಯು ಮೇಲಿನ ಏಳರ 


೧೮. ಹರಿಹರ ರ: ಪು. ೨ (ತಿರುನೀಲಕಂಠ): ಪು.೨೮೧ (ಏಕಾಂತ ರಾಮಯ್ಯ) ಇತ್ಯಾದಿ 


೧೯. Kannada ೬1. Vol ೨: ೧೦೬ 

೨೦. ಬಸವ ವ. ೧೫೨: ಪು. ೬೮; ಅಲ್ಲಮ ವ ಚಂ. ೨೬೧: ಪು. ೬೦: ಬಸವ ವ. ೧೩೨೮: ಪು 
೫೫೦. 

೨೧. ಬಸವ ವ. ೫೫೫: ಹು. ೨೨೩ 

೨೨. ರಾಮಚಂ ಪು. ೫.೧೦೭ 

೨೩. ಶಬ್ದಮ ದ: ಪು. ೩೩೯ 

೨೪. ಶಿವಲೆಂ ಡಕ್ಕೆ ವ: ಮ. ೭೭ ( ಡಕ್ಕೆಯ ಬೊಮ್ಮಣ್ಣ, ೭೬) 

೨೫. ಸಿದ್ಧರಾ ವ: ಅಷ್ಟಾವರಣ ತ್ರಿವಿಧ, ೯೯: ಪು. ೫೨೫ 

೨೬. ಶಿವಲೆಂ ಡಕ್ಕೆ ವ: ಪು. ೨೬ (ಶಿವಲೆಂಕ ಮಂಚಣ್ಣ, ೮೦) 

೨೭. ಎಂ. ತ ಸ್ಟ ತ್ತೆ ಕನ್ನಡ ಶಾಸನಗಳ ಸಾಂಸ್ಕ ತಿಕ ಅಧ್ಯಯನ: ಪು.೩೫೫-೬ 

೨೮. ಬೆಡಗಿನ ವ: ಪು. ೨೦೫ 


೨೯. ಅಮರಕೋಶ: ಪು. ೧೧೪: MN.Dutt (Tr): Kamandakiya Nitisastra: 0.೩೦. 


a0. K.V.Rangaswami Iyengar: Aspects of the Social and Political Systems of 
Manumriti: 0.೧೮೯. 


೨೦೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಜೊತೆಯಲ್ಲಿ ಪೌರ ಮತ್ತು ಶ್ರೇಣಿಗಳನ್ನೂ ಹೆಸರಿಸುತ್ತದೆ.” ಕೌಟಲ್ಯನು ನಾಲ್ಕು ಬಗೆಯ 
ದುರ್ಗಗಳನ್ನು ಹೆಸರಿಸುತ್ತಾನೆ; ಔದಕ, ಪಾರ್ವತ, ಧಾನ್ಸ್ನನ ಮತ್ತು ವನದುರ್ಗ. ಇವುಗಳಲ್ಲಿ 
ಒಂದೊಂದರಲ್ಲಿಯೂ ಎರಡೆರಡು ಪ್ರಭೇದಗಳನ್ನು ಹೇಳುತ್ತಾನೆ; ಇವು ಕ್ರಮವಾಗಿ 
ಅಂತರ್ದ್ವೀಪ “ಸಲ; ಗುಹಾ-ಪ್ರಾಸರ; ನಿರುದಕಸ್ತಂಭ-ಇರಿಣಿ ಮತ್ತು ಸ್ವಂಭನೋದಕ- 
ಸಂಭನಗಹನ. ದುರ್ಗಸಿಂಹನು ಜಲದುರ್ಗ, ಗಿರಿದುರ್ಗ, ಸ್ಥಲದುರ್ಗ ಮತ್ತು 
ವನದುರ್ಗಗಳನ್ನು ಹೇಳಿ, ಅವುಗಳಲ್ಲಿ ಕ್ರಮವಾಗಿ ಅಂತರ್ದ್ವೀಪ “ಮಹಾಸ್ಕಲ, ಗುಹ್ಯಾಖ್ಯ -ಪ್ರಸರ, 
ಉದಕಸ್ತಂಭ- ವೈರಿಣಿ ಮತ್ತು ಕರ್ದಮೋದಕ- ಸಂಭಗಹನವೆಂದು ಎರಡೆರಡು "ಬಗೆಗಳನ್ನು 
ಹೇಳುತ್ತಾನೆ. * ದುರ್ಗಸಿಂಹನಿಗೆ ಅರ್ಥಶಾಸ್ತವೇ ಆಧಾರವಾಗಿದೆಯೆಂಬುದು ಈ ಎರಡು 
ಪಟ್ಟಿಗಳನ್ನೂ ಹೋಲಿಸಿದರೆ ತಿಳಿಯುತ್ತದೆ. ಕೋಟೆಗಳನ್ನು ಕಟ್ಟಲು ಸಹಜವಾಗಿಯೇ 
ದುರ್ಗಮವಾದ ಪ್ರದೇಶಗಳನ್ನು ಆರಿಸುತ್ತಿದ್ದರು. ಆದ್ದರಿಂದಲೇ ನಾವೀಗ ಕಾಣುವ ಪ್ರಸಿದ್ಧ 
ಕೋಟೆಗಳೆಲ್ಲವೂ ಬೆಟ್ಟವನ್ನು ಆವರಿಸಿ ಕಟ್ಟಿರುವುದು. ಕೋಟೆಗಳಲ್ಲಿ ಅನೇಕ ಪ್ರಭೇದಗಳಿದ್ದವು. 
“ಶಬ್ದಮಣಿದರ್ಪಣ'ವು ಧೂಳಿಗೋಂಟೆ, ಹೆಡಗೆಗೋಂಟೆ, ತಟ್‌ಗೋಂಟೆ ಮತ್ತು 
ಹತ್ತುಗೋಂಟೆಗಳನ್ನು ಉಲ್ಲೇಖಿಸುತ್ತದೆ.** ಅರಿವಿನ ಮಾರಿತಂದೆಯ ಒಂದು ವಚನವು 
“ನೀರಕೋಂಟೆ'ಯನ್ನು ಹೆಸರಿಸುತ್ತದೆ. 


ಹರಿಹರನ “ಗಿರಿಜಾಕಲ್ಯಾಣ” ಒಂದು ಪದ್ಯವು ಕೋಟೆಯ ಅನೇಕ ಭಾಗಗಳನ್ನು ಹೆಸರಿಸಿ 
ಕೋಟೆಯ ಸ್ಥೂಲ ಪರಿಚಯವನನು ಮಾಡಿಕೊಡುತ್ತದೆ. 


“ಪಳಿಕಿನಕೋಂಟೆ ಬಟ್ಟದೆನೆ ಬೇವಿನದಂಡೆ ನಭಕ್ಕೆ ಮೀಟುವ 

ಟ್ವಳೆ ನಿಮಿರ್ದೇಅಕಿಪಾಖುವ ಪತಾಕೆ ವಿರಾಜಿಪ ಗೊಂಟುಗೊಂಟಿನೊಳ್‌ 
ಬಳಸಿದ ಕೊತ್ತಳ೦ ಸೊಗಯಿಪಾಳ್ವರಿ ಡೆಂಕಣಿ ಸಾರಮಾಗಿಯ 

ಗಳಿಸುವ ಗೋಪುರಂ ಪುಲಿಮೊಗಂ ಮೆಜಕಗುಂ ಪುರದೊಳ್‌ ನಿರಂತರಂ.“ 


ವಚನಗಳಲ್ಲಿಯೂ ಕೋಟೆಯ ಕೆಲವು ಭಾಗಗಳ ಉಲ್ಲೇಖಗಳು ಬರುತ್ತವೆ. ಆದರೆ ಅವೆಲ್ಲವೂ 
ಪ್ರಾಸಂಗಿಕವಾದುವು, ಹೆಚ್ಚಾಗಿ ಉಪಮೆ-ರೂಪಮೆಗಳಲ್ಲಿ ಬಳಸಿದಂತಹವು. ಕೋಟೆಯು 
ಸಟ್ಟಣದ ಸುತ್ತಲೂ ಕಟ್ಟುತ್ತಿದ್ದ ಗೋಡೆ. ಕೋಟೆಗೋಡೆಯ ಮೇಲುದ್ದಕ್ಕೂ ಗುಂಡಗಿನ 
ಣ್ವಸಣ್ಣ ಅಲಂಕಾರದ ರಚನೆಗಳಿರುತ್ತಿದ್ದವು. ಇವುಗಳನ್ನು 'ತೆನೆ' ಎಂದು ಕರೆಯುತ್ತಿದ್ದರು. 


a) 


2೬ 


೩೧. ಸ್ವಾಮ್ಯಾಮಾತೃ ಸುಹೃತ್ಕೋಶ ರಾಷ್ಟದುರ್ಗ ಬಲಾನಿಚಃ 
ರಾಜ್ಯಾಂಗಾನಿ ಪ್ರಕೃತ್ಯಾ 'ಹೌರಾನಾಮ್‌ ಶ್ರೇಣಿಯೋಪಿಚ॥ 
Quoted in B.B.Mishra: Polity in Agnipurana: ಔ.೨೭ 
೩೨. ಕೆ.ಕೃಷ್ಣಭಟ್ಟ: ಕೌಟಿಲ್ಯನ ಅರ್ಥಶಾಸ್ತ್ರ: ಪು. ೭೯ 
೩೩. ಪಂಚತಂತ್ರ: ಪು. ೨೧೫-೬ 
೩೪. ಶಬ್ದಮ ದ: ಪು. ೩೪೬ 
೩೫. ಅರಿ ಮಾರಿ ವ. ೨೬೫ : ಪು. ೫೮ 
೩೬. ಗಿರಿಜಾ ಕ;೨.೭೯ 
೩೭. ಬೆಡಗಿನ ವ: ಪು. ೩೩೫ ("ಪಟ್ಟಣದ ಸುತ್ತವಳಯದಲ್ಲಿ ಇಕ್ಕಿದ ಕೋಟೆ”) 


ರಾಜಕೀಯ ವ್ಯವಸ್ಥೆ / ೨೦೯ 


ತೆನೆಯ ಉಲ್ಲೇಖ ಕೆಲವು ವಚನಗಳಲ್ಲಿದೆ. ಮೇಲಿನ ಹರಿಹರನ ಪದ್ಯದಲ್ಲಿ ಬಂದಿರುವ 
“ಬೇವಿನ ದಂಡೆ'ಯು ಕೋಟೆಯ ಒಂದು ಭಾಗವೆಂಬುದು ಸ್ಪಷ್ಟವಾಗಿದ್ದರೂ ಅದು ಯಾವ 
ಭಾಗವನ್ನು ಸೂಚಿಸುತ್ತದೆಯೆಂದು ತಿಳಿಯುವುದಿಲ್ಲ. ಇದರ ಬಗ್ಗೆ ಎಂ. 
ಚಿದಾನಂದಮೂರ್ತಿಯವರು ಹೀಗೆ ಅಭಿಪ್ರಾಯಪಡುತ್ತಾರೆ; “ಬೇವಿನದಂಡೆಗೂ ಬೇವಿನ 
ಸೊಪ್ಪಿನ ಮಾಲೆಗೂ ಯಾವ ಸಂಬಂಧವೂ ಇಲ್ಲ ಅದು ಬೇಹಿನವರೆಗೆ ಅಥವಾ 
ಕಾವಲುಗಾರರಿಗೆ ಸಂಬಂಧಿಸಿದ ಸ್ಥಳವಿರಬೇಕು. ಅವರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ 
ಸ್ಥಳವಿದ್ದರೂ ಇರಬಹುದು.” ಆದರೆ ಜನ್ನನ "ಅನಂತನಾಥ ಪುರಾಣ'ದಲ್ಲಿ ಬರುವ “ಎತ್ತಿದ 
ಪತಾಕೆಯೊಳಂ, ಸುತ್ತಿದ ಬೇವಿನದಂಡೆಯೊಳಂ”* ಎನ್ನುವಲ್ಲಿ ಬೇವಿನ ದಂಡೆಯು ಸುತ್ತುವ 
ಏನನ್ನೋ ಸೂಚಿಸುವಚಿತೆ ಕಾಣುತ್ತದೆ. ಅಟ್ಟಳೆಯೆ೦ಬುದು ಕೋಟೆ ಗೋಡೆಯ ಮೇಲೆ ಕಟ್ಟಿರುವ 
ಗೋಪ್ಮರದಂತಹ ರಚನೆ.ಇದು ಎತ್ತರವಾಗಿರುತ್ತಿದ್ದುವಲ್ಲದೆ ಸೈನಿಕರು ಹೊರಗಡೆಯಿಂದ 
ನೋಡಿದರೆ ಕಾಣಿಸದಂತಿರಲು ಸಹಾಯಕವೂ ಆಗಿರುತ್ತಿದ್ದುವು. ರಾಜನ ಲಾಂಛನಯುಕ್ತವಾದ 
ಬಾವುಟಗಳು ಕೋಟೆಯ ಮೇಲೆ ಹಾರಾಡುತ್ತಿದ್ದವು. ಕೋಟೆಯ ಮೂಲೆ ಮೂಲೆಯಲ್ಲಿಯೂ 
ಮೇಲಿನಿಂದ ನೋಡಿಪರೆ ದೂರದಲ್ಲಿ ಬರುವ ಸೈನ್ಯ ಅಥವಾ ವಾಹನಗಳನ್ನು ಕಾಣಲು 
ಸಾಧ್ಯವಂತಿರುವ ಕೋಣೆಗಳೇ ಕೊತ್ತಳಗಳು. ಆಳ್ವರಿಯೆಂದರೆ ಕೋಟೆಯ ಗೋಡೆಯೇ. 
ವಚನಗಳಲ್ಲಿ ಆಳ್ವರಿ*₹? ಆಳುವೇರಿ ಎಂಬ ಎರಡು ರೂಪಗಳೂ ದೊರೆಯುತ್ತವೆ. 
“ಡೆಂಕಣಿಯೆಂಬುದು ಆಯುಧವೆ ಅಲ್ಲದೆ ಕೇವಲ ಧ್ವಜಸ್ತಂಭವಲ್ಲ. ಯುದ್ಧದ ಕಾಲದಲ್ಲಿ 
ಇವುಗಳನ್ನು ಬಾಗಿಸುತ್ತಿದ್ದರೆಂಬುದಾಗಿ ಮ೦ಗರಸನು ಹೇಳಿರುವನು.** “ಸಾರಮಾರಿ'ಯು 
ಕೋಟೆಯನ್ನು ಹತ್ತುವುದಕ್ಕಾಗಿ ಕಟ್ಟುತ್ತಿದ್ದ ಏಣಿಯಂತಹ ಸಾಧನವನ್ನು ನಾಶಗೊಳಿಸುವ 
ಆಯುಧವಿರಬೇಕೆಂಬುದು ಬೆಟಗೇರಿಯವರ ಅಭಿಪ್ರಾಯ.** ಪುಲಿಮೊಗವು ಕೋಟೆಯ 
ಹೆಬ್ಬಾಲಿಗಿದ್ದ ಹೆಸರು. ವಚನಗಳಲ್ಲಿ ಬರುವ 'ಬಾರುಕನ ಬಾಗಿಲು” ಎಂಬುದೂ 
ಪುಲಿಮೊಗವನ್ನೇ ಸೂಚಿಸಬಹುದು. ವಚನಗಳಲ್ಲಿ ಉಕ್ತವಾಗಿರುವ "ಅಗುಸೆ ಬಾಗಿಲು” 
ಎಂಬುದೂ ಇದೇ ಆಗಿದೆ.್‌* 


ಇಷ್ಟಲ್ಲದೆ ವಚನಗಳಲ್ಲಿ ಮತ್ತೆ ಕೆಲವು ವಿವರಗಳು ದೊರೆಯುತ್ತವೆ. "ಅಂಬುಗಂಡಿ” 
ಎಂಬುದು" ಕೋಟೆಯಲ್ಲಿನ ಕೊತ್ತಳದಲ್ಲಿ ಮರೆಯಾಗಿ ನಿಂತು ಹೊರಗಿರುವ ಶತ್ರುಗಳ ಮೇಲೆ 


೩೮. ಭಂಡಾರಿ ಶಾಂ ವ. ೨: ಅರಿ ಮಾರಿ ವ.೨೬೫:ಪು. ೫೮ 

೩೯. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು.೨೮೭ 

೪೦. ಅನಂತ ಪು:೧೧.೮೨ ಗದ್ಯ 

೪೧. ಚನ್ನಬ ವ. ೩೫೭: ಪು. ೧೫೫ 

೪೨. ಭಂಡಾರಿ ಶಾಂ ವ. ೨: ಬೆಡಗಿನ ವ: ಪು. ೩೩೫ 

೪೩. ಬೆಟಗೇರಿ ಕೃಷ್ಣಶರ್ಮ: “ಕನ್ನಡಿಗರ ಕೋಟೆಗಾಳಗ' (ಕರ್ನಾಟಕ ಜನಜೀವನ: ಪು.೫೬) 
೪೪. ಅದೇ: ಪು. ೫೮ 

೪೫. ಕೋಶಾ ಮಧು ವ. ಪು. ೧೯ (ಕೋಲಶಾಂತಯ್ಯ, ಬೆಡಗಿನ ವಚನ, ೫) 

೪೬, ಚನ್ನಬ ವ. ೧೩೦೫ : ಪು. ೫೮೫: ಬೆಡಗಿನ ವ: ಪು. ೩೭೧ 

೪೭. ಭಂಡಾರಿ ಶಾಂ ವ. ೨: ಮೋಳಿಗೆ ಮಾ ವ. ೩೩೯: ಪು. ೮೬ 


೨೧೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬಾಣವನ್ನು ಬಿಡುವುದಕ್ಕಾಗಿ ರಚಿಸಿಕೊಂಡಿರುವ ಕಂಡಿಯನ್ನು ಸೂಚಿಸುತ್ತದೆ. "ದಿಡ್ಡಿ 
ಎಂಬುದು ಪ್ರಾಯಶಃ ಕೋಟೆಯ ಗೋಡೆಯಲ್ಲಿ ಕೊರೆದಿದ್ದ ಪ್ರವೇಶ ದ್ವಾರಗಳನ್ನು 
ಸೂಚಿಸುತ್ತದೆ. "ನೀರ ಕಂಡಿ”. ಎಂಬುದು ಇದಕ್ಕಿದ್ದ ಮತ್ತೊಂದು ಹೆಸರು. ಊರ 
ಹೊರಗಿನಿಂದ ನೀರನ್ನು ತರಲು ಈ ಮಾರ್ಗದ ಮೂಲಕ ಓಡಾಡುವ ಕಾರಣದಿಂದ ಈ 
ಹೆಸರಾಗಿರಬೇಕು. ಇದಲ್ಲದೆ ಸಂದರ್ಭವುಂಟಾದಾಗ ಯಾರಿಗೂ ಕಾಣದ ಹಾಗೆ 
ಕೋಟೆಯೊಳಗಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಇರುತ್ತಿದ್ದ ಗುಪ್ತದ್ವಾರಗಳೇ 'ಚೋರಗಂಡಿ'ಗಳು.3 
ಹಡಪದಪ್ಪಣ್ಣನು ಹೇಳುವ “ತೋರಗಂಡಿ'ಯೂ ಇದೇ.* ಶ್ರೇಷ್ಠವಾದ ಕೋಟೆಯೆಂದರೆ 
ಹನ್ನೆರಡು ಬಾಗಿಲುಗಳಿಂದ ಕೂಡಿದ್ದು, ನೆಲ-ಜಲ ಮಾರ್ಗಗಳಿಗೆ ರೋ ಯು ಒಂದು 
ಗುಪ್ತದ್ವಾರವನ್ನು ಪಡೆದಿರಬೇಕೆಂದು `ಅರ್ಥಶಾಸ್ತ್ರ'ವು ಹೇಳುತ್ತದೆ. ಇಪ್ಪತ್ತು ಬಾಗಿಲು 
ಆಳ್ವರಿಯೊಳಗಿಪ್ಪವಾಗಿ ಅವಕ್ಕೆ ಕದಂಗಳಿಲ್ಲ”* ಎಂಬ ಮಾತನ್ನು ನೋಡಿದರೆ ಕೋಟೆ 
ಗೋಡೆಯಲ್ಲೇ ಕದಗಳ ಅವಶ್ಯಕತೆಯಿಲ್ಲದಂತೆ, ಎಂದರೆ ಹೊರಗಿನವರಿಗೆ ತಟ್ಟನೆ ಇಲ್ಲಿನ ಪ್ರವೇಶ 
ದ್ವಾರವು ಕಾಣದಂತೆ, ಮಾಡಿರುತ್ತಿದ್ದ ಬಾಗಿಲುಗಳಿರುತ್ತಿದ್ದುವೆ೦ದು ಕಾಣುತ್ತದೆ. "ಕುದುರೆಗುಂಡಿ'ಯ 
ಉಲ್ಲೇಖವು ಕೆಲವು ಕಾವ್ಯಗಳಲ್ಲಿದೆ.** ಶತ್ರುಗಳು ಮುತ್ತಿಗೆ ಹಾಕಿದಾಗ ಕುದುರೆಗಳನ್ನು 
ಕೋಟೆಯಿಒದ ಹೊರಗೆ ಕರೆತಂದು ನೀರು ಕುಡಿಸುವುದಕ್ಕಾಗಿ ಮಾಡಿದ್ದ ಚಿಕ್ಕ ಬಾಗಿಲುಗಳನ್ನು 
“ಕುದುರೆಗುಂಡಿ' ಎನ್ನುತ್ತಿದ್ದರು.?* ಹೆಬ್ಬಾಗಿಲು ಮುಂತಾದೆಡೆಗಳಲ್ಲಿ ಕದಗಳನ್ನು ಮೊಳೆಗಳಿಂದ 
ಬ೦ಧಿಸಿರುತ್ತಿದ್ದರು.** ಆನೆಗಳು ಬಂದರೂ ನೂಕಲಾರದಂತೆ ಭದ್ರವಾದ ಅಗಳಿಗಳನ್ನು ಹಾಕಿ 
ಬಾಗಿಲನ್ನು ಮುಚ್ಚಿರುತ್ತಿದ್ದರು. ಇವುಗಳ ಆಕಾರವು ಬೇರೆ ಬೇರೆ ಸ್ಥಳಗಳಲ್ಲಿ 
ವಿವಿಧಾಕಾರವಾಗಿರುತಿದ್ದುವು. is 


ಪ್ರಕೃತಿಸಹಜವಾಗಿಯೇ ದುರ್ಗಮವಾದೆಡೆಳಲ್ಲಿ ದುರ್ಗರಚನೆ ಮಾಡಲು ಶಾಸ್ತಗಂಥಗಳು 
ಸಲಹೆಯಿತ್ತರೂ ಅಂತಹ ಪ್ರದೇಶಗಳಲ್ಲದ ಕಡೆಗಳಲ್ಲೂ ಕೋಟೆಗಳನ್ನು ಕಟ್ಟಬೇಕಾದ 
ಕೈಕೊಳ್ಳಬೇಕಾದ ರಕ್ಷಣಾ ಉಪಾಯಗಳನ್ನೂ ಅವು ಸೂಚಿಸುತ್ತವೆ. ಅಂತಹ ಒಂದು 
ಉಪಾಯವೆಂದರೆ ಕೋಟೆಯ ಸುತ್ತಲೂ ತೋಡಿರುವ ಕಂದಕ. ರಾಜಧಾನಿಯ ಕೋಟೆಯ 
ಸುತ್ತ ಆರು ಅಡಿಗಳಷ್ಟು ಅಂತರವನ್ನು ಬಿಟ್ಟು ಮೂರು ಕಂದಕಗಳನ್ನು ತೋಡಬೇಕು; ಅವುಗಳ 
ಅಗಲವು ಕ್ರಮವಾಗಿ ೧೪೪, ೭೨ ಮತ್ತು ೬೦ ಅಡಿಗಳಷ್ಟಿರಬೇಕು; ಅವು ಆಳವಿರಬೇಕಾದದ್ದು 


೪೮. ಹಡಪ ಅ ವ. ೩೫: ಪು. ೪೨ 

೪೯. ಅನಂತ ಪು. ೧೧.೮೨ ಗದ್ಯ 

೫೦. ಚನ್ನಬ ವ. ೩೫೭:ಪು. ೧೫೬ 

೫೧. ಹಡಪ ಅ ವ. ೩೫: ಪು. ೪೨ 

೫೨. G.N.Pant: Studies in Indian Weapons and Warfare: 0.೨೨೫ 

೫೩. ಚನ್ನಬ ವ. ೩೫೭: ಮ. ೧೫೬ 

೫೪. ಅನಂತ ಷು. ೧೧.೮೨ ಗದ್ಯ 

೫೫. ಬೆಟಗೇರಿ ಕೃಷ್ಣಶರ್ಮ: “ಕನ್ನ! ಡಿಗರ ಕೋಟೆಗಾಳಗ' (ಕರ್ನಾಟಕ ಜನಜೀವನ: ಪ.೫೬) 
೫೬. ಚನ್ನಬ ವ. ೩೫೭: ಪು. ೧೫೬ 

೫೭. ಇವುಗಳ ನಾನಾಆಕಾರಗಳ ಚಿತ್ರಗಳಿಗೆ ನೋಡಿ. 


G.N.Pant: Studies in Indian Weapons and Warfare: 0.೨೩೭ 


ರಾಜಕೀಯ ವ್ಯವಸ್ಥೆ / ೨೧೧ 


ಕ್ರಮವಾಗಿ ೩೬, ೧೮ ಮತ್ತು ೧೫ ಅಡಗಳಷ್ಟು ಮತ್ತು ಈ ಕಂದಕಗಳಲ್ಲಿ ಸದಾಕಾಲವೂ 
ನೀರಿದ್ದು ಅದರಲ್ಲಿ ಮೊಸಳೆ ಅಥವಾ ತಾವರೆಗಳನ್ನು ತುರಿಬಿರಬೇಕು ಎಂದು. “ಅರ್ಥಶಾಸ ಸ್ವ'ವು 
ವಿಧಿಸುತ್ತದೆ. ತ "ವಚನಗಳಲ್ಲಿ ಕಂದಕವನ್ನು ಅಗಳು" ಎಂದು ಕರೆದಿದೆ.” ಅವುಗೆಳಲ್ಲಿ 
'ನೀರ್ಗಾದಿಗೆ' ಎಂದು ಕರೆಯಲಾಗಿದೆ. “'ನೀರ್‌*ಗಾದಿಗೊ ಖಾತಿಕಾ-ಹಳ್ಳ). ಕಂದಕಗಳಲ್ಲಿ 
ಬಿಟ್ಟಿರುತ್ತಿದ್ದ ಮೊಸಳೆಗಳಲ್ಲಿ ಸೂಚನೆಯು ವಚನವೊಂದರಲ್ಲಿರುವ ಹಾಗೆ ಕಾಣುತ್ತದೆ. ೬ರೆ 
ವಚನಗಳಲ್ಲಿ ಮತ್ತೆ ಕೆಲವು "ಶಬ್ದವೂ ಇವೆ. "ಅಯ್ದಾಜುಕಣೆಯದಿ೦ದ ಮೇಲೆ ದುರ್ಗ ಎಂಬ 
ಸಿದ್ಧರಾಮನ ಮಾತಿನಲ್ಲಿ ಬರುವ “ಣೆಯ' ಎಂಬುದಕ್ಕೆ ಗ್ರಂಥದ ಸಂಪಾದಕರು "ಅಂತಸ್ತು' 
ಎಂಬರ್ಥ ನೀಡಿದ್ದಾರೆ." ಆದರೆ ಈ ಅರ್ಥ ಅಲ್ಲಿ ಸರಿ ಹೋಗುವುದಿಲ್ಲ. "ಕಣೆಯ' ಎಂಬ 
ಹೆಸರಿನ ಲೋಹದಂಡದ ಆಯುಧವೊಂದಿದೆ ("ಯುದ್ಧ ಪದ್ಧತಿ' ಎಂಬ ಅಧ್ಯಾಯವನ್ನು 
ನೋಡಿ). ಈ ಅರ್ಥವೇ ಇಲ್ಲಿಯೂ ಸರಿಹೋಗುತ್ತದೆ. ಆಯ್ದಾರು ಕಣೆಯಗಳಷ್ಟು ಎತ್ತರವಾದ 
ಎಂಬರ್ಥವೇ ಇಲ್ಲಿ ಉಚಿತವಾದುದೆನಿಸುತ್ತದೆ. ಮೋಳಿಗೆಯ ಮಾರಯ್ಯನ ಒಂದು ವಚನದಲ್ಲಿ 
“ಹುಡೆಯ' ಎಂಬ ಶಬ್ದವು ಪ್ರಯೋಗವಾಗಿದೆ. ಈ ಪದವು ಬರುವ ಸಂದರ್ಭವನ್ನು 
ಗಮನಿಸಿದರೆ ಇದು ಕೋಟೆಗೆ, ರಕ್ಷಣೆಗೆ ಸ ಸಂಬಂಧಿಸಿದುದು ಸ್ಪಷ್ಟವಾಗಿದೆ. “ಹೊಡೆ” ಆಥವಾ 
`ಹೂಡೇವು' ಎಂದರೆ ಇದಕ್ಕಿದ್ದಂತೆ ಆಕ್ರಮ ನಡೆದಾಗ ರೈತರು ಆಶ್ರಯ ಪಡೆಯಬಹುದಾದ, 
ಹಳ್ಳಿಯಿಂದ ಕೊಂಚ ದೂರವಿರುವ ಕಲ್ಲಿನಿಂದ ಕಟ್ಟಿ ಕೊತ್ತಳದಂತಹ ಆಶ್ರಯ ಸ್ಥಾನ. ತಮಿಳಿನಲ್ಲಿ 
ಇದನ್ನು 'ಊಡೈಯ' ಎಂದು ಕರೆಯುತ್ತಾರೆ. ಕ್ಷ ಪ್ರಾಯಶಃ ಹುಡೆಯ ಎಂದರೂ ಇದೇ. 


ರಕ್ಷಣೆಗಾಗಿ ಕೇವಲ ಕೋಟೆಯ ನಿರ್ಮಾಣ ಮಾಡಿದರೆ ಸಾಲದು. ಅವುಗಳ ಸುತ್ತಲೂ ಎಲ್ಲ 
ಬಗೆಯ ಸೈನ್ಯಪಡೆಗಳು ಕಾವಲಿರುತ್ತಿದ್ದುವು. “ಕಾಲಾಳು ನಾಯಕರು ಮೇಲೆ ರಥ ಪಾಯಕರು 
ಆರೈದು ಓರಂತೆ ದುಪ್ನಲ್ಲಿ”" ಎಂಬಂತಹ ಮಾತುಗಳು ದುರ್ಗದ ರಕ್ಷಣೆಗಾಗಿ ನೇಮಿತವಗಿದ್ದ 
ರಕ್ಷಣಾ ಪಡೆಯನ್ನು ಸೂಚಿಸುತ್ತವೆ. ಕೋಟೆಗಳನ್ನು ಸುಸ್ಥಿತಯಲ್ಲಿಡುವುದು ಬಹು ಪ್ರಮುಖ 
ಕಾರ್ಯ. ಕೋಟೆಯ ಸಾಮರ್ಥ್ಯವನ್ನು ಕುಂದಿಸುವಂತಹ ಐದು ದೋಷಗಳನ್ನು 
`ಅಗ್ನಿಪುರಾಣ'ವು ಹೇಳುತ್ತದೆ; (1) ಕಂದಕಗಳು ನೀರಿಲ್ಲದೆ ಒಣಗಿರುವುದು ಒಣಗಿರುವುದು 


೫೮. ಅದೇ ಪು. ೨೨ 

೫೯. ಅರಿ ಮಾರಿ ೨೬೫: ಪು. ೫೮: ಬೆಡಗಿನ ವ: ಪು. ೩೩೫ ಇತ್ಯಾದಿ 

೬೦. ರಾಮಚಂ ಪು:೧.೧೧೩: ಪಂಪಭಾ: ೬-೨೬ ಗದ್ಯ ಇತ್ಯಾದಿ. 

೬೧. ಮೋ ಮಾ ವ (ಸ). ೫೮: ಪು. ೫೬ ("ಅಷ್ಟಮದವೆ೦ಂಬ ಕೋಟೆಯನೊಡೆದು, ಪಂಚೇಂದ್ರಿಯವೆಂಬ 
ಹುಡೆಯವ ಕಿತ್ತು ಸಕಲೇಂದ್ರಿಯವೆಂಬ ನೆಗಳ ಮುಳಿದು.”) 

೬ ಸಿದ್ದರಾ ವ. ೨೭. ಪು. ೧೧ 

೬೩. ಅದೇ : ಪು. ೫೪೯ 

೬೪.ಮೋ ಮಾ ವ (ಸ) ೫೮: ಪು. ೫೬ 

೬೫. ಕಿಟ್ಟೆಲ್‌ ಕೋಶ (ಪರಿಷ್ಠತ), ಸಂ ೪: ಪು.೧೮೫೦ 

೬೬, ಸಿದ್ದರಾ ವ. ೨೭ ಪು.೧೧ 


೨೧೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಅಥವಾ ಕಲ್ಲುಮಣ್ಣುಗಳಿಂದ ತುಂಬಿ ಹೂಳುಬಿದ್ದಿರುವುದು, ಅಟ್ಟಣೆ ಗೋಪುರಗಳು 
ಹೀನಸ್ಸಿತಿಯಲ್ಲಿರುವುದು, (111) ಹಳೆಯ ಅಥವ ಹಾಳಾದ ಯುದ್ಧ ಸಾಮಗಿಗಳ ಬಳಕೆ, (iv) 
ಯುದ್ಧ ಸಾಮಗ್ರಿಗಳ ಬಳಕೆಯನ್ನು ನಿರ್ಲಕ್ಷಿಸುವುದು ಮತ್ತು (೪) ಸೈನಿಕ ಕೊರತೆ." 


ಶಾಸಕಾಂಗ-ರಾಜತ್ವ 


ರಾಜತ್ಚವೆ೦ಂಬ ರಾಜಕೀಯ ಸಂಸ್ಥೆಯು ಮೊದಲಾದದ್ದು ಹೇಗೆ ಎಂಬ ಬಗ್ಗೆ ವಿದ್ವಾಂಸರಲ್ಲಿ 
ಒಮ್ಮತವಿಲ್ಲ. ಯುದ್ಧದಲ್ಲಿ ಉಂಟಾದ ಸೋಲಿಗೆ ನಾಯಕನಿಲ್ಲದುದೇ ಕಾರಣವೆಂದು 
ಭಾವಿಸಿದುದರಿಂದ, ನಾಯಕನೊಬ್ಬನನ್ನು ಹೊಂದುವುದಕ್ಕಾಗಿ ರಾಜತ್ವವು ಪ್ರಾರಂಭವಾಯಿತೆಂದು 
ಯಗ್ಗೇದದಲ್ಲಿ ಹೇಳಿದೆ; ಯುದ್ಧದಲ್ಲಿ 'ಫದೇ ಪದೇ ಸೋಲನ್ನನುಭವಿ ಸುತ್ತಿದ್ದ ದೇವತೆಗಳು 
ಇಂದನನ್ನು ತಮ್ಮ ರಾಜನನ್ನಾಗಿ "ಮಾಡಿಕೊಂಡ ನಂತರ ವಿಜಯಿಗಳಾದರು ಎಂದು ಅಲ್ಲಿ 
ಒಂದೆಡೆ ಹೇಳಿದ್ದರೆ, RN ಮನುವನ್ನು ತಮ್ಮ ರಾಜನನ್ನಾಗಿ ಪಡೆದ ಮೇಲೆ ಮಾತ್ರವೇ 
ಅವರಿಗೆ ಯುದ್ಧದಲ್ಲಿ ಜಯವು ಪಭಸಿತರಿದು ಮತ್ತೊಂದೆಡೆ ಹೇಳಿದೆ. ೬5 "ಅರ್ಥಶಾಸ್ತ' ಮತ್ತು 
“ಜಾತಕಕಥೆ' ಗಳಲ್ಲಿ "'ಮಾತ್ಯ್ಯನ್ಯಾಯ'ದ (ರಾಜನಲ್ಲದ್ದ ರಿಂದ ಉಂಟಾದ ವ್ಯವಸ್ಥೆ ಸ) 
ತೊಂದರೆಗಳಿಂದ ಪಾರಾಗಲು ರಾಜನನ್ನು ಹೊಂದುವಂತಾಯಿತೆಂದು ಹೇಳಿದೆ. ಸುಗಮವಾದ 
ಆಡಳಿತವು ರಾಜನ ಅಧೀನಕ್ಕೊಳಪಟ್ಟ ಪ್ರದೇಶದಲ್ಲಿ ಮಾತ್ರನೆಲಸಬಲ್ಲದೆಂಬ ಅರ್ಥದಲ್ಲಿ 
ಪಾಣಿನಿಯು "ರಾಜನ್ವಾನ್‌ಸೌರಾಜ್ಯೇ' ಎಂದು ಹೇಳುತ್ತಾನೆ.” ರಾಜತ್ವದ ಮೂಲವು 
ಹೇಗಾದರಿರಲಿ, ರಾಜನು ಮೊದಮೊದಲು ಚುನಾಯಿತನಾಗುತ್ತಿದ್ದ ವಿಷಯವು 
ಮಾತ್ರನಿರ್ವಿವಾದವಾದುದು. ಪ್ರಾಚೀನ ವೇದಕಾಲದಲ್ಲಿ ರಾಜತ್ವವು ಅನುವಂಶಿಕವಾದುದೂ 
ಆಗಿರಲಿಲ್ಲ. ಒಬ್ಬನ ಜೀವನ ಪರ್ಯಂತವಾದುದೂ ಆಗಿರಲಿಲ್ಲ. ಒಬ್ಬನ ರಾಜತ್ವವನ್ನು 
ಕಸಿದುಕೊಳ್ಳಲು ಅನೇಕರು ಯಜ್ಞಯಾಗಾದಿಗಳು ಹಾಗೂ ಮಾಯಾಮಂತ್ರಗಳ ಮೂಲಕ 
ಪ್ರಯತ್ನಿಸುತ್ತಿದ್ದುದರಿಂದ ರಾಜನ ಅಧಿಕಾರವು ಸದಾ ಅನಿಶ್ಚಿತವಾಗಿರುತ್ತಿತ್ತು ಈ ರೀತಿ 
ರಾಜನನ್ನು ಚುನಾಯಿಸುವ ಪದ್ಧತಿಯು ವಿಶ್ವಾಮಿತ್ರ-ಪರಶುರಾಮರ ಕಾಲದ ಸುಮಾರಿನಲ್ಲಿ, 
ಎಂದರೆ ಸುಮಾರು ಕ್ರಿ.ಪೂ.೧೭೦೦ರ ವೇಳೆಗೆ ಅನುವಂಶಿಕ ರಾಜತ್ವವಾಗಿ ಮಾರ್ಪಾಟಾಗಿರ 
ಬೇಕೆಂದು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ವಚನಕಾರರ ಕಾಲದಲ್ಲಿಯಂತೂ ಈ 
ಅನುವಂಶಿಕ ರಾಜತ್ಚವು ಅತ್ಯಂತ ಸಹಜವಾದುದೇನೋ ಎನ್ನುವಷ್ಟು ಆಳವಾಗಿದ್ದಿತು; ಅಲ್ಲದೆ 
ರಾಜನೆಂದರೆ ದೈವದ ಪ್ರತಿನಿಧಿಯೆ೦ಬ ಭಾವನೆ ಕೂಡ ರೂಢಮೂಲವಾಗಿತ್ತು 


೬೭, G.N.Pant; Studies in Indian Weapons and Warfare: 0.೨೩೦ 
೬೮. ಡಿ.ಹನುಮಂತರಾವ್‌: ಯಗ್ಗೇದ ಸೂಕ್ತಗಳು (ಪೀಠಿಕೆ): ಪು. ೩೪ 


೬೯, V.S.Agarwala: India as Known to Panini: P. ೪೧೧ 


೭0. R.Shama Shastry: Evolution of Indian Polity: P. ೧೦ 
೭೧. ಅದೇ ಪು. ೩೫ 


ರಾಜಕೀಯ ವ್ಯವಸ್ಥೆ / ೨೧೩ 


ರಾಜತ್ವದ ಬಗ್ಗೆ ವಚನಕಾರರ ಮನೋಭಾವ 


ಮನುವಿನ ಪ್ರಕಾರ ರಾಜನನ್ನು ದೇವರು ಜನರ ರಕ್ಷಣೆಗಾಗಿ ಸೃಷ್ಟಿಸಿದನು; ಹಾಗೆ 
ಸೃಷ್ಟಿಸುವಾಗ ಅವನಲ್ಲಿ ಇಂದ್ರ ವರುಣ, ಯಮ, ಸೂರ್ಯ, ಅಗ್ನಿ, ಮರುತ, ಚಂದ್ರ, ಕುಬೇರ- 
ಇವರುಗಳ ಅಂಶಗಳನ್ನು ಸೇರಿಸಿದ. ಆದ್ದರಿ೦ದ ರಾಜನ ಶಕ್ತಿಯು ಅಪಾರವಾದುದು. ಎಲ್ಲರ 
ಮನಸ್ಸು-ಕಣ್ಣುಗಳನ್ನು ರಾಜನು ಸೂರ್ಯನಂತೆ ಕೋರೈಸುವುದರಿಂದ ಯಾರೂ ಅವನೆಡೆಗೆ 
ದೃಷ್ಟಿಸಿ ನೋಡಲಾರರು. ಆದ್ದರಿಂದ ಬಾಲರಾಜನಾದರೂ ಅವನನ್ನು ಮನುಷ್ಯನಂತೆ 
ಪರಿಗಣಿಸಬಾರದು. ಅವನು ದೈವಾಂಶವನ್ನೂ ಮಾನುಷ ದೇಹವನ್ನು ಪಡೆದವನು. ಈ 
ಅಭಿಪ್ರಾಯವು ವಚನಕಾಲದಲ್ಲಿಯೂ ಜೇರೂರಿದ್ದಿತಾದರೂ ವಚನಕಾರರು ಮಾತ್ರಈ 
ಮನೋಭಾವದವರಾಗಿರಲಿಲ್ಲ. ಪ್ರಾಯಶಃ ಕರ್ನಾಟಕದಲ್ಲಿ ಮೊಟ್ಟಮೊದಲ ಬಾರಿಗೆ ಈ 
ವಿಷಯದಲ್ಲಿ ವೈಚಾರಿಕವಾಗಿ ಆಲೋಚಿಸಿದ ಇವರು ಕೇವಲ ವಸ್ತುದೃಷ್ಟಿಯಿಮದ ರಾಜತ್ವದ ಬಗ್ಗೆ 
ವಿಶ್ಲೇಷಣೆ ನಡೆಸಿದರು. ರಾಜನೂ ಎಲ್ಲರಂತೆಯೇ ಒಬ್ಬ ಮನುಷ್ಯ, ಮನುಷ್ಯನ ಎಲ್ಲ 
ದೌರ್ಬಲ್ಯಗಳು ಅವನಲ್ಲಿಯೂ ಇರಬಲ್ಲವು; ಅಷ್ಟೇ ಅಲ್ಲದೆ, ಅಧಿಕಾರ-ಐಶ್ಚರ್ಯಗಳನ್ನು ಪಡೆದು 
ಮದದಿಂದಾಗಿ ಅವನು ಮತ್ತಷ್ಟು ದುರ್ಬಲ ವ್ಯಕ್ತಿಯಾಗಲು ಅವಕಾಶಗಳುಂಟೆಂಬುದನ್ನು 
ಧೈರ್ಯವಾಗಿ ಹೇಳಿದರು. ವಚನಕಾರರಲ್ಲಿ ಅಗ್ರಗಣ್ಯನಾದ ಬಸವಣ್ಣನು ಬಿಜ್ಜಳನ ಕೈಕೆಳಗೆ 
ನೌಕರನಾಗಿದ್ದರೂ ತಾನು ಹಾಗೆ ಸೇವೆ ಸಲ್ಲಿಸುತ್ತಿರುವುದು ಕಾಯಕವನ್ನು ಮಾಡುವ 
ದೃಷ್ಟಿಯಿಂದಲೇ ಹೊರತು ಅದು ಕೂಲಿಗಿಂತ ಶ್ರೇಷ್ಠವಾದುದೆಂಬ ಭಾವನೆಯು 
ತನಗಿಲ್ಲವೆಂಬರ್ಥದ ಮಾತನ್ನು ಒಂದೆಡೆ ಹೇಳುತ್ತಾನೆ." ಬಸವಣ್ಣನಿಗೂ-ಬಿಜ್ಜಳನಿಗೂ 
ಇದ್ದಿರಬಹುದಾದ ಅಭಿಪ್ರಾಯ ಭೇದವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಕೆಲವು 
ಸಮಯ ಸಾಧಕರು ಬಸವಣ್ಣನು ಎರುದ್ಧ ಬಿಜ್ಜಳನಲ್ಲಿ ದೂರೊಯ್ದಾಗ, ಅವರಿಬ್ಬರ ನಡುವೆ 
ಉಂಟಾದ ಘರ್ಷಣೆ, ತನ್ನ ಅಭಿಪ್ರಾಯಗಳನ್ನು ಸಮರ್ಥಿಸಿಕೊಂಡು ಡೊರೆಗೆ ಬುದ್ಧಿ ಹೇಳುವ 
ಬಸವಣ್ಣ ಚಿತ್ರ- ಇವುಗಳನ್ನು ಹರಿಹರನ "ಬಸವರಾಜ ದೇವರ ರಗಳೆ'ಯಲ್ಲಿ ಕಾಣುತ್ತೇವೆ 
ಕೂಡಲಸಂಗಮ ದೇವನಿಗೆ ಮಾತ್ರತಾನು ಅಂಜುವೆನೇ ಹೊರತು ಬಿಜ್ಜಳನಿಗೆ 
ಹೆದರುವುದಿಲ್ಲವೆಂದು ಬಸವಣ್ಣನು ಒಂದೆಡೆ ಹೇಳಿಕೊಂಡಿದ್ದರೆ,”” ತಾನು ಬಿಜ್ಜಳನ ಬೊಕ್ಕಸದ 
ಹಣಕ್ಕೆ ಆಸೆಪಡುವ ಅವಶ್ಯಕತೆಯೇನಿಲ್ಲವೆಂದೂ ಬೇಕಾದುದನ್ನು ನೀಡುವ “ವನೇ ತನಗೆ 
ಸಹಾಯಕ ವಾಗಿರುವುದರಿಂದ ತನಗೆ ಬೇಕಾದುದು ದೊರೆಯುವುದೆಂದೂ ಮತ್ತೊಂದೆಡೆ” 
ಹೇಳಿಕೊಂಡಿದ್ದಾನೆ. 


&೨. Kewal Motwani: Manu Dharma Sastra: 0.೧೩೭ 

೭೩. ಬಸವ ವ. ೭೦೯: ಹು. ೨೮೩-೪ 

೭೪. ಕೇದಗೆಯ ಹೂವನ್ನು ಬಸವಣ್ಣನು ಶಿವಲಿಂಗಕ್ಕೆ ಶಿವಲಿಂಗಕ್ಕೆ ಅರ್ಪಿಸುವುದು, ಜ೦ಗಮ ಸೇವೆಯಲ್ಲಿ 
ಬಸವಣ್ಣನು ರಾಜನ ಬೊಕ್ಕಸದ ಹಣವನ್ನು ಅಪ ಪವ್ಯಯ ಮಾಡಿದನೆಂಬ ಆರೋಪ; ಸಂಬೋಳಿ 
ನಾಗಿದೇವನ ಪ್ರಸಂಗ ಇವುಗಳು. 

೭೫. ಬವ ವ. ೭೩೬: ಪು. ೨೯೪ 

೭೬, ಬಸವ ವ. ೭೫೪:ಪು. ೩೦೧ 


೨೧೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಎಷ್ಟೋ ವೇಳೆ ವಚನಕಾರರು ರಾಜನ ಬಗ್ಗೆ ತಿರಸ್ಕಾರ ಭಾವವನ್ನು ವ್ಯಕ್ತಪಡಿಸುತ್ತಾರೆ. 
ಮೊಲವು "ಸತ್ತರೆ, ಅದರ ದೇಹಕ್ಕೆ ಬೆಲೆಯಿತ್ತು ಕೊಳ್ಳುತ್ತಾರೆ. ಆದರೆ 6 ತೆ ಅವನ 
ದೇಹವನ್ನು ಜನರು ಒಂದಡಕೆಗೆ ಕೂಡೆ. ಕೊ೦ಡುಕೊಳ್ಳಲಾರರು- ಎನ್ನುವುದು ಅವರ 
ಅಭಿಪ್ರಾಯ, ೭೭ ರಾಜನಡಿಯಲ್ಲಿ ಬಾಳುವವರೆಗೆ ಅವನ ಅಧಿಕಾರಕ್ಕೆ ಜನರು ಹೆದರಿಕೊಂಡು 
ವಿಧೇಯರಾಗಿ ನಡೆದುಕೊಳ್ಳುತ್ತಾರೆ. ಆದರೆ "ರಾಜ್ಯ ಹೋದಲ್ಲಿ ರಾಯತನವುಂಟೇಂ” 
ಎಂಬುದು ಅವರ ಪ್ರಶ್ನೆ. ರಾಜನ ಅಧಿಕಾರ-ಐಶ್ವರ್ಯಗಳು ನಶ್ಚರವಾದವು, ಅಂಥ ಅಧಿಕಾರ 
ಮದದಿಂದ ಹೇಗೆ ಹಿಂದಿನ ಪ್ರಸಿದ್ಧ ರಾಜರು ನಾಶವಾಗಿದ್ದಾರೆ ಎಂಬ ಉದಾಹರಣೆಗಳನ್ನಿತ್ತು 
ಜನರನ್ನು ಎಚ್ಚರಿಸಿದ್ದಾರೆ.” ವಚನಕಾರರ ದೃಷ್ಟಿಯಲ್ಲಿ ರಾಜನ ಅರಸಿಯಾಗುವುದಕ್ಕಿಂತ 
ಶಿವಭಕ್ತನ ಮನೆಯಲ್ಲಿ ತೊತ್ತಾಗುವುದು ಲೇಸು; ಏಕೆಂದರೆ ಶಿವಭಕ್ತರ ಮಾತುಗಳೆಲ್ಲ, ಮಾಡುವ 
ಆಜ್ಜೆಗಳೆಲ್ಲ ಶಿವಪೂಜೆಗೆ. ಸಂಬಂಧಪಟ್ಟವುಗಳು, 5೨. ಅರಮನೆಯಲ್ಲಾದರೋ ಲೌಕಿಕ 
ವಿಷಯಕವಾದ ಮಾತುಕತೆ, ಹೀನವಸ್ತುಗಳ ಬಗ್ಗೆ ಕಾಮನೆಯಿರುತ್ತದೆ. ಈ ಅಭಿಪ್ರಾಯವನ್ನು 
ಅಕ್ಕಮಹಾದೇವಿಯು ಕೌಶಿಕನ ಹೆಂಡತಿಯಾಗಿರಲೊಲ್ಲದೆ ಅವನನ್ನು ಅರಸ ೃರಿಸುವುದರ ಮಾ 
ಅನುಷ್ಯನಕ್ಕೇ ತಂದ ವಿಷಯವು ಸುಪ್ರಸಿದ್ಧವಾದುದು. ರಾಜನು ಅಧಿಕಾರ ಸೈನ್ಯಬಲಗಳಿಂದಾಗಿ 
ಜನರಲ್ಲಿ ಭಯವನ್ನುತ್ಪಾದಿಸಬಹುದಾದರೂ ಶಿವಶರಣರ ಮುಂದೆ ಅವರು ಕುಬ್ಬರೇ ಎಂದು 
ವಚನಕಾರರ ದೃಢವಾದ ನಂಬಿಕೆ. ಭಕ್ತಿಸಚ್ಚಾರಿತ್ರಗಳ ಆಧಾರದಿಂದ ಮಾತ್ರ “ ಶ್ರೇಷ್ಠನೆಂದು 
ಪರಿಗಣಿಸುವ "ಮನೋಭಾವದ ವಚನಕಾರರು ಲೌಕಿಕವಾದ, ನಶ್ಚರವಾದ ಪದವಿ- 
ಐಶ್ವರ್ಯಗಳನ್ನು ಪಡೆದ ರಾಜತ್ವದ ಬಗ್ಗೆ ತಿರಸ್ಕಾರ ಮನೋಭಾವದಿಂದ ಕೂಡಿದ್ದುದು 
ಸಹಜವೇ ಆಗಿದೆ. 


ರಾಜ 


ಒಂದು ಭೂಪ್ರದೇಶಕ್ಕೆ ಒಡೆಯನಾದವನನ್ನು ರಾಜ ಎ೦ಬ ಮಾತಿನಿಂದ ಕರೆಯುವುದು 
ರೂಢಿಯಲ್ಲಿದ್ದರೂ ಈ ಒಡೆತನದಲ್ಲಿ ಹಲವಾರು ಹಂತಗಳಿವೆ. “ಶುಕ್ರನೀತಿಸಾರ'ವು ವರಮಾನಕ್ಕೆ 
ಅನುಗುಣವಾಗಿ ಈ ಕೆಳಗಣ ವರ್ಗೀಕರಣ ಮಾಡುತ್ತದೆ. 


ಸಾಮಂತ ವಾರ್ಷಿಕ ವರಮಾನ ಒಂದರಿಂದ ಮೂರು ಲಕ್ಷ ಬೆಳ್ಳಿಯ ಕರ್ಷಗಳಷ್ಟು 
ಮಾಂಡಳಿಕ ನಾಲ್ಕರಿಂದ ಹತ್ತು ಲಕ್ಷ ಬೆಳ್ಳಿಯ ಕರ್ಷಗಳಷ್ಟು 
ರಾಜನ್‌ ಹನ್ನೊಂದರಿಂದ ಇಪ್ಪತ್ತು ಲಕ್ಷ ಬೆಳ್ಳಿಯ ಕರ್ಷಗಳಷ್ಟು 


ಮಹಾರಾಜ ಅಪ್ಪತ್ತೊಂದರಿಂದ ಐವತ್ತು ಲಕ್ಷ ಬೆಳ್ಳಿಯ ಕರ್ಷಗಳಷ್ಟು 


೭೭, ಬಸವ ವ. ೧೫೮: ಪು. ೭೧ 

೭೮. ಕೋಶಾಂ ಮಧು ವ: ಪ. ೧೪ (ಕೋಲಶಾಂತಯ್ಯ, ೬೪) 
೭೯. ಬಸವ ವ. ೬೨೪: ಪು. ೨೫೦ 

೮೦. ಬಸವ ವ. ೩೫೫: ಪು. ೧೪೦ 

೮೧. ಚನ್ನಬ ವ. ೪೧೭: ಪು. ೧೯೦ 


G೨. S.G.Kantawala: Cultural History from the Matsyapurana: 0.೧೧೦. 


ರಾಜಕೀಯ ವ್ಯವಸ್ಥೆ / ೨೧೫ 


ಸ್ವರಾಟ್‌ ಐವತ್ತೊಂದರಿಂದ ನೂರು ಲಕ್ಷ ಬೆಳ್ಳಿಯ ಕರ್ಷಗಳಷ್ಟು 
ಸಮ್ರಾಟ್‌ ಒಂದರಿಂದ ಹತ್ತು ಕೋಟಿ ಬೆಳ್ಳಿಯ ಕರ್ಷಗಳಷ್ಟು 

ವಿರಾಠ್‌ ಹನ್ನೊಂದರಿಂದ ಐವತ್ತು ಕೋಟಿ ಬೆಳ್ಳಿಯ ಕರ್ಷಗಳಷ್ಟು 
ಸಾರ್ವಭೌಮ ಐವತ್ತೊಂದು ಕೋಟಿಗಿಂತ ಮಿಗಿಲು ಬೆಳ್ಳಿಯ ಕರ್ಷಗಳಷ್ಟು 


ಆದರೆ ಮುಂದೆ ಈ ಬಗೆಯ ನಿಖರವಾದ ವರ್ಗೀಕರಣವು ರೂಢಿಯಲ್ಲಿ ಉಳಿಯಲಿಲ್ಲವೆಂದು 
ತೋರುತ್ತದೆ. ಏಕೆಂದರೆ ಪ್ರಾಚೀನ ಕರ್ನಾಟಕದ ಶಾಸನ-ಕಾವ್ಯಗಳನ್ನು ನೋಡಿದರೆ ಎಲ್ಲ 
ಬಗೆಯ ರಾಜರಿಗೂ ರಾಜ ಮಹಾರಾಜ ಸಾರ್ವಭೌಮ ಮುಂತಾದ ವಿಷೇಷಣಗಳನ್ನು 
ಪಯೋಗಿಸಿರುವುದನ್ನು ಕಾಣುತ್ತೇವೆ. ವಚನವೊಂದರಲ್ಲಿ “ಅರಸುಗಳಾದಿಯಾಗಿ 
ದೇಸಾಯಿಗಳಂತ್ಯಮಾದ' ಎಂಬ ಮಾತು ಬರುತ್ತದೆ.” ಇಲ್ಲಿ ಅರಸು ಎಂಬುದು ಅತ್ಯಂತ 
ಉನ್ನತವಾದುದು, ದೇಸಾಯಿಯದು ಅತ್ಯಂತ ಕನಿಷ್ಠ ರಾಜಾಧಿಕಾರ ಎಂಬ ಅರ್ಥ ಬರುವಂತಿದೆ. 
ಆದರೆ "ದೇಸಾಯಿ' ಎಂಬ ಶಬ್ದವು ಕನ್ನಡಕ್ಕೆ ಮರಾಠಿಯಿಂದ ಎರವಲಾಗಿ ಬಂದುದು; ಈಚಿನ 
ಪದವಿರುವಂತೆ ತೋರುತ್ತದೆ. ಇದರ ಬಳಕೆಯು ಹದಿನೇಳನೆಯ ಶತಮಾನದ ಈಜಿನ 
ಶಾಸನಗಳಲ್ಲಿ ಮಾತ್ರ ದೊರಕುತ್ತದೆ.” ಅದೃಶ್ಯ ಕವಿಯ "ಪ್ರೌಢರಾಯನ ಕಾವ್ಯ'ದಲ್ಲಿ ದೇಸಾಯಿ 
ಪದದ ಉಲ್ಲೇಖವಿದೆ.” ಹೀಗಾಗಿ ಈ ವಚನವು ಈಚಿನದಿರಬಹುದೆಂದು ಹೇಳಬಹುದು. 
ಮಂಡಲ ಎಂಬ ರಾಜ್ಯದ ಅಧಿಪತಿಯ ಹೆಸರಾದ ಮಂಡಳಿಕರ ಹೆಸರು ವಚನಗಳಲ್ಲಿದೆ.₹ 
“ಮಂಡಲದ ಅರಸು' ಎಂಬ ಶಬ್ದವೂ ವಚನಗಳಲ್ಲಿದೆ.”” ಮಂಡಲಾಧಿಪತಿ, ಮಂಡಲೇಶ್ವರ 
ಎಂಬ ಪದಗಳು ಇವನ್ನೇ ಸೂಚಿಸುತ್ತವೆ. ಸಾಮಂತರ ಉಲ್ಲೇಖವೂ ವಚನಗಳಲ್ಲಿದೆ.₹5 ಠಃ 
ಅಧೀನ ರಾಜರನ್ನು ಅದರಾಜನೇ ನೇಮಿಸುತ್ತಿದ್ದುದು ಪ್ರಾಚೀನ ಕರ್ನಾಟಕದ ಪದ್ಧತಿಯಾಗಿತ್ತು ಕ 
ವರಚಕಿ(ಚಕ್ರವರ್ತಿ)ಿಯ ಉಲ್ಲೇಖವೂ ಒಂದು ವಚನದಲ್ಲಿದೆ. ನ ಇಲ್ಲಿ ಬರುವ ಈ ಹೆಸರುಗಳು 
'ಶುಕ್ರನೀತಿಸಾರ'ದಲ್ಲಿ ಉಕ್ತವಾದ ಅಥವಾ ಇನ್ನಾವುದೇ ನಿಯಮಗಳಿಗನುಗುಣವಗಿ 
ಉಪಯಗೋಸಿದಂತೆ ಕಾಣುವುದಿಲ್ಲ. ಆದರೆ ಅಧೀನರೂ ಸಹ ತಮ್ಮ ತಮ್ಮ ಅಧಿಕಾರ 
ಪ್ರದೇಶಗಳಲ್ಲಿ ಸಾರ್ವಭೌಮರಂತೆಯೇ ಇರುತ್ತಿದ್ದರು. 


ರಾಜತ್ವವು ಅನುವಂಶೀಯವಾದುದರಿಂದ ರಾಜಕುಮಾರನು ಪ್ರಾಪ್ತವಯಸ್ಕನಾದ ಮೆಲೆ 
ಆಡಳಿತ ಸೂತ್ರಗಳನ್ನು ವಹಿಸಿಕೊಳ್ಳುತ್ತಿದ್ದ. ರಾಜಕುಮಾರನು ಸಿಂಹಾರೋಹಣವನ್ನು ಮಾಡಲು 
ಇಪ್ಪತ್ತನಾಲ್ಕು ವರ್ಷಗಳಾದರೂ ಆಗಿರಬೇಕು ಎಂಬ ನಿಯಮವನ್ನು ಶಾಸ್ತ್ರಗಳು ವಿಧಿಸುತ್ತವೆ. ಸ 
ಈ ಸಿಂಹಾಸನಾರೋಹಣವನ್ನೇ ನಮ್ಮಲ್ಲಿ ಅಭಿಷೇಕ, ಪಟ್ಟಾಭಿಷೇಕ, ಪೆಟ್ಟಬಂಧ ಮುಂತಾದ 
ಪದಗಳು ನಿರ್ದೇಶಿಸುವುದು. ಪಟ್ಟ ಕಟ್ಟುವ ಉಲ್ಲೇಖ ವಚನಗಳಲ್ಲಿದೆ. ೨ ಹಾಗೆ ಪಟ್ಟಾಭಿಷಿಕ್ತರಾಗಿ 
ರಾಜರಾದವರನ್ನು ವಚನಗಳಲ್ಲಿ “ಪಟ್ಟದವರು' ಎಂದೇ ಕರೆಯಲಾಗಿದೆ"* ರಾಜನು 
ನಿಷಕ್ಷಪಾತದಿಂದ ಸುಸೂತ್ರವಾಗಿ ಆಡಳಿತವನ್ನು ನಡೆಸಿದಾಗ ಮಾತ್ರಅವನ ರಾಜ್ಯವು ಶಾಂತಿ- 
ಸಮೃದ್ಧಿಗಳಿ೦ದಿರಲು ಸಾಧ್ಯ. ಆರು ವೈಯಕ್ತಿಕ ರಾಗದ್ವೇಷಗಳಿಗೆ ಒಳಗಾಗದೆ 
ನಿಶ್ಚಲರಾಗಿರಬಲ್ಲರೋ, ಸದ್ಗುಣಭರಿತರೋ, ಜನರ ಸ್ವಭಾವ-ನಡವಳಿಕೆ-ಆಶೋತ್ತರಗಳನ್ನು 
ತಿಳಿಯಬಲ್ಲರೋ ಅಂತಹ ರಾಜರ ಆಳ್ವಿಕೆಯಲ್ಲಿ ಪ್ರಜೆಗಳು ತಂದೆಯ ಆಶ್ರಯದಲ್ಲಿ ಮಕ್ಕಳು 


೨೧೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹೇಗೆ ಸುಖಶಾಂತಿಯಿ೦ದಿರುತ್ತರೆಯೋ ಆ ರೀತಿ ಬಾಳುತ್ತಾರೆಂದು ಕಾಮಂದಕನು 
ಹೇಳುತ್ತಾನೆ” ಈ ರೀತಿ ರಾಜ್ಯವಾಳಲು ರಾಜನಾಗ ಬೇಕಾದವನಿಗೆ ಕೆಲವು ಅಸಾಧಾರಣ 
ಯೋಗ್ಯತೆ- ಅರ್ಹತೆಗಳಿರಬೇಕೆಂದೂ, ಇವುಗಳನ್ನು ರಾಜಲಕ್ಷಣಗಳೆಂದೂ ಪ್ರಾಚೀನ 
ರಾಜನೀತಿಶಾಸ್ತ್ರಜ್ಞರು ಕರೆದರು. "ರಾಜಲಕ್ಷಣ'ಗಳ ಉಲ್ಲೇಖವು ವಚನಗಳಲ್ಲಿಯೂ ಬರುತ್ತದೆ."” 
ನಾಲ್ಕು ಉಪಾಯಗಳು, ಷಡ್ಗುಣಗಳು, ಐದು ಬಗೆಯ ತಂತ್ರಗಳು, ಮೂರು ಬಗೆಯ ಶಕ್ತಿಗಳು, 
ಮೂಜಿ ವರ್ಗಗಳು, ಚತುರಂಗಬಲ, ಸಪ್ತಾಂಗಗಳು-ಇವೇ ರಾಜಲಕ್ಷಣಗಳೆಂದು “ವಿವೇಕ 
ಚಿಂತಾಮಣಿ'ಯು ಹೇಳುತ್ತದೆ." 


ರಾಜನು ಬಹುವಲ್ಲಭನೆಂಬುದು ಹಿಂದಿನವರ ನಂಬಿಕೆ. ಅವನ ಅಂತಃಪುರವು ಬೆಳೆದಷ್ಟೂ 
ಅವನ ವೈಭವವು ಹೆಚ್ಚುತ್ತದೆ ದೂ, ಗೌರವವು ಜಾಸ್ತಿಯಾಗುವುದೆಂದೂ ಭಾವಿಸಿದ್ದ 
ಕಾಲವೊಂದಿತ್ತು. ಇದಕ್ಕೆ ಪೋಷಕವಾಗಿ ರಾಜನು ದಂಡೆತ್ತಿ ಹೋಗಿ ಒಂದು ಪ್ರದೇಶವನ್ನು 
ವಶಪಡಿಸಿಕೊಂಡಾಗ, ಸೋತ ರಾಜನು ಅವನಿಗೆ ಇತರ ಕಾಣಿಕೆಗಳನ್ನು ನೀಡುವುದರ ಜೊತೆಗೆ 
ಸುಂದರಿಯರನ್ನು ನೀಡುತ್ತಿದ್ದ, ಕೆಲವು ಪರಾಜಿತ ರಾಜರು ತಮ್ಮ ಪುತ್ರಿಯರನ್ನೋ 
ಸೋದರಿಯನ್ನೋ ತಮ್ಮ ಅಧಿರಾಜನಿಗೆ ಮದುವೆ ಮಾಡಿಕೊಡುತ್ತಿದ್ದರು. ಮೊದಮೊದಲು 
ಕಾಣಿಕೆಯ ರೂಪದಲ್ಲಿ ಬಂದ ಸ್ತ್ರೀಯರನ್ನು ಸ್ವೀಕರಿಸಿ ಅಂತಃಪುರವನ್ನು ವಿಸರಿಸಿ ಕೊಳ್ಳುತ್ತಿದ್ದುದು 
ಎಷ್ಟೋ ವೇಳೆ ತಮ್ಮ ತಃ ಪುರವನ್ನು ಬೆಳೆಸಬೇಕೆಂಬ ಲಿತಟರಾಡಿ 'ರಾಜರಿಗೆ 
ಸಹಾಯಕವಾಗಿತ್ತು. ಕೆಲವೇಳೆ ಬಲಾತ್ಕಾರದಿಂದ ಸುಂದರಿಯರನ್ನು ತನ್ನವರನ್ನಾಗಿ 
ಮಾಡಿಕೊಳ್ಳಲು ನೆವವೂ ಆಯಿತು. ಹಲವಾರು ರಾಜರು ತಮ್ಮ ಅಂತಃಪುರವನ್ನೇ ಸಮಸ್ತ 
ರಾಜ್ಯವೆಂದು ಬಗೆದು ಬೇರೆ ವಿಷಯಗಳ ಕಡೆ ಗಮನಹರಿಸದಿದ್ದುದೂ ಉಂಟು. ಒಂದು 
ವಚನದಲ್ಲಿ ಸೀಲಂಪಟತಾಧ ರಾಜನು ಅಂತಃಪುರವನ್ನು ಬಿಟ್ಟು "ಹೊರಗೆ ಬರದೇ ಇದ್ದ 
ಚಿತ್ರವೊಂದಿದೆತೆ₹ ರಾಜರು ವಿಧಿಪೂರ್ವಕವಾಗಿಯೇ ಹಲವು ರಾಣಿಯರನ್ನು ಪಡೆದಿರುತ್ತಿದ್ದ 


೮೩. ವಚನ ಶಾಸ ಸಾ ೧: ಪು. ೨೫೮ 

೮೪. ಉದಾಹರಣೆ: ಇಅ ಗಿಖಖ : ಶಿಕಾರಿಪುರ: ಪ. ೩-೫ (ಕ್ರಿಶ. ೧೬೦೧) 

೮೫. ಕನ್ನಡ ನಿಘಂಟು, ಸಂಪುಟ ೪ : ಪು. ೪೦೭೭ 

೮೬. ಚನ್ನಬ ವ ೩೫೭. ಪು. ೧೫೬ 

೮೭. ದೇವರ ದಾ ವ. ೪೮: ಪು. ೬ ಭಂಡಾರಿ ಶಾಂ ವ. ೨೧: ಪು. ೧೬ 

೮೮. ಚನ್ನಬ ವ. ೨೫೭. ಮು. ೧೫೬ 

೮೯. ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೩೯ 
೯೦. ಅಕ್ಕನ ವ. ೩೦: ಪು. ೧೯ 

೯೧. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೩೫ 
೯೨. ಬಸವ ವ. ೧೩೮ : ಪು. ೬೨ 

೯೩. ಚನ್ನ ಬ ವ. ೪೧೭:ಪು. ೧೯೦ 

೯೪. ಒ.ಓ.ಆಣಣಣ (ಖಡಿ):ಏಚೆಟಚಿಟಿಜಚೆಉಧಿಚಿ ಓುಣುಚಿಡಿಚಿ: ೪.೨೦ 

೯೫. ಬಸವ ವ. ೧೩೮: ಪು. ೬೨ 

೯೬. ವಿವೇಕ ಚಿಂ. ಪು. ೧೭೮ 

೯೭. ಗಣವ ಮಂ: ಪು. ೯೪ (ಅಗ್ಭವಣಿ ಹಂಪಯ್ಯ) 


ರಾಜಕೀಯ ವ್ಯವಸ್ಥೆ / ೨೧೭ 


ಪದ್ಧತಿಯೂ ಇದ್ದಿತು. ಆದರೆ ಆ ರಾಣಿಯರಿಗೆಲ್ಲ ಸಮಾನವಾದ ಹಕ್ಕುಬಾಧ್ಯತೆಗಳಿರಲಿಲ್ಲ. 
ಅವರು ರಾಜನ ಹೆಂಡತಿಯರಾಗಿ ವೈಭವಪೂರ್ಣವಾಗಿ ಬಾಳುತ್ತ "ರಾಣಿವಾಸ ರ್‌ದಲ್ಲಿರುತಿದ್ದರು. 
ಅವರಲ್ಲಿ ಹಿರಿಯಳಾದ ರಾಣಿಯನ್ನು, ಪಟ್ಟದರಾಣಿ' ಎಂದು ಕರೆಯುತ್ತಿದ್ದರು. ಇವಳೇ ರಾಜನ 
ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗುತ್ತಿದ್ದವಳು. ಇಷ್ಟಲ್ಲದೆ ಪ್ರಾಚೀನ ಕರ್ನಾಟಕದಲ್ಲಿ 
ಹಲವಾರು ರಾಣಿಯರು ರಾಜನ ರಾಜಕೀಯ ವ್ಯವಹಾರಗಳಲ್ಲಿಯೂ ಪ್ರಮುಖ ಪಾತ್ರವನ್ನು 
ವಹಿಸುತ್ತಿದ್ದರು. ರಾಜನು ಅನೇಕ ವೇಳೆ ರಾಜ್ಯದ ಬೇರೆ ಬೇರೆ ಭಾಗಗಳ ಆಡಳಿತ ನಿರ್ವಹಣೆಯ 
ಜವಾಬ್ದಾರಿಯನ್ನೂ ತನ್ನ ರಾಣಿಯರಿಗೆ ನೀಡುತ್ತಿದ್ದ 


ರಾಜನು ಆಗಾಗ್ಗೆ ತನ್ನ ಮಂತ್ರಿಗಳು, ಸಾಮಂತರು, ವಿದ್ವಜ್ಜನರು ಮುಂತಾದವರಿಂದ 
ಕೂಡಿದ ರಾಜಸಭೆಯನ್ನು ಸೇರಿಸಿ ಅನೇಕ ಮುಖ್ಯ ವಿಷಯಗಳನ್ನು ಚರ್ಚಿಸುತ್ತಿದ್ದ. 
ಬಿಂದುಸಾರನು ನಾರು ಮಂದಿಯನ್ನು ಹೊಂದಿದ್ದ ಸಭೆಯನ್ನು ಪಡೆದಿದ್ದನೆಂಬ 
ಐತಿಹ್ಯವಿದೆ.” ಒಂದು ವಚನದಲ್ಲಿ 'ರಾಜಸಭೆಯ'ಯು ಉಲ್ಲೇಖಗೊಂಡಿದೆ. ಸ ಕನ್ನಡದಲ್ಲಿ 
ರಾಜಸಭೆಯನ್ನು "ಒಲಗ' ಎಂದು ಕರೆಯುತ್ತಿದ್ದರು. ಸಿಂಹಾಸನದಲ್ಲಿ ಕುಳಿತು si 
ಓಲಗದಲ್ಲಿ ಇತರ ಕಾರ್ಯಗಳೊಡನೆ ತನ್ನ ಅಧೀನರಿಂದ ಕಪ್ಪ ಕಾಣಿಕೆಗಳನ್ನು (ಕಪ್ಪ ಎಂದರೂ 
ಕಾಣಿಕೆಯೆಂದೇ ಅರ್ಥ) ಸ್ವೀಕರಿಸುತ್ತಿದ್ದ.'*ೌ ವಿಶೇಷ ಸಂದರ್ಭಗಳಲ್ಲಿ ರಾಜನು ಸಕಲ 
ವೈಭವಗಳಿಂದೊಡಗೂಡಿ ಮೆರವಣಿಗೆಯಲ್ಲಿ ಹೋಗುತ್ತಿದ್ದ ಆನೆಯ ಮೇಲೆ ಕುಳಿತ ರಾಜನು 
“ನಾಯಕ'ಪಾಯಕ ಮಾವತಿಗರ ತಳತಂತ್ರ ಮಹರ್ಬಲಸಿತ ರಾಜ ಬೀದಿಯಲ್ಲಿ' ಮೆರವಣಿಗೆ 
ಬರುತ್ತಿದ್ದ ಚಿತ್ರವು ಒಂದು ವಚನದಲ್ಲಿದೆ.5* 


ಆಡಳಿತ ಸಲಹಾ ಮಂಡಳಿ 


ರಾಜನು ರಾಜ್ಯದ ಒಡೆಯನಾಗಿರಬಹುದು; ಎಷ್ಟೋ ಬಾರಿಯಂತೂ ರಾಜನ ವೈಯಕ್ತಿಕ 
ಬೇಕು-ಬೇಡಗಳೇ ಶಾಸನಗಳಾಗುತ್ತಿದ್ದ ಸಂಭವವೂ ಇರುತ್ತಿದ್ದಿತು. ಆದರೆ ಎಲ್ಲ ಕಾಲಗಳಲ್ಲಿಯೂ, 
ಎಲ್ಲ ವಿಷಯಗಳ ಬಗ್ಗೆಯೂ ರಾಜನು ಏಕಾಂಗಿಯಾಗಿ ತೀರ್ಮಾನಗಳನ್ನು 
ಕೈಕೊಳ್ಳುವುದಾಗುತ್ತಿರಲಿಲ್ಲ. ಆದ್ದರಿಂದ ಅಂತಹ ವಿಷಯಗಳಲ್ಲಿ ಇತರರ ಸಲಹೆಯನ್ನು ನೆರವನ್ನು 
ಪಡೆಯುವುದ ಅನಿವಾರ್ಯವಾಗಿತ್ತು ವೇದಕಾಲದಲ್ಲಿಯ ಸರ್ಕಾರವು ರಾಜ ಮತ್ತು ಸಮಿತಿ 
ಅಥವಾ ಸಭಾ ಎಂಬ ಹೆಸರಿನ ಆಳಿತ ಸಹಾಯಕ ಮಂಡಲಿಯಿಂದ ಕೂಡಿರುತ್ತಿತ್ತು ಆ 
ಕಾಲದಲ್ಲಿ ರಾಜನಿಗಿಂತ ಸಮಿತಿಯೇ ಹೆಚ್ಚು ಪ್ರಬಲವಾದ ಸಂಸ್ಥೆ: ರಾಜನ ಮರಣದಿಂದಾಗಿಯೇ 
ಪದಚ್ಯುತಿಯ ಕಾರಣದಿ೦ದಲೋ ದೇಶವು ರಾಜನಿಲ್ಲದೆ ಇದ್ದಾಗ ಅದರ ಆಗುಹೋಗುಗಳನ್ನು 
ಸಮಿತಿಗಳೇ ನೋಡಿಕೊಳ್ಳುತ್ತಿದ್ದವು.””” ಮುಂದೆ ಕಾಲಕ್ರಮೇಣ ಮಂತ್ರಿಮ೦ಡಲಗಳು ರಾಜನಿಗೆ 


೯೮. ಬಸವ ವ. ೬೩೯ : ಪು. ೩೫೭ : ಲಿಂಗಲೀ ಚ : ಪು. ೧೮೦ (ಜೋಧರ ಮಾಯಣ್ಣ 
೮೯. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೨೭ 
೧೦೦. V.S.Agarwala: India as Known to Panini: 0.೪೦೩. 

೧೦೧. ಅಲ್ಲಮ ವ. ಚಂ. ೬೮: ಪು. ೧೭ 

೧೦೨. ಗಣವ ವ. ಪು. ೯೪: ಬಸವ ವ. ೧೨೪೦: ಪು. ೫೧೫ 

೧೦೩. ಬೆಡಗಿನ ವ: ಪು. ೩೭೪ 


೨೧೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಆಡಳಿತ ವಿಷಯದಲ್ಲಿ ಸಹಾಯ ನೀಡುವ ಕೆಲಸವನ್ನು ನಿರ್ವಹಿಸಿದುವು; ಮಂತ್ರಿಮ೦ಡಲಗಳು 
ವೇದಕಾಲದ ಸಮಿತಿಗಳಷ್ಟು ಪ್ರಬಲವಾಗಿರದಿದ್ದರೂ ರಾಜ್ಯಾಡಳಿತದಲ್ಲಿ ಇವುಗಳ ಪಾತ್ರವು 
ತುಂಬ ಪ್ರಮುಖವಾದುದು ಮಂತ್ರಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವು 
ರಾಜನಿಗಿರುತ್ತಿದ್ದಿತು. ಆದರೆ ತನ್ನ ಮಂತ್ರಿಗಳನ್ನು ಆಯ್ದುಕೊಳ್ಳುವಾಗ ರಾಜನು ತುಂಬ 
ಜಾಗರೂಕನಾಗಿರಬೇಕಾಗಿರುತ್ತಿತ್ತು. ಮಂತ್ರಿಗಳನ್ನು ಹೇಗೆ, ಯಾವ ಯಾವ ಆಧಾರಗಳ ಮೇಲೆ, 
ಆರಿಸಬೇಕೆಂಬ ನಿಯಮಗನನ್ನು ಫಾಟಿಲ್ಪನು ತುಂಬ ವಿವರವಾಗಿ ನಿರೂಪಿಸುತ್ತಾನೆ.” 
ಮನುಸ್ಮೃತಿ, ಯಾಜ್ಯವಲ್ಯ್ಯಸ್ಮತಿ. ಮಹಾಭಾರತ ಹಾಗೂ ವಿಷ್ಣುಧರ್ಮೋತ್ತರ ಪುರಾಣಗಳು 
ಮಂತ್ರಿಯಾಗಲು ಅಥವಾ ಅಮಾತ್ಯನಾಗಲು ಬ್ರಾಹ್ಮಣನು ಮಾತ್ರಅರ್ಹ ಎಂದು ಹೇಳಿದರೆ, 
ಅರ್ಥಶಾಸ್ತ್ರ ಹಗೂ ಅಗ್ನಿಪುರಾಣಗಳು ಸಚಿವ ಪದವಿಗೆ ಈ ಬಗೆಯ 
ವರ್ಣನಿರ್ಬೆಂಧಗಳೇನನ್ನೂ ಹಾಕುವುದಿಲ್ಲ.“ ಪ್ರಾಚೀನ ಕರ್ನಾಟಕದಲ್ಲಿ ಮಂತ್ರಿಪದವಿಯೂ 
ಅನುವಂಶಿಕವಾಗಿದ್ದಿತು. "ದರೆ ಮೃತನಾದ ಮಂತ್ರಿಯ ಮಕ್ಕಳು ಸಚಿವ ಪದವಿಗೆ 
ಯೋಗ್ಯರಲ್ಲದಿದ್ದರೆ ರಾಜನು ಬೇರೆಯವರನ್ನು ಆ ಸ್ಥಾನಕ್ಕೆ ನೇಮಿಸುತ್ತಿದ್ದುದೂ ಉಂಟು.” 


ಪಾಣಿನಿಯು “ಪರಿಷತ್‌' ಎಂದು ಕರೆಯುವ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆಯು 
ಎಷ್ಟಿರಬೇಕೆಂಬ ಬಗ್ಗೆ ನಿರ್ಬಂಧವೇನೂ ಇದ್ದಂತಿಲ್ಲ. ಅವಶ್ಯಕತೆಗೆ ಅನುಗುಣವಾಗಿ 
ಮಂತ್ರಿಗಳಿರಬೇಕೆಂದು ಮಾತ್ರಅರ್ಥಶಾಸ್ತ್ರವು ಸೂಚಿಸುತ್ತದೆ. ೦೮ ಇಲಂತಃಕರಣ ಚತುಷ್ಟಯಗಳು 
ನಿಮ್ಮ ಮಂತ್ರಿಗಳಯ್ಯ” ಎಂಬಂತಹ ಮಾತುಗಳಿಂದ ಪ್ರಾಚೀನ ನಾಟಕದಲ್ಲಿ ಒಬ್ಬನಿಗಿಂತ 
ಹೆಚ್ಚು ಮಂದಿ ಮಂತ್ರಿಗಳಿರುತ್ತಿದ್ದರೆಂಬುದನ್ನು ವಚನಗಳು ಸೂಚಿಸುತ್ತವೆ. ಪಧಾನ' ಎಂಬ 
ಅನೇಕ ವಚನಗಳಲ್ಲಿ ಕಾಣಬರುವ ಶಬ್ದವು ಮಂತ್ರಿಗಳನ್ನು ಸೂಚಿಸುತ್ತದೆ. ೆಂಂ ಶಾಸನಗಳಲ್ಲಿಯೂ 
ಹಲವಾರು ಕಡೆ ಮಂತ್ರಿಗಳನ್ನು ಪ್ರಧಾನರು ಎಂದು ಕರೆದಿದೆ. PR ಪ್ರಧಾನಿ” ಎಂಬ ರೂಪವೂ 
ವಚನಗಳಲ್ಲಿ ದೊರೆಯುತ್ತದೆ. ಆದರೆ ಅಲ್ಲಮನ ವಚನವೊಂದರಲ್ಲಿ ಬರುವ "ಅರಸು ಪ್ರಧನ 
ಮಂತ್ರಿ ಮೂವರ ಮುಂದೆಗೆಡಿಸಿದ ಬಲ್ಲಿದ ತಳವಾರನೀತನು”*” ಎಂಬ ಮಾತು ಪ್ರಧಾನ 
ಮತ್ತು ಮಂತ್ರಿ ಇವರಲಲಿ ಭೇದವನ್ನು ಮಾಡುವಂತೆ ತೋರುತ್ತದೆ. ಪ್ರಧಾನ ಅಥವಾ ಪ್ರಧಾನಿ 
ಎಂಬುದೇನಾದರೂ ಈಗಿನಂತೆಯೇ ಮಂತ್ರಿಮುಖ್ಯನನ್ನೇನಾದರೂ ಸೂಚಿಸುವುದೋ ತಿಳಿಯದು. 


೧೦೪. R.Shama Shastry: Evolution of Indian Polity: 5.೮೪ 
೧೦೫. R.Shama Shastry (Tr) Kautilya's Arthasastra: P. ೧೨-೧೪ 


೧೦೬. B.B.Mishra: Polity in the Agnipurana:P.Ct. 
೧೦೭.  ವಡ್ಡಾರಾ:ಪು. ೨ 


೧೦೮. R.Shama Shastry (Tr): Kautilya's Arthasastra:P.9© 

೧೦೯. ಲಿಂಗಲೀ ಚಾ: ಪು. ೧೮೦ (ಜೋಧರ ಮಾಯಣ್ಣ) 

೧೧೦. ಮೋಳಿಗೆ ಮಾ ವ. ೭೬೭: ಪು. ೨೧೨: ಬಸವ ವ. ೧೦೯೯ : ಪು. ೪೬೦: ಅಲ್ಲಮ ವ ಚಂ 
೫೪೧: ಪು. ೧೧೯ ಇತ್ಯಾದಿ. 

೧೧೧. ಎಂ.ಚಿದಾನಂದಮೂರ್ತಿ ಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು. ೩೩೦. 

ಓಟ, ಚನ್ನಬ ವ. ೪೧೭: ಪು. ೧೬೦:ಶಿವಶ ವ. ಪು. ೨೬೦: (ಲಿಂಗಮ್ಮ ೭೪) 

೧೧೩. ಅಲ್ಲಮ ವ ಚಂ. ೫೪೧ ಪು. ೧೧೯ 


ರಾಜಕೀಯ ವ್ಯವಸ್ಥೆ / ೨೧೯ 


ನರಸಿಂಗ ಮೊನೆಯಾರನೆಂಬ ರಾಜನಿಗೆ ತುಂಬುರ ದಂಡನಾಥನೆಂಬ ಮಂತ್ರಿಮುಖ್ಯನಿದ್ದನೆಂದು 
ಹರಿಹರನು "ನಂಬಿಯಣ್ಣನ ರಗಳೆ'ಯಲ್ಲಿ ಹೇಳುತ್ತಾನೆ." ಆದುದರಿಂದ ಮಂತ್ರಿಗಳಲ್ಲಿ 
ಒಬ್ಬನನ್ನು ಮುಖ್ಯನೆಂದು ಪರಿಗಣಿಸುತ್ತಿದ್ದ ರೂಢಿಯಿತ್ತೆಂದು ಹೇಳಬಹುದಾದರೂ ಪ್ರಧಾನ 
ಎಂಬುದು ಇವನನ್ನೇ ಸೂಚಿಸುತ್ತದೆಂದು ಹೇಳಲಾಗದು. ಶಾಸನಗಳು ಮಂತ್ರಿಗಳನ್ನು 
ದಂಡನಾಥ, ಮಹಾ ದಂಡನಾಥ ಮುಂತಾದ ಹೆಸರುಗಳಿಂದ ಕರೆಯುತ್ತವೆ; ದಂಡನಾಯಕ 
ಎಂಬ ವಿಶೇಷಣವು ಎಲ್ಲ ಮಂತ್ರಿಳಿಗೂ ಸಮಾನವಾಗಿ ಶಾಸನಗಳಲ್ಲಿ ಪ್ರಯೋಗಿಸಲ್ಪಟ್ಟಿದೆ.”?* 
ದಂಡನಾಯಕ ಎಂಬುದು ದಣ್ಣಾಯಕ ಎಂದಾಗಿ ಇದೇ ಅರ್ಥದಲ್ಲಿಯೇ ಎಂಬುದು 
ದಣ್ಣಾಯಕ ಎಂದಾಗಿ ಇದೇ ಅರ್ಥದಲ್ಲಿಯೇ ಬಳಕೆಯಲ್ಲಿತ್ತು. ಬಸವಣ್ಣನನ್ನು 'ದಣ್ಣಾಯಕ' 
ಎಂದೇ ಕರೆಯುತ್ತಿದ್ದರು. ಸಿದ್ಧರಾಮನು ಬಸವಣ್ಣನನ್ನು "ದಂಡೇಶ' ಎಂದು 
ಕರೆಯುತ್ತಾನೆ.” ಸಿದ್ದದಂಡಾಧಿಪನೆಂಬ ಬಿಜ್ಜಳನ ಭಂಡಾರಾಧಿಕಾರಿಯು ಮೃತನಾದಾಗ ಅವನ 
ಆಸ್ತಿಯನ್ನೆಲ್ಲ ರಾಜನು ಬಸವಣ್ಣನಿಗೇ ಕೊಟ್ಟು ಅವನನ್ನು ಮೃತನಾದ ಅಧಿಕಾರಿಯ 
ಸ್ಥಾನದಲ್ಲಿಯೇ  ನೇಮಿಸುತ್ತಾನೆಂದು ಹರಿಹನರು ಹೇಳುತ್ತಾನೆ.” ಬಸವಣ್ಣನು 
ಸಿದ್ದದಂಡಾಧಿಪತಿಗೆ ಪ್ರೀತಿಪಾತ್ರನಾಗಿ ಮಂಗನಂತೆಯೇ ಇದ್ದ; ಸಿದ್ಧನು ಸತ್ತಾಗ ಅವನ 
ಸಂಸ್ಕಾರಗಳನ್ನೆಲ್ಲ ಮಾಡಿದ ಬಸವಣ್ಣನನ್ನು ಅವನ ಮಗನೆಂದೇ ಪರಿಗನಿಸಿ ಅವನ ಹುದ್ದೆ- 
ಆಸ್ತಿಗಳೆರಡನ್ನೂ ಕೊಟ್ಟಂತೆ ತೋರುತ್ತದೆ. ಬಸವಣ್ಣನ ಹುದ್ದೆಯ ನಿಜವಾದ 
ಸ್ವರೂಪವಾವುದೆಂಬುದರ ಬಗ್ಗೆ ವಿದ್ವಾಂಸರಲ್ಲಿ ಏಕಾಭಿಪ್ರಾಯವಿಲ್ಲ. ಬಸವಣ್ಣನು ಬಿಜ್ಜಳನ 
ಭಂಡಾರದ ಮುಖ್ಯನಾಗಿದ್ದುಕೊಂಡು, ಆಯ-ವ್ಯಯಗಳ ಲೆಕ್ಕವನ್ನಿಡುತ್ತಿದ್ದ ಅಧಿಕಾರಿ 
ಯಾಗಿದ್ದನೇ ಹೊರತು ಅವನು ಮುಖ್ಯಮಂತ್ರಿಯಾಗಲೀ  ಅರ್ಥಮಂತ್ರಿಯಾಗಲೀ 
ಆಗಿರಲಿಲ್ಲವೆಂದು ಒಂದು ಅಭಿಪ್ರಾಯವಾದರೆ; ಮತ್ತೊಬ್ಬ ವಿದ್ವಾಂಸರು ಬಸವರಾಜ ದೇವರ 
ರಗಳೆಯಲ್ಲಿ ಬರುವ ದಂಡನಾಥ ಎ೦ಬ ಮಾತು ಮಂತ್ರಿಯನ್ನು ಸೂಚಿಸುವುದಿಲ್ಲ. ಬಸವಣ್ಣನನ 
ಬಗ್ಗೆ ಬಿಜ್ಜಳನ ಕಾಲದಲ್ಲಿ ಒಂದು ಶಾಸನವಾದರೂ ದೊರೆಯದಿರುವುದು ಅವನು 
ಮಂತ್ರಿಯಾಗಿರಲಿಲ್ಲ ಎಂಬುದನ್ನು ಸೂಚಿಸುತ್ತದೆಂದು ಹೇಳಿ, ಅವನು ಬಿಜ್ಜಳನ ಮುಖ್ಯ 
ಭ೦ಡಾರಾಧಿಕಾರಿಯಾಗಿದ್ದರಿಬಹುದು ಎನ್ನುತ್ತಾರೆ.” ಆದರೆ ಹಣದಂತಹ ಪ್ರಮುಖ ವಿಷಯದ 
ಬಗ್ಗೆ ಎಲ್ಲ ಜವಾಬ್ದಾರಿಯನ್ನು ಹೊತ್ತ ಭಂಡಾರಾಧಿಕಾರಿಯು ಮಂತ್ರಿಯ ಮಟ್ಟದವನಿರಬಹುದು. 
ಬಸವಣ್ಣನ ಬಗ್ಗೆ ಬಿಜ್ಜಳನ ಕಾಲದಲ್ಲಿ ಯಾವ ಶಾಸನಗಳೂ ದೊರೆಯದಿರುವುದು ಅವನು 
ಮಂತ್ರಿಯಾಗಿರಲಿಲ್ಲವೆನ್ನಲು ಪ್ರಬಲವಾದ ಕಾರಣವೆನಿಸಲಾರದು; ಬಸವಣ್ಣನ ಬಗ್ಗೆ ಸಿಕ್ಕಿರುವ 
ಶಾಸನಗಳಾದರೋ ತೀರ ಸ್ವಲ್ಪ. ಅಲ್ಲಿಯೂ ಅವನ ಸಾರ್ವಜನಿಕ ಜೀವನದ ಬಗ್ಗೆ ಯಾವುದೇ 


೧೧೪. ನಂಬಿ ರ: ಪು. ೨೧ 

೧೧೫. ಎಂ.ಚಿದಾನಂದಮೂರ್ತಿ ಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪು. ೩೩೦. 
೧೧೬. ಚನ್ನ ಬ ವ. ೫೬೩: ಪು. ೨೬೧ 

೧೧೭. ಸಿದ್ಧರಾ ವ: ಬಸವ ಸ್ತೋತ್ರದ ತ್ರಿವಿಧಿ, ೪೪ ; ಪು. ೪೬೭ 

೧೧೮. ಬಸವ ರ: ಪು.೩೧-೨ 

೧೧೯. ಮಲ್ಲನಗೌಡ ಪಾಟೀಲ: ಹೊಸಬೆಳಕು: ಪು. ೧೦೨-೩ 


೧೨೦. P.B.Desai: Basaveshara and His Times: 0.೩೧-೩ 


೨೨೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಾಹಿತಿಯೂ ದೊರೆಯುವುದಿಲ್ಲ. ಬಸವಣ್ಣನು ಅರ್ಥಮಂತ್ರಿಯಾದರೂ ಇತರ ಮಂತ್ರಿಗಳಂತೆ 
ತೀರ ಸ್ವಲ್ಪ, ಅಲ್ಲಿಯೂ ಅರ್ಥಮಂತ್ರಿಯಾದರೂ ಇತರ ಮಂತ್ರಿಗಳಂತೆ ಬಿಜ್ಜಳನ ಕೈಂಕರ್ಯ 
ವನ್ನೆಸಗುತ್ತ ಊರೂರುಗಳಿಗೆ ಹೋಗಿ ರಾಜನ ದಾನಧರ್ಮಾದಿ ಕಾರ್ಯಗಳಲ್ಲಿ ಅವನು 
ಪಾಲ್ಗೊಂಡಿರಲಾರ. ಅವನ ಆಸಕ್ತಿ-ಪರಿಶ್ರಮಗಳು ಬೇರೆಯೆಡೆಯಲ್ಲಿ ಕ್ರಿಯಾಶೀಲವಾಗಿದ್ದುವು. 
ಹಾಗಾಗಿ ಶಾಸನಗಳಲ್ಲಿಅವನ ಹೆಸರು ಬರದಿರಲು ಸಾಕು. ಆದ್ದರಿ೦ದ ಅವನು ಬಿಜ್ಜಳನ 
ಮಂತ್ರಿಗಳಲ್ಲಿ ಒಬ್ಬನಾಗಿದ್ದನೆಂಬ ವಿಷಯವನ್ನು ತಳ್ಳಿಹಾಕಲಾಗದು. ಮುಂದಿನ ಪುರಾಣಕಾರರು 
ಅವನ ಮಂತ್ರಿ ಪದವಿಯನ್ನು ವೈಭವೀಕರಿಸಿರಬಹುದಾದರೂ ಅದು ಅವನ ಮಂತ್ರಿತ್ವದ 
ವಸ್ತುಸ್ಥಿತಿಯನ್ನು ಆಧರಿಸಿಯೇ ಎಂದು ಕಾಣುತ್ತದೆ. ವಚನಗಳಲ್ಲಿ ನಾನಾಮಂತ್ರಿಗಳ ಕಾರ್ಯ 
ಶಾಖೆಗಳ ಬಗ್ಗೆಯಾವ ವಿವರಗಳೂ ದೊರೆಯುವುದಿಲ್ಲ. ಮುಖ್ಯಮಂತ್ರಿಯಾದ ನಂತರ 
ಪ್ರಾಮುಖ್ಯದಲ್ಲಿ ಪುರೋಹಿತರನಿಗೇ ಎರಡನೆಯ ಸ್ಥಾನ: ಪುರೋಹಿತರು ವೇದಗಳಲ್ಲಿಯಲ್ಲದೆ 
ದಂಡನೀತಿಯಲ್ಲಿಯೂ ಪಾರಂಗತನಾಗಿರಬೇಕೆಂದು ಅರ್ಥಶಾಸ್ತ್ರವು ಹೇಳುತ್ತದೆ.” ಅನೇಕ 
ಶಾಸನಗಳಲ್ಲಿ ಉಕ್ತವಾದ “ರಾಜಗುರು' ಎಂದರೆ" ಈ" ಪುರೋಹಿತನೇ ಇರಬೇಕು. 
ಅರ್ಥಶಾಸ್ತದಲ್ಲಿ ಸೂಚಿತವಾದ ಪ್ರಮಾಣದಲ್ಲಿ  ರಾಜಗುರುಗಳಿಗೆ ರಾಜನೀತಿಯಲ್ಲಿ 
ಪ್ರಾಮುಖ್ಯವಿದ್ದರದಿದ್ದರೂ, ಕಠಿಣ ಪ್ರಸಂಗಗಳಲ್ಲಿ ರಾಜನು ಇವರ ಸಲಹೆಯನ್ನು 
ಪಡೆಯುತ್ತಿದ್ದಿರಬೇಕು. ಬಸವಣ್ಣನ ವಚನದಲ್ಲಿ ಉಕ್ತವಾದ “ರಾಜಗುರು” ವು ಈ 
ರಾಜಗುರುವನ್ನೇ ಎಂದರೆ ಪುರೋಹಿತನನ್ನೇ ಸೂಚಿಸಬಹುದು. 


ಕಾರ್ಯಾಂಗ 


ರಾಜಾಜ್ಞೆಯನ್ನು ಜಾರಿ ಮಾಡುವ ಕ್ರಮದಲ್ಲಿ ಮಂತ್ರಿಗಳೇ ಪ್ರಥಮ ಪಾತ್ರವನ್ನು 
ವಹಿಸುವವರು. ಅವರ ನಂತರ ಇತರ ಅಧಿಕಾರಿಗಳ ಮೂಲಕ ರಾಜ್ಯದಲ್ಲೆಲ್ಲ ಶಾಸನಗಳು 
ಅನುಷ್ಠಾನಕ್ಕೆ ಬರುತ್ತವೆ. ಶಾಸನಗಳು ಜಾರಿಯಾಗುವಂತೆ ನೋಡಿಕೊಳ್ಳುವ ಇಡೀ ಅಧಿಕಾರ 
ಯಂತ್ರವನ್ನು ಈಗ ಕಾರ್ಯಾಂಗವೆಂದು ಕರೆಯುವದು ವಾಡಿಕೆ. ವಚನಗಳಲ್ಲಿ ದೊರೆಯುವಷ್ಟು 
ಮಾಹಿತಿಯಿಂದಲೇ ತೃಪ್ತಿಪಟ್ಟುಕೊ೦ಡು, ಆ ಕಾಲದ ಅಧಿಕಾರಗಳ ಬಗ್ಗೆ ಈ ವಿಚಾರದಲ್ಲಿ 
ಪ್ರಸ್ತಾಪಿಸಲಾಗುವುದು. ರಾಜನ ಯೋಜನೆಗಳು ಕಾರ್ಯಗತವಾಗ ಬೇಕಾದರೆ, ಅವನ 
ಆಡಳಿತವು ಸುಸೂತ್ರವಾಗಿ ನಡೆಯಬೇಕಾದರೆ ಅಧಿಕಾರಿಗಳ ಸಂಪೂರ್ಣ ಸಹಕಾರ ಅವಶ್ಯಕ; 
ಇಂತಹ ಸಹಕಾರವು ದೊರೆಯಬೇಕಾದರೆ ಅಧಿಕಾರಿಗಳು ಸಂತೃಪ್ತರಾಗಿರಬೇಕು, 
ನಿರ್ಯೋಚನೆಯಿಂದ ಕಾರ್ಯ ನಿರ್ವಹಿಸುವಂತಿರಬೇಕು. ಅದಕ್ಕಾಗಿ ಅವರವರಯೋಗ್ಯತೆಗನು 
ಸಾರವಾಗಿ ವೇತನಗಳನ್ನು ನಿಗದಿಗೊಳಿಸಬೇಕು. ಮನುವಿನ ಪ್ರಕಾರ ಹೆ೦ಗಸರು, ಸೇವಕರು, 
ರಾಜಕಾರ್ಯ ನಿಯುಕ್ತರಾದವರು ಇವರುಗಳಿಗೆ ಕೆಲಸಕ್ಕೆ ತಕ್ಕಂತೆ ಸ್ಥಾನಮಾನ ವೇತನಗಳು 
ನಿರ್ಧರಿಸಲ್ಪಡಬೇಕು; ಕಡಿಮೆಯೆಂದರೆ ಒಂದು ಹಣ, ಹೆಚ್ಚೆಂದರೆ ಆರು ಹಣ 
ವೇತನವಿರಬೇಕು; ತಿಂಗಳಿಗೊಮ್ಮೆ ಆಹಾರಭಾಗ್ಯ, ಆರು ತಿಂಗಳಿಗೊಮ್ಮೆ ಬಟ್ಟೆಯ ವಿತರಣೆ 


೧೨೧. R.Shama Shastry (Tr): Kautilya's Arthasastra: 0.೧೪ 


೧೨೨. E.C.VIl: ಶಿಕಾರಿಪುರ ೯೬, ೧೫೦ ಇತ್ಯಾದಿ. 
೧೨೩. ಬಸವ ೭೨೪: ಪು. ೨೮೯ 


ರಾಜಕೀಯ ವ್ಯವಸ್ಥೆ 1 ೨೨೧ 


ನಡೆಯ ಬೇಕು. ಈ ನಿಯಮ ಕಾಲದೇಶಾನುಗುಣವಾಗಿ ಬದಲಾಯಿತು. 
ನೌಕರವರ್ಗ (ಅರಮನೆ) 


ಪ್ರಾಚೀನ ಕರ್ನಾಟಕದಲ್ಲಿ ಅರಮನೆಯ ಆಡಳಿತವನ್ನು ನೋಡಿಕೊಳ್ಳುವ ಮಂತ್ರಿಯನ್ನು 
ಸಂಸ್ಕ ದಲ್ಲಿ 'ಗೃಹಮಹತ್ತರ'ವೆಂದೂ, ಕನ್ನಡದಲ್ಲಿ 'ಮನೆವರ್ಗಡೆ'ಯೆಂದೂ ಕರೆಯುತ್ತಿದ್ದರು. 
ಬಹುಶಃ ಅವನ ಕೈಕಳಿದ್ದ ಮಣಿಹಗಾಣ" ಇವನ ಉಲ್ಲೇಖವು ವಚನಗಳಲ್ಲಿದೆ. ಭಂ 
ಅರಮನೆಯನ್ನು 'ಡಿಜಾರ'(ಎಸಂ.ಪ್ರತೀಹಾರ)ವೆಂಬ ಬಾಗಿಲು ಕಾಯುವವರು 
ಕಾಯುತ್ತಿದ್ದರು. ಒಂದು ವಚನದಲ್ಲಿ ಇವರನ್ನು "ಬಾಗಿಲು ಕಾವರು' ಎಂದೇ ಕರೆದಿದೆ.” 
ಇವರು ರಾಜನನ್ನು ಅಥವಾ ಇತರ ಅಧಿಕಾರಿಗಳ ಮನೆಯನ್ನು ಕಾಯುತ್ತಿದ್ದರೆ, ಅಂತಹವರನ್ನು 
ಕಾಣಲು ಬಂದವರನ್ನು ಯಜಮಾನನ ಅನುಕೂಲಕ್ಕೆ ತಕ್ಕಂತೆ ಒಳಗೆ ಬಿಡುತ್ತಿದ್ದರು, 
ಯಜಮಾನನಿಗೆ ಬಿಡುವಿಲ್ಲದಿದ್ದರೆ ತಡೆಯುತ್ತಿದ್ದರು. ಬಸವಣ್ಣನು ನಸುನಿದ್ರೆಯಲ್ಲಿರುವಾಗ 
ದೂರದೇಶದ ಜಂಗಮರು ಅವನನ್ನು ಕಾಣುವುದಕ್ಕೆ ಬರಲು "ಪಡಿಯಅ'ರು "ಸಮಯವಿಲ್ಲ 


ಎಂದು ಅವರನ್ನು ತಡೆಯುವ ಚಿತ್ರ ಬಸವರಾಜ ದೇವರ ರಗಳೆಯಲ್ಲಿವೆ.”*್‌ 


ಇವರೇ "ಉಗ್ಗಡಿಸುವ ಕಾಯಕ'ದವರಿರಬೇಕು; ಉಗ್ಗಡಿಸುವ ಗಬ್ದಿದೇವಯ್ಯ' ಎಂಬ 
ವಚನಕಾರನು ಈ ವೃತ್ತಿಯನ್ನವಲಂಬಿಸಿದ್ದ. ತನ್ನೊಂದು ವಚನದಲ್ಲಿ ಈತ ತನ್ನ ಕಾಯಕ 
ಸ್ವರೂಪವನ್ನು ಈ ರೀತಿ ವಿವರಿಸುತ್ತಾನೆ: "ಬಹುಜನ೦ಗಳೆಲ್ಲ ಓಲಗವಿಲ್ಲ ಹೋಗಿ. 
ಸಲಿಗೆವಂತರಲ್ಲಿಲ್ಲ ನಿಲ್ಲಿ. ಏಕಾಂತ ಸಂಬ೦ಧರು ಹೋಗಿ; ಲೋಕಾಂತ ಚಂಡರು ನಿಲ್ಲಿ, ಇಂತೀ 
ಅವರ ಸ್ವಸ್ಥಾನಂಗಳ ಸಲುಗೆಯನಜ್‌ದು ಬಿಡುತಿರ್ದೆನು.” ಇವನು. ಬಸವಣ್ಣನು ಮನೆಯ 
ಕಾವಲು ಕಾಯುವಾಗ ಅವನನ್ನು ಸಂದರ್ಶಿಸಲು ಬಂದವರನ್ನು ಯಜಮಾನನ 
ಸಮಯಾಸಮಯವರಿತು, ಸಂದರ್ಶಕರ ಸಾನಮಾನಗಳಿಗನುಸಾರವಾಗಿ ಸಂದರ್ಶನಕ್ಕೆ ಬಿಡುತ್ತಿದ್ದ 
ಕೆಲಸವೇ ಉಗ್ಗಡಿಸುವ ಕಾಯಕವೆಂಬುದು ಸ್ಪಷ್ಟವಾಗಿದೆ. ಅರಮನೆಯಲ್ಲಿನ ಜಾ ಗಳು ರತ 
ತೊತ್ತುಗಳು"* ರವರ ಉಲ್ಲೇಖವೂ ವಚನದಲ್ಲಿದೆ. “ಪಸಾಯ್ತ್‌ನು ಅರಮನೆಯಲ್ಲಿ ರಾಜನ 
ಉಡುಪುಗಳ ಮೇಲ್ವಿಚಾರಕನಾಗಿದ್ದವನು. ಅರಮನೆಯಲ್ಲಿ ಸತ್ತಿಗೆ ಕಾಯಕದವರು ಛತ್ರಿಯನ್ನು 


೧೨೪. ಮನುಸ್ಮೃತಿ : ೭.೧೨೫-೬ 
("ರಾಜಾಕರ್ಮಸು ಯುಕ್ತಾನಾಂ ಸ್ತೀನಾಂ ಪ್ರೇಷ್ಯ ಜನಸ್ಯ ಚಃ । 
ಪ್ರತ್ಯಹ ಕಲ್ಪಯೇದ್ದಶಿಂ ಸ್ಥಾನಂ ಕೆರ್ಮಾನುರೂಪತಃ ॥ "ಣೋ 
ದೇಯೋಜಶಕ್ಕಷ್ಣಸ್ಥ ಷಡುತ್ಶಷ್ಟ ಷಸ್ಯ ವೇತನಂ । 
ಪಾಣ್ಯಾಸಿಕ್ತಥಾಚ್ಚಾ ಡೋ ಧಾನ್ಯದ್ರೋಣಸ್ತು ಮಾಸಿಕಃ ॥ 

೧೨೫. ಚನ್ನಬ ವ. ೨೧೯: ಪು. ೯೯ 

೧೨೬. ವಚನ ಸಾ ಸಂಗ್ರಹ: ಪು. ೨೫೫: ಲಿಂಗಲೀ ಚಾ: ಪು. ೧೮೦ (ಜೋದರ ಮಾಯಣ್ಣ- 

೧೨೭. ಹಡಪ ಅ. ೩೫: ಪು. ೪೨ 

೧೨೮. ಬಸವ ರ: ಪು. ೬೨ 

೧೨೯. ಶಿವದಾ ಗೀ: ಪು. ೩೨೯ (ಉಗ್ಗಡಿಸುವ ಗುಬ್ಬದೇವಯ್ಯ) 

೧೩೦. ವಚನ ಸಾ ಸಂಗ್ರಹ: ಪು. ೨೫೫ 

೧೩೧. ಲಿಂಗಲೀ ಚಾ: ಪು. ೧೮೦ 

೧೩೨. ಚನ್ನಬ ವ. ೫೬೪: ಪು. ೨೬೨ 


೨೨೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹಿಡಿಯುತ್ತಿದ್ದರು. ಸತ್ತಿಗೆ ಕಾಯಕದ ಮಾರತಂದೆಯು ಒಬ್ಬ ವಚನಕಾರ. “ಚಾಮರಸೀಗುರಿಗರು' 
ಗಾಳಿ ಹಾಕಲು ಚಾಮರವನ್ನು ಬೀಸುತ್ತಿದ್ದವರು.”₹* 


ರಕಕ ದಳ 
ಉ 


ರಾಜನು ಸಕಲ ವೈಭವಗಳಿಗೆ ಒಡೆಯನಾದರೂ ಅವನು ಸದಾ ಇತರರ ಅಸೂಯೆಯ 
ಕಣ್ಣುಗಳಿಗೆ ಒಳಗಾಗಿರುವುದರಿಂದ ಅಪಾಯವನ್ನೆದುರಿಸಬೇಕಾಗುತ್ತದೆ. ಹೀಗಾಗಿ ಅವನ 
ದೇಹರಕ್ಷಣೆಯನ್ನು ತು೦ಬ ಜಾಗರೂಕವಾಗಿ ಮಾಡುತ್ತಿದ್ದರು. ರಾಜನ ಅ೦ಗರಕ್ಷಕದಳವು ರಾಜನ 
ಸಂಪೂರ್ಣ ವಿಶ್ವಾಸಕ್ಕೆ ಪಾತ್ರವಾಗಿರಬೇಕು. ಅಲ್ಲಮನು `ಕಾಲಗಾಹಿನ ಸರಮಾಲೆಯ' 
ಯನ್ನು ಹೆಸರಿಸುತ್ತಾನೆ.ಇವರು ರಾಜನ ಬೆಂಗಾವಲಿಗಿರುವ ಕಾಲಾಳು ದಳವನ್ನು 
ಸೂಚಿಸುತ್ತಾರೆ. "ಅಂಗರಿಕ್‌ (ಆಅ೦ಗರಕ್ಷಕ)ರು ರಾಜನನ್ನು ರಕ್ಷಿಸಲು ಸದಾ ಕಾವಲಿರುವ 
ಸೈನಿಕರು. ಇದಲ್ಲದೆ ಅರಮನೆಯ ಸುತ್ತಲೂ ಕಾಲಾಳುಗಳು ಪಹರಿ "ಕಾಯುತ್ತಿದ್ದರು. ರಾಜನ 
ಪರಿವಾರವನ್ನು ಹೆಸರಿಸುವ ಅನೇಕ ಕಡೆಗಳಲ್ಲಿ “ತಳವಾರ'ನ ಹೆಸರೂ ಸೇರಿದೆ.” 
ಸಂದರ್ಭವನ್ನು ನೋಡಿದರೆ ಹಿರಿದ ಕತ್ತಿಯನ್ನು ಹಿಡಿದು ಕವಲು ಕಾಯುತ್ತಿದ್ದ ಭಟರನ್ನೂ 
ತಳವಾರರೆಂದು ಕರೆಯುತಿದಂತೆ ತೋರುತ್ತದೆ. ನಿಕ್ಠಟಗ” ರೆಂಬ ಒಂದು ವೃತ್ತಿಪಂಗಡದ ಹೆಸರು. 
ವಚನಗಳಲ್ಲಿ ಉಕ್ತವಾಗಿದೆ. ಎಕ್ಕಟಿಗ ಎನ್ನುವುದು ಪ್ರಾಯಶಃ ರಾಜನ ಖಾಸಗಿ ಸೇವಕನನ್ನು 
ಸೂಚಿಸುತ್ತದೆ. "ಎಕ್ಕಟಿ' ಎಂದರೆ ಖಾಸ ಸಗಿ, ಆಪ್ತ ಮುಂತಾದ ಅರ್ಥಗಳಿರುವುದ ರಿಂದ ಹ 
ರಾಜನ ಅಪ್ತ ಸೇವಕನನ್ನು ಸೂಚಿಸುವುದೆನ್ನಬಹುದು. ಹಡಪದ ಅಪ್ಪಣ್ಣನ ಒಂದು ವಚನದ 
ಭಾಗವು ಹೀಗಿದೆ: “ಅವರ ಪಾಡಿ ಪಡಕಳದವರು ಇಪ್ಪತ್ತೈದು ಮಂದಿ, ಅವರ ಭಂಡಾರ, 
ಬೊಕ್ಕಸ,  ಅಟ್ಟುಮಣಿಹ, ಹರಿಮಣಿಹ ಕಟ್ಟಿಗೆಯವರು ಭೋ ಹೋ ಎಂದು 
ಕೊಂಡಾಡುವರು...”" ಇಲ್ಲಿ "ಪಾಡಿ ಪಡಕಳದವರು' ಎಂಬುದು ಪಡವಳ (ಪಸಾಯ್ರರು 
ಎಂದಿದ್ದಿರಬಹುದೇ? “ಕಟ್ಟಗೆಯರು' ಕಟ್ಟಿಗೆ ಹಿಡಿದು ರಾಜಾಸ್ಥಾನದಲ್ಲಿ ಶಿಸ್ತನ್ನು ಕಾಪಾಡುವ 
ಭಟರು; “ಕಟ್ಟಿಗೆಯವ೦ ವೇತ್ರಧರನುತ್ಸಾರಕಂ ದಂಡಿಯಕ್ಕು” ಎಂದು ಮಂಗರಾಜ ನಿಘಂಟು 
ಹೇಳುತ್ತದೆ.” ವೇತ್ರಹಸ್ತರು ಬಿಜ್ಜಳದ ಆಸ್ಥಾನದಲ್ಲಿ ಇತರ ರಾಜರನ್ನು ಕ್ರಮವಾಗಿ ಕುಳ್ಳಿರಿಸುತ್ತಿದ್ದ 
ಚಿತ್ರವು: ಬಸವರಾಜ ದೇವರ ರಗಳೆಯಲ್ಲಿದೆ. ರ ಅಪ್ಪಣ್ಣನ ವಚನದಲ್ಲಿನ “ಭೋ ಹೋ ಎಂದು 
ಕೊಂಡಾಡುವರು' ಎಂಬ ಮಾತು ಪ್ರಾಯಶಃ ಈ ದಂಡಧಾರಿಗಳು ಕೂಗಿ 


೧೩೩. ಲಿಂಗಲೀ ಚಾ: ಹು. ೧೮೦ 

೧೩೪. ಅಲ್ಲಮ ವ ಚಂ. ೨೩: ಪು. ೭ 

೧೩೫. ಬೆಡಗಿನ ವ: ಪು. ೨೬೮ 

೧೩೬. ಹಡಪ ಅ ವ. ೧೦: ಪು. ೫ 

೧೩೭. ಮೋಳಿಗೆ ಮಾ ವ. ೭-೫: ಪು. ೨೩೩. ಹಡಪ ಅ ವ. ೧೦: ಪು. ೫ 
೧೩೮. ಮೋಲಿಗೆ ಮಾ ವ. ೭೬೭: ಪು. ೨೧೨, ವ. ೭೮೫: ಪು. ೨೩೩ 
೧೩೯. ಹಡಪ ಅ ವ. ೩೫: ಪು.೪೨ 

೧೪೦. ಕನ್ನಡ ನಿ: ಪು. ೧೩೮೮ 


ರಾಜಕೀಯ ವ್ಯವಸ್ಥೆ / ೨೨೩ 


ಕುಳ್ಳಿರಿಸಿ, ಶಿಸ್ತು ಕಾಯುವ ರೀತಿಯನ್ನು ಸೂಚಿಸುತ್ತದೆ. 'ಅಟ್ಟುಮಣಿಹ' ಎಂಬುದು ರಾಜನ 
ಸಂದೇಶವಾಹಕನಾಗಿದ್ದ ಹೆಸರು. "ಹರಿಮಣಿಹ' ಎಂಬುದೂ ಇಂತಹುದೇ ಒಬ್ಬನನ್ನು 
ಸೂಚಿಸಬಹುದು. “ಅಟ್ಟುಮಣಿ ಹರಿಹರಿಮಣಿಹ'ರ ಎಂಬುದೂ ಉಲ್ಲೇಖವು ಲಿಂಗಮ್ಮನ 
ವಚನದಲ್ಲೂ ಇದೆ." ಈ ಎರಡೂ ಒಟ್ಟಿಗೆ ಬರುವುದರಿಮದ ಈ ಎರಡೂ ಒಂದೇ ಬಗೆಯ 
ಕೆಲಸ ಮಾಡುವವರನ್ನು ಸೂಚಿಸುತ್ತದೆ ಎಂದು ಹೇಳಬಹುದು. ರಾಜನು ಮೆರವಣಿಗೆಯಲ್ಲಿ 
ಹೋಗುವಾಗ “ನಾಯಕ ಪಾಯಕ ಮಾವತಿಗರ ತಳತಂತ್ರಮಹರ್ಬಲ”ವೂ"* ಜೊತೆಗೆ 
ಹೋಗುತ್ತಿದ್ದುದು ಮೆರವಣಿಗೆಯು ವೈಭವಪೂರ್ಣವಾಗಿ ಕಾಣಿಸುವುದರೊಂದಿಗೆ ಅವನ 
ರಕ್ಷಣೆಯ ಉದ್ದೇಶದಿಂದಲೂ ಕೂಡಿದಿರಬಹುದು. ರಾಜರ ಆಸ್ಥಾನಗಳಲ್ಲಿ ಲೆಂಕರು, 
ಅಂಕಕಾರರು (ಇವರ ವಿವರ ಬೇರೆಡಯಲ್ಲಿ ಬಂದಿದೆ), ಮಾಸಾಳ್ಗಳು (ತಿಂಗಳು ಸಂಬಳದ 
ಮೇಲೆ ನೇಮಿತರಾದ ಸೈನಿಕರು?), ಬಾರಸಂಕಲೆಯ ತೊಡರ ತೋಟಿಯ ಕಠಾರಾಯಿತರು 
ಬಾಣಾಯಿತರು ಮಲ್ಲಜಟ್ಟಿಗಳು ಮುಂತಾದವರೂ ಇರುತ್ತಿದ್ದರು.” 


ಬಾಹತ್ತರ ನಿಯೋಗ 


"'ಬಾಹತ್ತರ ನಿಯೋಗ'ವೆಂಬ ಎಪ್ಪತ್ತೆರಡು ಬಗೆಯ ನೌಕರ ವರ್ಗವನ್ನು ಅನೇಕ ಕಾವ್ಯಗಲು 
ಸೂಚಿಸುತ್ತವೆ. "ಬಾಹತ್ತರ ನಿಯೋಗ'ದ ಉಲ್ಲೇಖವು ಅನೇಕ ವಚನಗಳಲ್ಲಿಯೂ ಬಂದಿದೆ. 
ಈ ನಿಯೋಗವು ಕೆಳಗಣ ಎಪ್ಪತ್ತೆರಡು ನೌಕರರನ್ನು ಸೂಚಿಸುತ್ತದೆ ೧) ಗುರು, ೨) 
ಮಹಾಪ್ರಧಾನ, ೩) ಸಾಮಂತ, ೪) ಸೇನಾಪತಿ, ೫) ದ್ವಾರಪಾಲಕ, ೬) ಅವಸಾರಿಕಾ, ೭) 
ಘಟಿಕಾ ನಿರ್ಧಾರಕ (ವೇಳೆಯನ್ನು ಸೂಚಿಸುವವನು), ೮) ಗಣಕ, ೯) ಲೇಖಕ, ೧೦) 
ಪೌರಾಣಿಕ, ೧೧) ಪುರೋಹಿತ, ೧೨) ಹ್ಯೌತಿಷಿಕ, ೧೩) ಕಾವ್ಯಜ್ಞ ೧೪) ವಿದ್ವಜ್ಜನ, ೧೫) 
ದೇವತಾರ್ಚಕ, ೧೬) ಮಾಲ್ಕಾಕಾರಕ, ೧೭) ಪರಿಮಳಕಾರಕ, ೧೮) ಗೋಷ್ಠಾಧಿಕಾರ, ೧೯) 
ಗಜಾಧಿಕಾರ, ೨೦) ಅಶ್ವಾಧಿಕಾರ, ೨೧) ಭಂಡಾರಾಧಿಕಾರ, ೨೨) ಧಾನ್ಯಾಧಿಕಾರ, ೨೩) 
ಅಂಗರಕ್ಷಕ, ೨೪) ಸೂತ (ಸಾರಿ), ೨೫) ಸೂದ (ಅಡಿಗೆಯವನು), ೨೬) ಬೇತಾಳ (9). ೨೭) 
ಮಲ್ಲ, ೨೮ ತಾಂಬೂಲಿಕ, ೨೯) ತಾಳಾವೃಂತಕ (ಗಾಳಿ ಬೀಸುವವನು), ೩೦) ನರವಾಹಕ 
(ರಾಜ ಮುಂತಾದವರನ್ನು ಮೇನೆ ಮುಂತಾದವುಗಳಲ್ಲಿ ಕುಳ್ಳಿರಿಸಿ ಎತ್ತಿಕೊ೦ಡು ಹೋಗುವವನು), 
೩೧) ಜಾತ್ರಿಕ (ಸತ್ತಿಗೆಯವನು), ೩೨) ಚಾಮರಿಕ, ೩೨) ಕಳಾಚಿಕ (9), ೩೪) ಕರಶಾರಿಕಾ 
(2). ೩೫) ಕರಪಾಲಿಕ (ಕರದೀಪಕಾರ) (ಕೈಯಲ್ಲಿ ಚೂರಿ ಹಿಡಿದ ಅಂಗರಕ್ಷಕ), ೩೬) 
ಪಾದುಕಾದಾರ, ೩೭) ನರ್ತಕ, ೩೮) ಗಾಯಕ, ೩೯)ವೈನಿಕ, ೪೦), ಶಾಕುನಿಕ, ೪೧) ಮಾಗಧ 
(ಹೊಗಳುಭಟ್ಟ), ೪೨) ಗಾಯಕ, ೩೯) ವೈತಾಳಿಕ (ಬೆಳಿಗ್ಗೆ ತನ್ನ ಹಾಡಿನಿಮದ ರಾಜನನ್ನು 
ಎಚ್ಚರಿಸುವವನು), ೪೩) ಪರಿಹಾಸಕ, ೪೪) ಕಾಂಚುಕ, ೪೫) ಕ್ಷೌರಕ, ೪೬) ರಜಕ, ೪೭) 
ಸೌಚಿಕ, ೪೮) ಚರ್ಮಕಾರಕ, ೪೯) ಮುದ್ರಾಧಿಕಾರ, ೫೦) ಪುರಪಾಲಕ, ೫೧) ವನಪಾಲಕ, 
೫೨) ನರವೈದ್ಯ ೫೩) ಗಜವೈದ್ಯ, ೫೪) ಅಶ್ವವೈದ್ಯ ೫೫) ಪಶುವೈದ್ಯ, ೫೬) ಭೇರಿವಾದಕ, 


೧೪೧. ಬಸವ ರ: ಪು. ೩೫ 

೧೪೨. ಶಿವಶ ವ: ಪು. ೨೬೦ (ಲಿಂಗಮ್ಮ ೭೫) 
೧೪೩. ಬೆಡಗಿನ ವ: ಪು. ೩೭೪ 

೧೪೪. ಬಸವ ರ: ಪು. ೩೫ 


೨೨೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


೫೭) ಗಜವೈದ್ಯ ೫೪) ಅಶ್ವವೈದ್ಯ, ೫೫) ಪಶುವೈದ್ಯ ೫೬) ಭೇರಿವಾದಕ, ೫೭) 
ಮುರಜವಾದಕ, ೫೮) ರೌಮಕ (ಉಪ್ಪು ತಯಾರಿಸುವವನು?), ೫೯) ಶಿಲಾಚ್ಛೇದಕ, ೬೦) 
ಕಾಮಸ್ಕಕಾರಕ, ೬೧) ಕು೦ಭಕಾರಕ, ೬೨) ಚಿತ್ರಕಾರಕ, ೬೩) ವ್ಯಾವಹಾರಿಕ ೬೪) 
ಮೃಗಯಾರ್ಥಿ, ೬೫) ಪಕ್ಷಿಪೋಷಕ, ೬೬) ಪಣಿಹಾರಕ (ಹಾವಿನ ವಿಷವನ್ನಿಳಿಸಬಲ್ಲವನು?), 
೬೫) ರಾಯಭಾರ, ೬೮) ಉಗ್ರಾಣಾಧಿಕಾರ, ೬೯) ವೇಶ್ಯಾಜನ, ೭೦) ಬಂಟು, ೬೧) 
ಸ್ವರ್ಣಕಾರ, ೭೨) ಕಠಾರಿಕ”" ಈ ಪಟ್ಟಿಯು ಗುರು, ಪ್ರಧಾನ, ಸಾಮಂತರಂತಹ 
ಉನ್ನತಾಧಿಕಾರಿಗಳಿಂದ ಹಿಡಿದು ಕಲೆಗಾರರು, ರಾಜನ ಸೇವಕರು ಮುಂತಾದವರನ್ನೆಲ್ಲ 
ಒಳಗೊಳ್ಳುತ್ತದೆ. ಬಾಹತ್ತರ ನಿಯೋಗವು ಅರಮನೆಯಲ್ಲಿನಂತೆ ದೇವಸ್ಥಾನಗಳಲ್ಲಿಯೂ 
ಇರುತ್ತಿದ್ದುವು. ನ್‌ ಒಂದು. ವಚನದಲ್ಲಿ 'ದೀವಟಿಕೆಯವನು' ಮತ್ತು 'ಧಾರೆವಟ್ಟದ 'ಜಾಣ' ಇವರ 
ಉಲ್ಲೇಖವಿದೆ. ದೀವಟಿಗೆಯವನು ಮೇಲಿನ ಪಟ್ಟಿಯಲ್ಲಿರುವ ಕದೀಪಕಾರರನ್ನು 
ಸೂಚಿಸಬಹುದು; ಅಂತೆಯೇ ಧಾರೆವಟ್ಟದ ಜಾಣನು ಘಟಕ ನಿರ್ಧಾರಕನನ್ನು 
ಸೂಚಿಸುತ್ತದೆಯೆ? 


ಮುಖ್ಯ ಅಧಿಕಾರಿಗಳು 


ಆಡಳಿತ ಯಂತ್ರದಲ್ಲಿನ ಒಂದು ಮುಖ್ಯ ಹುದ್ದೆಯೆಂದರೆ ಗಣಕನದು. ಬಸವಣ್ಣನೇ 
ಬಿಜ್ಜಳನಲ್ಲಿ ಮೊದಲು ನೌಕರಿಗೆ ಸೇರಿದುದು ಗಣಕನಾಗಿಯೇ ಎಂದು ಹರಿಹರನು 
ನಿರೂಪಿಸುತ್ತಾನೆ.ಬಸವಣ್ಣನು ಗಣಕ ವೃತ್ತಿಯನ್ನು ಕೈಗೊಳ್ಳಬೇಕೆಂದು ನಿರ್ಧರಿಸಿ ಮಂಗಳವೇಡೆಗೆ 
ಹೊರಟಾಗ, “ಅದಕ್ಕನುಕೂಲವೇಷವನ್ನು ಕೈಕೊಂಡ'ನೆಂದು ಹರಿಹರನು ಹೇಳುವುದರಿಂದ,” 
ಗಣಕರು ವಿಶಿಷ್ಟ ಬಗೆಯ ವೃತ್ತಿಸೂಚಕವಾದ ಉಡುಪನ್ನು ಧರಿಸುತ್ತಿದ್ದಿರಬೇಕು. ಇವರನ್ನೇ 
“ಕರಣಿಕರು' ಎಂಬ ಹೆಸರಿನಿಂದಲೂ ಕರೆಯುತ್ತಿದ್ದರು." 


ಆಡಳಿತದಲ್ಲಿ ಬಹುಮುಖ್ಯ ಪಾತ್ರವಹಿಸುತ್ತಿದ್ದವರಲ್ಲಿ “ಸೇನಬೋವ'ರೂ ಪ್ರಮುಖರು." 
ಇವರು ಹಳ್ಳಿಗಳಲ್ಲಿ ಲೆಕ್ಕಪತ್ರಗಳನ್ನು ಸಿದ್ಧಪಡಿಸುತ್ತಿದ್ದ ಅಧಿಕಾರಿಗಳು. ಈಗಿನ ಶಾನುಭೋಗ 
ಎಂಬ ಗ್ರಾಮಾಧಿಕಾರಿಯು ಇವನನ್ನು ಹೋಲುತ್ತಾನೆ. "ಕುಲಕರಣಿ' ಎಂಬುದೂ (ಈಗಿನ 
ಕುಲಕರ್ಣಿ) ಸೇನಬೋವರಿಗಿದ್ದ ಮತ್ತೊಂದು ಹೆಸರು." ಇದು ಅನುವಂಶಿಕವಾದ 
ಹುದ್ದೆಯೆಂಬುದು ಅದರ ಹೆಸರಿನಿಂದಲೇ ತಿಳಿಯುತ್ತದೆ. ಶಾನುಭೋಗನು (ಕುಲಕರಣಿ) ರಾಜ 
ಹಾಗೂ ಪ್ರಜೆಗಳಿಬ್ಬರ ಸೇವಕ; ಹಾಗಾಗಿ ಅವನು ರಾಜನಿಗೆ ನಿಷ್ಠರಾಗಿರುವವರೊಂದಿಗೆ ಪ್ರಜೆಗಳ 


೧೪೫. ಚನ್ನಬ ವ. ೩೫೭: ಪು. ೧೫೬: ಲಿಂಗಲೀ ಚಾ: ಪು. ೧೮೦ 

೧೪೬. ಶಾಸನ ಶಬ್ದಕೋಶಮು: (ಪೀಠಿಕೆ) XIV-XLVI1ಮತ್ತು 0.೨೧೧ 
೧೪೭. K.A.Nilakanta Sastri: A History of South Indian : ೧.೩೦೪ 
೧೪೮. ಬೆಡಗಿನ ವ: ಪು. ೨೬೮ 

೧೪೯. ಬಸವ ರ: ಪು. ೨೫ 

೧೫೦. ಚನ್ನಬ ವ. ೬೯೮: ಪು. ೩೩೪ 

೧೫೧. ಚನ್ನಬ ವ. ೯೪೨: ಪು. ೪೪೪ : ವ. ೬೯೮: ಪು. ೩೩೪ ಇತ್ಯಾದಿ. 
೧೫೨. ಚನ್ನಬ ವ. ೬೯೮: ಪು. ೩೩೪ 


ರಾಜಕೀಯ ವ್ಯವಸ್ಥೆ / ೨೨೫ 


ವಿಶ್ವಾಸವನ್ನು ಗಳಿಸಬೇಕೆಂದು "ಸೋಮೇಶ್ವರಶತಕ'ವು ಹೇಳುತ್ತದೆ.”** ಸೇನಬೋವರು ಹಾಗೂ 
ಅಕ್ಕರಿಗರು (ವಿದ್ವಾಂಸರು) ಮಾತ್ರಅಕ್ಟರವಿದ್ಯೆಯನ್ನು ಕಲಿತಿದ್ದರೆ ಸಾಕೆಂಬ ಭಾವನೆಯೂ 
ಆಗಿತು. 


ತಳವಾರನು ಕಳ್ಳಕಾಕರರಿ೦ ಊರನ್ನು ಸಂರಕ್ಷಿಸುವ ಅಧಿಕಾರಿ. ಅನೇಕ ವಚನಗಳಲ್ಲಿ 
ತಳವಾರನ ಹೆಸರು " ಉಲ್ಲೇಖವಾಗಿದೆ ಅಕ್ಕಮಹಾದೇವಿಯು "ನೆಲದಳವಾಣ'ನೆಂಬೊಬ್ಬ 
ಅಧಿಕಾರಿಯನ್ನು ಹೆಸರಿಸುತ್ತಾಳೆ.”೫೬ ಇದೂ ತಳವಾರನನ್ನೇ ಸೂಚಿಸುತ್ತದ. ಇದೇ 
ವಚನಗಳಲ್ಲಿದೆ. ಮಹಾತಳವಾರ'ನು ತಳವಾರರ ಮುಖ್ಯ ಅಧಿಕಾರಿಯನ್ನು "'ಸೂಚಿಸುತ್ತದ 
ಎನ್ನಬಹುದು. ಕಳ್ಳರನ್ನು ಹಿಡಿಯುವ ರೀತಿಯನ್ನು ವರ್ಣಿಸುವ ಶಾಸ್ತ್ರಕ್ಕೆ `ಸರಖ' ವೆಂದು 
ಕರೆಯುತ್ತಿದ್ದರು; ಇದರಲ್ಲಿ ಕೆಲವರಾದರೂ ತಳವಾರ ಪರಿಣತಿಯನ್ನು, ಪಡೆಯುತ್ತಿದ್ದಿರ 
ಬಹುದು. ರಾಜಾಜ್ಞೆಗಳೂ ಸರಿಯದ ರೀತಿಯಲ್ಲಿ ಆಚರಣೆಗೆ ಬರಬೇಕಾದರೆ ಅವುಗಳ ಬಗ್ಗೆ 
ಪರಿಜ್ಞಾನವಿರಬೇಕಾದದ್ದು ಅತ್ಯವಶ್ಯಕ. ಪ್ರತಿಯೊಂದು ಆಜ್ಞೆಯನ್ನೂ ಈ ಕಾರಣಕ್ಕಾಗಿ ಡಂಗುರ 
ಹೊಯ್ಸಿ ಸಾರಿಸಲಾಗುತ್ತಿತ್ತು ವಚನಗಳಲ್ಲಿ ಡಂಗುರ ಹೊಯಿಸುವ ಮಾತು ಅನೇಕ ಕಡೆ 
ಬಂದಿದೆ." ಎಚ್ಚರಿಕೆ ಮುಕ್ತಿನಾಥನೆಂಬ ಒಬ್ಬ ವಚನಕಾರನು ತನ್ನ ಕಾಯಕವನ್ನು ವರ್ಣಿಸುತ್ತ 
“ಸಂಗನ ಬಸವಣ್ಣ ಸಾಕ್ಷಿಯಾಗಿ, ಪಭು "ಸಿದ್ದರಾಮೇಶ್ವರ ಮರುಳು ಶಂಕರ ನಿಜಗುಣ 
ಇಂತಿವರೊಳಗಾದ “ನಿಜಲಿರಿಗಾಂಗಿಗಳು ಮುಂತಾಗಿ ಎನ್ನ ಕಾಯಕಕ್ಕೆ ಸಾರು ಹೋಗೆಂದಿಕ್ಕಿದ 
ಕಟ್ಟು”. ಎಂದು ಹೆಳುವುದರಿಂದ ಎಚ್ಚರಿಕೆ ಕಾಯಕವೆಂದರೆ ಸಾರುವುದು 
ಎಂದರ್ಥವಾಗುತ್ತದೆ. 


ನ್ಯಾಯಾಂಗ 


ಎಲ್ಲ ಕಾಲದ ಸರ್ಕಾರಗಳ ಅತ್ಯಂತ ಮುಖ್ಯ ಕರ್ತವ್ಯಗಳಲ್ಲಿ ಒಂದು ಎಂದರೆ 
ಸಮಾಜಘಾತಕ ವ್ಯಕ್ತಿಗಲನ್ನು, ರಾಜಾಜ್ಞೆಯನ್ನುಲ್ಲಂಫಿಸಿದವರನ್ನು, ಪ್ರಜಾಪೀಡಕರನ್ನು ಹಿಡಿದು 
ಶಿಕ್ಷಿಸುವುದು ವ್ಯಕ್ತಿಗಳನ್ನು, ರಾಜಾಜ್ಞೆಯನ್ನುಲ್ಲಂಫಿಸಿದವರನ್ನು, ಪ್ರಜಾಪೀಡಕರನ್ನು ಹಿಡಿದು 
ಶಿಕ್ಷಿಸುವುದು. ಮತ್ತು ವ್ಯಕ್ತಿಗಳ ಅಥವಾ ಪಕ್ಷ-ಪಂಗಡಗಳ ನಡುವಣ ವಿವಾದವನ್ನು 
ಬಗೆಹರಿಸುವುದು. ಪ್ರಾಚೀನ ಕರ್ನಾಟಕದಲ್ಲಿ ಹಲವಾರು ವೇಳೆ ರಾಜನೇ ನ್ಯಾಯ ವಿಚಾರಣೆ 


೧೫೩. ಸೋಮೇಶ್ವರ ಶ: ೬೨: ಪು. ೩೨ 

೧೫೪. ಧರ್ಮಾಮೃತ: ೯, ೧೦೧ 
(“ದೇಶಮೆಲ್ಲಮಕ್ಕರಮನಜೆಯದನಿತಣೆಂದಕ್ಕರಮಿಲ್ಲೆನಲ್ದಾರದು: 
ಭಜ SR ಸಾಲ್ಲುಂ.”) 

೧೫೫. ಬಸವ ವ. ೧೧೧: ಪು. ೫೨: ಮೋಳಿಗೆ ಮಾ ವ.೨೭೩: ಪು. ೬೮ 

೧೫೬. ಅಕ್ಕನ ವ. ೧೯೧:ಪು. ೭೬ 

೧೫೭. ಹಡಪ ಅ ವ. ೨೧: ಪು. ೧೬ 

೧೫೮. ವಡ್ಡಾರಾ: ಪು. ೧೨೯ 

೧೫೯. ಸಿದ್ಧರಾ ವ. ೫೩೩: ಪು. ೧೫೯: ವ. ೫೪೭ ಮ. ೧೬೩ 

೧೬೦. ಸರ್ವಪು ವ. ೧೭೫ 


೨೨೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಾಡುತ್ತಿದ್ದ. ಅಪರಾಧಕ್ಕಿಂತಲೂ ಹೆಚ್ಚು ಕ್ರೂರವಾದ ಶಿಕ್ಷೆಯನ್ನು ವಿಧಿಸುವುದರಿಂದ ರಾಜನು 
ಪ್ರಜೆಗಳ ದೃಷ್ಟಿಯಲ್ಲಿ ಭಯಂಕರನಾಗುತ್ತಾನೆ. ಅದೇ ಅಪರಾಧಕ್ಕೆ ಕಡಿಮೆಯೆನಿಸುವ ಶಿಕ್ಷೆಯನ್ನು 
ವಿಧಿಸುವುದರಿ೦ದ ರಾಜನನ್ನು ಜನರು ತಿರಸ್ಕಾರದಿಂದ ಕಾಣುತ್ತಾರೆ; ಆದ್ದರಿಂದ ಅಪರಾಧಕ್ಕೆ ತಕ್ಕ 
ಶಿಕ್ಷೆಯನ್ನೇ ವಿಧಿಸಬೇಕೆಂದು"? ಕಾಮಂದಕನು ಎಚ್ಚರಿಸುತ್ತಾನೆ. ಹೀಗೆ  ಸಮತೋಲಕ 
ವಿಚಾರಣೆಯನ್ನು ನಡೆಸಬೆಕಾದರೆ ರಾಜನು ಅಪರಾಧದ ಪೂರ್ವಾಪರಗಳನ್ನು 
ಕೂಲಂಕಶವಾಗಿಯೂ ಎಚ್ಚರಿಕೆಯಿಂದಲೂ ವಿಶ್ಲೇಷಿಸಿ ನಂತರ ತೀರ್ಪನ್ನು ಕೊಡ ಬೇಕಾಗುತ್ತದೆ. 
ಎಲ್ಲ ಸ್ಥಳಗಳಲ್ಲಿಯೂ ಸಂದರ್ಭಗಳಲ್ಲಿಯೂ ರಾಜನೇ ನ್ಯಾಯ ವಿಚಾರಣೆಯನ್ನು 
ನಡೆಸಬೇಕೆಂದು ನಿರೀಕ್ಷಿಸಲಾಗುವುದಿಲ್ಲ. ಅಲ್ಲೆಲ್ಲ ಗ್ರಾಮಸಭೆಗಳು ವಿವಾದಗಳ ವಿಚಾರಣೆಯಲ್ಲಿ 
ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಿದ್ದುವು.” ಅಪರಾಧಗಳನ್ನು ಊರಿನ ಸಭೆಗಳು ವಿಚಾರಿಸಿ 
ಹೊರಡಿಸಿದ ಆಜ್ಞೆಗಳಿಗೆ ಅನುಸಾರವಾಗಿರುತ್ತಿದ್ದಿತು.?* ಕಾಶಿಯ ರಾಜಕುಮಾರನನ್ನು 
ಅರ್ಥಾಪೇಕ್ಷೆಯಿಂದ ತಾನೇ ಕೊಲೆ ಮಾಡಿದ್ದಾಗಿ ಚಂದ್ರಮತಿಯು ನಿವೇದಿಸಿಕೊಂಡಾಗ 
ದೊರೆಯುವ “ಹೆದಅದಿರು ತೆಕ್ಕದಿರು ಅಂಜದಿರು ಲೋಗರಿಟ್ಟುದೋ ನಿನ್ನ ಕೃತಕವೋ ಹೇಳು 
ಧರ್ಮಾದಿಕಾರಣದವರಂ ಕರೆಸುವೆ೦ ನುಡಿಸುವೆ೦ ಕಾವೆನೆಂದು””್‌ ಹರಿಶ್ಚಂದಕಾವ್ಯದಲ್ಲಿ 
ಹೇಳುವುದನ್ನು ನೋಡಿದರೆ ತುಂಬ ಜಟಿಲವಾದ ವಿವಾದಗಳನ್ನು ಬಗೆಹರಿಸಬೇಕಾದಾಗ 
ರಾಜನು ಸ್ವತಃ ವಿಚಾರಣೆಯನ್ನು ನಿರ್ವಹಿಸುತ್ತಿದ್ದರೂ ಪರಿಣತ ವ್ಯಕ್ತಿಗಳ ಸಹಾಯವನ್ನು 
ಪಡೆಯುತ್ತಿದ್ದನೆಂದು ಹೇಳಬಹುದು. 


ಬಂಧನ 


ಊರಿನ ರಕ್ಷಣೆಗಾಗಿ ನೇಮಿತನಾಗಿದ್ದ ಅಧಿಕಾರಿಯೆಂದರೆ “ತಳವಾರ'. ಈ ಶಬ್ದವು ತಳವರ 
(=ಕತ್ತಿ) ಎಂಬುದರಿಂದ ಸಾಧಿತವಾದುದು; ಕತ್ತಿಯನ್ನು ಹಿಡಿದು ರಕ್ಷಣಾ ಕಾರ್ಯದಲ್ಲಿ 
ತೊಡಗಿದವನು ಎಂಬರ್ಥದಲ್ಲಿಯೇ ಕತ್ತಿಯು ಶಿಕ್ಷೆಯು ಸಂಕೇತವಾಗಿ ಶಿಕ್ಷೆ ವಿದಿಸುವ ಅಧಿಕಾರಿ 
ಎಂಬರ್ಥದಲ್ಲಿಯೋ ಮೊದಲು ತಳವಾರ ಎಂಬ ಪದವು ರೂಢಿಗೆ ಬಂದಿರಬೇಕು. ತಳವಾರ 
ಎಂಬುದು ಪೂರ್ವದಲ್ಲಿ ದೊಡ್ಡ ಅಧಿಕಾರಿಯನ್ನು ಸೂಚಿಸುತ್ತಿದ್ದ ಪದ: “ಮಹಾ ತಲವಾರ' 
ಎಂಬುವನು ಈಚಿನ ಕಾಲದ "ಮಹಾ ಮಂಡಲೇಶ್ರರ'ನಿಗೆ ಹೋಲಿಸಬಹುದಾದ ಅಧಿಕಾರಿ 
ಎಂಬುದು ಡಾ.ಪಿ.ಬಿ.ದೇಸಾಯಿಯವರ ಅಭಿಪ್ರಾಯ." ಅದೇನೇ ಇರಲಿ, ವಚನಗಳ ಕಾಲದ 
ಸುಮಾರಿನಲ್ಲಂತೂ ಈತನು ಗಾಮ ರಕ್ಷಣೆಗೆ ನಿಯುಕ್ತನಾದ ಅಧಿಕಾರಿಯಾಗಿದ್ದನೆಂಬುದು 
ನಿಸ್ಸಂಶಯ. ರಾತ್ರಿಯೆಲ್ಲ ಊರಿನಲ್ಲಿ ಗಸ್ತು ತಿರುಗುತ್ತಿದ್ದ ಇವನು ಅನುಮಾನ ಬಂದವರನ್ನು 
ಪರೀಕ್ಷಿಸುತ್ತಿದ್ದನೆಂದು ಕಾವ್ಯಗಳಲ್ಲಿ ಸೂಚನೆಯಿದೆ.” ಹಸುಕರುಗಳನ್ನು ಕದ್ದೊಯ್ಯುವವರು, 
ಪ೦ಜುಗಳ್ಳರು, ಸಾಗರಗಳ್ಳರು, ಗಾಹುಗಳ್ಳರು ಮುಂತಾದ ಅನೇಕ ಬಗೆಯ ಕಳ್ಳರ ಬಗೆಗಿನ 
ವಿತರಣೆಯನ್ನು ಬೇರೊಂದು ಅಧ್ಯಾಯದಲ್ಲಿ ಕಾಣುತ್ತೇವೆ. ಒಂದು ಊರಿನಲ್ಲಿ ಕಳ್ಳತನವಾದರೆ 


೧೬೧. M.N.Dutt (Tr): Kamandakiya Nitisara: ೬.೧೫ 


೧೬೨. ಓಗಿ, Nilakanta Sastry: The Colas: P. ೪೭೩ 

೧೬೩. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೪೩ 

೧೬೪. ಹರಿಶ್ಚಂದ್ರ ಕಾ: ೧೩೭ 

೧೬೫. ದೇಸಾಯಿ ಪಾಂಡುರಂಗರಾವ್‌: "ತಳವಾರ' (ಸಾಹಿತ್ಯ ಪರಿಷತ್ಪತ್ರಿಕೆ, ೪೨, ಸಂ.೨: ಪು. ೫೭-೮) 
೧೬೬. ವಡ್ಡಾರಾ: ಪು. ೧೬ 


ರಾಜಕೀಯ ವ್ಯವಸ್ಥೆ 1ವಿಶಿಲ್ವ 


ಆ ಊರಿನ ಅಧಿಕಾರಿಗಳು ಕಳ್ಳನನ್ನು ಹಿಡಿಯಬೇಕಾಗಿತ್ತು; ಕಳ್ಳನು ಊರನ್ನೇ ಬಿಟ್ಟು ಹೋಗಿದ್ದ 
ಸಂಭವದಲ್ಲಿ ಈ ಕಳ್ಳತನದವಿಷಯವನ್ನು ನೆರೆಯ ಊರುಗರಿಗೆ ತಕ್ಷಣವೇ ತಿಳಿಸುತ್ತಿದ್ದರು; 
ಹಾಗಾದರೂ ಕಳ್ಳನನ್ನು ಹಿಡಿಯಲಾಗದಿದ್ದರೆ ವಸ್ತುವನ್ನು ಕಳೆದುಕೊಂಡವನಿಗೆ ಆ ಊರಿನ 
ಅಧಿಕಾರಿಗಳೆಲ್ಲ ಸೇರಿ ಪರಿಹಾರ ದ್ರವ್ಯವನ್ನು ನೀಡಬೇಕಾಗಿದ್ದಿತೆಂದು ಕಾಣುತ್ತದೆ.” 


ಕಳ್ಳತನದಲ್ಲಿ ಅಥವಾ ತನ್ನ ಕನ್ನ ಕೊರೆಯುವುದರಲ್ಲಿ ತೊಡಗಿರುವಾಗಲೇ ಬಂಧಿಸುವ 
ವಿಷಯದ ಸೂಚನೆಯು ಬಸವಣ್ಣನ ವಚನವೊಂದರಲ್ಲಿದೆ.” ಬಂಧಿಸುವಾಗ ಅಪರಾಧಿಯ 
ಕೈಗಳಿಗೆ ತೊಡಿಸುತ್ತಿದ್ದ ಬೇಡಿಗಳಿಗೆ "ಕೋಳ ಎನ್ನುತಿದ್ದರು. “ಸಂಕಲೆ' ಅಥವಾ 
ನಯ ಸರಪಳಿಯನ್ನು ಕಾಲಿಗೆ ಕಟ್ಟುತ್ತಿದ್ದರು. (ಇದು ಸಂಸ್ಕೃತ ಶೃಂಖಲಾ 
ಎಂಬುದರ ತದ್ಭವ). ಸಂಕೋರೆಯನ್ನು 'ನಿಗರ'ವೆಂದೂ ಕರೆಯುತ್ತಿದ್ದರು.” ಇದಕ್ಕೆ 
“ದಟ್ಸ್‌ ಚಿಯೆಂಬ ಹೆಸರೂ ಇತ್ತು" ಸುಂಕದ ಬಂಕಣ್ಣನೆಂಬುವನ ವಚನದಲ್ಲಿ “ಅವರ 
ಮೂವರ ಸೆರೆಯ ವಿವರ: ಬಾಯಿಗೆ ಕೋಳ, ಕಾಲಿಗೆ ನೂಲೆಳೆಯ ಕಟ್ಟು, ಕೈ ಹೋಗದಂತೆ 
ಕೂರಲಗಿನ ಸಂಭವಕಟ್ಟು” ಎಂಬ ಮಾತುಗಳಿವೆ. ಇಲ್ಲಿ ಉಕ್ತವಾದ "ಸಂಭವ ಕಟ್ಟು' 
ಪ್ರಾಯಶಃ ಕೈಗಳನ್ನು ಬೆನ್ನ ಹಿಂದೆ ಸೇರಿಸಿ ಕಟ್ಟುವ "ಹೆಡಮುರಿ'ಯನ್ನು ಸೂಚಿಸುತ್ತದೆ. 
ವಿಚಾರಣೆಯು ನಡೆಯುವವರೆಗೂ ತಗಿನಂತೆಯೇ ಆರೋಪಿಯನ್ನು ಸೆರೆಮನೆಯಲ್ಲಿಯೇ 
ಇರಿಸುತ್ತಿದ್ದರೆಂದು ತೋರುತ್ತದೆ. ಸೆರೆಮನೆಯನ್ನು “ಸೆಜ್‌ಸಾಲೆ',” "ಬಂದಿಕಾನ'ಿ ಎಂದು 
ಕರೆಯುತ್ತಿದ್ದರು. ಬಂಧಿತರಾದ ಆರೋಪಿಗಳನ್ನು. “ಬಂದಿಕಾಜ' ಎನ್ನುತ್ತಿದದರು.? “ಪುರುಷ 
ಕಳ್ಳನಾದಲ್ಲಿ ಸತಿಗೆ ಸೆಜ್‌ಯುಂಟು; ಸೂಳೆಯ ಮಿಂಡ ಸತ್ತರೆ ಅವಳನಾರು ಸೆಯ್‌ಯ 
ತೆಗೆವರುಂಟಿ*ಬ ಎಂದು ಅರಿವಿನ ಮಾರಿತಂದೆಯು ಒಂದೆಡೆ ಹೇಳುವುದನ್ನು ನೋಡಿದರೆ 
ಕಳ್ಳನ ಹೆಂಡತಿಯನ್ನೂ ಬಂಧಿಸುವ ರೂಢಿಯಿತ್ತೆಂದು ಹೇಳಬೇಕಾಗುತ್ತದೆ; ಪ್ರಾಯಶಃ ಕಳ್ಳನು 
ಸಿಕ್ಕದೆ ತಪ್ಪಿಸಿಕೊಂಡಾಗ ಅವನ ಹೆಂಡತಿಯನ್ನೇನಾದರೂ ಬಂಧಿಸುತ್ತಿದ್ದರೋ ಏನೋ 
ತಿಳಿಯದು. ಇದಿನ್ನೂ ಅನುಮಾನಾಸ್ಪದ ವಿಷಯವೆಂಬುದರಲ್ಲಿ ಸಂಶಯವಿಲ್ಲ. 


೧೬೭. N.C.Sengupta: ‘Comparative View of Law in Ancient india’ (Studies in the 
Cultural History of India: ೧.೮೩) 

೧೬೮. ಬಸವ ವ. ೬೯೭: ಪು. ೨೭೮ (“ಕಳಹೋದಡೆ ಕನ್ನದುಳಿಯ ಹಿಡಿವೆ: ಬಂದಿವಿಡಿದಡೆ ನಿಮ್ಮಿಂದ 

ಮುಂದೆ ನಡೆವೆ.”) 

೧೬೯. ಚನ್ನಬ ವ. ೫೩೧: ಪು. ೨೪೩: ಬಸವ ವ. ೩೧೬: ಪು. ೧೨೭: ಬೆಡಗಿನ ವ: ಪು. ೩೩೭ ಇ. 

೧೭೦. ಬಸವ ವ. ೯.೨೬; ಪು. ೩೮೩: ಅಕ್ಕನ ವ. ೯೨: ಪು. ೫೨ ಇತ್ಯಾದಿ. 

೧೭೧. ಬಸವ ವ. ೪೦೫: ಪು. ೧೬೦: ವ. ೭೧೬: ಪು. ೨೮೬: ವ. ೧೧೪೦: ಪು. ೪೭೮ 

೧೭೨. ಶಬ್ದಮ ದ: ಪು. ೨೯ ('ದಟ್ಟ್‌ಚೆಯೆಂದು ಸಂಕಲೆ') 

೧೭೩. ಬೆಡಗಿನ ವ: ಪು. ೩೩೭ 

೧೭೪. ಚನ್ನಬ ವ. ೫೩೧: ಪು.೨೪೩ 

೧೭೫. ಚನ್ನಬ ವ. ೫೭೬: ಪು. ೨೭೨ 

೧೭೬. ಬಸವ ವ. ೭೧೮: ಪು. ೨೮೭: ಚನ್ನಬ ವ. ೧೯೧: ಪು. ೮೧ 

೧೭೭. ಅರಿ ಮಾರಿ ವ. ೬೭: ಪು. ೧೫ 


೨೨೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ದೊರೆತನಕ ದೂರು 


ತಮಗೆ ಅನ್ಯಾಯವಾಗಿದೆಯೆಂದು ಭಾವಿಸಿದಾಗ ಜನರು ನ್ಯಾಯವನ್ನು ಪಡೆಯಲು 
ಧರ್ಮಾಧಕಾರಿಗಳಲ್ಲಿಗೆ ದೂರನ್ನೊಯ್ಯುತ್ತಿದ್ದರು. ಅನ್ಮಾಯಕ್ಕೊಳಗಾದವನು ನ್ಯಾಯಕ್ಕಾಗಿ 
ಮೊರೆಯಿಡುವಾಗ ಕೈಯಲ್ಲಿ ಹುಲ್ಲನ್ನು ಹಡಿದುಕೊಳ್ಳುತ್ತಿದ್ದ ಪದ್ಧತಿಯು "ಪ್ರಾಚೀನ 
ಕರ್ನಾಟಕದಲ್ಲಿತ್ತು. ಹ ಪದ್ಧತಿಯ ಸೂಚನೆಯು ಬಸವಣ್ಣನ ವಚನವೊಂದರಲ್ಲಿದೆ 
ವೃದ್ಧಮಾಹೇಶ್ವರನ ವೇಷದಲ್ಲಿದ್ದ ಶಿವನು ತಿರುನೀಲಕಂಠನೆಂಬ ಭಕ್ತನ ಬಳಿ ತನ್ನೊಂದು 
ಪಾತ್ರೆಯನ್ನು "ರಕ್ಷಣೆಗಾಗಿ ಇಟ್ಟದ್ದು ಅದು ಕಾಣದಾದಾಗ ಮನೆಯ ಮುಂಜೂರಿನ ಹುಲ್ಲನ್ನೇ 
ಕಿತ್ತುಕೊಂಡು ಕೈಯಲ್ಲಿ ಹಿಡುದು. ನ್ಯಾಯಕ್ಕಾಗಿ ಹಳ್ಳಿಯ ಹಿರಿಯರಲ್ಲಿ ಮೊರೆಯಿಟ್ಟ ಚಿತ್ರವು 
ಹರಿಹರನ ರಗಳೆಯಲ್ಲಿದೆ ೧೮೯ ಕಪ್ಪ ಸಿಕ್ಕಿದಾಗ “ಕೈಯಲ್ಲಿ ಚಿಗುರನ್ನು ಹಿಡಿದುಕೊಂಡು 
ದೊರೆಯಲ್ಲಿ ಮೊರೆಯಿಡುತ್ತಿದ್ದ ಪದ್ಧತಿಯ ಉಲ್ಲೇಖವು “ಪಡ್ಡಾರಾಧನೆಯಲ್ಲಿದೆ. ೧೮೧ ಏನಾದರೂ 
ಕಳುವಾಗಿದ್ದರೆ ಅದರ ಊರಿನ ಬಗ್ಗೆ ಊರಿನ ಅಧಿಕಾರಿಗಳಿಗೆ ದೂರಿತ್ತಾಗ, ಆ ವಸ್ತುವನ್ನ 
ಪಹರಿಸಿದವನು ಊರಿನಿಂದಲೇ ಪರಾರಿಯಾಗಬಹುದಾದನ್ನು 3 "ಊರಿನ ಅಗಸೆ ಖು 
ಬಾಗಿಲನ್ನು ಮುಚ್ಚಿಸಿ ಕಳುವಾದ ವಸ್ತುವಿನ ಪತ್ತೆಗೆ ತೊಡಗುತ್ತಿದ್ದರು. ೪% ಕೆಲವೊಮ್ಮೆ ಸ್ಥಳೀಯ 
ಧರ್ಮಾಧಿಕಾರಿಗಳಿಂದ ತನಗೆ ನ್ಯಾಯವು ದೊರಕಲಾರದೆಂಬ ಶಂಕೆಯಿದ್ದಾಗಲೋ ಅಥವಾ 
ಮತ್ತಿತರ ಕಾರಣಗಳಿಗಾಗಿಯೋ ಕೆಲವರು ನೇರವಾಗಿ ದೊರೆಯ ಬಳಿಯೇ 
ದೂರನ್ನೊಪ್ಪಿಸುತ್ತಿದ್ದರು. ಹೀಗೆ ರಾಜನ ಅರಮನೆಗೆ ಹೋಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದ ಪದ್ಧತಿಯು 
ವನಚಗಳಲ್ಲಿಯೂ "ಉಕ್ತವಾಗಿದೆ. ಲ 


ಮುಂಡಿಗೆ 


ವಿವಾದವೊಂದರ ಸಂದರ್ಭದಲ್ಲಿ ವಿವಾದಿಗಳಲ್ಲಿ ಒಬ್ಬನು ಮತ್ತೊಬ್ಬನಿಗೆ ಸವಾಲು 
ಹಾಕುವುದನ್ನೇ ಪ್ರಾಚೀನ ಕರ್ನಾಟಕದಲ್ಲಿ "ಮುಂಡಿಗೆ' ಎಂದು ಕರೆಯುತ್ತಿದ್ದರು. 
ಕಿರಾತಾರ್ಜುನೀಯ ಪ್ರಸಂಗದಲ್ಲಿ ಅರ್ಜುನನು ಶಿವನನ್ನು ಬೀಳಿಸುವುದು ಗೆಲುವು ತನ್ನದೆ 
ಎಂದು ಅರ್ಜುನನು ಮುಡಿಗೆಯಿಕ್ಕಿದಂತಿದ್ದಿತು ಎಂದು ಪಂಪನು ವರ್ಣಿಸುತ್ತಾನೆ.?5* ಕೆಲವು 
ವಚನಗಳಲ್ಲಿ ಮುಡಿಗೆಯೆಂಬ ರೂಪವಿದ್ದರೆ. ಳ್‌ ಮತ್ತೆ ಕೆಲವು ವಚನಗಳಲ್ಲಿ ಮುಂಡಿಗೆ” 


೧೭೮. ಬಸವ ವ. ೫೭೭ : ಪು. ೨೩೧ (“ನಿಮ್ಮ ಕೈಯಲ್ಲಿ ಕಟ್ಟದ ದರ್ಭೆಯ ಹುಲ್ಲು 
ಕೂಡಲಸಂಗನನಣಿಯದೆ ಮೊಜಯಿಡುವಂತೆ.”) 

೧೭೯. ಶರಣ ಚ ಮಾ: ಪು. ೧೩-೪ 

೧೮೦. ವಡ್ಡಾರಾ : ಪು. ೨೩ 

೧೮೧. ಅಕ್ಕನ ವ. ೧೯೦: ಪು. ೭೬: ಬೆಡಗಿನ ವ: ಪು. ೩೭೧ 

೧೮೨. ಬಿಬ್ಬಿಬಾ ಮೆರೆ ವ: ಪು. ೫೧ (“ರಾಜರ ಬಾಗಿಲಲ್ಲಿ ನಿಂದು ಕೂಗಿ ಮೊರೆಯಿಟ್ಟು”-ಮೆರೆಮಿಂಡಯ್ಯ, 
೨೭) 

೧೮೩. ಪಂಪಭಾ: ೮.೨೨ 

೧೮೪. ಮೋ ಮಾ ವ (ಸ) ೯೨ : ಪು.೧೭ 

೧೮೫. ಚನ್ನಬ ವ. ೪೮೮: ಪು. ೨೧೯: ಬಸವ ವ. ೭೪೬: ಪು. ೨೯೮: ಮೋ ಮಾ ವಸ) ೯೧: ಹು 
೬೧ 


ರಾಜಕೀಯ ವ್ಯವಸ್ಥೆ / ೨೨೯ 


ಎಂಬ ರೂಪವು ದೊರೆಯುತ್ತದೆ. ಈ ಸಂದರ್ಭಗಳಲ್ಲೆಲ್ಲ ಮುಂಡಿಗೆಯನ್ನು ಹಾಕಿ ಎತ್ತುವ 
ಮಾತೇ ಬರುತ್ತದೆ. ಹೀಗೆ ಹಾಕಿದ ವಸ್ತುವನ್ನು ಎತ್ತಿಕೊಳ್ಳುವುದೆಂದರೆ ಆ ವ್ಯಕ್ತಿಯು ಹಾಕಿದ 
ಸವಾಲನ್ನು ಸ್ವೀಕರಿಸಿದಂತೆ ಎಂಬರ್ಥ. ಆದರೆ ಹಾಕುವ ವಸ್ತು ಯಾವುದು? 
ಎಂ.ಚಿದಾನಂದಮೂರ್ತಿಯವರು ತಮ್ಮ ಒಂದು ಲೇಖನದಲ್ಲಿ ಹೀಗೆ ಹೇಳುತ್ತಾರೆ: “ಬಸವಣ್ಣ 
ನವರ ವಚನದ "ಮುಂಡಿಗೆ' ಎಂಬ ಶಬ್ದಕ್ಕೆ 'ಸಿಂಗಿರಾಜ ಪುರಾಣ'ಕಾರನು ಸೃಷ್ಟಿಸಿರುವ 
ಸಂದರ್ಭದಲ್ಲಿ "ಮುಂಡಿಗೆ' ಎಂಬುದು ಶಿರೋವಸ್ತ ಸ್ತವನ್ನು ತೆಗೆದಿಡುವುದನ್ನು ಸೂಚಿಸುತ್ತದೆ 
ಎಂಬುದನ್ನು ಸ್ಪಷ್ಟಪಡಿಸುತ್ತದೆ” ಎಂದು." ಇದು ರಿಯಾದರೂ ಪ್ರಾಯಶಃ ಇದೊಂದೇ 
ಬಗೆಯಲ್ಲಿ 'ಮಾತನೇ ಮುಂಡಿಗೆ ಹಾಕುವುದು ಪದ್ಧತಿಯಾಗಿರಲಿಲ್ಲ; ಕೊನೆ ಪಕ್ಷ ಇನ್ನೊಂದು 
ರೀತಿಯಲ್ಲಿಯಾದರೂ ಮುಂಡಿಗೆಯಿಡುವ ಪದ್ಧತಿಯು ಇತ್ತೆಂದು ವಚನಾಧಾರಗಳಿಂದ 
ಹೇಳಬಹುದು. ಮೋಳಿಗೆಯ ಮಾರಯ್ಯನ ಈ ವಚನವನ್ನು ನೋಡಿ: “ಬಪ್ಪುದು ತಪುದೆಂದು 
ಸರ್ಪನ ಮುಂಡಿಗೆಯ ಹಾಕಿದೆ. ಎತ್ತ ಬಲ್ಲ ಅದೃಷ್ಟವಂತರು ಸರ್ಪನೇಳುವುದಕ್ಕೆ ಮೊದಲೇ 
ಎತ್ತಿರಣ್ಣಾ, ಎತ್ತಿ ಹೇಳಿಗೆಯ ಕೂಡೆ ಮುಚ್ಚವನಿಕ್ಕಿದ ಮತ್ತೆ ಮುಕ್ತರ ಮುಕ್ತ ಇಲ್ಲವೆಂದೆ.”್‌ ಈ 
ವಚನದಲ್ಲಿ "ಸರ್ಪನ ಮುಂಡಿಗೆ'ಯೆಂಬುದು ಸ್ಪಷ್ಟವಾಗಿದ್ದು ಯಾವ ಅನುಮಾನಕ್ಕೂ 
ಆಸ್ಪದವಿಲ್ಲದಂತಿದೆ. ಬಹುಶಃ ಬುಟ್ಟಿಯಲ್ಲಿದ್ದ ಹಾವನ್ನು ಬುಟ್ಟಿಯ ಮುಚ್ಚಳವೆತ್ತಿ ತೆಗೆದು ಮತ್ತೆ 
ಬುಟ್ಟಿಯಲ್ಲೇ ಹಾಕಿ ಮುಚ್ಚಳ ಮುಚ್ಚುವುದು ಸವಾಲನ್ನು ಸ್ವೀಕರಿಸಿದಂತೆ ಎಂದು ತೋರುತ್ತದೆ. 
ಮುಂಡಿಗೆ ಹಾಕುವುದು, ಎತ್ತುವುದು ಸಾಂಕೇತಿಕ ಕ್ರಿಯೆಗಳು ಮಾತ್ರ. ಇಲ್ಲಿ ಸರ್ಪವನ್ನು 
ಬುಟ್ಟಿಯೆಂದೆತ್ತಿ ಹಾಕುವಂತಹ ಭಯಂಕರ ಕಾರ್ಯವನ್ನು ಕೇವಲ ಸವಾಲನ್ನು ಸ್ವೀಕರಿಸಿರುವ 
ಸೂಚನೆಯಾಗಿ ಮಾಡಬೇಕೆ? ಅಥವಾ ಸರ್ಪದಿವ್ಯವನ್ನೇ (ಮುಂದೆ ನೋಡಿ) ಮಾರಯ್ಯನು 
ತಪ್ಪಾಗಿ ಮುಂಡಿಗೆಯೆಂದು ಕರೆಯುತ್ತಿದ್ದಾನೆಯೇ ಎಂಬ ಸಂಶಯ ವುಂಟಾಗುವುದು. 


ದಿವ್ಯಗಳು 


ಆರೋಪಿಯ ಮೇಲೆ ಹೊರಿಸಲಾದ ಆಪಾದನೆಯು ನಿಜವಾದುದೇ ಅಲ್ಲವೇ 
ಎಂಬುದನ್ನಾಗಲೀ ಅಥವಾ ವಿವಾದದ ಸಂದರ್ಭದಲ್ಲಿಯಾದರೆ ವಾದಿ ಪ್ರತಿವಾದಿಗಳಲ್ಲಿ ಯಾರು 
ಸುಳ್ಳು ಹೇಳುತ್ತಾರೆ, ಯಾರು ಸತ್ಯವನ್ನು ನುಡಿಯುತಾರೆ ಎಂದು ತೀರ್ಮಾನಿಸುವಾಗಲಾಗಲೀ 
ಧರ್ಮಾಧಿಕಾರಿಗಳು ಆಶ್ರಯಿಸುವ ಸಾಧನವೆಂದರೆ ಸಾಕ್ಷ್ಯ. ಒಬ್ಬನು ಮತ್ತೊಬ್ಬನೊಡನೆ 
ಯಾವುದಾದರೂ ವ್ಯವಹಾರದಲ್ಲಿ ತೊಡಗಿದಾಗ ಅದಕ್ಕೆ ಸಾಕ್ಷೀದಾರರು ಆ ವ್ಯವಹಾರದ 
ಸತ್ಯತೆಯನ್ನು ಸ್ಥಾಪಿಸಲು ಇರುತ್ತಿದ್ದರು. ಸಾಕ್ಷಿಗಳ ಉಲ್ಲೇಖ ವಚನಗಳಲ್ಲಿದೆ.”*್‌ ಆದರೆ ಆ 
ರೀತಿಯ ಸಾಕ್ಷಿಗಳ ಕೊರತೆಯಿದ್ದಾಗ ಸತ್ಯವನ್ನು ಕಂಡುಹಿಡಿಯಲು ಏನು ಮಾಡಬೇಕು? ದೈವದ 
ಸಹಾಯದಿಂದ ಸತ್ಯವನ್ನು ಬಯಲಿಗೆಳೆಯುವುದನ್ನೇ "ದಿವ್ಯ' ಎಂದು ಕರೆದರು. ಹೀಗೆ 
ಮನುಷ್ಯರು ತಾವು ಕಣ್ಣಾರೆ ಕಂಡ ಸತ್ಯವನ್ನು ಸೂಚಿಸಿದರೆ ಅದು ಮನುಷ್ಯ ಸಾಕ್ಷ್ಯ ಎನಿಸುತ್ತದೆ; 


೧೮೬. ಎಂ.ಚಿದಾನಂದಮೂರ್ತಿ: "ಪ್ರಾಚೀನ ಕರ್ನಾಟಕದಲ್ಲಿ ದಿವ್ಯ ಮತ್ತು ಮುಂಡಿಗೆ' (ಸಂಶೋಧನ 
ತರಂಗ: ಪು ೧೦೨) 

೧೮೭. ಮೋ ಮಾ ವ (ಸ) :ಪು. ೨೫ 

೧೮೮. ಬಸವ ವ. ೩೨೨: ಪು. ೧೨೯:ವ ೩೩೪: ಪು. ೧೩೩ ಇತ್ಯಾದಿ. 


೨೩೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ದಿವ್ಯಗಳ ಮೂಲಕ ಪಡೆಯುವುದ ದೈವ ಸಾಕ್ಷ್ಯ ದಿವ್ಯದ (೦rdೀ೩) ಮೂಲಕವಾಗಿ ಅಪರಾಧ 
ನಿರ್ಣಯವನ್ನು ಮಾಡುವ ರೂಢಿಯು ಪ್ರಾಚೀನ ಪದ್ಧತಿ ಮಾತ್ರವಷ್ಟೇ ಅಲ್ಲ. ಎಲ್ಲ 
ರಾಷ್ಟ್ರಗಳಲ್ಲಿಯೂ ಪ್ರಚಲಿತವಾಗಿದ್ದ ಪದ್ಧತಿಯೂ ಹೌದು, ಅಲ್ಲದೆ ಈಗಲೂ ಇದರ 
ಕುರುಹುಗಳು ಕೆಲವು ದೇಶಗಳಲ್ಲಿ ಪದ್ಧತಿಯೂ ಹೌದು, ಅಲ್ಲದೆ ಈಗಲೂ ಇದರ ಕುರುಹುಗಳು 
ಕೆಲವು ದೇಶಗಳಲ್ಲಿ ಉಳಿದುಕೊಂಡು ಬಂದಿದ್‌ ಪ್ರಾಚೀನ ಕರ್ನಾಟಕದಲ್ಲಿಯೂ ಅಪರಾಧ 
ನಿರ್ಣಯಕ್ಕಾಗಿ ದಿವ್ಯಗಳನ್ನು ನಡೆಸುತ್ತಿದ್ದ ರೂಢಿಯು ಪ್ರಚಲಿತವಾಗಿತ್ತು. ಈ ವಿಷಯಕವಾದ 
ಕೆಲವು ಶಾಸನಗಳು ದೊರೆಯುತ್ತವೆ. ಆದರೆ ದಿವ್ಯದ ವಿಧಾನವನ್ನು ಎಲ್ಲ ಬಗೆಯ 
ವಿವಾದಗಳನ್ನು ಬಗೆಹರಿಸುವಾಗಲೂ ಬಳಸಬಾರದು. ಶುಕ್ರನೀತಿಯು ದಿವ್ಯದ ಬಗ್ಗೆ ಈ 
ಎಚ್ಚರಿಕೆಗಳನ್ನು ನೀಡುತ್ತದೆ. ಎರಡು ಪಕ್ಷಗಳ ನಡುವೆ ಒಂದು ವಿವಾದವೇರ್ಪಟ್ಟಾಗ ಒಂದು 
ಪಕ್ಷದವನ ಮಾನುಷ ಸಾಕ್ಷ್ಯವನ್ನೂ ಅನುಮೋದಿಸಬೇಕು. ಮತ್ತೊಂದೆಡೆ. ಮಾನುಷ ಸಾಕ್ಷ್ಯವು 
ವಿವಾದದ ಭಾಗಶಃ ನಿರ್ಣಯಕ್ಕೆ ಸಹಕಾರಿಯಾಗಿದ್ದು, ದೈವಸಾಕ್ಷ್ಯವು ಇಡೀ ವಿವಾದವನ್ನೇ 
ಸಂಪೂರ್ಣವಾಗಿ ನಿರ್ಣಯಿಸಬಹುದಾಗಿದ್ದರೂ ಮನುಷ ಸಾಕ್ಷ್ಯವೇ ಇಲ್ಲಿಯೂ 
ಉಪಾದೇಯವಾದುದು; ನ್ಯಾಯಮೂರ್ತಿಯು ದಿವ್ಯವೊಂದನ್ನು ವಿಧಿಸಬಹುದೇ ಹೊರತು 
ಆರೋಪಿಯನ್ನು ಆ ದಿವ್ಯಕ್ಕೆ ಒಳಗಗಲೇಬೇಕೆಂದು ನಿರ್ಬಂಧವನ್ನು ಮಾಡಲಾಗದು.” 
ಅಗ್ನಿಪುರಾಣವು ದಿವ್ಯಗಳ ವಿಷಯವಾಗಿ ಈ ಕೆಳಗಣ ವಿಧಿಗಳನ್ನು ನಿಯಮಿಸುತ್ತದೆ. ಇತರ 
ಸಾಕ್ಷ ಗಳಿಲ್ಲದಾಗ ಮಾತ್ರ ರಾಷ್ಟ್ರದ್ರೋಹ, ತೀವ್ರತರ ಪಾತಕಗಳು ಅಧವಾ ಭಾರಿ "ಮತೊತದ 
ಹಣದ ವ್ಯವಹಾರ ಇವುಗಳ ತೀರ್ಮಾನದ ಕಾಲದಲ್ಲಿ ಮಾತ್ರದಿವ್ಯಗಳಿಗೆ ಮೊರೆಹೋಗಬೇಕು.” 


ದಿವ್ಯಗಳ ಪ್ರಭೇದಗಳು 


ದಿವ್ಯಗಳು ಎಷ್ಟು ಬಗೆಯವು ಎ೦ಬ ವಿಷಯದಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಒಮ್ಮತವಿಲ್ಲ; ಎಂದರೆ 
ಕಾಲಕಾಲಕ್ಕೆ ದಿವ್ಯಗಳು ವ್ಯತ್ಯಾಸಗೊಂಡಿವೆ. ಮನುವು ಅಪರಾಧ ನಿರ್ಣಯದ ಬಗ್ಗೆ 
ಹೀಗೆನ್ನುತ್ತಾನೆ; ಆಪಾದಿತನನ್ನು ಬೆಂಕಿಯಲ್ಲಿ ನಡೆಸಬೇಕು; ನೀರಲ್ಲಿ ಮುಳುಗಿಸಬೇಕು; ಹೆಂಡತಿ 
ಮಕ್ಕಳ ತಲೆಯನ್ನು ಮುಟ್ಟಿಸಬೇಕು; ಉರಿಯುವ ಬೆಂಕಿಯು ಸುಡದಿದ್ದರೆ, ನೀರಲ್ಲಿ ತೇಲದಿದ್ದರೆ, 
ದುಃಖಪಡಿದಿದ್ದರೆ ಅವನನ್ನು ಸತ್ಯಸಂಧನೆಂದು ತಿಳಿಯಬೇಕು." ಯುವಾಂಗ್‌ ಜ್ವಾಂಗ್‌ ತನ್ನ 


೧೮೯. Encycylopaedia of Religion and Ethic, Vol 9: 8.೫೩೩ 
೧೯೦. ವಿವರಗಳಿಗೆ ನೋಡಿ: ಎಂ.ಚಿದಾನಂದಮೂರ್ತಿ: "ಪ್ರಾಚೀನ ಕರ್ನಾಟಕದಲ್ಲಿ ದಿವ್ಯ ಮತ್ತು ಮುಂಡಿಗೆ” 
(ಸಂಶೋಧನ ತರಂಗ: ಪು. ೯೫-೬) 
೧೯೧. J.N.C.Ganguli: Hindu Theories of Punishment’ (Annals of Bhandarkar 
Research Institute: Vol III. Pt 1 Pp.29-%) 
೧೯೨. B. B.Mishra: Polity In Agnipurana: P.0೩೧ 
೧೯೩. ಮನುಸ್ಮೃತಿ: ೯.೧೧೪-೫ 
(“ಅಗ್ನಿಂ ವಾಹಾರಯೇದೇನಮಪ್ಪುಚೈನಂ೦ ನಿಮಜ್ಜಯೇತ್‌। 
ಪುತ್ರದಾರಸ್ಯ ವ್ಯಾಖ್ಯೇನಂ ಶಿರಾಂಸಿ ಸ್ಪರ್ಶಯೇತ್ಸಥಕ। 
ಯಮಿದ್ಧೋ ನ ದಹತ್ಯಗ್ನಿರಾಪೋ ನೋನ್ಶ್ನಜ್ಜಯಂತಿಚ। 
ನ ಚಾರ್ತಿಮೃಚ್ಛತಿ ಕ್ಷಿಪ್ರಂ ಸಜ್ಜೇಯಂ ಶಪಥೇ ಶುಚಿಃ”) 


ರಾಜಕೀಯ ವ್ಯವಸ್ಥೆ / ೨೩೧ 


ಭಾರತ ಪ್ರವಾಸ ಕಾಲದಲ್ಲಿ ಇಲ್ಲಿ ಪ್ರಚಲಿತವಾಗಿದ್ದ ಜಲ, ಅಗ್ನಿ, ಮತ್ತು ವಿಷದಿವ್ಯಗಳನ್ನು 
ಹೆಸರಿಸುತ್ತಾನೆ.” ಆಲ್ಲೆರೂನಿಯು' ವಿಷ, ಜಲ, ಕೋಶ, ತುಲಾ, ತಪ್ತಮಾಷ, ಅಗ್ನಿ ಈ ಪಡಿ 
ಬಗೆಯ "ದಿವಗಳು ತಾನು ಪ್ರವಾಸ ಮಾಡುವಾಗ ಭಾರತದಲ್ಲಿ ರೂಢಿಯಲ್ಲಿತ್ರೆಂದು 
ಹೇಳುತ್ತಾನೆ. ವಿಷ್ಣುಸ್ಥಶಿಯು ಧಟ (ತುಲಾ), ಅಗ್ನಿ, ಉದಕ, ವಿಷಯ, ಕೋಶ, ತಂಡುಲ, 
ತಪ್ಪಮಾಷಕ, ಫಾಲ ಮತ್ತು ಧರ್ಮಜಗಳೆಂಬ ಐದು ಪ್ರಭೇದಗಳನ್ನು ಹೆಸರಿಸಿದರೆ₹* ನಾರದ 
ಮತ್ತು ಯಾಜ್ಞವಲ್ಕ್ಯ ರೂ ಈ ದಿವ್ಯಗಳನ್ನೇ ಹೆಸರಿಸುತ್ತಾರೆ. ಬಹ್ಮಸಶಿಯು ಮಾತ್ರಘಟ, ಅಗ್ನಿ 
ಉದಕ, ವಿಷ ಕೋಶ, ತಂಡುಲ ತಪ್ರಮಾಷಕ, ಫಾಲ ಮತ್ತು ಧರ್ಮಜಗಳೆಂಬ ಒಂಬತ್ತು 
ಬಗೆಯ ದಿವ್ಯಗಳನ್ನು ಹೇಳುತ್ತಾನೆ.” ಕನ್ನಡ ಶಾಸನಗಳಲ್ಲಿ ಕೋಶ, ರವಿ, ತಂಡುಲ, ಅಗ್ನಿ, 
ತಪ್ತಮಾಷ, ಜಲ, ವಿಷಗಳೆಂಬ ಏಳು ವಿಧದ ದಿವ್ಯಗಳನ್ನು ಉಲ್ಲೇಖಿಸುತ್ತವೆ. ವಚನಗಳಲ್ಲಿ 
ಬರುವ ದಿವ್ಯದ ವಿಷಯವನ್ನು ಮುಂದೆ ಚರ್ಚಿಸಲಾಗಿದೆ. 


ವಿಷ್ಣುಸ್ಮೃತಿಯು ದಿವ್ಯಗಳನ್ನು ಅ) ಮುಖ್ಯ ಮತ್ತು ೨) ಸಾಧಾರಣ-ಎಂಬ ಗುಂಪು 
ಗಳನ್ನಾಗಿ ವಿಂಗಡಿಸುತ್ತದೆ. ಸಾಧಾರಣವೆ೦ದರೆ ದೂರ್ವಾ ಹುಲ್ಲನ್ನು ಹಿಡಿದುಕೊಳ್ಳುವುದು; ತಿಲದ 
ಅಲಗು, ಬೆಳ್ಳಿಯ ಅಲಗು, ಚಿನ್ನದ ಅಲಗು ಮಣ್ಣಿನ ಹೆಂಟೆಗಳನ್ನು ಹಿಡಿದುಕೊಳ್ಳುವುದು. ಮುಖ್ಯ 
ದಿವ್ಯಗಳೆಂದರೆ: ೧) ಧಟ; ಗಟ್ಟಿ ತೊಲೆಯಿಂದ ಮಾಡಿದ ತಕ್ಕಡಿಯಿರಬೇಕು. 
ನ್ಯಾಯಮೂರ್ತಿಯು ನಿಷಕ್ಷಪಾತದಿಂದಿರುವಂತೆ ನಿರೀಕ್ಷಕನಿಗೆ ಹೇಳಿ, ಆಪಾದಿತನ 
ಅಪರಾಧವನ್ನು ನಿರ್ಧರಿಸಬೇಕೆಂದು ತ್ರಾಸನ್ನು ಪ್ರಾರ್ಥಿಸುತ್ತಾನೆ. ಒಂದು ಕಡೆಯಲ್ಲಿ 
ಆಪಾದಿತನನ್ನೂ ಮತ್ತೊಂದು ಭಾಗದಲ್ಲಿ ಅವನ ತೂಕದಷ್ಟು ಬಟ್ಟುಗಳನ್ನು ಇಡುತ್ತಾರೆ. 
ತಕ್ಕಡಿಯಲ್ಲಿ ಆಪಾದಿತನ ತ್ರಾಸು ಮೇಲೆದ್ದರೆ (ಎಂದರೆ ಅವನ ತೂಕವು ಕಡಿಮೆಯಾದರೆ) 
ಅವನು ನಿರಪರಾಧಿಯೆಂದು ತೀರ್ಮಾನ, ೨)ಅಗ್ನಿ: ಒಂದಾದ ಮೇಲೆ ಒಂದರಂತೆ ಸಮಾನ 
ಅಂತರದಲ್ಲಿ ಏಳು ವೃತ್ತಗಳನ್ನು ನೆಲದ ಮೇಲೆ ಬರೆಯುತ್ತಾರೆ. ಆಪಾದಿತನ ಕೈಗಳಿಗೆ 
ಅಂಜೂರದ ಎಲೆಗಳನ್ನು ಕಟ್ಟುತ್ತಾರೆ ಅದರ ಮೇಲೆ ಕೆಂಪಗೆ ಕಾದ ಕಬ್ಬಿಣದ ಗುಂಡನ್ನಿಟ್ಟ ಮೇಲೆ 
ಆಪಾದಿತನು ಆ ವೃತ್ತಗಳ ಮೂಲಕವಾಗಿ ಹೋಗಬೇಕು: ಆಗ ಅವನು ಅವಸ ಸರದಿಂದ 
ಜೋರಾಗಿ ನಡೆಯಬಾರದು, ನಿಧಾನಿಸಲೂಬಾರದು; ಏಳನೆಯ ವೃತ್ತವನ್ನು ದಾಟಿದ ಮೇಲೆ 
ಅವನು ಆ ಗುಂಡನ್ನೆಸೆಯುತ್ತಾನೆ. ಆಗ ಅವನ ಕೈಗಳು ಬೆಂದು ಹೋಗಿದ್ದರೆ ವಕು ಅಪರಾಧಿ. 
ಇಲ್ಲದಿದ್ದರೆ ನಿರಪರಾಧಿ. ಬ ಉದಕ : ಕ ಮತ್ತೊಬ್ಬನ ಮೊಣಕಾಲುಗಳನ್ನು 
ಹಿಡಿದುಕೊಂಡು ನೀರಲ್ಲಿ ಮುಳುಗಬೇಕು (ಈ ರೀತಿ ಅವನು ಯಾರ ಕಾಲಗಳನ್ನು ಹಿಡಿದು. 
ನೀರಲ್ಲಿ ಮುಳುಗಬೇಕೋ ಅವನು ಆಪಾದಿತನ ಶತ್ರುವಾಗಲೀ ಮಿತ್ರನಾಗಲೀ ಆಗಿರಬಾರದು). 
ಅದೇ ವೇಳೆಗೆ ಮತ್ತೊಬ್ಬ ಬಿಲ್ಲಿನಿಂದ ಬಾಣವೊ೦ದನ್ನು ಪ್ರಯೋಗಿಸುತ್ತಾನೆ. ಅದನ್ನು 
ಮಗುದೊಬ್ಬ ಬೇಗ ತೆಗೆದುಕೊಂಡು ಬರಬೇಕು. ಅಷ್ಟರಲ್ಲಿಯೇ. ಆಪಾದಿತನು ನೀರಿನಿಂದ ಮೇಲೆ" 


೧೯೪. Thomas Watters: On Yuan Chwang's Travels in India: 0.೧೭೨ 
೧೯೫. ಎಚ್‌.ಎಲ್‌.ನಾಗೇಗೌಡ: ಪ್ರವಾಸಿ ಕಂಡ ಇಂಡಿಯಾ ೧ :ಪು. ೩೮೭ 


೧೯೬. S.C.Banerji: Dharmasutras-A Study in Their Origin and Development: ೧.೧೦೮ 


೧೯೭ P.V.Kane: A History of Dharmasutras, Vol 4:೬೧ 
೧೯೮. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೧೯೬ 


೨೩೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬಾರದೆ ಇನ್ನೂ ಮುಳುಗಿಯೇ ಇದ್ದರೆ ಅವನು ನಿರಪರಾಧಿ. ೪) ವಿಷ ಹಿಮಾಲಯದಲ್ಲಿ 
ಬೆಳೆಯುವ ಶೃಂಗವೃಕ್ಷದ ಏಳು ಗ್ರೇನ್‌ಗಳಷ್ಟು ವಿಷಯವನ್ನು ತುಪ್ಪದಲ್ಲಿ ಕಲಸಿ ಆಪಾದಿತನಿಗೆ 
ಕೊಡಬೇಕು. ಅವನು ಆ ವಿಷಯವನ್ನು ಸುಲಭವಾಗಿ ಅಭಿಷೇಕ ಮಾಡಿದ ನೀರಿನಲ್ಲಿ ಮೂರು 
ಬೊಗಸೆಗಳಷ್ಟನ್ನು ಆರೋಪಿಯು ಕುಡಿಯುತ್ತಾನೆ. ಹದಿನೈದು ದಿವಸಗಳೊಳಗಾಗಿ 
ತೊಂದರೆಯಾದರೆ ಅವನು ಅಪರಾಧಿ. ಹೀಗೆ ವಿಷ್ಣುವು ದಿವ್ಯಗಳ ವಿವರಗಳನ್ನಿತ್ತು ಅವುಗಳ 
ರಕ್ಷಣೆಯ ವಿಧಿ-ನಿಷೇಧಗಳನ್ನು ಈ ರೀತಿಯಾಗಿ ಹೇಳುತ್ತಾನೆ: ಧಟವನ್ನು ಹೆಂಗಸರಿಗೆ, 
ಅಂಗವಿಕಲರಿಗೆ ವಿಧಿಸಬೇಕು; ರೋಗಿಗಳಿಗೆ ಗಾಳಿಯು ಹೆಚ್ಚಾಗಿರುವಾಗ ಈ ದಿವ್ಯವನ್ನು 
ವಿಧಿಸಬಾರದು; ಅಗ್ನಿಯೆಂಬ ದಿವ್ಯವನ್ನು ಕುಷ್ಠರೋಗಿಗಳಿಗೂ, ಹುಚ್ಚರಿಗೂ, ಕಮ್ಮಾರರಿಗೂ 
ವಿಧಿಸಬಾರದು, ಅಂತೆಯೇ ಕುಷ್ಠರೋಗಿಗಳು, ಪಿತ್ತರೋಗಿಗಳು ಹಾಗೂ ಬ್ರಾಹ್ಮಣರಿಗೆ 
ವಿಷದಿವ್ಯವು ನಿಷಿದ್ಧ; ಕಫ ಕಟ್ಟಿರುವವರಿಗೆ ಅಥವಾ ರೋಗಗಸ್ಥರಿಗೆ. ಭಯಗಸರಿಗೆ, ಆಸ್ತಮಾ 
ರೋಗಿಗಳಿಗೆ, ನೀರಿನಿಂದ ಜೀವಿಸುವವರಿಗೆ (ಅ೦ಬುಜೀವಿನ್‌) ಉದಕವೆಂಬ ದಿವ್ಯವು ನಿಷಿದ್ದ 
ಕೋಶವನ್ನು ನಾಸ್ತಿಕರಿಗೂ ಬ್ರಾಹ್ಮಣರಿಗೂ ವಿಧಿಸಬಾರದು.” ಇಷ್ಟಲ್ಲದೆ “ಸಶಿರಸ್ತ "ವೆಂಬ 
ದಿವ್ಯವು ಕೆಲವೆಡೆ ಉಕ್ತವಾಗಿದೆ. ತಲೆಯನ್ನು ಕತ್ತರಿಸಿಕೊಂಡರೆ ಮತ್ತೆ ಅದು ರುಂಡವನ್ನು 
ಸೇರಿಕೊಂಡಾಗ ಆಪಾದಿತನು ಗೆದ್ದನೆಂದು ನಿರ್ಣಯ. ಏಕಾಂತ 'ರಾಮಯ್ಯನು ಇಸು 
ದಿವ್ಯದಲ್ಲಿ ಗೆದ್ದನೆಂಬುದು ಶಾಸನೋಕ್ತವಾಗಿದೆ. ಸು 


ದಿವ್ಯಕ್ಕೆ ಗುಡಿಪಡಿಸಬೇಕಾದವನನ್ನು (ಇವನನ್ನು 'ಶೋಧ್ಯ' ಎನ್ನುತ್ತಾರೆ) ದೇವರ ಮತ್ತು 
ಬ್ರಾಹ್ಮಣರ "ಮಂದೆ ಸೂರ್ಯೋದಯ “ಕಾಲದಲ್ಲಿ ಪರಿಕ್ಷೆಗೆ ಒಳಗಾಗಿಸ po ಅವನು ಹಿಂದಿನ 
ಮ ಉಪವಾಸವಿದ್ದು ವಸ್ತಸಮೇತ ಸ್ನಾನ ಮಾಡಿರಬೇಕು ಎಂದು ಎಷ್ಟುಸ್ಕತಿಯು ಹೇಳುತ್ತದೆ. 

ವ್ಯಕ್ಕೆ ಗುರಿಯಾಗುತ್ತೇನೆಂದು ಹಲವು ವೇಳೆಸವಾಲು ಹಾಕಿರಬಹುದು. ಇದರ ಉಲ್ಲೇಖ 
೬೬೩.೬. ಇ. ಜಡೆ ದಿವ್ಯಕ್ಕೊಳಗಾಗುವ ಹಾಗೂ ಅದರ ನಿರ್ಣಯಗಳಿಗೆ 
ಬದ್ಧವಾಗಿರುವ ಒಡಂಬಡಿಕೆಯನ್ನು ಪತ್ರದ ಮೂಲಕ ಬರೆದುಕೊಡುತ್ತಿದ್ದರು; ಈ ಪತ್ರಕ್ಕೆ 
'ಭಾಷಾಪತ' ವೆಂದು ಕರೆಯುತ್ತಿದ್ದರು. ಏಕಾಂತ ರಾಮಯ್ಯನು ತನ್ನ “ತಲೆಯನ್ನು ಕತ್ತರಿಸಿ 
ಮತ್ತೆ ಪಡೆದರೆ ದೇವಾಲಯಗಳಲ್ಲಿದ್ದ ಜಿನಪ್ರತಿಮೆಗಳ ಬಸಿ ಲಿಂಗಪ್ಪ ಮಾಡುವೆನೆಂದು 
ಸವಣರು ಹೇಳಿದಾಗ ಆ ವಿಷಯಗಳನ್ನು ನಮೂದಿಸಿ ರಾಮಯ್ಯನು 'ಭಾಷಾಪತ್ರ' ವೊಂದನ್ನು 
ಬರೆಯಿಸಿದನೆಂದು ಹರಿಹರನು ನಿರೂಪಿಸುತ್ತಾನೆ. ಇದರಂತೆಯೇ ಸಿದ್ಧರಾಮನು ದಿವ್ಯ 
ಒಳಗಾಗುವ ಮುನ್ನ “ಭಾಷೆಯಂ ಬರೆಸು'ತ್ತಾನೆಂದು ರಾಘವಾಂಕನ ಹೇಳಿಕೆ, ಈ ಸಂದರ್ಭದಲ್ಲಿ 
ಆ ಪತ್ರದ ಸಾರವನ್ನೂ ಕವಿ ಹೇಳುತ್ತಾನೆ.” ಹೀಗೆ ಪರಸ್ಪರ ಒಪ್ಪಂದವಾದ ನಂತರ ದಿವ್ಯವು 
ನಡೆಯುತ್ತಿದ್ದಿತು. 


೧೯೯. S.C.Banerji: Dharmasutras-A Study in their Origin and Development : 
Pp.00೮-೯ 

೨೦೦. ಜಿ.ಎಂ. ಉಮಾಪತಿಶಾಸ್ತಿ: “ದಿವ್ಯಪದದ ನಿರ್ವಚನ' (ಪ್ರಬುದ್ಧ ಕ. ೫೦, ಸಂ. ೩: ಪು. ೧೩೭-೮) 

೨೦೧. ಎಂ. ಚಿದಾನಂದಮೂಕಿಣೆ : ಕನ್ನಡ ಶಾಸನಗಳ ಸಾಂಸ್ಕೃ? ತಿಕ ಅಧ್ಯಯನ: ಪು.೩೪೮ 

೨೦೨. ಬಸವ ವ. ೬೪೭: ಪು. ೨೫೯. 

೨೦೩. ಹರಿಹರ ರ: ಪು. ೨೮೫( ಏಕಾಂತ ರಾಮಯ್ಯ) 

೨೦೪. ಸಿದ್ಧರಾ ಚಾ: ೭೭-೧೯ 


ರಾಜಕೀಯ ವ್ಯವಸ್ಥೆ / ೨೩೩ 


ಪ್ರಾಚೀನಕರ್ನಾಟಕದಲ್ಲಿ ದಿವ್ಯಗಳು 


ಈಗಾಗಲೇ ಗಮನಿಸಿರುವಂತೆ ಪ್ರಾಚೀನ ಕರ್ನಾಟಕದಲ್ಲಿ ಏಳು ದಿವ್ಯಗಳು 
ಶಾಸನೋಕ್ತವಾಗಿದ್ದರೂ ತುಂಬ ಪ್ರಚಲಿತವಾಗಿದ್ದ ದಿವ್ಯವಾವುದು ಎಂಬುದನ್ನು ನಿರ್ದಿಷ್ಟವಾಗಿ 
ಹೇಳುವುದು ಕಠಿಣವಾಗುತ್ತದೆ. ವಚನಗಳಲ್ಲಿ ತಾನು ದಿವಿ ಒಳಗಾಗುತ್ತೇನೆ ಅಥವಾ ತನ್ನ 
ಮಾತು ಸುಳ್ಳಾದರೆ ದೇವರ ಪಾದವೇ ದಿವವಾಗಲಿ ಮುಲಿತಾದ ಅರ್ಥವನ್ನುಳ್ಳ ಮಾತುಗಳು 
ಹಲವಾರು ಸಂದರ್ಭಗಳಲ್ಲಿ ಉಕ್ತವಾಗಿದೆ.” ಮತ್ತೆ ಕೆಲವೆಡೆಗಳಲ್ಲಿ ನಿರ್ದಿಷ್ಟವಾದ ದಿವ್ಯಗಳ 
ಉಲ್ಲೇಖಗಳಿವೆ. ಶ್ರೀರಾಮನು ಸೀತಾದೇವಿಯ ಪರಿಶುದ್ಧ ಶೀಲವನ್ನು ಪರೀಕ್ಷಿಸಲು ಆಕೆಯನ್ನು 
ಅಗ್ನಿಪ್ರವೇಶ ಮಾಡಿಸಿದುದನ್ನು ಸಕಲೇಶ ಮಾದರಸ "ದಿವ್ಯ'ವೆಂದು ಕರೆಯುತ್ತಾನೆ. ತ ದಿವ್ಯವನ್ನು 
ಕೈಯಲ್ಲಿ ಹಿಡಿಯುವುದರ ಉಲ್ಲೇಖ ಕೆಲವು ವಚನಗಳಲ್ಲಿದೆ. ೨೦೭ ಇದು ಅಗ್ನಿದಿವೃದ ಪ್ರಚಲಿತ 
ಮಾದರಿಯಾಗಿದ್ದಿತೆಂದು ಕಾಣುತ್ತದೆ. ಇದರ ವಿವರಗಳು 'ಸಿದ್ಧರಾಮ "ತಾರಿತ್ರ'ದಲ್ಲಿ 
ದೊರೆಯುತ್ತವೆ. ಸಿದ್ಧರಾಮನು `ಈಯೆಕ್ಕವಿಂಡಂ ಪೊಕ್ಕು ವೇಷಮಂ ಪಡೆದು ತಂತಮ್ಮ 
ಬೇಪಾದೊಳು ಸವಿಸವಿದು ಸಂದು ಮೈಮಜ್‌ದೊರ್ದೊಡಂ ಕಡೆಗೆ ಕೈಲಾಸವಹುದೀ ಭಾಷೆ 
ಹುಸಿದೊಡೆನ್ನೆಡಗೈಯ ನಡುತಳವು ಸುಡುವುದೀ ಗುಂಡುಬಿಡೆ ಸುಡದಿರಲ್ಪಿನ್ನಾದೊಡಂ ನಂಬಿರೇ 
ಕಪಿಲಸಿದ್ಧಮಲ್ಲೇಶ್ವರನನ್ನು” ಎಂದು ಭಾಷೆಯನ್ನು ಮಾಡಿ, ಚೆನ್ನಾಗಿ ಕೆಂಪಗೆಕಾದ 
ಪಂಚಲೋಹದ ಗುಂಡನ್ನು ಇಕ್ಕಳದಿ೦ದ ಕಮ್ಮಾರನು ತೆಗೆದುಕೊಂಡು ಬಂದು ಇಟ್ಟಾಗ ತನ್ನ 
ಬೊಗಸೆಯಲ್ಲಿ ಅದನ್ನು ಹಿಡಿದುಕೊಳ್ಳುತ್ತಾನೆ.*್‌ ಗುಂಡಿನ ಬದಲು ಕಾದ ಕುಳವನ್ನು 
('ಕುಟಮಂದು ನೇಗಿಲ್ವಾಯ ಕರ್ಬುನಂ” -ಶಬ್ದಮ: ಪು. ೨೮) ಹಿಡಿಯುತ್ತಿದ್ದ ಮಯೂ 
ಇದ್ದಿತು. ಸಿ ಸಿದ್ಧರಾಮನು “ಶಿರದಿಂದ ಪಾಳಮಂ ಗೆಲಿದು” ಎಂಬ ರಾಘವಾಂಕನ ಮಾತಿನ 
ಬಗ್ಗೆ ಡಿ.ಎಲ್‌.ಎನ್‌ಅವರು ಈ ರೀತಿ ವ್ಯಾಖ್ಯಾನವನ್ನು ಮಾಡುತ್ತಾರೆ: “ "ಶಿರದಿಂ' ಎಂಬುದು 
ಸರಿಯೇ ಅಥವಾ "ಕರದಿಂ' ಎಂಬುದು ಸರಿಯೇ? ಸಿದ್ದರಾಮನ ಪಾಳವನ್ನು ಗೆದ್ದುದು 
ಕರದಿಂದ ಎಂಬುದು ಸ್ಪಷ್ಟವಾಗಿದೆ. ಆದ್ದರಿಂದ ಅದೇ ಸರಿ ಎಂದು ಹೇಳಲು ಅವಕಾಶವಿದೆ. 
ಆದರೆ “ಶಿರ” ಎಂಬುದಕ್ಕೆ ವಿಶೇಷಾರ್ಥವಿರುವ ಹಾಗೆ ಕಾಣುತ್ತದೆ. ಅದು ವ್ಯವಹಾರದ 
ನಾಲ್ಕನೆಯ ಪಾದ: ಜಯ ಅಥವಾ ಪರಾಜಯ ರೂಪವುಳ್ಳದ್ದು (ಶಿರೋನಾಮ ವ್ಯವಹಾರಸ್ಕ 
ಚತುರ್ಥಂ ಪಾದೋ ಜಯ ಪರಾಜಯ ಲಕ್ಷಣಃ). ಅದಕ್ಕೆ ಶಾರೀರದಂಡ ಅಥವಾ ಅರ್ಥದಂಡ 
ಎಂದು ಬೇರೆ ಅರ್ಥ ಹೇಳಿದೆ, (ಶಿರಃ ಶಾರೀರದಂಡಮರ್ಥದದಂಡಂ ವಾ). ಅಲ್ಲದೆ 
`ಕೋಶ'ವೆಂಬ ದಿವ್ಯವು 'ಶಿರೋರಹಿತ'ವಂತೆ; ಅದಕ್ಕೆ “ಅಶಿರಾ' ಎಂದು ಹೆಸರಿದೆ. ಈ 
ಕಾರಣಗಳಿಂದ "ಸಿರದಿಂ' ಎಂಬುದೇ ಸರಿಯಾಗಿರುವಂತೆ ಕಾಣುತ್ತದೆ.” ಅಗ್ನಿದಿವ್ಯದ 
ಮತ್ತೊಂದು ರೀತಿಯೆಂದರೆ ಸೆರಗಿನಲ್ಲಿ ಕೆಂಡವನ್ನು ಹಾಕಿಕೊಳ್ಳುವುದು; ಅದು ಅವನನ್ನು ಸುಟ್ಟರೆ 


೨೦೫. ಬಸವ ವ. ೩೩೪:ಹು. ೧೩೩: ವ. ೩೨೨: ೧೨೯: ವ. ೨೩೬. ಪು. ೯೮ ಇತ್ಯಾದಿ. 
೨೦೬. ಸಕ ಮಾ ವ. ೮೫: ಪು. ೨೨ 

೨೦೭. ಗಣಭಾ ರ ಮಾ.ಪು. ೧೦ 

೨೦೮. ಸಿದ್ದರಾ ಚಾ: ೭೭.೧೯ 

೨೦೯. ರಾಮಚಂ ಹು. ೯,೧೦೧ 

೨೧೦. ಸಿದ್ಧ ರಾ ಚಾ: ಟಿಪ್ಪಣಿ: ಹು. ೧೮೨ 


೨೩೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಅವನು ಅಪರಾಧಿಯೆಂದು ತೀರ್ಮಾನ: ಇದು ವಚನ ಕಾಲದಲ್ಲಿಯೂ 
ಪ್ರಚಲಿತರಾಗಿದ್ದಿತೆಂಬುದಕ್ಕೆ ಬಸವಣ್ಣನ ಒಂದು ವಚನವು ಆಧಾರವನ್ನೊದಗಿಸುತ್ತದೆ. 
“ಗುರುವಚನ ಭಾಷಾ ಪತ್ರ ಶಿವಕರದಲ್ಲಿ ಸತ್ಯದಿಂದ ನಡೆವಂಗೆ ನಿತ್ಯನೇಮವಾಗಿ ಸಲಿಸುವನಲ್ಲದೆ 
ಹುಸಿವಂಗೆ ಮಡಿಲ ಕಿಚ್ಚಾಗಿ ಸುಡುವ.” 


ಸರ್ಪವನ್ನು (ಹಲ್ಲುಗಳನ್ನು ಕೀಳದ ವಿಷಸರ್ಪ) ಹಿಡಿದುಕೊಂಡು ಅದು ಕಚ್ಚಿದರೂ 
ವಿಷವೇರದಿದ್ದರೆ ಅವನನ್ನು ನಿರಪರಾಧಿಯೆಂದು ತೀರ್ಮಾನಿಸುತ್ತಿದ್ದ ಸರ್ಪದಿವ್ಯದ ಉಲ್ಲೇಖವೂ 
ಬಸವಣ್ಣನ ವಚನವೊಂದರಲ್ಲಿದೆ.” ಈ ವಚನದಲ್ಲಿನ "ಘಟಸರ್ಪ' ಎಂಬ ಶಬ್ದವು ಕ್ರೂರವಾದ 
ಸರ್ಪ ಎ೦ಬ ಅರ್ಥವನ್ನು ಸೂಚಿಸುವುದರ ಜೊತೆಗೆ ಘಟ (ಗಡಿಗೆ) ಯಲ್ಲಿ ಸರ್ಪವನ್ನು 
ದಿವ್ಯಕ್ಕೊಳಗಾಗುವವನು ಎತ್ತುವುದನ್ನು ಸೂಚಿಸುತ್ತದೆ. ಮೋಳಿಗೆ ಮಾರಯ್ಯನ “ಸರ್ಪನ 
ಮುಂಡಿಗೆ" ಎಂಬ ವಚನವನ್ನಿಲ್ಲಿ ನೆನೆಸಿಕೊಳ್ಳಬಹುದು. “ತ್ರಿಷಷ್ಟಿಪುರತನ ಚಾರಿತ್ರ” ದಲ್ಲಿಯೂ 
ಮತ್ತು "ಅಭಿಲಷಿತಾರ್ಥ ಚಿಂತಾಮಣಿ” ಯಲ್ಲಿಯೂ ಸ ರ್ಪದಿವ್ಯದ ಉಲ್ಲೇಖಗಳಿವೆ. ೨ನೆ ದರಿಂದ 
ಸರ್ಪದಿವ್ಯವೂ ಕರ್ನಾಟಕದಲ್ಲಿ ಪ್ರಚಲಿತವಾಗಿದ್ದ ದಿವ್ಯಗಳಲ್ಲಿ ಒಂದೆಂದು ಹೇಳಬಹುದು. 


“`ಕೋಶ'ವೆಂಬ ದಿವ್ಯವು ರುದದೇವತೆಗಳಿಗೆ ಮಾಡಿದ ಅಭಿಷೇಕದ ನೀರನ್ನು 
ಕುಡಿಯುವುದನ್ನೊಳಗೊಳ್ಳುತ್ತದೆಂದು ಹಿಂದೆಯೇ ನೋಡಿದೆವು. "ಕೋಶಪಾನ'ದ ಉಲ್ಲೇಖವು 
ಬಸವಣ್ಣನ ವಚನವೊಂದರಲ್ಲಿದೆ. (“ಶರಣರ ನಿಚ್ಚನಿಚ್ಚ ಪೂಜಿಸುವಂಗೆ-ಇದಕ್ಕಿದೆ ದೃಷ್ಟದೀವಿಗೆ- 
ಪಾದೋದಕ ಕೋಶಪಾನವಲ್ಲದೆ ಏನೂ ಇಲ್ಲವಯ್ಯಾ”)್‌”” ಈ ದಿವ್ಯವು ತುಂಬ 
ಸುಲಭವಾದುದೂ ಅದಕ್ಕೆ ಒಳಗಾಗುವವನಿಗೆ ನೇರವಾಗಿ ಯಾವ ರೀತಿಯ 
ತೊಂದರೆಯುಂಟಾಗದುದೂ ಆದುದರಿಂದ ಐವತ್ತು ಪಣಗಳಷ್ಟು ಕಡಿಮೆ ಮೌಲ್ಯದ 
ವ್ಯವಹಾರಗಳನ್ನು ನಿರ್ಣಯಿಸುವಾಗಲೂ ಈ ದಿವ್ಯವನ್ನು ಪ್ರಯೋಗಿಸಬಹುದೆಂದು 
“ಅಗ್ನಿಪುರಾಣ'ವು ಹೇಳುತ್ತದೆ.” ಕೋಶದ ದಿವ್ಯವನ್ನು ನಡೆಸುವಾಗ ಲಿಂಗಕ್ಕೆ ಅಭಿಷೇಕ 
ಮಾಡಿದ ನೀರನ್ನು ಕುಡಿಸುತ್ತಿದ್ದ ಪದ್ಧತಿಯು ಕರ್ನಾಟಕದಲ್ಲಿತ್ತೆಂದು ತೋರುತ್ತದೆ; ಏಕೆಂದರೆ 
ಹಾಗೆ ಲಿಂಗಕ್ಕೆ 'ಅಭಿಷೇಚಿಸಿದ' ನೀರು ಜಿ ಕಾರಣದಿಂದ ಜ್ಞಾನಗಳು ಅದನ್ನು 
ಕುಡಿಯುವುದಿಲ್ಲವೆಂದು ಬ್ರಹ್ಮಶಿವನು ಹೇಳುತ್ತಾನೆ. 


೨೧೧. ಬಸವ ವ. ೬೪೭:ಪು. ೨೫೯ 

೨೧೨. ಬಸವ ವ. ೬೪೫:ಪು. ೨೫೯ (“ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ದ ಲಿಂಗವು 
ಘಟಸರ್ಪನಯ್ಯ, ನುಡಿಯಲು ಬಾರದು, ನಡೆಯಲು ಬಾರದು, ಲಿಂಗದೇವನೆ ದಿವ್ಯವೋ 
ಅಯ್ಯಾ.”) 

೨೧೩. ಎಂ.ಚಿದಾನಂದಮೂರ್ತಿ: “ಪ್ರಾಚೀನ ಕರ್ನಾಟಕದಲ್ಲಿ ದಿವ್ಯ ಮತ್ತು ಮುಂಡಿಗೆ' (ಸಂಶೋಧನ 
ತರಂಗ:ಪು. ೯೯ ಅಡಿಟಿಪ್ಪಣಿ) 

೨೧೪. ಬಸವ ವ. ೬೪೭ : ಪು. ೨೫೯ 


೨೧೫. B.B.Mishra : Polity in the Agnipurana: 0.೧೩೧ 
೨೧೬. ಗ ಪ:೮ಲ.೨೦ ("ಶಪಥಂ ಮಾಳ್ದಾಗಳ್‌ ಕೋಶಪಾನಮಂ ಮಾಳ್ದರೆಂಬರೆಲ್ಲಂ ಲಿಂಗಕ್ಕೆ 
ಸ್ಕರ್ಕೋಶಂ ತತ್ಕೋಶಪಾನಮಸ್ತ; ಶ್ಯಮೆಂದು ತಿಳಿದರ್ಕುಡಿಯರ್‌”) 


ರಾಜಕೀಯ ವ್ಯವಸ್ಥೆ / ೨೩೫ 


ಕರ್ನಾಟಕದಲ್ಲಿ ವಿಷದಿವ್ಯವೂ ರೂಢಿಯಲ್ಲಿದ್ದಿತೆಂಬುದಕ್ಕೆ ಸಿದ್ದರಾಮನು “ಉರಿಯ 
ಹಾಳಾಹಳದ ದಿವ್ಯಮಂ ಗೆಲಿದನ್‌”””” ಎಂಬ ರಾಘವಾಂಕನ ಮಾತು ಆಧಾರ 
ವನ್ನೊದಗಿಸುತ್ತದೆ. ವಿಷದಿವ್ಯದಲ್ಲಿ ಉಪಯೋಗಿಸಬೇಕಾದ ವಿಷವು ಶೃಂಗವೃಕ್ಷದ್ದಾಗಿರ ಬೇಕೆಂದು 
ವಿಷ್ಣುಸ್ಮೃಶಿಯು ವಿಧಿಸಿದ ವಿಷಯವನ್ನಾಗಲೇ ನೋಡಿದ್ದೇವೆ. ಬಸವಣ್ಣನು ತನ್ನೊಂದು 
ವಚನದಲ್ಲಿ “ಅಂತರಂಗ ಶುದ್ಧವಿಲ್ಲದವರ ಸಂಗ ಸಿಂಗಿ ಕಾಳಕೂಟ ವಿಷವೋ"*" ಎನ್ನುತ್ತಾರೆ. 
ಚನ್ನಬಸವಣ್ಣನ ವಚನದಲ್ಲಿ “ಭಕ್ತಿ ವಿಶೇಷ ಅಳವಡದಯ್ಯಾ! ವಿಷದ ಕೊಡವ ತುಡುಕಲೆ 
ಬಾರದು. ಅಂಗಕ್ಕೆ ಹಿತವಲ್ಲ, ಸಿಂಗಿ ನೋಡಯ್ಯ” ಎಂಬ ಮಾತು ಬರುತ್ತದೆ. "ಸಿಂಗಿ'ಯು 
`ಶೃ೦ಂಗಿ'ಯ ತದ್ಭವ. ಬಸವಣ್ಣನು ಅಂತರಂಗ ಶುದ್ಧತುಲ್ಲದವರ ಸಹವಾಸವು ಸಿ೦ಗಿಯ (ಎಷದ) 
ದಿವ್ಯಕ್ಕೊಳಗಾದಂತೆ ಎಂಬ ಅರ್ಥವನ್ನು ಸೂಚಿಸುವಂತೆ ತೋರುತ್ತದೆ. ಹಾಗೆಯೇ 
ಚೆನ್ನಬಸವಣ್ಣನೂ ಈ ದಿವ್ಯಕ್ಕೆ ಸೂಚನೆ ಈಯುತ್ತಿರಬೇಕು. 


ಮೇಲೆ ಚರ್ಚಿಸಿದ ದಿವ್ಯಗಳಲ್ಲದೆ ಪ್ರಾಚೀನ ಕರ್ನಾಟಕದಲ್ಲಿ ಕುದಿಯುವ ತುಪ್ಪದಲ್ಲಿ 
ಕೈಯಿಡುವ "ತಪ್ಪಮಾಷ'ವೆಂಬ ದಿವ್ಯವೂ ರೂಢಿಯಲ್ಲಿದ್ದಿತೆಂಬುದಕ್ಕೆ ಶಾಸನಾಧಾರಗಳಿವೆ.**್‌ 
ಸದ್ಯಕ್ಕೆ ನಮಗೆ ಇತರ ರೀತಿಯ ದಿವ್ಯಗಳು ಪ್ರಚಲಿತವಾಗಿದ್ದುವೆಂಬುದಕ್ಕೆ ಆಧಾರಗಳಿಲ್ಲ. 
ಯಾವುದೆ ದಿವ್ಯಕ್ಕೆ ಒಳಗಾಗಿ ಗೆದ್ದವನಿಗೆ ಧರ್ಮಾಧಿಕಾರಿಯು `ಜಯಪತ್ರ'ವನ್ನು ಕೊಡುತ್ತಿದದನು 
ಈ ಎಲ್ಲ ವಿವರಗಳನ್ನು ಕೊಡುವ ಅನೇಕ ಕನ್ನಡ ಶಾಸನಗಳು ದೊರೆಯುತ್ತವೆ.`* ತಲೆಯನ್ನು 
ಕತ್ತರಿಸಿಕೊಂಡು ಜೈನರನ್ನು ಗೆದ್ದ ಮೇಲೆಯೂ ಜೈನರು ತಮ್ಮ ಮಾತಿಗೆ ತಪ್ಪಿ ಬಿಜ್ಜಳನಲ್ಲಿ 
ದೂರನ್ನ ಒಯ್ದಾಗ, ರಾಜನು ಏಕಾ೦ತ ರಾಮಯ್ಯನಿಗೆ ಜಯಪತ್ರವನ್ನು ಕೊಡುವುದರ ಜೊತೆಗೆ 
ಗೋಗಾವೆ ಎಂಬ ಗ್ರಾಮವನ್ನೂ ಕೊಟ್ಟ ವಿಷಯವು ಅಬ್ಬೂರು ಶಾಸನದಲ್ಲಿ ಬಂದಿದೆ.” 


ದಿವ್ಯಗಳಲ್ಲಿ ಹಲವು ತುಂಬ ಅಪಾಯಕಾರಿಯಾದುದೆಂಬುದು ಸ್ಪಷ್ಟವಾಗಿದೆ. ಅಂತಹ 
ದಿವ್ಯಗಳಲ್ಲಿ ಕೆಲವರು ಗೆಲುವನ್ನು ಪಡೆದಿರುವುದು ನಿಜವಿರಬೇಕು. ಈ ರೀತಿ ಯಾವ 
ನೋವನ್ನೂ ಅನುಭವಿಸದೆ ಅಪಾಯವನ್ನು ಎದುರಿಸುವುದರ ಹಿಂದಿನ ಶಕ್ತಿಯೆಂದರೆ 
ಸಂಪೂರ್ಣವಾದ ನಂಬಿಕೆ. ನಿರಪರಾಧಿಯಾದವರಲ್ಲಿ ತಾನು ಯಾವ ತಪ್ಪನ್ನೂ 
ಮಾಡದಿರುವುದರಿಂದ ದಿವ್ಯದಿಂದ ತನಗೆ ಯಾರ ರೀತಿಯ ಕೆಡುಕೂ ಆಗುವುದಿಲ್ಲವೆಂಬ 
ನಂಬಿಕೆಯಿದ್ದರೆ. ಅವನನ್ನು ಅವನ ನಂಬಿಕೆಯೇ  ರಕ್ಷಿಸುತ್ತಿದ್ದಿರಬೇಕು. ಈಗಲೂ 
ಭಕ್ತಿಭರಿತರಾದವರು ಕೆಂಡದ ಮೇಲೆ ನಡೆದರೂ ನಿರಪಾಯರಾಗಿರುವುದನ್ನು ಕಾಣುವ ನಾವು 
ಪವಾಡ ಸದೃಶವಾದ ದಿವ್ಯಗಳ ವಿಷಯವನ್ನು ಓದಿದಾಗ ವಿಸ್ಮಿತರಾದರೂ, ಅವು 
ರೂಢಿಯಲ್ಲಿದ್ದುವೆಂಬುದನ್ನು ನಂಬಬೇಕಾಗುತ್ತದೆ. 


೨೧೭. ಸಿದ್ಧರಾ ಚಾ: ೧.೧೦ 

೨೧೮. ಬಸವ ವ. ೧೧೯: ಪು. ೫೫ 

೨೧೯. ಚನ್ನ ಬವ. ೭೨: ಪು ೩೩ 

೨೨೦. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೧೯೮ 

೨೨೧. ವಿವರಗಳಿಗೆ ನೋಡಿ: ಎಂ.ಚಿದಾನಂದಮೂರ್ತಿ : "ಪ್ರಾಚೀನ ಕರ್ನಾಟಕದಲ್ಲಿ ದಿವ್ಯ ಮತ್ತು 
ಮುಂಡಿಗೆ' (ಸಂಶೋಧನ ತರಂಗ: ಪು. ೯೫-೭) 

೨೨೨. ಶಾಸನ ಸಂಪದ ಪು. ೯೧-೨ : ಬಸವ ಪುರಾಣಮು: ೯.೧೧೯೫ 


೨೩೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಶಿಕ್ಷೆ ಯ ವಿಧಾನ 


ಸಾಕ್ಷಿಯಾಗಲೀ ದಿವ್ಯವಾಗಲೂ ವಿಚಾರಣೆಯನ್ನು ಮಾಡಿ ಅಪರಾಧ ನಿರ್ಣಯ ಮಾಡಿದ 
ಬಳಿಕ ತಪ್ಪಿತಸ್ಥರಿಗೆ ನಾಡಿನ ಕಾನೂನಿಗನುಗುಣವಾಗಿ ಶಿಕ್ಷೆಯನ್ನು ವಿಧಿಸುತ್ತಿದ್ದರು. ಬೇರೆ ಬೇರೆ 
ಪ್ರಾಂತಗಳಲ್ಲಿ ಬೇರೆ ಬೇರೆ ಬಗೆಯ ಕಾನೂನುಗಳಿರುತ್ತಿದ್ದುವು. ಪ್ರಾಚೀನ ಭಾರತದಲ್ಲಿ, ಎಂದರೆ 
ಕರ್ನಾಟಕದಲ್ಲಿಯೂ, ಆಸ್ಥಿವಿವಾದ ಹಾಗೂ ಅಪರಾಧಗಳಲ್ಲಿ ವ್ಯತ್ಯಾಸವ್ನು ಮಾಡುತ್ತಿರಲಿಲ್ಲವೆಂದು 
ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ.” ಆದರೆ ಅಪರಾಧಗಳನ್ನು ಧರ್ಮಸೂತ್ರಗಳು ಈ ರೀತಿ 
ವಿಭಾಗ ಮಾಡುತ್ತವೆ: ೧) ವಾಕ್ಚಾರುಷ್ಕ-ಇತರರ ಬಗ್ಗೆ ಅಶ್ಲೀಲವಾದ ಮಾತುಗಳನ್ನಾಡುವುದು. 
ಧರ್ಮ ದ್ರೋಹದ ಮಾತನಾಡುವುದು ಇತ್ಯಾದಿ, ೨) ದಂಡಪಾರುಷ್ಕ-ಇತರರನ್ನು ದೈಹಿಕವಾಗಿ 
ನೋಯಿಸುವುದು, ೩) ಸ್ನೇಯ-ಕಳ್ಳತನ, ಲ ಸಾಹಸ-ಹಿಂಸಾಪ್ರಯೋಗ ಮತ್ತು ೫) ಸ್ತ್ರೀ 
ಸಂಗ್ರಹಣ-ಅತ್ಯಾಚಾರ ಮತ್ತು ವ್ಯಭಿಚಾರ.೨59 ಇವುಗಳಿಗನುಗುಣವಾಗಿ ಶಿಕ್ಷೆಯನ್ನು ನಾಲ್ಕು 
ಬಗೆಯಾಗಿ ಪ್ರಾಚೀನ ಗ್ರಂಥಗಳು "ವರ್ಗೀಕರಿಸುತವೆ: ೧) ಧಿಕ್ಕಾರ ದಂಡ.೨- ವಾಗ್ಗರಿಡ. ೩) 
ಅರ್ಥದಂಡ ಮತ್ತು ೪) ವಧಾದಂಡ. ಇವುಗಳು ಸಾಮಾನ್ಯವಾಗಿ ವಿಧಿಸುತ್ತಿದ್ದ 
ಶಿಕ್ಷೆಗಳಾದರೂ.*”” ತೆರಿಗೆಯ ವಿಷಯದಲ್ಲಿ ಹೇಗೆಯೋ ಹಾಗೆಯೇ ಶಿಕ್ಷೆಯ ವಿಷಯದಲ್ಲಿಯೂ 
ಅಥರ್ವವೇದದ ಕಾಲದಿಂದಲೂ ಬ್ರಾಹ್ಮಣರಿಗೆ ಏನಾಯಿತಿಯಿತ್ತು*** 


ದೈಹಿಕ ಶಿಕ್ಷೆ 


ವಚನಗಳ ಕಾಲದಲ್ಲಿಯೂ ಧರ್ಮಶಾಸ್ತಗಳಲ್ಲಿ ಉಕ್ತವಾದ ರೀತಿಯಲ್ಲೇ ಶಿಕ್ಷೆಗಳನ್ನು 
ವಿಧಿಸಲಾಗುತ್ತಿತ್ತೆಂದು ಹೇಳಬರುವುದಿಲ್ಲ. ಆದಕಿ ಶಿಕ್ಷಗಳ ಸ್ವರೂಪವು ಮಾತ್ರ ಮೇಲೆ “ಕೇಳಿದ 
ರೀತಿಯಲ್ಲಿಯೇ ಇರುತ್ತಿದ್ದಿರಬಹುದು. ಸಣ್ಣ ಸಣ್ಣ ತಪ್ಪುಗಳಿಗೆ ಎಚ್ಚರಿಕೆ ಹೇಳಿ, ಮುಂದೆ ಇಂತಹ 
ತಪ್ಪುಗಳನ್ನು ಮಾಡಬಾರದೆಂದು ಬುದ್ದಿ ಹೇಳಿ ಬಿಟ್ಟು ಬಿಡುತ್ತಿದ್ದರೆಂದು ಕಾಣುತ್ತದೆ. ಸ್ವಲ್ಪ ಹೆಚ್ಚಿನ 
ತಪ್ಪಾದರೆ "ಣ್ಣ ರೀತಿಯಲ್ಲಿ ಶಿಕ್ಷೆಯನ್ನು ವಿಧಿಸುತ್ತಿದ್ದರು: ಕದ್ದು ತಂದಡೆ ಕ್ಕ ಹಿಡೆದೊಮ್ಮೆ 
ಬಡಿದು ತುಡುಗುಣಿತನವ ಬಿಡಿಸಯ್ಯ. ಎಂಬ ಬಸವಣ್ಣನು ಮಾತು.೨೨೭ 4 ರೀತಿಯಲ್ಲಿ 
ಒಂದೆರಡು ಏಟು ಕೊಟ್ಟು ಬುದ್ದಿ ಕ ಹೇಳುವ ಮೃದು ಶಿಕ್ಷೆಯನ್ನು ಸೂಚಿಸುತ್ತದೆ. 'ಬೆನ್ನ 
ಬಾರನೆತ್ತು”” ಎಂಬ ಶಿಕ್ಷಾಸೂಚಕವಾದ ಒಂದು ನುಡಿಗಟ್ಟು ವಚನಗಳಲ್ಲಿ 


೨೨೩. ್ವK.A. Nilkanta Sastri:The Colas:p. ೪೭೬ 

೨೨೪. N.C.Sengupta: ‘Comparative View of Law in Ancient India’ (Studies in the 
Cultural History of India: 0.೧.೮೨-೫) 

೨೨೫. J.N.C. Ganguli: “Hindu Theories of Punishment’ (Annals of Bhandarkar's 
Institute: Vol 8.Pt.1: 0.೮೭) 

೨೨೬. ಅದೇ, ಪು. ೯೦ 

೨೨೭. ಬಸವ ವ ೪೩೩: ಪು. ೧೭೦ 

೨೨೮. ಬಸವ ವ. ೧೧೧: ಪು. ೫೨: ವ. ೭೧೬:ಪು. ೨೮೬, ಸಿದ್ಧರಾವ, ೫೦೧: ಪು. ೧೧೯ ಇತ್ಯಾದಿ. 


ರಾಜಕೀಯ ವ್ಯವಸ್ಥೆ / ೨೩೭ 


ಬಳಕೆಯಾಗಿದೆ; ಈ ನುಡಿಗಟ್ಟು ಶಾಸನಗಳಲ್ಲಿಯೂ ಉಕ್ತವಾಗಿದೆ. ಪ್ರಾಯಶಃ ಈ ನುಡಿಗಟ್ಟಿಗೆ 
ಹಿನ್ನೆಲೆಯಾದ ಅರ್ಥವು ಬೆನ್ನಿನ ಚರ್ಮವು ಸುಲಿಯುವಂತೆ ಹೊಡೆಯುವ ಶಿಕ್ಷೆಯನ್ನು 
ಸೂಚಿಸುತ್ತದೆ ಅಥವಾ ಇದು ಬೆನ್ನಿನ ಚರ್ಮವನ್ನೇ ಸುಲಿಸುವ ಶಿಕ್ಷೆಯನ್ನೂ ನಿರ್ದೇಶಿಸಬಹುದು. 
ಏಕೆಂದರೆ ಬೆನ್ನ ಬಾರನೆತ್ತು ಅಕ ನುಡಿಗಟ್ಟನ್ನೇ ಬಳಸುವ ಶಾಸನದಲ್ಲಿ "ತನ್ನ ಯಜಮಾನನು 
ಸತ್ತಾಗ ಒಬ್ಬಾತನು ತನ್ನ ಬೆನ್ನಿನ ಚರ್ಮವನ್ನು 'ಸುಲಿಸಿಕೊಂಡು ಸಾಯುತ್ತಾನೆ. ps ಹಾದರವನ್ನು 
ಮಾಡುವ ಹೆಂಗಸಿನ ಮೂಗನ್ನು ಕತ್ತರಿಸಿ ವರಿಸುವ ಸಮೇತ ಬೀದಿಗಳಲ್ಲಿ ಮೆರವಣಿಗೆಯನ್ನು. 
ಮಾಡುತ್ತಿದ್ದರೆಂದು ಧರ್ಮಾಮೃತವು ಹೇಳುತ್ತದೆ. ೨೩೦ ಪರಪುರುಷನಾದ ಶ್ರೀರಾಮನನ್ನು ಬಹು? 
ಬಂದು ಶೂರ್ಪನಖಿಗೆ ಲಕ್ಷ್ಮಣನು ಮಾಡಿದ ಅಂಗಚ್ಛೇದವು ಆ ಕಾಲದ ಕಾನೂನಿನಲ್ಲಿ 
ವ್ಯಭಿಚಾರಕ್ಕೆ ವಿಧಿಸಲಾದ ಶಿಕ್ಷೆಯೇ ಎಂದು ಕಾಣುತ್ತದೆ. ವ್ಯಭಿಚಾರದ ಸನ್ನಿವೇಶದಲ್ಲಲ್ಲದಿದ್ದರೂ 
ಬಸವಣ್ಣನ” ವಚನಗಳಲ್ಲಿ ಬರುವ "ವೇದಕ್ಕೆ ಒಉೌಯ. ಕಟ್ಟುವ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ. ತರ್ಕದ 
ಬೆನ್ನ ಬಾರನೆತ್ತುವೆ, ಆಗಮದ ಮೂಗ "ಕೊಯಿವೆನ” ಮತ್ತು ನ್ಸೀಮಾಂಸಕನ ಮೂಗಿನ 
ಮದು. ಸುರಗಿಯ ಲಿಜ್‌ದು ವೈಶೇಷಿಕ ಎಂಬ ಇಟ್ಟಿಗೆಯಲ್ಲೊರೆಸಿ ಕೂಡಲಸಂಗಮನೆಂಬ 
ಕನ್ನಡಿಯ ತೋಣುವೆನು`* ಎಂಬ” ಮಾತುಗಳ ವಚನಕಾರರ ಕಾಲದಲ್ಲಿ ಅಂಗಚ್ಛೇದವನ್ನು 
ಮಾಡಿ ಅವಮಾನಪಡಿಸುವುದು ಶಿಕ್ಷೆಯ ಒಂದು ಪ್ರಭೇದವಾಗಿತ್ತೆಂದು ಸೂಚಿಸುತ್ತವೆ. 


ದಂಡ 


ದಂಡವನ್ನು ಹಾಕಿ ಹಣವನ್ನು ವಸೂಲು ಮಾಡುವುದು ಅನೇಕ ಶಿಕ್ಷೆಗಳಲ್ಲಿ ಒಂದು ಬಗೆ: 
ಇದಿರಂದ ರಾಜ್ಯದ ಬೊಕ್ಕಸಕ್ಕೆ ಸಾಕಷ್ಟು ಹಣವೂ ಸಂದಾಯವಾಗುತ್ತಿದ್ದಿರಬೇಕು. ಹಾದರಕ್ಕೆ 
ದಂಡ ಹಾಕುತ್ತಿದ್ದ ಪದ್ಧತಿಯು' ವಚನಗಳಲ್ಲಿ ಉಕ್ತವಾಗಿದೆ.*** ಸೇವಕನು” ತಪ್ಪು ಮಾಡಿದಾಗ 
ಶಿಕ್ಷೆಯಾಗಿ ದಂಡವನ್ನು ವಿಧಿಸಿದರೆ (ಪ್ರಾಯಶಃ ಈ ಶಿಕ್ಷೆಯು ಹಣದ ರೂಪದ 
ಜುಲ್ಮಾನೆಯಾಗಿದ್ದಾಗ) ಅವನ ಯಜಮಾನನು ತೆರುತ್ತಿದ್ದನೆಂದು "ಕಾಣುತ್ತದೆ. ೨೩೪ ಬೇರೊಬ್ಬರ 
ಮೇಲೆ ಯಾವುದೋ ತಪ್ಪು ಆರೋಪವನ್ನು ಹೊರಿಸಿ, ಅದನ್ನು ಸಾಧಿಸಿ ತೋರಿಸುವುದಕ್ಕೆ 
ಆಗದಿದ್ದಾಗರೋ ಅಥವಾ ಆರೋಪಿಯು ನಿರಪರಾಧಿಯೆಂದು ಸಿದ್ಧವಾದಾಗಲೋ 
ಆರೋಪವನ್ನು ಹೊರಿಸಿದವನ ಮೇಲೆ ರಾಜನು ತಪ್ಪು ದಂಡವನ್ನು ಹಾಕುತ್ತಿದ್ದಂತೆ "ಬಸವರಾಜ 
ದೇವರ ರಗಳೆ" ಯಿಂದ ತಿಳಿಯುತ್ತದೆ. ಇಲ್ಲಿನ ಸ್ವಾರಸ್ಯ ವೆಂದರೆ, ಬಸವಣ್ಣನ ಮೇಲಿನ ಆರೋಪವು 
ಸಾಧಿತವಾಗದಿದ್ದಾಗ ಬಿಜ್ಜಳನು `ಅಪಚಾರವಾಯಿತೆಂದು ಭಾವಿಸಿ ತಾನೇ ತಪ್ಪು ದಂಡವಾಗಿ 
ಹನ್ನೆರಡು ಸಾವಿರ ಹೊನ್ನು] ಗಳನ್ನು ತಪ್ಪು ದಂಡವಾಗಿ ಬಸವಣ್ಣನಿಗೆ ಕೊಡುತ್ತಾನೆ. ೫೫ ಎರಿಡರೆ 


೨೨೯. ಎಂ.ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೦೮ 
೨೩೦. ಧರ್ಮಾಮೃತ: ೧೩.೧೩೮-೮ 

೨೩೧. ಬಸವ ವ. ೭೧೬: ಪು. ೨೮೬ 

೨೩೨. ಬಸವ ವ. ೭೪೭. ಪು. ೨೯೮-೯ 

೨೩೩. ಬಸವ ವ ೧೧೧: ಪು. ೫೨ 

೨೩೪. ಸಿದ್ಧರಾ ವ.೩೪೮: ಪು. ೧೦೪ ( ೧ಭೃತ್ಕಾಪರಾಧಃ ಸ್ವಾಮಿನೋ ದಂಡಃ) 
೨೩೫. ಬಸವ ರ: ಪು. ೩೭ 


೨೩೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ತಪ್ಪು ದಂಡದ ಹಣವನ್ನು ನಿರಪರಾಧಿಯೆಂದು ಸಾಬೀತಾದ ಆರೋಪಿಗೇ ಕೊಡುತ್ತಿದ್ದರೆಂದು 
ತೋರುತ್ತದೆ. 


ಮರಣ ದಂಡನೆ 


ಎಲ್ಲ ಶಿಕ್ಷೆಗಳಿಗಿಂತ ಕ್ರೂರವಾದುದು ಮರಣ ದಂಡನೆ: ಈ ದಂಡನೆಯನ್ನು ಅತ್ಯಂತ 
ತೀವವೂ ಹೀನವೂ ಆದ ಅಪರಾಧಕ್ಕೆ ವಿಧಿಸುತ್ತಿದ್ದಿರಬೇಕು. ತಾನು ಭಾರತವನ್ನು 
ಸಂದರ್ಶಿಸಿದಾಗ ಅಲ್ಲಿ ಮರಣ ದಂಡನೆಯನ್ನು ವಿಧಿಸುವ ಪರಿಪಾಠವಿರಲಿಲ್ಲವೆಂದು ಹೇಳುವ 
ಹ್ಯೂಯೆನ್‌ತ್ಸಾಂಗ್‌ನು ಸಮಾಜ ಘಾತಕತನ, ರಾಷ್ಟ್ರದ್ರೋಹ ಮುಂತಾದ ತೀವ್ರಾಪರಾಧಗಳಿಗೆ 
ಆಗ ವಿಧಿಸುತ್ತಿದ್ದ ಶಿಕ್ಷೆಯೆಂದರೆ ಮೂಗನ್ನೋ ಕಿವಿಯನ್ನೋ ಅಥವಾ ಕೈಕಾಲನ್ನೋ 
ಕತ್ತರಿಸುವುದು, ಇಲ್ಲವೆ ದೇಶಭ್ರಷ್ಟನನ್ನಾಗಿ ಮಾಡಿ ಓಡಿಸುವುದು ಎನ್ನುತ್ತಾನೆ.” ಆದರೆ ಈ 
ಅಭಿಪ್ರಾಯವು ಅಷ್ಟು ಸಾಧುವಲ್ಲವೆನಿಸುತ್ತದೆ ವಧಾದಂಡವು ಶಾಸ್ತ್ರಗಂಥಗಳಲ್ಲಿ 
ಉಕ್ತವಾಗಿದೆಯೆಂಬುದನ್ನಾಗಲೇ ನೋಡಿದ್ದೇವೆ ಬಹುಶಃ ಮರಣ ದಂಡನೆಯ ಪ್ರಕರಣಗಳನ್ನು 
ಸಾಕ್ಟಾತ್ತಾಗಿ ಕಾಣದಿದ್ದ ಈ ಪ್ರವಾಸಿಯು ಈ ದಂಡನೆಯ ಭಾರತದಲ್ಲಿ ರೂಢಿಯಲ್ಲಿಯೇ ಇಲ್ಲ 
ಎಂದು ಭಾವಿಸಿದ. ವಚನಗಳಲ್ಲಿ ಮರಣ ದಂಡನೆಯ ಉಲ್ಲೇಖವು ಅನೇಕ ಕಡೆ ಬರುವುದನ್ನು 
ನೋಡಿದರೆ ಆ ಕಾಲದ ಕರ್ನಾಟಕದಲ್ಲಿ ಇದು ರೂಢಿಯಲ್ಲಿದ್ದ ಶಿಕ್ಷಾ ವಿಧಾನವೆಂದು 
ಹೇಳಬೇಕಾಗುತ್ತದೆ. ಮರಣ ದಂಡನೆಯನ್ನು ವಚನಗಳು “ತಲೆದಂಡ” ಎಂದು ಕರೆಯುತ್ತವೆ.” 


ಮರಣದಂಡನೆಗೊಳಗಾದವನನ್ನು ಹೆಡೆಮುರಿ ಕಟ್ಟ ಒಂದೇ ತಮಟೆಯನ್ನು ಬಾರಿಸುತ್ತ 
ವಧಾಸ್ಥಾನಕ್ಕೆ ಕರೆದೊಯ್ಯುತ್ತಿದ್ದುದನ್ನು 'ವಡ್ಡಾರಾಧನೆಯ'ಯು ಚಿತ್ರಿಸುತ್ತದೆ. ವಧಿಸುವ 
ಎರಡು ಬಗೆಗಳು ವಚನಗಳಲ್ಲಿ ಉಕ್ತವಾಗಿವೆ. ನೇಣು ಹಾಕುವುದು” ಮತ್ತು 
ಶೂಲಕ್ಕೇರಿಸುವುದು.*್‌ ಕತ್ತಿಯಿಂದ ಕತ್ತನ್ನು ಕತ್ತರಿಸುವ ರೀತಿಯು "ಹರಿಶ್ಚಂದ್ರಕಾವ್ಯ'ದಲ್ಲಿ 
ಉಕ್ತವಾದ ವಧಾವಿಧಾನ: ಹೀಗೆ ವಿಧಿಸುವಾಗ ವಧ್ಯನನ್ನು ಪೂರ್ವಾಭಿಮುಖವಾಗಿ 
ಕುಳ್ಳಿರಿಸುತ್ತಿದ್ದನು.””” ಮರಣದಂಡನೆಗೆ ಗುರಿಯಾದವನನ್ನು ವಧಿಸುವವನು ತಳವಾರನೆಂದು 
“ಯಶೋಧರ ಚರಿತ್ರೆಯ'ಯು ಹೇಳಿದರೆ,” ಸ್ಮಶಾನವನ್ನು ಕಾಯುವ ಹೊಲೆಯನೆಂದು 
"ಹರಿಶ್ಚಂದ್ರ ಕಾವ್ಯ'ವು ಹೇಳುತ್ತದೆ.” ಹಾಗೆ ಕೊಲ್ಲುವಾಗ ಕೆಲವು ನಿಯಮಗಳನ್ನು 
ಅನುಸರಿಸಲಾಗುತ್ತಿತ್ತು. ಶೂಲಕ್ಕೇರುವ ವ್ಯಕ್ತಿಯ ಕೊನೆಯ, ಆದರೆ ನಡೆಸಬಹುದಾದಂತಹ 


೨೩೬. ವSurendranath Sen: India Through Chinese Eyes: 0.೮೭ 

೨೩೭. ಬಸವ ವ: ೪೫೨: ಪು.೧೭೭: ವ. ೬೯೩: ಪು. ೨೭೬: ವ. ೧೧೪೦: ಪು. ೪೭೮ 

೨೩೮. ವಡ್ಡಾರಾ: ಪು. ೧೩ 

೨೩೯. ಬಸವ. ೫೧೭:ಪು. ೨೨೯ (“ಆನು ಕೊಲ್ಲೆ, ನೇಣು ಕೊಂದಿತ್ತೆಂಬ ಸೂನೆಗಾಜರನೇನೆಂಬೆ?”) 

೨೪೦. ಅಲ್ಲಮ ವ ಚಂ. ೭೦೮: ಪು. ೧೫೪: ಬಸವ ವ. ೭೦೬: ಪು. ೨೮೨:ಸಿದ್ಧರಾ ವ. ೫೩೦: ಪು. 
೧೫೮ ಇತ್ಯಾದಿ. 

೨೪೧. ಹರಿಕಾ ಸಂ: ೯೨ 

೨೪೨. ಯಶೋಧಚ: ೪.೧೦-೨ 

೨೪೩. ಹರಿಕಾ ಸಂ: ೮:೫೫ 


ರಾಜಕೀಯ ವ್ಯವಸ್ಥೆ / ೨೩೯ 


ಕೋರಿಕೆಯನ್ನು ನೆರವೇರಿಸುತ್ತಿದ್ದುದು ಆಗಿನ ಒಂದು ಸಂಪ್ರದಾಯವಾಗಿತ್ತು ಅವನು 
ಬಯಸಿದುದನ್ನು ನೀಡುತ್ತಿದ್ದರು; ಹೇಗಿದ್ದರೂ ಮರುಕ್ಷಣಕ್ಕೆ ಸಾಯುವವನು ತನ್ನ ಕೊನೆಯ 
ಆಸೆಯನ್ನು ತೀರಿಸಿಕೊಂಡ ತೃಪ್ತಿಯಾದರೂ ಇರಲಿ ಎಂಬ ಮಾನವೀಯ ಭಾವನೆಯೇ ಈ 
ನಿಯಮಕ್ಕೆ. ಮೂಲ (ಈ ಪದ್ಧತಿ ಈಗಲೂ ಇದೆ). “ಶೂಲದ ಮೇಲಣ ತಲೆಯ 
ವೈಭೋಗವನಾರು ಬಯಸಿದಡೆಲ್ಲಿಯದು”್‌್‌ “ಶೂಲವನೇರುವ ಪುರುಷನ ಭೋಗದಂತೆ',”್‌” 
ದ ಕಳ್ಳನು ಹಾಲುತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನೋ"* 
ಎಂಬೀ ಮಾತುಗಳು ಮರಣದಂಡನೆಗೆ ಗುರಿಯಾದವನ ಅಂತಿಮ ಬಯಕೆಯನ್ನು ಸಲ್ಲಿಸುವ 
ಸಂಪ್ರದಾಯದ ಸೂಚನೆಗಳಾಗಿವೆ. ಒಂದು ಬಗೆಯಲ್ಲಿ ಕ್ಷಣಿಕತೆಯನ್ನು ಸೂಚಿಸುವ 
ನಾಣ್ನು ಡಿಗಳಾಗಿವೆ. ವಧೆಯಾಗುವವನನ್ನು ಮೂರು ಬಾರಿ ವಿಚಾರಿಸಿ ಅನಂತರ ವಧಿಸಬೇಕೆಂದು 
ನೀತಿಶಾಸ ಸ್ವಗಳು ಹೇಳುತ್ತವೆ.**₹ ಶೂಲವನ್ನೇರಲು ಹೋಗುವ ಕಳ್ಳನು ರೋದಿಸುತ್ತ ಕೂಗುತ್ತ 
ಹೋಗುತ್ತಿದ್ದ ದ್ಯ ಶ್ಯವನ್ನು ಒಂದು ವಚನವು" ಸೂಚಿಸುತ್ತದೆ. ಲ ಮರಣಕ್ಕೊಳಗಾಗುವ ವ್ಯಕ್ತಿಯು 
ಸಾಯುವ ಮುಂಚೆ ರಾಜನನ್ನು ಹರಸಬೇಕಾಗಿದ್ದ ರೂಢಿಯಿದ್ದಿತೆಂಬುದನ್ನು 'ಹರಿಶ್ಚಂದ್ರಕಾವ್ಯ 'ವು 
ಸೂಚಿಸುತ್ತದೆ.” ತಾನು ಮಠಣಕ್ಕೊಳಗಾಗುತ್ತಿ ರುವುದು ತನ್ನ ಅಪರಾಧಕ್ಕೆ ಶಿಕ್ಷೆಯಾಗಿಯೇ 
ವಿನಾಬೇರೆಯದಕ್ಕಲ್ಲ, ರಾಜನು ನ್ಯಾಯಕ್ಕಾಗಿ ತನಗೆ ಮರಣ ದಂಡನೆಯನ್ನು ವಿಧಿಸಿದ್ದಾನೆಯೇ 
ಹೊರತು ಬೇರೆಯ ಕಾರಣಕ್ಕಲ್ಲ ಎಂಬುದನ್ನು ಸೂಚಿಸಲು ಈ ಪದ್ಧತಿಯು 
ರೂಢಿಯಲ್ಲಿದ್ದಿರಬೇಕು. 


ಶೂಲದ ಸ್ವರೂಪವು ಹೇಗಿರುತ್ತಿತ್ತು ಎಂಬುದರ ಬಗ್ಗೆ ಕೆಲವು ವಿವರಗಳನ್ನಿಲ್ಲಿ 
ಕೊಡಬಹುದು. "ಸೂಜಿಯ ಮೊನೆಯಂತಿರ್ದ ಶೂಲದ ಮೇಲಿಕ್ಕಿ ನೋಡು” ಎಂಬ 
ಮಾತಿನಿಂದ ಶೂಲದ ತುದಿಯು ಚೂಪಾಗಿರುತ್ತಿತ್ತೆಂದು ಸ್ಪಷ್ಟವಾಗುತ್ತದೆ. ಅಪರಾಧಿಯನ್ನು 
ಶೂಲದಲ್ಲಿಡುವ ಮುಂಚೆ ಶೂಲದ ಮೊಳೆಯನ್ನು "ಹರಿತಗೊಳಸುತ್ತಿದ್ದುದು “ವಡ್ಡಾರಾಧನೆ” ಯಲ್ಲಿ 
ಉಲ್ಲೇಖಗೊಂಡಿದೆ. ೨೫೧ ಕೂಲವು ಇಂತಹ ಚಿದು ಮೊಳೆಗಳಿಂದ `ಕೂಡಿರುತ್ತಿತ್ತೆಂದು ಕಾಣುತ್ತದೆ 
(ಆ ಶೂಲವೈದೈದು ಮುಖವಾಗಿ ಹಾಯುವಾಗ ಹಣಿತಿನಿಸಿ ನೋಡುಸ್ರ ೨3೨ ಪ್ರಾಯಶಃ 
ಶೂಲದ ಮೊಳೆಗಳು ಹಲವೆಡೆಗಳಲ್ಲಿ ತಿವಿಯುವುದನ್ನೇ `ಹಾಕೊಂದೆಡೆ ಹನ್ನೊಂದೆಸೆಯಾಗಿ 
ಮಾಡು'ವುದೆಂದು ಬಸವಣ್ಣನು ವರ್ಣಿಸುವುದು.*** 


U0 


೨೪೪. ಅಲ್ಲಮ ವ. ಚಂ. ೭೦೮: ಪು. ೧೫೪ 


೨೪೫. ಸಿದ್ಧರಾ ವ. ೫೩೦: ಪು. ೧೫೮ 

೨೪೬. ಬಸವ ವ. ೧೩೦: ಪು. ೬೦ 

೨೪೭. ವಡ್ಡಾರಾ: ಮ. ೧೫ ("ಮೂಳು ಸೂಟ್‌ ಬೆಸಗೊಂಡಲ್ಲದೆ ಕೊಲ್ಲಲಾಗದೆಂದು ನೀತಿಶಾಸ್ತದೊಳ್‌ 
ಪೃಟ್ಟುದಹೌಂದೆ??) 

೨೪೮. ಶಿವಶವ: ಪು. ೫೨೨ (“ಶೂಲವನೇಜುವ ಕಳ್ಳನಂತೆ ಬಾಹ್ಯದಲ್ಲಿ ಬಾಯಾಲುವೆ”-ಅಕ್ಕಮ್ಮ ೧೩೯) 

೨೪೯. ಹರಿಕಾ ಸಂ.: ೯.೨ 

೨೫೦. ಬಸವ ವ. ೧೦೯೪: ಪು. ೪೫೮ 

೨೫೧. ವಡ್ಡಾರಾ: ಪು. ೧೨೪ (“ದರ್ಕ್ಯಂ ಬಸಿದು ಸೂಲದೊಳಿಕ್ಕುವಾಗಳ್‌”) 

೨೫೨. ಬಸವ ವ. ೧೦೯೪: ಪು. ೪೫೮ 

೨೫೩. ಬಸವ ವ. ೭೦೬: ಪು. ೨೮೨ 


೨೪೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಎಲ್ಲ ದೇಶದ ರಾಜಕಾರಣದಲ್ಲಿಯೂ ಯುದ್ದವು ಬಹುಮುಖ್ಯವಾದ ಒಂದು ಅಂಶ: 
ದೇಶರಕ್ಷಣೆಗಾಗಿ ರಾಜ್ಯಾದಾಯದ ಗಣನೀಯ ಭಾಗವನ್ನು ಪ್ರಾಯಶಃ ಮೊದಲಿನಿಂದಲೂ 
ಮೀಸಲಾಗಿರಿಸುತ್ತಾ ಬಂದಿರಬೇಕು. ಯುದ್ಧ ಹಿಂದಿರುವ ಮನೋಭಾವವು ಮಾತ್ಸರ್ಯ 
ಎನಿಸುತ್ತದೆ. ಒಂದೇ ವಸ್ತುವಿನ ಬಗ್ಗೆ ಈರ್ವರಲ್ಲಿ ಆಸಕ್ತಿ ಮೂಡಿದಾಗ, ಆ ವಸ್ತುವು 
ಯಾರದಾಗಬೇಕೆಂದು ನಿರ್ಧರಿಸಲು ಸ್ಪರ್ಧೆ ಅಥವಾ ಹೋರಾಟ ನಡೆಯುವುದು ಸಾಮಾನ್ಯ. 
ಭೂತದಯಾವಿಹೀನತೆ, ಪ್ರಜೆಗಳ ಬಗ್ಗೆ ಪ್ರೀತಿಯಿಲ್ಲದಿರುವಿಕೆ ಹಾಗೂ ಒಂದೆ ವಸ್ತವನ್ನು 
ಪಡೆಯಬೇಕೆಂಬ... ಈರ್ವರ ಸಮಾನ ಕಾತರ-ಇವುಗಳೂ, ಇತರವೂ. ಯುದ್ಧಕ್ಕೆ 
ಮೂಲಕಾರಣವೆಂದು ಕಾಮಂದಕ ಹೇಳುತ್ತಾನೆ.” ಹೋರಾಟದ ವಿಷಯವು ಯಗ್ಗೇದದಲ್ಲಿಯೇ 
ಕಾಣಿಸಿಕೊಳ್ಳುತ್ತದೆ. ರಾಜ್ಯದ ಆಡಳಿತದೊಂದಿಗೆ ಹಾಸುಹೊಕ್ಕಾಗಿರುವುದು ಯುದ್ಧ. 
ರಾಜ್ಯಮಟ್ಟದಲ್ಲಿ ಒಂದು ಪ್ರಮುಖವಾದ ವಿವಾದವೊಂದನ್ನು ಬಗೆಹರಿಸಿಕೊಳ್ಳಲು ಅನುಸರಿಸುವ 
ಯುದ್ಧವು ಮುಖ್ಯವಾದ ಮಾರ್ಗ. ಇವುಗಳಲ್ಲದೆ ಪ್ರಾಚೀನ ಭಾರತದಲ್ಲಿ ಮಲ್ಲಯುದ್ಧ. 
ರಥಸ್ಪರ್ಧೆ, ದ್ಯೂತ ಇವುಗಳ ಮೂಲಕವಾಗಿಯೂ ವಿವಾದಗಳನ್ನು ಪರಿಹರಿಸಿಕೊಳ್ಳುವ 
ಪರಿಪಾಠವಿದ್ದಿತಾದರೂ” ಈ ಮಾರ್ಗಗಳು ಶಾಂತಿಯುತವಾದುವು ಅಥವಾ ಉಂಟಾಗುವ 
ಕ್ಷೋಭೆಯು ವ್ಯಾಪಕವಾದದ್ದಲ್ಲ. ವಚನಕಾಲದ ಕರ್ನಾಟಕದಲ್ಲಿನ ಯುದ್ದ ಪದ್ಧತಿಯ 
ವಿಷಯವಾಗಿ ವಚನಗಳಲ್ಲಿ ಬರುವ ಉಲ್ಲೇಖಗಳು ಸ್ವಲ್ಪ ಮಾತ್ರ ಆದ್ದರಿಂದ ಆ ವಿಷಯದ 
ಸಮಗ್ರಚಿತ್ರವನ್ನು ಕೊಡುವುದು ಅಸಾಧ್ಯ ಇಲ್ಲಿ ದೊರೆಯುವ ಅತ್ಯಂತ ಅಸಮರ್ಪಕವಾದ 
ವಿವರಗಳಿಂದಲೇ ನಾವು ಈ ಅಧ್ಯಾಯದಲ್ಲಿ ನಾಲ್ಕು ವಿಭಾಗಗಳಲ್ಲಿ-ಎಂದರೆ, ಸೈನ್ಯ, 
ಯುದ್ದಕಾಲ, ಯೋಧರ ಬಗೆಗಳು ಹಾಗೂ ಆಯುಧಗಳು-ವಿವೇಚನೆ ನಡೆಸುತ್ತೇವೆ. 


೧. M.N.Dutt: Kamadakiya Nitisara ೧೦.೫ 
2. R.Shama Shastry: Evolution of Indian Polity: p.0೩ 


ಸೈನ್ಯ: ಚತುರಂಗ ಬಲ 


ಬಹು ಪ್ರಾಚೀನ ಕಾಲದಿಂದಲೂ ಆನೆ, ಕುದುರೆ ರಥ ಹಾಗೂ ಪದಾತಿಳನ್ನೊಳಗೊಂಡ 
ಚತುರಂಗಬಲವು ಪುಸಿ ಪ್ರಸಿದ್ಧವಾದುವು. ಆದರೆ ಮನುವು ಆರು ಬಗೆಯ ಬಲಗಳನ್ನು 
ಹೆಸರಿಸುತ್ತಾನೆ.” ಪಂಪನು ಕೂಡ 'ಮೌಲಭೃತ್ಯ ಸುಹೃತ್‌ ಶ್ರೇಣಿ ಮಿತ್ರಾಟವಿಕತಂತ್ರಂಗಳ್‌' 
ಎಂದು ಹೇಳುತ್ತಾನೆ.” ಆದರೆ ಪಂಪನು ಹೇಳುತ್ತಿರುವುದು ಸೈನಿಕ ಮೂಲವನ್ನೇ ಹೊರತು 
ಸೈನ್ಯದ ಬಗೆಯನ್ನಲ್ಲ. ಸಾಂಪ್ರದಾಯಿಕವಾದ ನಾಲ್ಕು ಬಗೆಯ ಸೈನ್ಯಗಳೊಡನೆ ಐದನೆಯದಾಗಿ 
ಒಂಟೆಯ ಬಲವನ್ನೂ ಹೊಯ್ಸಳರ ಕಾಲದ *ಶಾಸನವೂಂದು ಹೆಸರಿಸುತ್ತದೆ.” ಆದರೆ 
ಚತುರಂಗಬಲವೂ ಸಾಂಪ್ರದಾಯಿಕವಾದ ಉಲ್ಲೇಖವೇ ಹೊರತು, ಅದರ ಉಲ್ಲೇಖ 
ಬಂದೆಡೆಯಲ್ಲೆಲ್ಲ ಆ ರೀತಿಯ ಸೈನ್ಯಗಳು ರೂಢಿಯಲ್ಲಿದ್ದುವೆಂದು ಹೇಳಲು ಸಾಧ್ಯವಿಲ್ಲ. 
ಚಾಲುಕ್ಕರ ಸೈನ್ಯವನ್ನು ವಿವರವಾಗಿ ವರ್ಣಿಸುವ ಹ್ಯುಯೆನ್‌ತ್ಸಾಂಗ್‌ ಆನೆಗಳ ಬಗ್ಗೆ 
ಹೇಳುತ್ತಾನೆಯೇ ಹೊರತು ರಥಗಳ ಬಗ್ಗೆ ಹೇಳುವುದೇ ಇಲ್ಲ. ಅದಕ್ಕೆ ಕಾರಣವೆಂದರೆ ಆ 
ಕಾಲದಲ್ಲಿ ರಥವನ್ನು ಯುದ್ಧದಲ್ಲಿ ಬಳಸುವ ರೂಢಿಯಲ್ಲಿರಲಿಲ್ಲ. ಬಹುಶಃ ರಥವು ಕ್ರಿಸ್ತಶಕ 
ಪೂರ್ವದಲ್ಲಿ ಮಾತ್ರ ಯುದ್ಧೋಪಯೋಗಿಯಾಗಿದ್ದಿತು.* ಅಲ್ಲಮನ ವಚನವೊಂದರಲ್ಲಿ 
ಬಂದಿರುವ 'ರಥದಚ್ಚುಮುಚಿಯಿತ್ತು* ಎಂಬ ಮಾತಿನಲ್ಲಿನ ರಥವು ವಾಹಕಕ್ಕೆ 
ಅನ್ವಯಿಸುತ್ತದೆಯೇ ಹೊರತು ಯುದ್ಧೆದಲ್ಲಿನ ರಥಕ್ಕಲ್ಲ. ಕರ್ನಾಟಕದಲ್ಲಿ ಆನೆಗಳನ್ನು ಯುದ್ಧದಲ್ಲಿ 
ಬಳಸಿಕೊಳ್ಳುತ್ತಿದ್ದುದು ಸಹಜವೇ ಆಗಿದೆ. ಆದರೆ ವಚನಗಳಲ್ಲಿ ಇವುಗಳ ಉಲ್ಲೇಖವೂ 
ಕಡಿಮೆಯೆ. ಯುದ್ಧದ ಬಗ್ಗೆ ಮಾತನಾಡುವ ಬಸವಣ್ಣನು ಒಂದೆಡೆ 'ಚಂದಕಾಂತದ ಗಿರಿಯ 
ಗಜ ಬಂದು ಮೂದಲಿಸೆ ಅರಿದು ಕೊಲುವಡೆ ರಿಪುಗಳ ಕಲಿತನವ ನೋಡಾ ಎಂದು 
ಹೇಳಿದ್ದರೆ, ಕೆಲವು ವಚನಗಳಲ್ಲಿ ಆನೆಗಳನ್ನು ನಿಯಂತ್ರಿಸುತ್ತಿದ್ದ "ಅಂಕುಶ'ದ ಉಲ್ಲೇಖ ಬಂದಿದೆ." 
ಆನೆಯು ಅಂಕುಶಕ್ಕೆ ಅಂಜುವುದರ ಕಾರಣವೆಂದರೆ "ಅದನ್ನು ಸಿಂಹದ ಉಗುರೆಂದು 
ಭಾವಿಸುವುದರಿಂದ ಎಂಬುದು ಬಸವಣ್ಣನ ನಂಬಿಕೆ.” ಆನೆಗಳನ್ನು ನಿಯಂತ್ರಿಸುವ 
“ಮಾವತಿಗ'ನ ಉಲ್ಲೇಖವೂ ಕೆಲವು ವಚನಗಳಲ್ಲಿದೆ.೧? ಇಷ್ಟಲ್ಲದೆ ಆನೆಯ ಬಗ್ಗೆ ಮತ್ತಾವ 
ವಿವರಗಳೂ ವಚನಗಳಲ್ಲಿ ದೊರೆಯುವುದಿಲ್ಲ. 


a. Arthur Coke Burnell: The Ordinancesof Manu: 0.೧೭೨ 

೪, ಪಂಪ ಭಾ ೧೩೨೧ ಗದ್ಯ. 

#. G.M.Moraes: Kadamba Kula: Quaoted by R.S.Mugali: The Heritage of 
Karnatkaa: 0.೮೨ 

ಅದೇ. 

ಅಲ್ಲಮ ವಚಂ. Wak ಪು. ೧೧೧ 

ಬಸವ ವ. ೧೬: ಹು. ೧೦ 

ಬಸವ ವ. ೬: ಪು. ೫, ವ. ೭೫: ಪು. ೩೭: ವ. ೭೩೬: ಪು. ೨೯೪ 

೧೦. ಬಸವ ವ. ೭೩೬: ಪು. ೨೯೪ 

೧೧. ಅಲ್ಲಮ ವ. ಚಂ. ೮೧೦: ಪು. ೧೮೦ 


Ap 


೨೪೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಅಶ್ವಸೇನೆ 


ಅಶ್ವಸೇನೆಯು ಮೊನ್ನೆ ಮೊನ್ನೆಯವರೆಗೂ ಪ್ರಚಲಿತವಾಗಿದ್ದ ಸೈನ್ಯವಲ್ಲದೆ, ಬಹು 
ಪ್ರಮುಖವಾದುದೂ ಆಗಿದ್ದಿತು. 'ವಾರುವನ ದಳ'ದ ಉಲ್ಲೇಖ ಮಹಾದೇವಿಯಕ್ಕನ ಒಂದು 
ವಚನದಲ್ಲಿದೆ.?* ರಾವುತ (ಕುದುರೆಯ ಸವಾರ)ನ ಉಲ್ಲೇಖವೂ ಕೂಡ ವಚನಗಳಲ್ಲಿದೆ.”* 
ಕುದುರೆಗಳನ್ನು ಸಾಕುವ ಸ್ಥಳಕ್ಕೆ ಈಗಿನಂತೆಯೇ ಲಾಯ ಎಂಬ ಹೆಸರಿದ್ದಿತು. ಕುದುರೆಗಳಿಗೆ 
ಕಡಲೆಯು ಒಳ್ಳೆಯ ಆಹಾರವೆಂದು ಭಾವಿಸಿ ಅದನ್ನು ನೀಡಲಾಗುತ್ತಿತ್ತು” ಒಳ್ಳೆಯ 
ರಾವುತನಾದವನು ಎಂತಹ ಕುದುರೆಯನ್ನಾದರೂ ಏರುತ್ತಿದ್ದ ಎಂದರೆ ಪಳಗಿಸದ 
ಕುದುರೆಯನ್ನು ಕೂಡ ಹತ್ತುವ ಧೈರ್ಯವನ್ನು ಆಗ ಮೆಚ್ಚುತ್ತಿದ್ದರು."” ಯುದ್ಧದಲ್ಲಿ 
ಪಾಲ್ಗೊಳ್ಳುವಾಗ ಕುದುರೆಯ ಮೈಮೇಲೆ ಅನೇಕ ಪರಿಕರಗಳನ್ನು ಹಾಕಿ ಸಿದ್ಧಗೊಳಿಸುತ್ತಿದ್ದರು. 
ರಾವುತನು' ಕುಳಿತುಕೊಳ್ಳಲು ಟಸಸಪಂತ ಕುದುರೆಯ ಬೆನ್ನ ಮೆಲೆ ಹಾಕುವುದನ್ನು “ಹಲ್ಲಣ' 
(ಆಪಲ್ಯಯನ) ಎನ್ನು ದ್ದರು. “ಉತ್ತಮ ತೇಜಿಯ ಮರಿಗೆ" ಸುಪ್ಪತ್ತಿಗೆಯಲ್ಲದೆ ಕತ್ತೆಯ ಮರಿಗೆ 
ಸುಪ್ಪತ್ತಿಗೆಯ ಹಾಸುವ. ೭ ಎಂಬ "ಮಾತು ಪ್ರಾಯಶಃ ಕುದುರೆಯ ಹತ್ತಲು ಅದರ ಪಕ್ಕದಲ್ಲಿ 
ಇಳಿಯಬಿಟ್ಟಿರುವ ಬಳೆಯೆ “ಅಂಕಣಿ',75 ಇದು "ಅಂಕವಣಿ' ಎಂಬುವುದರ "ಮತ್ತೊಂದು ರೂಪ 
ಕುದುರೆಯನ್ನು ನಿಯಂತ್ರಿಸಲು ಅದರ ಬಾಯಿಗೆ ಲೋಹದ ತುಂಡನ್ನು ಸೇರಿಸಿರುತ್ತಿದ್ದರು. ಇದಕ್ಕೆ 
“ಕೀಟ್‌' ಸಂಧು ಹೆಸರು,?* ಕುದುರೆಯ ಬಾಯಲ್ಲಿಟ್ಟ ಲೋಹದ ( ಕಬ್ಬಿಣದ) ತುದಿಗೆ ಜೂ 
ಕಡೆಯಲ್ಲಿ ಚರ್ಮದ ಪಟ್ಟಗಳನ್ನ ಸೇರಿಸಿ ಎಳೆಯಲು. ಬಿಟ್ಟಿರುತ್ತಿದ್ದರು. ಇದಕ್ಕೆ ಕಡಿವಾಣ ಎಂದು 
ಹೆಸರು.** ಓಟವನ್ನು "್ರೀವ್ರವಾಗಿಸ ಲು ಹೊಡೆಯಲು “ಉಪಯೋಗಿಸುತ್ತಿದ್ದ ಚಾವಟಿಯನ್ನು 
“ಮಿಣಿ' ಎಂದು ಕರೆಯುತ್ತಿದ್ದರು.” ಯುದ್ಧ ಸಮಯದಲ್ಲಿ ಶತ್ರುಗಳ EE 
ರಕ್ಷಣೆ ನೀಡಲು ಹಾಕಿರುತ್ತಿದ್ದ ಕವಚವೇ "ಪಕ್ಕಕೆ (ಆಪಕ್ಕರಕ್ಕೆ «ಪಕ್ಷರಕ್ಷೆ ಅಥವಾ 
'ಜೋಡು',” ಕುದುರೆಯು ಸಿಕ್ಕಿದ್ದನ್ನು 


೨, ಅಕ್ಕನ ವ. ೧೩೨: ೫೩ 

೧೩. ಅಲ್ಲಮ ವ ಚಂ. ೨೫೯: ಪು. ೫೯: ಅಕ್ಕನ ವ. ೧೩೨: ಪು. ೫೩: ಚನ್ನಬ ವ. ೫೩೭. ಪು. ೧೫೬ 

೧೪. ಶಿವಶವ: ಪು. ೪೨೯ (ಅಮುಗೆ ರಾಯಮ್ಮ ೪೯) 

೧೫. ಅಲ್ಲಮ ವ ಚಂ. ೧೨೭: ಪು. ೩೦ 

೧೬. ಕೋಶಾಂ ಮ ವ: ೨೪ (ಕೋಲಶಾಂತಯ್ಯ, ಬೆಡಗಿನ ವಚನ, ೧೦);ಅಲ್ಲಮ ವಚಂ:೧೨೭: ಪು. ೩೦ 

೧೭. ಕರ್ನಾಟಕ ವಿ.ವಿ.ಹಸ್ತಪ್ರತಿ ಸಂಖ್ಯೆ ೪೫೭: ವಚನ ೯ 

೧೮. ಅಲ್ಲಮ ವ ಚಂ. ೨೫೯: ಪು. ೫೯ 

೧೯. ಶಬ್ದಮ ದ: ಪು. ೩೩ (ಕೀಟ್‌ಂದು..ತುರುಗ ಮುಖದ ಲೋಹಮುಂ') 

೨೦. ಬೆಡಗಿನ ವ: ಪು. ೩೪೫ (ಸುಂಕದ ಬಂಕಣ್ಣ ೨೬); ಅಲ್ಲಮ ವ ಚಂ. ೨೫೯: ಪು. ೫೯ 

೨೧. ಅಕ್ಕನ ವ. ೨೬೯: ಪು. ೧೩೦ 

೨೨. ಬೆಡಗಿನ ವ: ಪು. ೩೪೫ (ಸುಂಕದ ಬಂಕಣ್ಣ, ೨೬) (ಪಂಪನು ಯುದ್ಧದ ಕುದುರೆಗಳನ್ನು “ಕಣ್ಣುಂ 
ಖುರಮುಂ ತೋಷಣಿ ಪಕ್ಕರಕ್ಕೆಯಿಕ್ಕಿ ಪೊಳೆವ ಪರ್ಯಾಣಂಗಳುಮೆಸೆಯ...ಬಿಸಿಲ್ಲುದುರೆಗಳ್‌ 
ಪೊಳೆವಂತೆ ಹೊಳೆವ ಕಡುಗುದುರೆಗಳುಮಂ" ಎಂದು ವರ್ಣಿಸುವುದರಿಂದ (ಪಂಪಭಾ: ೧೦-೫೧ 
ಗದ್ಯ) ಕುದುರೆಯ ದೇಹವನ್ನೆಲ್ಲ ಕವಚದಿಂದ ಮುಚ್ಚಿರುತ್ತಿದ್ದರೆಂದು ಹೇಳಬಹುದು. 

೨೩. ಬೆಡಗಿನ ವ: ಪು. ೨೨೮ (ಮುನುಮನಿ ಗೊಮ್ಮಟಯ್ಯ, ೧) 


ಯುದ ಪದ್ದತಿ / ೨೪೩ 
ಓರ್‌ 


ತಿನ್ನದ ಹಾಗೆ ಮಾಡಲು ಅದರ ಬಾಯಿಗೆ ಬಳ್ಳಿಯಿಂದ ಮಾಡಿದ ಬುಟ್ಟಿಯಂತಹುದನ್ನು 
ಕಟ್ಟರುತ್ತಿದ್ದರೆಂದು ಕಾಣುತ್ತದೆ; “ಬಸಲೆಯ ಹಂಬ ಬಾಯಿಗೆ ಕಟ್ಟಿ ಎಂಬ ಬ 
ಶಾ೦ತಯ್ಯನ ಮಾತಿನಿಂದ ಬಾಯಿಗೆ ಬಸಲೆ ಎಂಬ ಬಳ್ಳಿಯನ್ನು ಕಟ್ಟರುತ್ತಿದ್ದರೆ೦ದು 
ಊಹಿಸಬಹುದು. ಅರಬ್ದೀಠಾಕಣ ಮುಂತಾದ ಮಾತುಗಳು ಈಗಲೂ ಬಳಕೆಯಲ್ಲಿವೆ. ತೊ” ಇದಕ್ಕೆ 
ಕಾರಣ ಪ್ರಾಚೀನ "ಕರ್ನಾಟಕವು ವಿದೇಶಗಳಿಂದ ಕುದುರೆಗಳನ್ನು ತರಿಸುತ್ತಿದ್ದುದು. 
"'ಘಟದ್ದೀಪಾಂತರ'ದಿಂದ ಬಂದ ಕುದುರೆಯ ಉಲ್ಲೇಖವು ಒಂದು ಬೆಡಗಿನ ವಚನದಲ್ಲಿದೆ. 
ಪ್ರಾಯಶಃ ಇದು ವಿದೇಶೀ ಮೂಲದ ಕುದುರೆಯನ್ನು ಸೂಚಿಸುತ್ತದೆ. ಊರ 
ಹೊರವಲಯದಲ್ಲಿನ “ವೈಹಾಳಿ'ಯ ಬಯಲಿನಲ್ಲಿ ಕುದುರೆಗಳಿಗೆ ಯುದ್ಧ 
ಶಿಕ್ಷಣವನ್ನೀಯುತ್ತಿದ್ದುದನ್ನು ಹರಿಹರ ಹೇಳುತ್ತಾನೆ.** 


ಪದಾತಿ ಸೈನ್ಯ 


ಪದಾತಿಯು ಮಿಕ್ಕೆಲ್ಲ ಬಗೆಯ ಸೈನ್ಯಕ್ಕಿಂತ ಸಂಖ್ಯಾಬಾಹುಳ್ಯವನ್ನು ಪಡೆದಿರುತ್ತಿದ್ದುದು ಸಹಜ. 
ವಚನಗಳು ಪದಾತಿ ಸೈನ್ಯವನ್ನು "ಪಾಯದಳ' ಎಂದು ಕರೆದಿವೆ.” ಕಾಲಾಳಿನ ಒಬ್ಬ ಸೈನಿಕನನ್ನು 
ಸೂಚಿಸುವ "ಪಾಯಕ' ಎಂಬ ಪದವೂ ವಚನದಲ್ಲಿದೆ. ಇದರಲ್ಲಿ ಪಂಪನು ಹೇಳಿದ ಆರು 
ಬಗೆಯ ಸೈನ್ಯಗಳಲ್ಲಿ, ಎಂದರೆ ಮೌಲ=ವಂಶ ಪಾರಂಪರ್ಯವಾಗಿ ಬಂದ ಯೋಧರು, 
ಭೃತ್ಯನಸಂಬಳದ ಮೇಲೆ ನೇಮಿತರಾದ ಸೈನಿಕರು, ಶ್ರೇಣಿ ಯುದ್ಧ ಕಾಲದಲ್ಲಿ ತಾತ್ಪೂರ್ತಿಕವಾಗಿ 
ಸೇರುವ ಸೈನಿಕರು, ಅಟವಿಕಐಕಾಡು ಜನರ ಸೈನ್ಯ ಇವುಗಳು ಸೇರಿರುತ್ತಿದ್ದುವು. ಇವುಗಳಲ್ಲಿನ 
“ಮೌಲ' ಎನ್ನುವ ಗುಂಪು ವಚನಗಳಲ್ಲಿ ಉಕ್ತರಾದ "ಲೆಂಕ'ರನ್ನು ಹೋಲುತ್ತಾರೆ. ಲೆಂಕರ ಬಗ್ಗೆ 
ಮುಂದೆ ವಿವರವಾಗಿ ಚರ್ಚಿಸಲಾಗುವುದು. 


ಯುದ ಕಾಲ 
ಥಿ 


ಯುದ್ಧ ಕಾಲದಲ್ಲಿ ರಾಜ್ಯದಲ್ಲೆಲ್ಲ ಒಂದು ಬಗೆಯ ತುರ್ತುಪರಿಸ್ಥಿತಿಯಿರುತ್ತಿತ್ತು; ಎಂದರೆ 
ಜನರ ಹಕ್ಕುಗಳನ್ನು ಮೊಟಕು ಮಾಡುವ ಅಥವಾ ಜನರಿಂದ ವಿಶೇಷ ಸೇವೆಯನ್ನು ನಿರೀಕ್ಷಿಸುವ 
ಅಧಿಕಾರ ರಾಜನಿಗಿರುತ್ತಿತ್ತು ಇಂತಹವುಗಳಲ್ಲಿ ಜನರಿಗೆ ಪ್ರತಿಫಲವೀಯದೆ ಅವರಿಂದ 
ದುಡಿಸಿಕೊಳ್ಳುವ 'ಬಿಟ್ಟಿ' (ಸಂ. ವಿಷ್ಠಿ)ಯೂ ಒಂದು. ಕೌಟಲ್ಯನ `ಅರ್ಥಶಾಸ್ತ್ರ'ವು “ಶಿಬಿರ ಮಾರ್ಗ 
ಸೇತು ಕೂಪ ತೀರ್ಥಶೋಧನ ಕರ್ಮ, ಯಂತ್ರಾಯುದೋಪಕಿರಣ ಗ್ರಾಸವಹನಂ, 
ಅಯೋಧನಾಚ್ಯ ಪ್ರಹರಣಾವರಣ ಪ್ರತಿ ವಿದ್ಧಾಪನಯನವಮಿತಿ ವಿಷ್ಠಿಕರ್ಮಾಣಿ” ಎನ್ನುತ್ತದೆ. 
ಎಂದರೆ ಶಿಬಿರ ಮಾರ್ಗ, ಸೇತುವೆ, ಬಾವಿ ನೀರು ಇವುಗಳನ್ನು ಸರಿಪಡಿಸುವುದು, 
ಶುದ್ಧಿಗೊಳಿಸುವುದು; ಆಯುಧಗಳು, ಯಂತ್ರಗಳು, ಆವರಣಗಳು, ಉಪಕರಣಗಳು, ಆಹಾರ - 


೨೪. ಕೋಶಾ೦ ಮ ವ: ಪು. ೨೪ (ಕೋಲಶಾಂತಯ್ಯ, ಬೆಡಗಿನ ವಚನ, ೧೦) 
೨೫. ಬೆಡಗಿನ ವ: ಪು. ೩೪೫ (ಸುಂಕದ ಬಂಕಣ್ಣ, ೨೬) 

೨೬. ಗಿರಿಜಾ ಕ: ೨.೭೪ 

೨೭. ಅಲ್ಲಮ ವ ಚಂ. ೨೧೧: ಪು. ೪೯ 

೨೮. ಬೆಡಗಿನ ವ: ಪು. ೩೭೪ 


೨೪೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಇವುಗಳನ್ನು ಹೊತ್ತು ಸಾಗಿಸುವುದು; ಯುದ್ಧದಲ್ಲಿ ಗಾಯಗೊಂಡವರನ್ನು ಅಥವಾ ಸತ್ತವರನ್ನು 
ತರುವುದು-ಈ ಬಗೆಯ ಶೋಧನ ಕರ್ಮ, ವಹನಕರ್ಮ, ಅಪನಯನ ಕರ್ಮಗಳೇ ವಿಷ್ಟಿ 
ಕರ್ಮಗಳು." ಇದನ್ನೇ ಕನ್ನಡ ಕಾವ್ಯಗಳು "ಮೂವಿಟ್ಟ' ಎಂದು ವ್ಯವಹರಿಸುವುದು.” ಬಿಟ್ಟಿಯ 
ಉಲ್ಲೇಖವು ಹಲವಾರು ವಚನಗಳಲ್ಲಿದೆ.* ಯುದ್ಧಕಾಲದಲ್ಲಿ ರಾಜನಿಗೆ ಬಿಟ್ಟಿಯ ಮೂಲಕ 
ಸಹಾಯ ಮಾಡಿದರೆ ಶಾಂತಿ ಕಾಲದಲ್ಲಿ ತನಗೆ ರಾಜನು ಉಪಕಾರವನ್ನು ಮಾಡಬೇಕೆಂದು 
ಜನರ ಭಾವನೆಯಿದ್ದಂತೆ ತೋರುತ್ತದೆ. ಭಕ್ತಿಯಿಲ್ಲದೆ ಮಾಡುವ ಪೂಜೆಯು `ಅರಸಣೆಯದ 
ಬಿಟ್ಟಿ'ಯಂತೆ ವ್ಯರ್ಥವೆಂದು ಬಸವಣ್ಣನು ಹೇಳುತ್ತಾನೆ. ಆದರೆ ಬಿಟ್ಟಿಯು ಮೂಲತಃ 
ಪ್ರತಿಫಲರಹಿತ ದುಡಿಮೆಯಾದುದರಿ೦ಂದ ಜನರು ಅದಕ್ಕೆ ಹೆದರುತ್ತಿದ್ದರು; ಅದರಿಂದ 
ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಹಾಗೆಯೇ ಕೊಟ್ಟಣ ಕುಟ್ಟಿಸುವುದೂ ರಾಜನೂ 
ಮಾಡಿಸುತಿದ್ದ ಬಿಟ್ಟಿಯ "ರೂಪಗಳಲ್ಲೊಂದು. ಹಲವು ಬಾರಿ ರಾಜನು ತನ ಅಧಿಕಾರವನ್ನು 
ದೇವಸ್ಥಾನಗಳಿಗೋ" ಬ್ರಾಹ್ಮಣರಿಗೋ 'ವರ್ಗಾಯಿಸುತಿದ್ದುದೂ ಉಂಟು.” ೪ ರಾಮಾಯಣದಲ್ಲಿ 
ಬರುವ 'ವಿಷ್ಣಿ' ಎಂಬ ಶಬ್ದಕ್ಕೆ ಎಸ್‌.ಎನ್‌.ವ್ಯಾಸ್‌ ಅವರು `ವಸ್ತುರೂಪದಲ್ಲಿ ಪ್ರತಿಫಲವನ್ನು 
ನೀಡುವ ಕೆಲಸ ಎಂದು ಅರ್ಥೈಸುತ್ತಾರೆ.** "ಆದರೆ ಈ ಅರ್ಥವು ಸಮರ್ಪಕವಾದುದಲ್ಲ. 
ವಸ್ತುರೂಪದಲ್ಲಿ ಪ್ರತಿಫಲವನ್ನು ನೀಡುತ್ತಿದ್ದರೆ ಬಸವಣ್ಣನು ಹೇಳುವಂತೆ ಜನರು ಬಿಟ್ಟಿಗೆ 
ಹೆದರಬೇಕಾದ ಪ್ರಮೇಯ ವಿರುತ್ತಿರಲಿಲ್ಲ. ಪ್ರಾಯಶಃ ಯುದ್ಧಾನಂತರ ತನಗೆ ಯುದ್ಧಕಾಲದಲ್ಲಿ 
ಬಿಟ್ಟಿಯ ಮೂಲಕ ಸಹಾಯ ಮಾಡಿದವರಿಗೆ ಮೆಚ್ಚು ನೀಡುತ್ತಿದ್ದಿರಬಹುದು. ಇದಕ್ಕಾಗಿಯೇ 
ರಸನಿಗೆ ತಿಳಿಯದಂತೆ ಮಾಡಿದ ಬಿಟ್ಟಿಯು ವ್ಯರ್ಥವೆಂದು ಬಸವಣ್ಣನು ಹೇಳಿದುದು." 


ಯುದ್ಧಕ್ಕೆ ಮುನ್ನ 


ಎರಡು ರಾಜ್ಯಗಳ ನಡುವೆ ವೈಮನಸ್ಕ [ವುಂಟಾದಾಗ ಅದನ್ನು ಬಗೆಹರಿಸಲು ಅನುಸರಿಸುವ 
ಮಾರ್ಗಗಳೇ ಉಪಾಯಗಳು. ಹ ದಾನ, ಭೇದ, ದಂಡಗಳನ್ನೇ ಚತುರೋಪಾಯ ಗಳೆಂದು 
ಕರೆಯುವುದು ವಾಡಿಕೆ. ಈ ಉಪಾಯಗಳನ್ನು ಈ ಕ್ರಮದಲ್ಲಿಯೇ ಒಂದು ವಿಫಲವಾದಾಗ 
ಮತ್ತೊಂದನ್ನು ಅನುಸರಿಸಬೇಕೆಂದು ಹಿ೦ದಿನ ರಾಜನೀತಿ ಶಾಸ್ತ್ರಜ್ಞರ ಅಭಿಮತವಾಗಿತ್ತು ಮೊದಲ 


೨೯. ಡಿ.ಎಲ್‌.ನರಸಿಂಹಾಚಾರ್‌: ಪಂಪಭಾರತ ದೀಪಿಕೆ: ಪು. ೨೨೩-೪ 

೩೦. ಪಂಪಭಾ: ೬.೩೦ ಇತ್ಯಾದಿ 

೩೧. ಚನ್ನಬ ವ. ೧೪೧೨: ಪು. ೬೩೦: ಬಸವ ವ. ೧೧೩: ಪು. ೫೩ ಇತ್ಯಾದಿ. 

೩೨. ಬಸವ ವ. ೧೧೩: ಹು. ೫೩: ವ. ೩೭೯; ಪು. ೧೪೯ 

೩೩. ಎಂ. ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೨೮ 

೩೪. ಎಂ. ಚಿದಾನಂದಮೂರ್ತಿ: "ಕೊಟ್ಟಣ ಹಾಕಿಸು ಎಂದರೇನು?' (ಸಂಶೋಧನ ತರಂಗ ೨: ಪು 
೨೫೦-೨) 

೩೫. S.N.Vyas: India in the Ramayana Age: 0.೨೫೧ 

೩೬. ಸುಮಾರು ಐವತ್ತು ವರ್ಷದ ಹಿಂದೆ ಪ್ರಕೃತ ಲೇಖಕನು ಪಾವಗಡ ತಾಲ್ಲೂಕಿನ ಹಳ್ಳಿಯೊಂದರಲ್ಲಿ 
ಶಾಲಾ ವಿದ್ಯಾರ್ಥಿಯಾಗಿದ್ದಾಗ ಅಲ್ಲಿನ ರಾಷ್ಟ್ರೀಯ ವಿಸ್ತರಣಾ ಇಲಾಖೆಯ. ಕವ ಹಳ್ಳಿಯ 
ಪ್ರತಿ ಕುಚ ಬದಿಿದಲೂ ಒಬ್ಬೊಬ್ಬನಂತೆ ಕಲೆಹಾಕಿ ಗಮದ ರಸ್ತೆ ದುರಸ್ತಿ ಕೆಲಸವನ್ನು ಪ 
ಸೋಮವಾರ ಮಾಡಿಸುತ್ತಿದ್ದರು. "ಆಗ ಅದನ್ನು ಊರಿನ ಜನರು ಫೋಮವಾರದ. [os ಎಂದು 
ಕರೆಯುತ್ತಿದ್ದರು. 


ಮೂರು ಉಪಾಯಗಳಿಂದ ಯಾವ ನಿರೀಕ್ಷಣೆಯ ಫಲವೂ ದೊರೆಯದಿದ್ದರೆ 
ಮಾತ್ರದಂಡವನ್ನು ಪ್ರಯೋಗಿಸಬೇಕೆಂಬುದು ಅವರ ಸಲಹೆ. ಮತ್ಸ್ಯಪುರಾಣವು ಪ್ರಸಿದ್ಧವಾದ 
ನಾಲ್ಕು ಉಪಾಯಗಳ ಜೊತೆಯಲ್ಲಿ ಉಪೇಕ್ಷಾ, ಮಾಯಾ, ಇಂದಜಾಲಗಳೆಂಬ ಇನ್ನೂ 
ಮೂರನ್ನು ಹೆಸರಿಸುತ್ತದೆ.” ಎಂದರೆ ಮಾಯಾಮಂತ್ರಗಳ ಮೂಲಕವಾಗಿಯೂ ಶತ್ರುಗಳ 
ನಿಗಹವನ್ನು ಮಾಡಲು ಪ್ರಯತ್ನಿಸಲು ಮತ್ಸ್ಯಪುರಾಣವು ಸಮ್ಮತೀಯೀಯುತ್ತದೆ. ಯುದ್ಧ 
ವಿಷಯದ ವ್ಯವಹಾರಗಳನ್ನು ನೋಡಿಕೊಳ್ಳುವ ಮಂತ್ರಿಯನ್ನು ಪ್ರಾಚೀನ ಕರ್ನಾಟಕದಲ್ಲಿ 
“ಸ೦ಧಿವಿಗ್ರಹಿ' ಎ೦ದು ಕರೆಯುತ್ತಿದ್ದರು. 


ಯುದ್ಧವನ್ನು ಕೈಗೊಳ್ಳಬೇಕೆಂಬ ತೀರ್ಮಾನವನ್ನು ತನ್ನ ಮಂತ್ರಿಗಳ ಸಮಾಲೋಚನೆ 
ನಡೆಸಿದ ನಂತರ ರಾಜನು ಕೈಗೊಳ್ಳುತ್ತಿದ್ದನು. ಆದರೆ ಎದುರಾಳಿಯ ಬಲಾಬಲಗಳನ್ನು ತಿಳಿಯದೆ 
ದುಡುಕಿನಿಂದ ಯುದ್ಧ ಹೂಡುವುದು ಜಾಣತನವಲ್ಲ. ಆದ್ದರಿ೦ದ ರಹಸ್ಯವಾಗಿ ಶತ್ರುವಿನ 
ಶಕ್ತಿಸಾಮರ್ಥ್ಯಗಳನ್ನರಿಯಲು ರಾಜನು ಗೂಢಚಾರರನ್ನು ಕಳಿಸಿ ಪ್ರಯತ್ನಿಸುತ್ತಿದ್ದನು. ಇವರನ್ನು 
`ಚಾರ' ಎಂದೂ ಕರೆಯುತ್ತಿದ್ದರು. ಕೌಟಿಲ್ಯನು ಗೂಢಚಾರರನ್ನು ಐದು ಗುಂಪುಗಳಾಗಿ 
ವಿಂಗಡಿಸುತ್ತಾನೆ: ೧) ಯಾವ ವೃತ್ತಿಯನ್ನೂ ಅನುಸರಿಸದೆ ಕೇವಲ ಜನರ ಚಲನವಲನಗಳನ್ನು 
ಕಾಯುವವರು, ೨) ಜ್ಯೋತಿಷ-ಹಸ್ತಸಾಮುದಿಕಗಳಲ್ಲಿ ಪರಿಣತರಾದವರಂತೆ ವೇಷಧರಿಸಿ ರಹಸ್ಯ 
ಮಾಹಿತಿಯನ್ನು ಸಂಗ್ರಹಿಸುವವರು, ೩) ಕೃಷಿಕರಾದ ಗೂಢಚಾರರು, ೪) ವ್ಯಾಪಾರವನ್ನೇ 
ವೃತ್ತಿಯಾಗಿ ಪಡೆದು ಗೂಢಚರ್ಯೆಯಲ್ಲಿ ನಿರತರಾದವರು, ೫) ಸಾಧು-ಸಂತರಂತೆ ವೇಷ 
ಹಾಕಿ ಗೂಢಚರ್ಯೆ ಮಾಡುವವರು. ಅದಲ್ಲದೆ, ಸತ್ರಿನ್‌(ತರಬೇತಿ ಪಡೆಯುವವರು), ತೀಕ್ಷ್ಣ 
(ಮಾರಣಾಂತಿಕವಾದ ಆಯುಧವನ್ನು ಪಡೆದು ರಹಸ್ಯವಾಗಿ ಕೊಲ್ಲುವವರು) ಮತ್ತು ರಸದ 
(ವಿಷವನ್ನುಣಿಸುವವರು) ಎಂಬ ಮೂರು ಬಗೆಯ ಚಾರರನ್ನೂ ಕೌಟಿಲ್ಯನು ಹೆಸರಿಸುತ್ತಾನೆ.** 
ಕರ್ಣನ ಸಾವಿನ ನಂತರ ದುರ್ಯೋಧನನು ಶಲ್ಪನಿಗೆ ವೀರಪಟ್ಟವನ್ನು ಕಟ್ಟದ ಜು 
ಯುಧಿಷ್ಠಿರನು "ಸ೦ಚಳಿತ ಚಾರಚಕ್ಷು'ಗಳಿ೦ದ ತಿಳಿಯುತ್ತಾನೆಂದು ಪಂಪನು ವರ್ಣಿಸುತ್ತಾನೆ.* 
ವಚನಕಾರರಲ್ಲಿ ಬರುವ "ಹರಿಕಾರ' ಪ್ರಾಯಶಃ ಗೂಢಚಾರರನ್ನು ಸೂಚಿಸುತ್ತದೆ.*? 


ಯುದ್ಧದ ಉಡುಗೆ 


ಯುದ್ಧಕ್ಕೆ ಹೊರಡುವಾಗ ಸೈನಿಕರು “ಗಂಡುಡುಗೆ' ಎಂದರೆ ಯುದ್ಧದ ಉಡುಪನ್ನು 
ಧರಿಸಿರುತ್ತಿದ್ದರು.*? ಇದನ್ನು “ಕಾಸೆ” ಎಂದೂ ಕರೆಯುತ್ತಿದ್ದರು.” ಕಾಲಲ್ಲಿ "ತೊಡರು' ಎಂದ 
ಹೆಸರಿನ ಕಾಲ್ದಳೆಯನ್ನು ಸೈನಿಕರು ಧರಿಸಿರುತ್ತಿದ್ದರು.”* ಬಸವಣ್ಣನು “ಕಲಿಯ ಕಾಲ ತೊಡರ 


ac. 5.೮. Kantawala: Cultural History from the Matsyapurana: 0.೧೧೬ 


೩೮. R.Shama Shastry: Evolution of Indian Polity: P. ೧೨೨ 
೩೯. ಪಂಪಭಾ: ೧೩.೩೦ ಗದ್ಯ 

೪೦. ಚನ್ನಬ ವ. ೫೦: ೨೨೬ 

೪೧. ಬಸವ ವ. ೭೦೩: ಪು. ೨೮೦ 

೪೨. ಶಿವಶ ವ. ಪು. ೩೬೪ (ಸತ್ಯಕ್ಕ ೧೫೨) 

೪೩. ಅಕ್ಕನ ವ. ೧ : ಪು. ೯: ಅಲ್ಲಮ ವ ಚಂ. ೮೨೦: ಪು. ೧೮೨ 
೪೪. ಬಸವ ವ. ೬೬೫: ಪು. ೨೬೬ 


೨೪೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಛಲದಾಳಿಗಲ್ಲದೆ ಇಕ್ಕಬಾರದು' ಎಂದು ** ಹೇಳುವುದನ್ನು ನೋಡಿದರೆ ತೊಡರನ್ನು 
ಶ್ರೇಷ್ಠರವೀರರಿಗೆ ತೊಡಿಸುತ್ತಿದ್ದ ಸಂಪ್ರದಾಯವಿದ್ದಿರಬಹುದಂದು ಹೇಳಬೇಕಾಗುತ್ತದೆ. 
ಕೇಶಿರಾಜನು ತೊಡರ್‌ ಎನ್ನುವುದು ಬಿರುದಿನ ಬಳೆಯನ್ನು ಸೂಚಿಸುತ್ತದೆ ಎನ್ನುತ್ತಾನೆ." 
ಯುದ್ಧಕ್ಕೆ ಹೊರಡುವ ಯೋಧರು ದೇಹಕ್ಕೆ “'ಜೋಡು' (ಕವಜ) ತೊಟ್ಟಿರುತ್ತಿದ್ದರು.** "ಸೈನಿಕರು 
ತಮ್ಮ ಕವಚನಗಳನ್ನು ಕಳಚುವಾಗ ಧಕ್‌” ಎಂದ ಶಬ್ದವಾಗುತ್ತಿದ್ದಿತೆಂದು ಪ 
ವರ್ಣಿಸುವುದರಿಂದ ಇವು ಲೋಹದಿಂದ ಮಾಡಿದವವಾಗಿದ್ದವೆಂಬುದು ಸ್ಪಷ್ಟವಾಗುತ್ತದೆ.” 
ಸೈನಿಕರು ಸೊಂಟಕ್ಕೆ ಕತ್ತಿಯನ್ನು ಕಟ್ಟಿಕೊಂಡಿರುತ್ತಿದ್ದರು.”” ದೇಹಕ್ಕೆ ಪರಿಮಳವನ್ನು 
ಲೇಖಿಸಿಕೊಂಡಿರುತ್ತಿದ್ದರು; ಹಣೆಗೆ ತಿಲಕವನ್ನಿಟ್ಟುಕೊಂಡಿರುತ್ತಿದ್ದರು* 'ಅಿಂಗಾಂಗಿಗಳ ನನೆಹೆಂಬ. 
ಜೋಡತೊಟ್ಟು, ಅವರ ಕರಣಪ್ರಸಾದ ಹ 'ವಜಘಟಿಕೆಯ ಧರಿಸಿ, ಗುರುಕರುಣವೆಂಬ ಅಲಗ 
ಪಿಡಿದು? ಎನ್ನುವಲ್ಲಿ ಬರುವ 'ಘಟಕೆ'ಯೆಂದರೆ ಏನು? ಈ ಶಬ್ದಕ್ಕೆ ಕಾಲಮಣಿಕಟ್ಟು ಎಂಬ 
ಅರ್ಥವಿರುವುದರಿಂದ ಇದು ಕಾಲಬಳೆಯನ್ನೇ ಸೂಚಿಸುತ್ತಿರುಬಹುದು. 


ಹೋರಾಟ 


ಯುದ್ಧಭೂಮಿಯನ್ನು ವಚನಗಳು ಕಳ, ೫೧ ರಣರಂಗ, ಕೊಳುಗುಳೆ ಎಂದು 
ಕರೆಯುತ್ತವೆ. ಯುದ್ಧಕ್ಕೆ "ರು ರಣರಂಗವನ್ನು ಹೂಜೆ ಮಾಡಿ, ಬಲಿಯನ್ನು ಕೊಟ್ಟು 
ಭೂತಗಳನ್ನು ತೃಪ್ಪಿಪಡಿಸುತ್ತಿದ್ದರು. ಯುದ್ದಾರಂಭವಾಗುವುದನ್ನು ಸೂಚಿಸುವುದಕ್ಕಾಗಿ. ಎರಡೂ 
ಪಕ್ಷಗಳ ಧಿ ಕೈ ಬೀಸಿ. ಸನ್ನೆ ಮಾಡುತ್ತಿದ್ದರು.” ಸಾಮಾನ್ಯವಾಗಿ ಒಬ್ಬ ಸೈನಿಕನು ವಿರೊಧ 
ಬಣ್ಣದ ಒಬ್ಬ ಯೋಧನನ್ನು ತನ್ನೋ ಸ ಯದ್ಧ ಮಾಡಲು ಆಹ್ವಾನಿಸುತ್ತಿದ್ದ. ಅವರು ಹೋರಾಟ 
ಪ್ರಾರಂಭಿಸುವ ಸೂಚನೆಯಾಗಿ ಸನ್ನೆ” ಮಾಡುತ್ತಿದ್ದರು.” ಹೀಗೆ ಹೋರಾಟವು 
ಮೊದಲಾಗುವ ಸೂಚನೆಯ ಮ ಯುದ್ದ ಮಾಡಬಲ್ಲ "ವೀರರನ್ನು ಕುರಿತೇ 'ಗಜೆತೋ** 
ಗಂಡರೆಬವರ ಕಾಣೆ” ಎಂದು ಹೇಳುವುದು. ಪ್ರಾಯಶಹ ಬಾಣದ ಹಿಂದೆ ಕಟ್ಟಿರುತ್ತಿದ್ದ 
ಗರಿಯನ್ನೇ ಬೀಸಿ ತೋರಿಸುತ್ತಿದ್ದಿರಬಹುದು ಅಥವಾ ಯುದ್ಧಾರಂಭವಾಗಲು ರಾಜರು ಕೈಬೀಸಿ 
ಸೂಚನೆಯೀಯುವುದನ್ನಾಗಲೇ ನೋಡಿದ್ದೇವೆ. ಹಾಗೆಯೇ ಸೈನಿಕರು ತಮ್ಮ ತಮ್ಮಲ್ಲಿಯ 


೪೫. ಶಬ್ದಮ ದ: ಪು. ೨೯೨ ("ತೊಡರ್‌.. ಬಿರುದ ಶೃಂಖಲಾ') 
೪೬, ಅಲ್ಲಮ ವಚಂ.೧೨೩೫: ಹು. ೨೬೯ 

೪೭. ಪಂಪಭಾ: ೧೧.೨ ಗದ್ಯ 

೪೮. ಬಸವ ವ. ೭೦೧: ಪು. ೨೮೦; ಧರ್ಮಾಮೃತ : ೧೦.೮೭ 
೪೯. ಅಕ್ಕನ ವ. ೧: ಷು: ಬಸವ ವ. ೭೦೧ : ಪು. ೨೮೦ 
೫೦. ಬೆಡಗಿನ ವ: ಪು. ೩೭೩ (ಭೋಗಣ್ಣ, ೮) 

೫೧. ದೇವರ ದಾ ವ. ೧೩೩: ಪು. ೪೩: ಅಕ್ಕನ ವ. ೧೩೫: ಹು. ೫೪ 
೫೨. ಬಸವ ವ. ೬೬೪; ಪು. ೨೬೫ 

೫೩. ಬಸವ ವ. ೭೦೫ : ಪು. ೨೮೧ 

೫೪. ಚನ್ನಬ ವ. ೫೧೩: ಪ ೧೮೯ 

೫೫. ಪಂಪಭಾ: ೧೦.೬೫ ಗದ್ಯ: ಅನಂತ ಪು. ೧೫.೧ 

೫೬. ಪಂಪಭಾ: ೧೦.೮೭ 

೫೭. ಬಸವ ವ. ೧೧೨: ಪು. ೫೩ 


ಯುದ ಪದ್ದತಿ / ೨೪೭ 
ಧಿ 


ಯುದ್ದಾರಂಭವನ್ನು ಸೂಚಿಸುವಾಗಲೂ ಕೈ ಬೀಸಿದಾಗ ಅವರು ಹಿಡಿದಿದ್ದ ಬಾಣದ ಗರಿಯು 
ಮೇಲೆ ಕಾಣಿಸುತ್ತಿತ್ತು ಅದಕ್ಕಾಗಿಯೇ "ಗಟೆಸ ನ್ನೆ' ಎಂಬುದು ಅಲಂಕಾರಿಕವಾಗಿ ಯುದ್ಧಾರಂಭ 
ಸೂಚನೆಯ ಶಬ್ರವಾಗಿರಬೇಕು. ಧನುರ್ಯುದ್ಧವಲ್ಲದ ಯುದ್ಧ ರೀತಿಯಲ್ಲಿಯೂ ಮುಂದೆ 
ಗರಿಯನ್ನು ಆಡಿಸಿ ಇನ್ನು ಯುದ್ದ ಮಾಡಬಹುದೆಂಬ ಸೂಚನೆಯೀಯುವ ಪದ್ಧತಿಯು 
ಬಂದಿರಬೇಕು. ಆನೆಯ ಮೇಲೆ ಕುಳಿತು ಯುದ್ಧ ಮಾಡುತ್ತಿದ್ದ ಯೋಧರು ಎದುರಾಳಿಯ 
ಆನೆಯನ್ನದಕ್ಕೆ ತೋರಿಸುತಿದ್ದರು.”” ಹೀಗೆ ಪರಸ್ಪರ ಎದುರಿಸಿ ನಿಂತ ಯೋಧರು ತಮ್ಮ ತಮ್ಮ 
ಬಿರುದು ಬಾವಲಿಗಳನ್ನು ಹೊಗಳಿಕೊಳ್ಳುತ್ತಿದ್ದರೆಂದು. ತೋರುತ್ತದೆ.* ಹೀಗೆ 
ಹೊಗಳಿಕೊಳ್ಳುವುದರಿಂದ ಪರಸ್ಪರರು ಕೆರಳಿ” ಯುದ್ಧಕ್ಕೆ ಬೇಕಾಗುವ ರೌದ್ರದ 
ವಾತಾವರಣವುಂಟಾಗುತ್ತದೆ. ಇದನ್ನೇ ಬಸವಣ್ಣ "ಬಿರಿದ ಪಾಡು' ಎಂದು ಕರೆಯುವಂತೆ 
ತೋರುತ್ತದೆ. ತಮ್ಮ ತಮ್ಮ ಹಿರಿಮೆಗಳನ್ನು "ವರ್ಣಿಸಿಕೊಂಡು ಒಬ್ಬರಿನ್ನೊಬ್ಬರಿಗೆ ಸವಾಲು 
ಹಾಕುವುದನ್ನು ವಚನಗಳು * 'ಬಿರಿದ ಕಟ್ಟು” ಎನ್ನುವ ಮಾತಿನಿಂದ “ಸೂಚಿಸುತ್ತವೆ. ಸ 
ವೀರಾವೇಶದಿಂದ ಯುದ್ಧ ಮಾಡುವ ಯೋಧನನ್ನು 'ತೂಳದ ಬೀರ' ಎಂದು ಕರೆಯುತ್ತಿದ್ದಂತೆ 
ಕಾಣುತ್ತದೆ. "ತೂಳ್‌' ಎಂದರೆ ಜಪತ ಎಂದರ್ಥವಿರುವುದರಿಂದ" ಕುಂದದ 
ಶೌರ್ಯೋತ್ಸಾಹವಿರುವವನು ಎಂಬುದನ್ನು ಆ ಮಾತು ಸೂಚಿಸುತ್ತದೆ. ಧೀರನಾದ ಇಂತಹ 
ವೀರನು ಹೆದರಿ ಓಡಿಹೋಗದೆ “ಮರಣವೇ ಮಹಾನವಮಿ'ಯೆಂದು ಯುದ್ಧ ಮಾಡುತ್ತಾನೆಂದು 
ಬಸವಣ್ಣನು ವರ್ಣಿಸುತ್ತಾನೆ." “ಕಳನೇರಿ ಇಳುವುದು ವೀರಂಗೆ ಮತವಲ್ಲ' ಎಂಬುದು 
ನಿಜವಾದ ಯೋಧರ ಆಗಿನ ಧ್ಯೇಯವಾಗಿದ್ದಿತು.`* ಯುದ್ಧರಂಗಕ್ಕೆ ಹೊರಟ ಮೇಲೆ ಅಳಿಯಲಿ 
ಉಳಿಯಲಿ ಕೊನೆಯವರೆಗೂ ಹೋರಾಡಬೇಕೆಂಬುದು ವೀರರ ಆದರ್ಶವಾಗಿತ್ತು ಅವರಿಗೆ 
ಸೋತು ಬದುಕುವುದಕ್ಕಿಂತ ಸತ್ತು ವೀರಸ್ವರ್ಗವನ್ನು ಸೇರುವುದೇ ಹೆಚ್ಚು 
ಅಪೇಕ್ಷಣೀಯವಾದುದು. “ಜಿತೇನ ಲಭ್ಯತೇ ಲಕ್ಷ್ಮಿ ಮೃತೇನಾಪಿ ಸುರಾಂಗನಾ। ಕ್ಷಣ ವಿದ್ವಂಸಿನಿ 
ಕಾಯೆ ಕಾ ಚಿಂತೇ ಮರಣೇ ರಣೇ' ಎಂಬ ಮಾತು ಆಗಿನ ವೀರರ ಮನೋಭಾವವೆಂದರೆ 
ತಪ್ಪಾಗಲಾರದು. “ಕಾದಿದಲ್ಲದೆ ಮಾಣೆನು: ಓಡಿದಡೆ ಭಂಗ ಹಿಂಗದಾಗಿ”" ಎಂಬ ಬಸವಣ್ಣನ 
ಮಾತಿನಲ್ಲಿ ಕಾದಿ ಸೋತರೆ ಆಗವು ಅವಮಾನಕ್ಕಿಂತಲೂ ಹೇಡಿಯಾಗಿ ಓಡಿ ಹೋದರೆ ಆಗುವ 
ಅವಮಾನವು ಮಿಗಿಲು ಎ೦ಬ ಭಾವನೆಯಿದೆ. ಆದರೆ 


೫೮. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೨೭೧ 

೫೯. ಚನ್ನಬ ವ. ೬೮೦ : ಪು. ೩೨೨ (“ಉಭಯದಳ ನಡೆದು ಬಂದು ಮುಂದೆ ನಿಂದಿರ್ದು, ಭಾಷೆಯಾಗಿ 
ಬಿರಿದನುಚ್ಚರಿಸುತ್ತ ಹೊಯ್ಯಾಟ್ಬಾಡುವ ಕಾಳಗದೊಳಗೆ”) 

೬೦. ಬಸವ ವ. ೭೦೧: ಪು. ೨೮೦ 

೬೧. ಅಕ್ಕನ ವ. ೧: ಪು. ೯: ಬಸವ ೩೦೦: ಪು. ೧೨೧: ವ. ೧೧೬೮: ಪು. ೪೬೯: ಅರಿ ಮಾರಿ ವ. 
೬೧: ಪು. ಪು. ೧೪ ಇತ್ಯಾದಿ. 

೬೨. ಮೋ ಮಾ ವ (ಸ) ೧೪೨: ಪು. ೨೭ 

೬೩, ಶಬ್ದಮ ದ: ಪು. ೩೦೧ ("ತೂಳ್‌'ಅವಸರ್ಪಣೇ? 

೬೪. ಬಸವ ವ ೬೯೮: ಪು. ೨೭೮ 

೬೫, ಅಕ್ಕನ ವ. ೧೩೫: ಪು. ೫೫ 

೬೬, ಬಸವ ವ. ೭೨೬. ಪು. ೨೮೯ 


೨೪೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹಾಗೆ ಪ್ರಾಣದ ಹಂಗುತೊರೆದು ಕಾದುವುದು ಸಾಮಾನ್ಯವಾದ ಯೋಧನಿಗೆ ಸಾಧ್ಯವಲ್ಲ. ಇತರರ 
ಧೈರ್ಯಶೌರ್ಯಗಳ ಕತೆಯನ್ನು ಕೇಳಿ ಮೆಚ್ಚಿಕೆಯಿಂದ ತಲೆದೂಗಬಹುದೇ ಹೊರತು, ಸಮಯ 
ಬಂದಾಗ ಅಪಾಯವನ್ನೆದುರಿಸಿ ಹೋರಾಡುವುದು ಎಲ್ಲರಿಗೂ ಸಾಧ್ಯವಿಲ್ಲವೆಂದೂ ಬಸವಣ್ಣ 
ಒಂದೆಡೆ ಹೇಳುತ್ತಾನೆ.“ಮುನ್ನಿನ ಕಲಿ ವೀರ ಧೀರರು ಕಾದಿದ ರಣಗಳನು ಪರಿಪರಿಯಲ್ಲಿ 
ಬಣ್ಣಿಸಿ ಹೇಳಬಹುದಲ್ಲವೆ ಆ ದಳವಿದಿರಾದಲ್ಲಿ ಬಿರಿದುಪಚಾರಿಸಿ, ಕಾದಿ ತೋಅಲು 
ಬಾರದು. pl 


ಧರ್ಮಯುದ್ದವನ್ನು ಎಷ್ಟು ಹೊಗಳಿದರೂ ಎಲ್ಲರೂ ಆ ರೀತಿಯಿಂದ ಹೋರಾಡುತ್ತಿರಲಿಲ್ಲ. 
ಬರುಬರುತ್ತ ರಾಜನೀತಿಜ್ಞರೇ ಮೆಕೆಯವಿಲ್ಲಿತನವನ್ನು ಸಮರ್ಥಿಸಿದರು. ಶತ್ರುಗಳನ್ನು 
ಮೋಸದಿಂದ ಕೊಲ್ಲುವುದೇನೂ ಅಧರ್ಮವಲ್ಲವೆಂದು ಅಭಿಪ್ರಾಯಪಡುವ ಕಾಮಂಧಕನು, ತನ್ನ 
ಮಾತಿನ ಸಮರ್ಥನೆಗಾಗಿ ನಿದ್ರಾಪರವಶರಾಗಿದ್ದ ಪಾಂಡವ ಸೈನ್ಯವನ್ನು ತುಂಡರಿಸಿದ 
ಅಶ್ವತ್ಥಾಮನ ದೃಷ್ಟಾಂತವನ್ನು ಕೊಡುತ್ತಾನೆ. Ki ಹೀಗಾಗಿ ತಮಗೆ ಅನುಕೂಲಕರವಾದ ಇಂತಹ 
ವಾಧವನ್ನೇ ನಿಯಮವೆಂದು ಹಲವರು ಭಾವಿಸಿದದರೆ ಅದು ಅಚ್ಚರಿಯೇನಲ್ಲ. ಹೀಗೆ 
ಮೋಸದಿಂದ ಕೊಲ್ಲುವುದೇ ಅಲ್ಲದೆ ಶತ್ರುಗಳಿಗೆ ಸೇರಿದ ವಸ್ತುಗಳನ್ನು ಧ್ವಂಸ ಮಾಡುವುದೂ 
ಅಪರೂಪವಲ್ಲ. ಮನೆಮಠಗಳ ಬಾಗಿಲುಗಳನ್ನು ಮುರಿದು ಸೈನಿಕರು " ಬೆಂಕಿಯನ್ನಿಡುತ್ತಿದ್ದುದೂ 
ಉಂಟು. ದುರ್ಗಗಳನ್ನು (ಶತ್ರುಗಳ ಕಣ್ಣಿಗೆ ಬೀಳದ ತೆ ಗೋಪ್ಯವಾಗಿ) "ನೂಲಿನ 
ಸಹಾಯದಿಂದ ವರುತ್ತಿದ್ದರು. ಶತ್ರುಗಳನ್ನು ಸಂಹರಿಸುವುದಲ್ಲದೆ ಕೆಲವರನ್ನು 
ಬಂಧನಕ್ಕೊಳಗಾಗಿಸುತ್ತಿದ್ದರು."” ಬದುಕಿರುವ ವ್ಯಕ್ತಿಯನ್ನೇ ಸೆರೆಹಿಡಿಯುವುದಕ್ಕೆ 'ಬಾಳುದಲೆವಿಡಿ 
ಎಂಬ ಹೆಸ ಸತ್ತು "ಯುದ್ಧದಲ್ಲಿ ಶರಣಾಗತರಾದವರನ್ನು ಕಾಯುವುದು ರಾಜಧರ್ಮವಾಗಿತ್ತು 
ಆದ್ದರಿಂದಲೇ ಶರಣಾಗತವತ್ತಲನೆಂಬ ಬಿರುದೂ 'ಅನೇಕರಿಗಿದ್ದುದು. ಶರಣಾದವನನ್ನು 
ಕಾಯಬೇಕೆಂಬ ಸೂಚನೆಯು. ಮಹಾದೇವಿಯಕ್ಕನ ವಚನದಲ್ಲಿದೆ. ೩ ಬಾಯಲ್ಲಿ ಹುಲ್ಲು 
ಕಚ್ಚಿಕೊಳ್ಳುವುದು ಯುದ್ಧಲ್ಲಿ ಶರಣಾಗುವುದರ ಸೂಜನೆಯಾಗಿತ್ತು. ಳ್‌” 


ಆಯುಧಗಳು 


ಆಯುಧ ಸಮುದಾಯವನ್ನು ವಿವಿಧ ಶಾಸ್ತಗಂಥಗಳು ಭಿನ್ನ ರೀತಿಯಲ್ಲಿ ವರ್ಗೀಕರಿಸುತ್ತವೆ. 
ಅಗ್ನಿಪುರಾಣವು "ಯಂತ್ರಮುಕ್ತಂ ಪಾಣಿಮುಕ್ತಂ ಮುಕ್ತಿ ಸಂಧಾರಿತಂ ತಥಾ। ಅಮುಕ್ತಂ 
ಬಾಹುಯುದ್ಧಶ್ಚ ಪಂಚಧಾ ತತ್‌ ಪ್ರಕೀರ್ತಿತಮ್‌' ಎಂದು ಹೇಳುತ್ತದೆ. ಮುಕ್ತ, ಅಮುಕ್ತ, 


೬೭, ಬಸವ ವ. ೬೭೮: ಪು. 281 

೬೮. M.N.Dutt Tr: Kamandakiya Nitisara: 18.69 

೬೯. ಅಕ್ಕನ ವ. ೧೪೨: ಪು. ೬೭ 

೭೦. ಬಿಬ್ಬಿಬಾ ಮೆರೆ ವ: ಪು. ೭೧ ( ಮೆರಮಿಂಡಯ್ಯ, ೯೯) 

೭೧. ಅರಿ ಮಾರಿ ವ. ೨೬೪: ಪು. ೫೬: ಅಲ್ಲಮ ವ ಚಂ. ೩೮೫: ಪು. ೮೭ 

೭೨. ಅಲ್ಲಮ ವ ಚಂ.೩೮೫: ಪು. ೮೭ 

೭೩. ಅಕ್ಕನ ವ. ೨೧: ಪು. ೧೬ (“ಒಪ್ಪಿ ಮರೆವೊಕ್ಕೊಡೆ ಮತ್ತುಂಟೆ? ಕಾಯಯ್ಯ ಶಿವದೊ'?) 
೭೪. ವಡ್ಡಾರಾ: ಪು. ೬೨ 


೭೫. Rajendralal Mitra: Indo-Aryans, Vol 1: p.296 


ಮುಕ್ತಾಮುಕ್ತ ಮತ್ತು ಯಂತ್ರಮುಕ್ತವೆಂದು ಕೆಲವರು ವಿಭಾಗಿಸುತ್ತಾರೆ.” ಆಯುಧಗಳನ್ನು 
ಸ್ಥೂಲವಾಗಿ ಅಸ್ತ- ಶಸ ಸ್ವಗಳಂದು ವಿಂಗಡಿಸಿ, ಅಸ್ತಗಳನ್ನು ಮೇಲಿನಂತೆ ವಿಂಗಡಿಸುವುದು ವಾಡಿಕೆ" 
“ಅನಂತನಾಥ ಶುರಾಣ'ದಲ್ಲಿ ಆಯುಧಗಳನ್ನು ಜು ಇಡುವ, ಇರಿವ, ಪೊಯ್ವ- ಎಂದು 
ನಾಲ್ಕು ವಿಭಾಗ ಮಾಡಲಾಗಿದೆ. ನಾವೂ ಈ. ಕ್ರಮವನ್ನೇ ಅನುಸರಿಸಿ ವಚನಗಳಲ್ಲಿ ಉಕ್ತವಾದ 
ಆಯುಧಗಳ ಬಗ್ಗ ಪರಿಶೀಲಿಸುತ್ತೇವೆ. 


ಇಅಸುವ ಆಯುಧಗಳು 


ಮನುಷ್ಯ ಮೊದಮೊದಲು ಬಿಲ್ಲುಬಾಣಗಳನ್ನು ಬೇಟೆಗಾಗಿ ಬಳಸುತ್ತಿದ್ದ. ಪ್ರಾಯಶಃ ಬಿಲ್ಲು- 
ಬಾಣಗಳೇ ಮನುಷ್ಯನು ಸೃಷ್ಟಿಸಿದ ಮೊದಲ ಆನಕಾಂಗ ಸಾಧನ" ವಚನಗಳ ಕಾಲದ 
ಯುದ್ಧಗಳಲ್ಲಿ ಬಿಲ್ಲು-ಬಾಣಗಳ ಬಳಕೆಯು ಸಾಕಷ್ಟಿದ್ದಿತೆ೦ದು ತೋರುತ್ತದೆ. ವಚನಗಳಲ್ಲಿ ಇವುಗಳ 
ಉಲ್ಲೇಖ ಹಲವಾರು ಕಡೆಗಳಲ್ಲಿ ಬಂದಿದೆ. ಬಿಲ್ಲನ್ನು ಮರದಿಂದ ತಯಾರಿಸುತ್ತಿದ್ದರು; 
ಅರ್ಥಶಾಸ್ತ್ರವು ನಾನಾರೀತಿಯ ಮರಗಳಿಂದ ತಯಾರಿಸಿದ ಮೂರು ಬಗೆಯ ಬಿಲ್ಲುಗಳನ್ನು 
ಹೆಸರಿಸುತ್ತದೆ. “ ಪಾಣಿನಿಯ ಕಾಲದಲ್ಲಿಯೇ ತಾಳವೃಕ್ಷದಿಂದ ತಯಾರಿಸಿದ ಧನುಸ್ಸು 
ಪ್ರ ಪ್ರಸಿದ್ಧವಾಗಿತ್ತು ಇದನ್ನೇ ಅರ್ಥಶಾಸ್ತ್ರವು ಕಾರ್ಮುಕ ೬.1 ಕರೆದಿರುವುದು. ಧನುರ್ವೇಧವು 
ಕೊಂಬು ಬಿಲ್ಲನ್ನು ತಯಾರಿಸುವ ಅತ್ಯಂತ ಶ್ರೇಷ್ಠವಾದ ವಸ್ತುವೆಂದು ಅಭಿಪ್ರಾಯಪಡುತ್ತದೆ. 
ಶಿವನ "ಪಿನಾಕ: ಹಾಗೂ ನಾರಾಯಣನ  "ಸಾರಂಗ'ಗಳು ಕೊಂಬಿನಿಂದ ತಯಾರಾದ 
ಧನುಸ್ಸುಗಳೆಂದು ಅದರ ಹೇಳಿಕೆ. ಬಿಲ್ಲಿನ ತುದಿಗಳಲ್ಲಿ ಬಾಗಿಸಿ ಭಾಗಕ್ಕೆ "ಕೊಪ್ಪು' ಎಂಬ 
ಹೆಸರಿದ್ದಿತು.** 


ಅವುಗಳಿಗೆ ಸೇರಿಸಿ ಬಿಗಿಯಾಗಿ ಕಟ್ಟಿದ ಹಗ್ಗವನ್ನು "ನಾರಿ' ಎಂದು ಕರೆಯುತ್ತಿದ್ದರು.* 
ಬಿಲ್ಲುನಾರಿಯನ್ನು ದೈವದಂತೆ ಪೂಜಿಸುತ್ತಿದ್ದರೆಂದು "ಬಸವಣ್ಣ ಒಂದೆಡೆ ಹೇಳುತ್ತಾಹನೆ. ಣೆ ದಾರಿಗೆ 
“ತಿರುವು' Ko ರ ಇತ್ತು; ಬಗಿಯಾಗಿ ಕಟ್ಟಿದ್ದ ಆ ಹಗ್ಗವನ್ನು ಮೀಟಿದಾಗ 
ರಂಕಾರವಾಗಿತ್ತಿತ್ತು ಹೀಗೆ ಮೀಟಿ ಶಬ್ದ ಮಾಡುವುದಕ್ಕೆ *ಜೇವಡೆಗೈ ಎನ್ನುತ್ತಿದ್ದರು.” ಬಿಲ್ಲಿನ 
ಉದ್ದವು ಏಳೂವರೆಯಡಿಯಷ್ಟು ಉದ್ದವೆ೦ದು ಅರ್ಥಶಾಸ್ತ್ರವು ವಿಧಿಸುವುದಾದರೂೋ್‌ ಮುಂದೆ 


೭೬, B.P.Sinha: “Art of War in Ancient India’ (Studies in the Cultural History of 
India. P. ೧೫೬) 

೭೬, ಅನಂತ ಪು : ೧೪.೧ ಗದ್ಯ 

೭೭, G.N.Pant: Studies in India Weapons and Warfare: 0. ೩೬ 

೭೮. ಕೆ.ಕೃಷ್ಣಭಟ್ಟ (ಅನು): ಅರ್ಥಶಾಸ್ತ್ರ: ಪು. ೧೫೨ (ಕಾರ್ಮುಕ, ಕೋದಂಡ, ದ್ರೂಣ) 

೭೯... V.S.Agarwala: India as Known to Panini: ಐ. ೪೨೨ 

Go. G.N.Pant: Studies in Indian Weapons and Warfare: 0.೬೨ 

೮೧. ಬೆಡಗಿನ ವ: ಪು. ೨೧೮ (ಗಾಣದ ಕನ್ನಪ್ಪ, ೨) 

೮೨. ಚನ್ನ ಬ ವ. ೧೪೫೧: ಪು. ೬೪೭; ಬೆಡಗಿನ ವ. ಪು. ೨೧೮ 

೮೩. ಬಸವ ವ. ೫೬೧:ಪು. ೨೨೪ 

೮೪. ಚನ್ನಬ ವ. ೧೪೫೧: ಪು. ೬೪೭ 

೮೫. ಕೆ.ಕೃಷ್ಣಭಟ್ಟ-ಅರ್ಥಶಾಸ್ತ್ರ: ಪು. ೧೫೨ 


೨೫೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬಿಲ್ಲು ಅಷ್ಟು ಉದ್ದವಿದ್ದಂತೆ ಕಾಣುವುದಿಲ್ಲ. ಶಾಸನಗಳಲ್ಲಿನ ಚಿತ್ರಗಳನ್ನು ಗಮನಿಸಿದರೆ ಪ್ರಾಚೀನ 
ಕರ್ನಾಟಕದಲ್ಲಿ ಬಳಸಲ್ಪಡುತ್ತಿದ್ದ ಬಿಲ್ಲಗಳು ಉದ್ದವು ಮೂರಡಿಯಿಂದ ನಾಲ್ಕೂವರೆ ಅಡಿಗಳಷ್ಟು 
ಉದ್ದವಿದ್ದಿರಬಹುದೆಂದು ಹೇಳಬಹುದು. ಮನುಷ್ಯನಷ್ಟೇ ಅಥವಾ ಅವನಿಗಿಂತ ಉದ್ದವಾದ 
ಬಿಲ್ಲುಗಳು ಕ್ವಚಿತ್ತಾಗಿ ಬಳಕೆಯಲ್ಲಿದ್ದಿರಬಹುದು; ಆಗ ಬಿಲ್ಲುಗಳನ್ನು ನೆಲದ ಮೇಲೂರಿ 
ತುದಿಯನ್ನು ಕಾಲಿನಿಂದ ಅದುಮಿ ಬಾಣ ಪ್ರಯೋಗ ಮಾಡುತ್ತಿದ್ದರು. 


ಬಾಣಗಳನ್ನು ಅರ್ಥಶಾಸ್ತ್ರವು ವೇಣು, ಶರ, ಶಲಾಕಾ, ದಂಡಾಸನ ಮತ್ತು ನಾರಾಚಗಳೆಂದು 
ಐದು ಬಗೆಯಾಗಿ ವರ್ಗೀಕೆರಿಸುತ್ತದೆ. 55 ಬಾಣಗಳನ್ನೂ ಮರದಿಂದಲೇ "ತಯಾರಿಸುತ್ತಿದ್ದರು. 
ಆದರೆ ಲೋಹಗಳಿಂದಲೂ ಬಾಣಗಳನ್ನೂ ತಯಾರಿಸುತ್ತಿದ್ದುದೂ ಲೋಹದ ಕೋಲು, "ಅದರ 
ಮುಂಬದಿಯಿಲ್ಲಿನ ಲೋಹದ ಚೂಪಾದ po ಹಾಗೂ ಹಿಂದಿನ ಗರಿಯ ಭಾಗ. ಬಾಣಗಳ 
ಮುಂದೆ ಜೋಡಿಸಿರುತ್ತಿದ್ದ ಲೋಹದ ಬಗೆಯ ಭಾಗವು ನಾನಾಬಗೆಯಲ್ಲಿರುತ್ತಿದ್ದವು. 
ಧನುರ್ವೇದವು ಮೊನೆಗಳನ್ನು ಈ ರೀತಿ ವರ್ಣಿಸುತದೆ. ಅರಾಮುಖ (ಗರಸದಂತೆ 
ಹಲ್ಲುಗಳನ್ನುಳ್ಳು, ಕ್ಷುರಪು (ಚೂಪಾದ ಮೊನೆಯುಳ್ಳು, ಗೋಪುಚ್ಛ (ಹಸುವಿನ ಬಾಲದ 
ಆಕಾರದ್ದು), ಅರ್ಧಚಂದ(ಎರಡು ಮೊನೆಗಳಿದ್ದು ವೃತ್ತಾಕಾರವಾಗಿ ಬಾಗಿರುವುದು), 
ಸೂಚೀಮುಖ ಸೂಜಿಯಂತೆ ಚೂಪಾದ ತುದಿಯುಳ್ಳ), ವತ್ತದಂತ (ಕರುವಿನ ಹಲ್ಲಿನ ಆಕಾರದ), 
ದ್ವಿಭಲ್ಲಕ (ಇಮ್ಮೊನೆಯುಳ್ಳವು), ಕರ್ಣಿಕ (ಹೂವಿನ ದಳದ ಆಕಾರವಿರುವ) ಮತ್ತು 
ಕಾರತುಂಡ(ಕಾಗೆಯ ಕೊಕ್ಕಿನ ಆಕಾರ)- ಎಂಬ ಬಗೆಗಳನ್ನದು ಹೇಳುತ್ತದೆ. ಬಾಣವು 
ದೇಹದಲ್ಲಿ ನಾಟಿಕೊಂಡಾಗ ಅವುಗಳನ್ನು ಅಯಸ್ವಾಂತದ ಸಹಾಯದಿಂದ ತೆಗೆಯುತ್ತಿದ್ದರು." 
ಎಂದರೆ ಬಾಣದ ಈ ಮೊನೆಯನ್ನು ಸಾಮಾನ್ಯವಾಗಿ ಕಬ್ಬಿಣದ ತಯಾರಿಸುತ್ತಿದ್ದರೆಂದು 
ಹೇಳಬಹುದು. 


ಬಾಣವನ್ನು ಬಿಲ್ಲಿಗೆ ಹೂಡಿದಾಗ ಬಿಲ್ಲನಾರಿಗೆ ತಗಲುವ ದಂಡ ಮತ್ತು ಹಿಂಬದಿಯಲ್ಲಿ 
ಕಟ್ಟಿರುವ ಗರಿಗಳನ್ನು ಸೇರಿಸಿ ಆ ಭಾಗವನ್ನು 'ಹಿಳುಕು' ಎಂದು ಕರೆಯುತ್ತಿದ್ದರು. ಬಾಣ 
ಪ್ರಯೋಗ ಮಾಡಿದಾಗ ಅದು ದೂರ ಹಾರಿ ಗುರಿಯನ್ನು ತಾಕಲು ಗರಿಯು 
ಸಹಾಯಕವಾಗುತ್ತಿತ್ತು. ಹಕ್ಕಿಗಳ ಪುಕ್ಕಗಳನ್ನೇ ಬಾಣದ ಹಿಂತುದಿಗೆ ಕಟ್ಟುತ್ತಿದ್ದುದು?? ಈ 
ಗರಿಯು ಅನೇಕ ಬಣ್ಣದವುಗಳಾಗಿಯೂ ಇರುತ್ತಿದ್ದುದಂಟು. ಚಿನ್ನದ ಬಣ್ಣದ ಗರಿಯನ್ನು 


೮೭. ಎಂ.ಚಿದಾನಂದಮೂರ್ತಿ: ಮ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೨೭೩ 
೮೮. ಕೆ.ಕೃಷ್ಣಭಟ್ಟ: ಅರ್ಥಶಾಸ್ತ್ರ: . ೧೫೨ 
೮೯. -ಅರಾಮುಖಂ ಕರದ ಗೋಪಚ್ಛ ೦ಚಾರ್ಧಚಂದಕಮ್‌ 
ಸೂಚೀಮುಖಂ ಚ ಭಲ್ಲಂ ಚ ತ್ರದಂತ ದ್ವಿಭಲ್ಲಕಮ್‌ ॥ 
ಕರ್ಣಿಕಂ ಕಾಕತುಂಡಂ "ಚ ತಥಾನ್ಯಾನ್ಯಣ್ಯನೇಕಶಃ | 
ಫಲಾನಿ ದೇಶಭೇದೇನ ಭರಂತಿ ಬಹುರೂಪತಾ ॥” 
Quoted G.N.Pant: Studies in Indian Weapons and Warfare: 0.೫೬ 
೯೦. ರಾಮಚಂ ಪು: ೪.೧೮ (“ಒಡಲೊಳಗುಡಿದ ಸರಲ್‌ ಪೊಜಮಡುವುದಯಸ್ಕಾಂತ 
ಸನ್ನಿಧಾನದೊಳೆಂತುಂ.”) 
೯೧. ಸಕಲಪು ವ: ಪು.೩೯೨ (“ಅಂಗೆ ಹಿಳುಕಿನಲ್ಲಿ ಕಟ್ಟಿದ ವಿಹಂಗನ ಗಜೆಯಂತೆ”-ಅಂಬಿಗ ಚೌಡಯ್ಯ, 
೫೬) 


ಯುದ ಪದ್ದತಿ / ೨೫೧ 
ಧಿ 


ಕಟ್ಟಿರುವ ಬಾಣವನ್ನು "ಹೊಂಗಜ್‌ಯ ಕೋಲು' ಎಂದೇ ಕರೆಯುತ್ತಿದ್ದರು. ಹಾಗೆಯೇ 
ಕೆಂಪುಗರಿಯಿರುವ ಬಾಣಗಳು “ಕೆ೦ಗಜಗೋಲು' ಎನಿಸಿಕೊಳ್ಳುತ್ತಿದ್ದವು."” ಈ ಗರಿಗಳನ್ನು 
ವಚನಗಳು "ತಲಹು' ಎಂದೂ ಕರೆಯುವಂತೆ ತೋರುತ್ತದೆ. “ತಲಹಿಲ್ಲದ ಕೋಲು ಹೊಳ್ಳು 
ಹಾುವುದಲ್ಲದೆ ಗುಳಿಯ ತಾಗಬಲ್ಲುದೆ9** ಎಂಬ ಬಸವಣ್ಣನ ಮಾತಿನಲ್ಲಿ ಈ 
ಅರ್ಥವಿರುವಂತೆ ತೋರುತ್ತದೆ "ತಲಹು' ಎಂಬುದಕ್ಕೆ ತುದಿ, ಕೊನೆ ಎಂಬರ್ಥಗಳಿವೆಯೆಂದು 
ಶಾಸನದ ಉಲ್ಲೇಖಗಳಿಂದ ತಿಳಿಯಬಹುದು" ಪ್ರಾಯಶಃ ಈ ಅರ್ಥವೇ ಬಾಣದ 
ಹಿಂತುದಿಯನ್ನೂ ಸೂಚಿಸಿ ಅಲ್ಲಿ ಕಟ್ಟಿರುವ ಗರಿಗೆ ಅನ್ವಯವಾಗುವಂತೆ ಬಳಕೆಗೆ ಬಂದ 
ಸಾಧ್ಯತೆಯಿದೆ. ಮಡಿವಾಳ ಮಾಚಿದೇವನ ಒಂದು ವಚನದಲ್ಲಿ ಬರುವ "ಗರಿಯ ಕಟ್ಟದ ಕೋಲು 
ಗುರಿಯ ತಾಗಬಲ್ಲುದೆ*್‌* ಎಂಬ ಉಲ್ಲೇಖವೂ ಮೇಲೆ ಹೇಳಿರುವ ಬಸವಣ್ಣನ ಮಾತಿನ 
ಅರ್ಥವನ್ನೇ ನೀಡುತ್ತದೆ. ಇದು ಆ ಕಾಲದಲ್ಲಿ ವ್ಯರ್ಥತೆಯನ್ನು ಸೂಚಿಸುವ ಒಂದು ನುಡಿಗಟ್ಟಾಗಿ 
ಬಳಕೆಯಲ್ಲಿದ್ದಿರಬಹುದು. ದೂರ ಹಾರಬೇಕಾದರೆ, ಮುಂದೆ ಸೇರಿಸಿರುವ ಲೋಹದ ತುದಿಯ 
ಭಾರವಿದ್ದರೂ ಬಾಣವು ಹಗುರವಾಗಿ ಹಾರುವಂತೆ, ಹಿಂದೆ ಕಟ್ಟಿರುವ ಗರಿಯೇ ಸಹಾಯಕ. 
ಅಂತಹ ಗರಿಯಿಲ್ಲದಿದ್ದರೆ ಬಾಣವು ಹತ್ತಿರವೇ ಬೀಳುವದನ್ನು ಈ ಮಾತುಗಳು ಸೂಚಿಸುತ್ತವೆ. 
ತಮಿಳಿನಲ್ಲಿ `ತಲೈಪ್ಪು' ಎಂಬ ಶಬ್ದಕ್ಕೆ ಮುಂಭಾಗದ ಅಥವಾ ಹಿಂಭಾಗದ ತುದಿ ಎಂಬ 
ಅರ್ಥವಿದೆ." ಕನ್ನಡದಲ್ಲಿ ಇದೇ “ತಲಹು' ಎಂದಾಗಿ ಅರ್ಥವ್ಯಾಪ್ತಿಯುಂಟಾಗಿರುಬಹುದು. 


ವಚನಗಳಲ್ಲಿ ಕೆಲವು ಬಗೆಯ ಬಾಣಗಳ ಉಲ್ಲೇಖವು ದೊರೆಯುತ್ತವೆ. ಇವುಗಳಲ್ಲಿ "ಕವುಳು 
ಗೋಲು' ಎಂಬುದು ಒಂದು." ಪ್ರಾಯಶಃ ಇದು ಕಾವ್ಯಗಳು ಹೆಸರಿಸುವ “ಕವಲಂಬ'ನ್ನು 
ಸೂಚಿಸುತ್ತದೆ." ಕವಲಂಬು ಎಂದರೆ ಅರ್ಧಚಂದ್ರಾಕಾರದ ಬಾಣವೆಂದು "ಮಂಗರಾಜ 
ನಿಘಂಟು' ಹೇಳುತ್ತದೆ.” ಧನುರ್ವೇದವು ಅರ್ಧಚಂದವೆಂಬ ಬಾಣದ ಬಗೆಯೊಂದನ್ನು 
ಹೆಸರಿಸುವುದನ್ನು ಸ್ಮರಿಸಬಹುದು. ವಚನಗಳಲ್ಲಿ "ಎಡೆಗೋಲು' ಎಂಬ ಉಲೇಖವೂ ಇದೆ.” 
ಎದುರಾಳಿಯು ಬಿಟ್ಟ ಬಾಣವನ್ನು ಮಧ್ಯದಲ್ಲಿಯೇ ತಡೆಯಲು ಬಿಟ್ಟ ಬಾಣವನ್ನಿದು 
ಸೂಚಿಸಬಹುದು. ಹರಿಹರನು "ಬೋಳೆಯಂಬ'ನ್ನು ಹೇಳುತ್ತಾನೆ.””” ಇದನ್ನು ಕ್ಷುರಪ್ರವೆಂಬ 


೯೨. ಚನ್ನಬ ವ. ೩೩೨: ಪು. ೧೪೬ 

೯೩. ಅಲ್ಲಮ ವಚಂ. ೫೫೭: ಪು. ೧೨೨: ಪಂಪಭಾ: ೧೦.೭೩: ರಾಮಚಂ ಪು:೧೪.೧೦೬ 
೯೪. ಬಸವ ವ. ೨೦೨: ಪು. ೮೬ 

೯೫. ಉದಾಹರಣೆಗೆ ಇ.ಅ.೮: ತೀರ್ಥಹಳ್ಳಿ, ೧೨೯ (“ಗದ್ದೆಯ ತಲಹಿನಲು ನಟ್ಟ”) 

೯೬, ವಚನ ಸಾ ಸಂಗ್ರಹ: ಪು. ೩೭೮ 


€೭. Tamil Lexicon, 301.3 : ಐ.೧೭೮೧ 

೯೮. ಬಸವ ವ. ೨೧೫ : ಪು.೯೦ ವ. ೨೦೯: ಪು. ೮೮ 
೯೯. ಪಂಪಭಾ: ೧೩-೩೯, ಧರ್ಮಾಮೃತ: ೧೩.೧೮೭ 
೧೦೦. ಕಿಟ್ಟೆಲ್‌ ಕೋಶ (ಪರಿಷ್ಕೃತ) ಸಂ. ೨ : ಪು. ೪೧೨ 
೧೦೧. ಅಕ್ಕನ ವ. ೧: ಪು. ೯ ಬಸವ ವ. ೭೨೩ : ಪು. ೨೮೮ 
೧೦೨. ಹರಿಹರ ರ: ಪು. ೪೭ (ಕಣ್ಣಪ್ಪ 


೨೫೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬಾಣದ ಪ್ರಭೇದವೆಂದು ಮಂಗರಾಜನು ಹೇಳುತ್ತಾನೆ.5* ಪಂಪನು "ಗೆಲೆಯಂಬು', “ಕಕ್ಕಂಬು', 
'ಗೆಲ್ಲಂಬು', "ಮೊನೆಯಂಬು' ಗಳನ್ನೂ ಹೆಸರಿಸುತ್ತಾನೆ. ೨೦೪ ಬಾಣದ ತುದಿಯ ಲೋಹಭಾಗಕ್ಕೆ 
ವಿಷವನ್ನು ಹಚ್ಚಿ, ಆ ಬಾಣ ನಟ್ಟವನಿಗೆ ವಿಷವೇರುವಂತೆಯೂ ಮಾಡುತ್ತಿದ್ದ ಪದ್ಧತಿಯಿತ್ತು? 


ಎಸೆಯುವ ಆಯುಧಗಳು 


“ಕೊಂತ' ಎಂಬುದು ವಚನಗಳಲ್ಲಿ ಉಕ್ತವಾದ ಒಂದು ಆಯುಧ. ಇದು ಸಂಸ್ಕೃತ 
“ಕುಂತ'ದ ತದ್ಭವ. ಈ ಆಯುಧವು ಐದು, ಆರು ಅಥವಾ ಏಳು ಹಸ್ತಗಳಷ್ಟು ಉದ್ದವಿರುವ 
ಮರದ ದಂಡವೆಂದು “ಅರ್ಥಶಾಸ್ತ್ರವು ಹೇಳುತ್ತದೆ. ದೇಹಕ್ಕೆ ಕೊಂತವು ನಾಟಿದ್ದ ಉಲ್ಲೇಖ 
ಶಾಸನಗಳಲ್ಲಿದೆ.೦೭ ಕಾಳಿದಾಸನ" "ರಘುವಂಶ'ವು ಕುಂತೆ ಎಲೆಯಾಕಾರದ ಸಣ್ಣ 
ತುದಿಯಿದ್ದುವೆಂದು ಹೇಳುತ್ತದೆ; ಕುಮಾರನ ಕಡೆಯ ಯೋಧರು 'ರಂಣಾಗಣದಲ್ಲಿ ಎಸೆಯುತ್ತಿದ್ದ 
ಕುಂತಗಳು ಮರಣದೇವತೆಯ ನಾಲಿಗೆಗಳಂತೆ ಹೊಳೆಯುತ್ತಿದ್ದುವಂತೆ. (ರಘು: ೧೬.೧೬). ರೆಂಶ 
ಇದರ ಉಲ್ಲೇಖವು ಕಾವ್ಯಗಳಲ್ಲಿಯೂ ಬರುತ್ತದೆ. ಈ ಆಯುಧದ ಬಗ್ಗೆ ಪಿ.ಬಿ.ದೇಸಾಯಿ 
ಅವರು ಈ ರೀತಿ ಬರೆಯುತ್ತಾರೆ: “ಕಂಪನ- ಶತ್ರುವನ್ನು ಕಂಪನಗೊಳಿಸುವಂತಹದು; ಒಂದು 
ಆಯುಧ... ಈ ಕಂಪಣವು ಹದನವೂ ಗಾತ್ರವೂ ಭಾರವೂ ಆದ ಆಯುಧವಿರಬೇಕು. 
ಗೌರವಕ್ಕಾಗಿಯೂ ಸೌಕರ್ಯಕ್ಕಾಗಿಯೂ ಆಯುಧವನ್ನು ಪ್ರತ್ಯೇಕವಾಗಿ ಹೊರುವಂತಹ ಒಬ್ಬ 
ಸೇವಕನು ರಾಜ ಪರಿವಾರದಲ್ಲಿ ಇರುತ್ತಿದ್ದನು ಎಂದು ತೋರುತ್ತದೆ. ಈತನೇ ಕಂಪಣಿಗ... 
ರಾಯ ಕಂಪಣ ಎಂದರೆ ಅರಸನ ಆಯುಧ. ಈ “ರಾಯ ಕಂಪಣವ ಹೊಜುವ' ಕಂಪಣಿಗನು 
ಉಚ್ಚಪದವಿಯಿಲ್ಲದ ಸಾಮಾನ್ಯ ಭೃತ್ಯನೇ ಆಗಿರಬೇಕು” ಎಂದು ವ್ಯಾಖ್ಯಾನಿಸುತ್ತಾರೆ. ರಾಜನ 
ಕಂಪಣವನ್ನು ಹೊರುವವನ ಉಲ್ಲೇಖವು ವಚನಗಳಲ್ಲಿದೆ.??? ಆದರೆ ಆರು 'ಜೋಳರಾಜನಲ್ಲಿದ್ದ 
ಮಾದಾರ ಚೆನ್ನಯ್ಯನ ವಿಷಯವನ್ನು ಹೇಳುವಾಗ ಬರುವುದರಿಂದ ಇಲ್ಲಿ "ಕ೦ಂಪಣ' ಎಂಬುದು 
ಆಯುಧವನ್ನು ಸೂಚಿಸದೆ ಹುಲ್ಲುಮೆದೆಯನ್ನು ಸೂಚಿಸುತ್ತದೆ. ಅಲ್ಲದೆ ಕಂಪಣ ಎಂಬ 
ಆಯುಧವು ಇಂಪನ'ದ ತದ್ಭವವಲ್ಲ. ಅದು ಅರ್ಥಶಾಸ್ತ್ರದಲ್ಲಿ ಉಕ್ತವಾದ. “ಕರ್ಪಣ' ಎಂಬುದರ 
ತದ್ಭವ ಎಂಬ ಚಿದಾನಂದ "ಮೂರ್ತಿಯವರ ಅಭಿಪ್ರಾಯ ಸಾಧುವಾದುದು. ಕುಶಲನಾದವನು 
ಈ ಆಯುಧವನ್ನೆಸೆದರೆ ನೂರುಬಿಲ್ಲುಗಳಷ್ಟು ದೂರ ಹೋಗಬಲ್ಲುದೆಂದು ಅರ್ಥಶಾಸ್ತ್ರದಲ್ಲಿ 
ಹೇಳಿದೆ.” ಬಸವಣ್ಣನ ವಚನದಲ್ಲಿ 'ಎಟ್ಟಿ ಎಂಬುದರ ಉಲ್ಲೇಖವಿದೆ. ೧೧೩ 


೧೦೩. ಕಿಟ್ಟೆಲ್‌ ಕೋಶ (ಪರಿಷ್ಕೃತ), ಸಂ. ೩ ೧೨೩೦ 

೧೦೪. ಪಂಪಭಾ: ೧೩.೩೯ 

೧೦೫. ಧರ್ಮಾಮೃತ: ೯.೨೩ (“ನಂಜೂಡಿದಂಬಿನಂತೆ”) 

೧೦೬. ಬಸವ ವ. ೧೦೦: ಪು.೪೮ 

೧೦೭. ಎಂ. ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೨೭೫ 

೧೦೮. G.N.Pant; Studies in Indian Weapons and Warfare: P. ೧೪೪ 

೧೦೯. ಪಂಪಭಾ : ೧೨.೧೮೮ ಗದ್ಯ: ರಾಮಚಂ ಪು. ೧೩.೭೬ ಗದ್ಯ. 

೧೧೦. ದೇಸಾಯಿ ಪಾಂಡುರಂಗರಾಯ: "ಬಸವಣ್ಣನವರ ಕೆಲವು ವಚನಗಳು' (ಪ್ರಬುದ್ಧ ಕ. ೩೪.೨ : ಪು 
೩೫-೬) 

೧೧೧. ಬಸವ ವ. ೩೫೧: ಪು. ೧೩೯ 

೧೧೨. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೨೭೭ 

೧೧೩. ಬಸವ ವ. ೧೯೪: ಪು. ೮೩ 


ಯುದ ಪದ್ದತಿ / ೨೫೩ 
ಧಿ 


ಪಂಪನಲ್ಲಿ ಇದು ಒಂದು ಆಯುಧವೆಂಬಂತೆ ಪ್ರಯೋಗವಾಗಿದೆ.” ಆದರೆ ಇದಾವ 
ಆಯುಧವೋ ತಿಳಿಯದು. ಸಿದ್ಧರಾಮನ ವಚನದಲ್ಲಿ "ಕಣೆಯ' ಎಂಬ ಒಂದು ಆಯುಧದ 
ಹೆಸರಿದೆ.” ಇದು "ಅರ್ಥಶಾಸ್ತ್ರ'ದಲ್ಲಿ ಹೇಳಿದ ತ್ರಿಕೋಣಾಕಾರಾದ ಎರಡು ತುದಿಗಳುಳ್ಳ 
ಲೋಹದ ದಂಡ. W 


ಅರಿಯುವ ಆಯುಧಗಳು 


ಕತ್ತಿಯಂತಹ ಆಯುಧಗಳು ಇರಿಯುವ ಆಯುಧಗಳ ಗುಂಪಿಗೆ ಸೇರುತ್ತವೆ. ಕತ್ತಿಯನ್ನು 
ವಚನಗಳು ಬಾಳು,” ತಲವಾರು,” ಅಸಿ” ಮುಂತಾಗಿಯೂ ಖಡ್ಗದ ಅಲಗನ್ನು 
ಅಸಿಪತ್ರ," ಬಾಳಧಾರೆಗಳೆಂದೂ””” ವಚನಗಳು ಕರೆಯುತ್ತವೆ. ಕತ್ತಿಯ ಅಲಗು ಮುಖವು 
ಕಾಣಿಸುವಷ್ಟು ಹೊಳಪಿನಿಂದ ಕೂಡಿರುತ್ತಿತ್ತೆಂದು ಪಂಪನು ವರ್ಣಿಸುತ್ತಾನೆ.” ಕತ್ತಿಯನ್ನು 
ಒರೆಯಲ್ಲಿಟ್ಟಿರು ತತ್ರಿದ್ದರು.””* ಯುದ್ಧಕ್ಕೆ ಸನ್ನದ್ಧವಾಗುವಾಗ ಒರೆಯನ್ನು ಸೊಂಟಕ್ಕೆ 
ಕಟ್ಟಿರುತ್ತಿದ್ದರು.””” ಬಸವಣ್ಣನ ವಚನವೊಂದರಲ್ಲಿ "ಸೂಜಿಬಾಳು' ಎಂಬ ಖಡ್ಗಪ್ರಭೇದವು 
ಉಲ್ಲೇಖಗೊಂಡಿದೆ.” ಇದು ಸೂಜಿಯಂತೆ ಚೂಪಾದ ಮೊನೆಯುಳ್ಳ ಕತ್ತಿಯೆಂದು 
ಊಹಿಸಬಹುದು. "ಸುರಗಿ' ಎಂದು ವಚನಗಳಲ್ಲಿ ಉಲ್ಲೇಖಿತವಾದ ಕತ್ತಿಯ ಪ್ರಭೇದವು 
"ಕ್ಷುರಿಕಾ'ದ ತದ್ಭವ.” ಸುರಗಿಯು ಇರಿಯುವ ಆಯುಧವೆಂದು ವಚನಗಳಲ್ಲಿ ಸ್ಪಷ್ಟವಾಗಿ 
ಉಲ್ಲೇಖಗೊಂಡಿದೆ.” ಸುರಗಿಯು ಗುಂಡಗಿದ್ದು ಬರಬರುತ್ತಾ ಸಣ್ಣದಾಗುತ್ತ ಕೊನೆಯಲ್ಲಿ 
ಚೂಪಾಗಿರುತ್ತಿದ್ದು ಇರಿಯುವುದಕ್ಕೆ ತಕ್ಕಂತೆ ಇದರ ರಚನೆಯಿತ್ತು. “ಅರಿಕತ್ತರಿ ಹರಣದ 
ದಯದಿರವ ಬಲ್ಲುದೆ?” ಎಂಬ ಮಾತಿನಿಂದ “ಕತ್ತರಿ' ಎಂಬುದೂ ಕತ್ತಿಗಿದ್ದ ಮತ್ತೊಂದು 
ಹೆಸರೆಂದು ತಿಳಿಯುತ್ತದೆ. "ಪಟ್ಟಿಯ' ಎಂಬುದೂ ಒಂದು ಬಗೆಯ ಖಡ್ಗವೇ."” ಪ್ರಾಯಶಃ 
ಇದರ ಹೆಸರಿನ ಆಧಾರದ ಮೇಲೆ ಈ ಆಯಧವು ಅಗಲವೂ ನೀಲವೂ ಆದ ಕತ್ತಿಯೆಂದು 


೧೧೪. ಪಂಪಭಾ: ೫.೧೨ ಗದ್ಯ 

೧೧೫. ಸಿದ್ದರಾ ವ. ೨೭: ಪು. ೧೧; ಅನಂತ ಪು: ೧೧.೮೪ ಗದ್ಯ 

೧೧೬. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೨೭೬ 
೧೧೭. ಬವ ವ. ೨೮೯: ಪು. ೨೧೮ : ಚನ್ನಬ ವ. ೩೫೭:೧೫೫ 

೧೧೮. ಅಲ್ಲಮ ವ ಚಂ. ೯೨೮; ಪು. ೨೦೬ 

೧೧೯. ಶಿವಶ ವ: ಪು. ೪೬೪ (ಅಕ್ಕಮ್ಮ ೧೧) 

೧೨೦. ಚನ್ನಬ ವ. ೯೧೪ ; ಪು. ೪೩೨ 

೧೨೧. ಬಸವ ವ. ೨೧೧: ಪು. ೮೯ 

೧೨೨. ಪಂಪಭಾ : ೧.೧೪೨ (“ಉರ್ಚಿದ ಬಾಳೊಳಾತ್ತಮುಖಬಿಂಬನಟ್‌ಯೆ ನೋಡಲುಂ”) 
೧೨೩. ಅಲ್ಲಮ ವ. ಚಂ. ೮೨೦: ಪು. ೧೮೨ 

೧೨೪. ಬಸವ ವ. ೭೦೦. ಪು. ೨೭೯ 

೧೨೫. ಬಸವ ವ. ೬೭೨: ಪು. ೨೬೮ 

೧೨೬. ಅಕ್ಕನ ವ. ೬೪:ಹು. ೩೦: ದೇವ ದಾ ವ. ೧೩೫: ಪು. ೪೪ : ಬಸವ ವ. ೪೬೬: ಪು. ೧೭೫ 
೧೨೭. ಬಸವ ವ. ೭೪೭: ಪು. ೨೯೯; ದೇ ದಾ ವ (ಹ). ೪೪: ಪು. ೪೧ 

೧೨೮. ಮೋ ಯಾ ವ (ಸ) ೬: ಪು.೩ 

೧೨೯. ಬಸವ ವ. ೬೬೮ : ಪು. ೩೬೭ 


೨೫೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕಿಟ್ಟಲ್ಲರು ಹೇಳುತ್ತಾರೆ (ಕಿಟ್ಟೆಲ್‌ ಕೋಶ, ೩; ಪು. ೯೮೨). “ಅಲಗು' ಎಂಬುದೂ ಒಂದು 
ಬಗೆಯ ಖಡ್ಗವೇ."” ಇದನ್ನೂ ಇರಿಯಲು ಬಳಸುತ್ತಿದ್ದರು." ಇದನ್ನು ಹರಿತಗೊಳಿಸಲು 
ಮಸೆಯುತ್ತಿದ್ದರು.” ಅಲಗು ಎಂಬುದು ಸಂಸ್ಕೃತದ 'ಕೃತಿ' ಎಂಬ ಆಯುಧವ ನನ್ನಿ 
ಹೋಲುತ್ತದೆಂದು ಎಂ.ಚಿದಾನಂದಮೂರ್ತಿಯವರ ಅಭಿಪ್ರಾಯ." ಅಲಗಿನಿಂದ ಇರಿದು 
ತಿರುಗಿಸಿದಾಗ ತುಂಬ ವೇದನೆಯಾಗುವುದೆಂದು ಕೆಲವು ವಚನಗಳಲ್ಲಿ ವರ್ಣಿತವಾಗಿದೆ.” 
“ಕಠಾರಿ'ಯೆಂಬುದು ಚಿಕ್ಕ ಕತ್ತಿಗಿದ್ದ ಹೆಸರು.” ಇದರ ಉದ್ದ ಒಂದು ಹಸ್ತ ಇದಕ್ಕೆ ಕಟಾರಿ, 
ಕಠಾರ, ಕಡಾರ ಕಾಠಾರಿ" ಎಂಬ ನಾಮಾಂತರಗಳೂ ಇವೆ. ೧೩೬ ಕಠಾರಿಯನ್ನು "ಹಡಿದು "ನಡೆಸುವ 
ಹೋರಾಟಕ್ಕೆ “ಕಠಾರಿಕಾಳಗ'ವೆಂದೇ ಹೆಸರು." “ಸೂನಿಗೆ' ಎಂಬುದು ಮತ್ತೊಂದು ಬಗೆಯ 
ಕತ್ತಿಯ ಹೆಸ ಸರು; ಇದು ಮೋಳಿಗೆಯ ಮಾರಯ್ಯನ ವಚನದಲ್ಲಿ ಉಕ್ತವಾಗಿದೆ. ೧೫ .ಸೂನಗಿಗತ್ತಿ' 
ಎಂದು "ರಾಜಶೇಖರ ವಿಳಾಸ'ವು ಕರೆಯುವುದು ಪ್ರಾಯಶಃ ಇದನ್ನು ಕುರಿತೇ 'ಕೂರಹು' 
ಎಂಬುದೂ, ಕತ್ತಿಯಂತಹ ಒಂದು ಆಯುಧ ವಿಶೇಷ. ೧೪೦ 'ಖಂಡೆಯ' ಎಂಬುದು ಮತ್ತೊಂದು 
ಬಗೆಯ ಕತ್ತಿಯ ಹೆಸರು.” “ಅಡಾಯುಧ'ವೆಂಬುದೂ ಒಂದು ಕತ್ತಿಯ ಬಗೆ; ಇದರ ಹೆಸರೂ 
ವಚನಗಳಲ್ಲಿದೆ.*೨ ಬಸವಣ್ಣನು ಹೇಳುವ 'ಚಂದ್ರಾಯುಧ' ವು”. ಯಾವುದನ್ನು 
ಸೂಚಿಸುತ್ತದೆಯೊ ತಿಳಿಯದು; "ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು?’ ನಕ 
ಅವನು ಹೇಳುವುದರಿಂದ ಯುದ್ಧದಲ್ಲಿಯೂ ಈ ಆಯುಧವನ್ನು ಬಳಸುತ್ತಿದ್ದರೆಂದು 
ಹೇಳಬಹುದು. 


“ಹೊಯ್ದ' ಆಯುಧಗಳು 


“ಗುದಿಗೆ'ಯು ಗದೆಗಿದ್ದ ಮತ್ತೊಂದು ಹೆಸರು." ಮುಸಲ, ಮುಸುಂಡಿ, ಬಿಂಡಿವಾಳ, 
ಮುದ್ದರ, ತೋಮರ ಮುಂತಾದ ಈ ಜಾತಿಯ ಆಯುಧಗಳನ್ನು ನಾಗಚಂದನು 
ಹೆಸರಿಸುತ್ತಾನೆ.?** ಆದರೆ ಇವುಗಳ ಉಲ್ಲೇಖ ವಚನಗಳಲ್ಲಿಲ್ಲ. ಮೆರೆಮಿಂಡಯ್ಯನ ಒಂದು 


೮೦. ಬಸವ ವ. ೩೮೬: ಪು. ೧೫೨: ವ.೫೬೫: ಪು. ೨೨೬: ವ. ೬೬೭: ಪು. ೨೬೬ ಇತ್ಯಾದಿ 
೮೧. ಅಕ್ಕನ ವ. ೩೧೯: ಪು. ೧೪೧ 

೮೨. ಬಸವ ವ. ೩೮೬: ಪು. ೧೫೨ 

೮೩. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಇನ್ನ ಅಧ್ಯಯನ: ಪು. ೨೭೫ 
೮೪. ಬಸವ ವ. ೩೦೩: ಹು. ೧೦೨: ಅಕ್ಕನ ವ. ನ ಪು. ೧೪೧ 

೮೫. ಬಸವ ವ. ೬೬೬; ಪು. ೨೬೬: ವಚನ ಶಾಸಾ ೧: ಪು ೩೦೦ ಇತ್ಯಾದಿ 

೮೬. ಕನ್ನಡ ನಿಘಂಟು ೨ : ಪು ೧೩೭೯ 

೮೭. ಬಸವ ವ. ೬೬೬; ಮು. ೨೬೬ 

೮೮. ಮೋಳಿಗೆ ಮಾ ವ. ೭೭೭ ಪು. ೨೨೪ 

೮೯. ರಾಜಶೇ ವಿ: ೬೧೧ ಗದ್ಯ 

೯೦. ಅಲ್ಲಮ ವ ಚಂ. ೫೩೪: ಪು. ೧೧೮ 

೯೧. ಬಸವ ವ. ೬೨೩: ಪು. ೨೫೦: ವ. ೭೦೧: ಪು. ೨೮೦ 

೯೨. ಬಸವ ವ. ೬೪೯: ಪು. ೨೬೦ 

೯೩. ಬಸವ ವ. ೦೮: ಪು. ೫೧ 

೯೪. ಹಡಪ ಅ ವ. ೧೩: ಪು. ೩೦ 

೯೫. ರಾಮಚಂ ಪು; ೧೩.೭೬ ಗದ್ಯ 


ಯುದ್ದ ಪದ್ದತಿ / ೨೫೫ 
ಧಿ ಧು 


ವಚನದ ಭಾಗವು ಈ ರೀತಿಯಿದೆ: “ತನ್ನ ಕಾಯ್ವ ಸೆಡೆಯವಲ್ಲದೆ ಸೆಡೆಯುವ ಕಾಯ್ದ 
ಅಂಗವುಂಟೆ ಅಯ್ಯಾ?” ಈ ಭಾಗವನ್ನು ಗಮನಿಸಿದರೆ "ಸೆಡೆಯ'ವೆಂಬುದು 
ಆಯುಧವನ್ನೋ ಗುರಾಣಿಯನ್ನೋ ಸೂಚಿಸುವಂತಿದೆ. 


ಅಂಬಿಗರ ಚೌಡಯ್ಯನದೆಂದು ಹೇಳಲಾದ ವಚನದೊಂದರಲ್ಲಿ "ಕಾಳಗಕ್ಕೆ ಹೋಗದಿರಯ್ಯ 
ಗುಂಡು ತಾಗುವವು' ಬ ಮಾತು" ಬರುತ್ತದೆ. ಇಲ್ಲಿ “ಗುಂಡು' ಸು ತುಪಾಕಿಯ 
ಗುಂಡನ್ನೇ ಸೂಚಿಸುವುದಾದರೆ (ಈ ಶಬ್ದಕ್ಕೆ ಬೇರೆಯ ಆಯುಧವನ್ನು ಸೂಚಿಸುವ ಪ್ರಯೋಗವು 
ಕಾವ್ಯಶಾಸನಗಳಲ್ಲಿ ದೊರಕುವುದಿಲ್ಲ) ಈ ವಚನದ ಕರ್ತೃತ್ವದ ಬಗ್ಗೆಯೇ ನಾವು 
ಸಂಶಯಪಡಬೇಕಾಗುತ್ತದೆ. ಏಕೆಂದರೆ ಪ್ರಾಚೀನ ಭಾರತದಲ್ಲಿ, ಎಂದರೆ ವಚನಗಳ ಕಾಲಕ್ಕೆ, 
ಸಿಡಿಮದ್ದು-ಬಂದೂಕುಗಳ ಉಪಯೋಗ ತಯಾರಿಕೆಗಳ ಬಗ್ಗೆ ಅರಿವಿರಲಿಲ್ಲವೆನ್ನುವುದು ನಮಗೆ 
ಖಚಿತವಾಗಿ ತಿಳಿದಿದೆ.” ಹದಿನಾರನೆಯ ಶತಮಾನದ ನಂತರವೇ ಕರ್ನಾಟದಲ್ಲಿ ಸಿಡಿಮದ್ದು 
ಪ್ರಚಾರಕ್ಕೆ ಬಂದುದು; ಅದಕ್ಕೆ ತಕ್ಕಂತೆ ಅನಂತರದ ಕಾವ್ಯಗಳಲ್ಲಿ ಮಾತ್ರವೇ "ಫಿರಂಗಿ', 
"ಗುಂಡುಗೋವಿ', "ಮದ್ದಿನ ಪಟ್ಟಣ”, “ಶತಫ್ಲಿ', “ಉಪ್ಪಿನ ತತ್ರ ಈ ಮುಂತಾದ ಹೆಸರುಗಳು 
ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಈ ವಚನವು ಹದಿನಾರನೆಯ ಶತಕದ ಈಚಿನ ಭಾಗದಲ್ಲೋ 
ಅನಂತರದಲ್ಲೋ ಬೇರೆ ಯಾರಿಂದಲೋ ರಚಿತವಾಗಿ ಅಂಬಿಗರ ಚೌಡಯ್ಯನಿಗೆ 
ಆರೋಪಿಸಲ್ಪಟ್ಟದೆ ಎಂದು ತೀರ್ಮಾನಿಸಬಹುದು. 


ಬತ್ತೀಸಾಯುಧ 


ವಚನಗಳಲ್ಲಿ ಕೆಲವೆಡೆ 'ಬತ್ತೀಸಾಯುಧ'ವೆಂಬ ಶಬ್ದವು ಕಾಣಿಸಿಕೊಳ್ಳುತ್ತದೆ. ಇದು ಆ 
ಕಾಲದಲ್ಲಿ ಬಳಕೆಯಲ್ಲಿದ್ದ ಮೂವತ್ತೆರಡು ಆಯುಧಗಳನ್ನು ಸಮಷ್ಟಿಯಾಗಿ ಸೂಚಿಸುವ ಪದ. 
ಪಂಪನು "ಮೂವತ್ತೆರಡಾಯುಧ'ವೆಂಬ ಕನ್ನಡ ಪದವನ್ನು ಬಳಸಿದ್ದಾನೆ.” ಯೋಧರು 
ಪ್ರತದಿವಸವೂ 'ಬತ್ತೀಸಾಯುಧ' ಗಳಲ್ಲಿ ಹೋರಾಡುವುದನ್ನು. ಅಭ್ಯಾಸ ಮಾಡುತ್ತಿದ್ದರೆಂದು 
ವಚನಗಳು ಶಿಳಿಸುವುದರಿಂದ" ಈ. ಶಬ್ದವು ಸಂಪೂರ್ಣವಾಗಿ ಸಾಂಕೇತಿಕವಾದ ಅರ್ಥದಲ್ಲಿ 
ಬಳಸಲಾಗುತ್ತಿತ್ತೆಂದು ಹೇಳಲಾಗುವುದಿಲ್ಲ. ಒಂದು ಶಾಸನವು ಒಬ್ಬ ವೀರನನ್ನು 'ಬತ್ತೀಸಶಸ್ವಾಸ್ತ್ರ 
ಪ್ರವೀಣ ನಂದು” ಹೊಗಳುತ್ತದೆ.”” ಈ ಹೊಗಳಿಕೆಯು 'ಚೌಷಷ್ಟಿಕಳಾ ಪ್ರವೀಣ "ನೆಂಬ "ಬಿರುದಿನ 


೧೪೬. ಬಿಬ್ಬಿಬಾ ಮೆರೆ ವ: ಪು. ೫೯ (ಮೆರೆಮಿಂಡಯ್ಯ, ೫೬) 

೧೪೭. ಅಂಬಿಗ ಚೌ ವ. ೩೮ ಪು. ೧೩ 

೧೪೮. P.K.Gode: ‘Manufacture of Fire-arms in India’ (Studies in Indian Cultural 
History: Vol.9: 8.೩೦) 

೧೪೯. ಬೆಟಗೇರಿ ಕೃಷ್ಣಶರ್ಮ: "ಕನ್ನಡಿಗರ ಕೋಟೆಗಾಳೆಗ' (ಕರ್ನಾಟಕ ಜನಜೀವನ: ಪು. ೨೮) 

೧೫೦. ಪಂಪ ಭಾ: ೧೦.೫೧ ಗದ್ದ 

೧೫೧. ಅಲ್ಲಮ ವ ಚಂ. ೧೧೭೪" : ಪು. ೨೫೮ (“ಬತ್ತಿಸಾಯಯುಧವನನಂತೆದಿನಸಾಧಿಸಿ ಪಿಡಿದರೂ 

ಕಾದುವುದೊಂದೇ ಕೈದು, ಒಂದೇ ದಿನ”) 


೧೫೨. 10೦/0 Karnataka and Kolhapur Inscriptions, No.9:P.A5 


೨೫೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹಾಗೆ ಅತ್ಯುಕ್ತಿಯಿಂದ ಕೂಡಿರಬಹುದಾದರೂ ಸ್ವಲ್ಪಮಟ್ಟಿಗಿನ ವಾಸ್ತವತೆಯಿರಲೂಬಹುದು. 
"ವಿವೇಕ ಚಿಂತಾಮಣಿ” ಯಲ್ಲಿನ ಬತ್ತೀಸಾಯುಧಗಳ ಹೆಸರುಗಳಿವೆ. ಖಡ್ಗ, ಕರಾಚೂರಿ, ಕಕ್ಕಡ, 
ಕಡುಗಿತ್ತಿ, ಸೆಣೆಗತ್ತಿ, ಸಬಳ, ಈಟಿ, ಇಡರುಗತ್ತಿ, ಉಲ್ಬಣ, ಕಬ್ಬಿಣಕೋಲು, ಚಕ್ರ, ಚಂಡು, 
ಪೋಲೆ, ಚಲ್ಲಹ, ಒಲ್ಲೆಹ, ಬಂಕು, ಬಾಣ, ಗದೆಯ, ನರಾದಿ, ಶೂಲ, ಶಿರಾದಿ, ಚೂರಿ, 
ಚಿಕ್ಕಠಾರಿ, ಕಿರಸಿ, ಪರಶು, ಪಾಶ, ಪಟ್ಟೆಯ, ಮಟ್ಟ, ಅಂಕುಶ, ವಂಕಿ, ತೋಡಿ, ಜವದಾಡಿ."” 
ಮುಮ್ಮಡಿ ಕೃಷ್ಣರಾಜನ "ಸಂಖ್ಯಾರತ್ನಮಾಲೆ'ಯಲ್ಲಿ ಈ ಆಯುಧಗಳೆಂದರೆ: ಚಕ್ರ, ಭಿಂಡಿವಾಳ, 
ಭೃಶುಂಡಿ, ದೃಘಣ, ದಂಶಕಂಟಕ, ಇಳಾಹಸ್ತ, ಇಷ, ಮಸಲ, ಮೌಷ್ಟಿಕ, ಮಯೂಖಿ, ಲಗುಡ, 
ಲವಿತ್ರ, ಪರಿಫ, ಪಾಶ, ಶಕ್ತಿ, ಶತಫ್ಲಿ ಸೀರ, ಸ್ಥೂಣ, ತೋಮರ, ಗದ, ಗೋಶೀರ್ಷ, 
ಅಮುಕ್ತವಜ, ಆಸ್ತರ, ಅಸಿಧೇನುಕ, ಪಟ್ಟಸ, ಮುದ್ಧರ, ಪಿನಾಕ, ಕು೦ತ, ಕಾಳರಾತ್ರಿ, ಯಾಪನ, 
ನಳಿಕಾ.?೫* “ಆರಿಧ್ರವಾಚಸ ಸೃತ್ಯ'ವೆ೦ಬ “ತಲುಗು "ಕೋಶವು ಕೊಡುವ ಬತ್ತೀಸಾಯುಧಗಳ 
ಪಟ್ಟಿಯೆಂದರೆ: ಬಾಣ, ಖಡ್ಗ. ತೋಮರ, ಸ್ತೋಮ ಚೇರಿ, ಸೃಗ, ಶಕ್ತಿ ಯಷ್ಟಿ, ಭಂಡಿವಾಲ, 
ಪರಿಘ, ಪರಿಶ್ಚಥ, ಗದೆ, ಪ್ರಾಸ, ಮುದ್ಗರ, ಮುಸಲ, ಶೂಲ, ಪಾಸ, ಚಕ್ರ, ಮುಸುಂಡಿ, ದಂಡ, 
ವಜ್ರ, ಅಶನಿ, ಹಲ, ಅರಿಷ್ಟ, ಕ್ರಕಚ, ಕುಂತ, ಪರಶು, ಶಂಕು, ವೇಣು, ತೋತ್ರ, ಕುಸೂಲ ಮತ್ತು 
ತ್ರಿಶೂಲ." 


ಈ ಮೂರು ಪಟ್ಟಿಗಳು ಕಾಲದಲ್ಲಿ ಬೇರೆ ಬೇರೆಯವಾದ್ದರಿಂದ ಕಾಲಕ್ಕನುಗುಣವಾಗಿ 
ಪಟ್ಟಿಯಲ್ಲಿನ ಆಯುಧಗಳು ಬೇರೆ ಬೇರೆಯಾಗಿವೆ. ಖಡ್ಗ, ಚಕ್ರ, ಭಿಂಡಿವಾಲ, "ಡೆ. ಪ್ರಾಸ, 
ಪರಶೂ, ಪಾಶ, ಶಕ್ತಿ, ತೋಮರ ಇಂತಹ ಕೆಲವು ಹೆಸರುಗಳು ಮಾತ್ರಈ ಪಟ್ಟಿಗಳಲ್ಲಿ ಸಮಾನ; 
ಅದರಲ್ಲೂ ಮೂರು. ಪಟ್ಟಿಗಳಲ್ಲಿಯೂ ಕಾಣುವ ಸಾಮಾನ್ಯ ಹೆಸರುಗಳೆಂದರೆ ಚಕ್ರ "ಗದೆ, ಖಡ್ಗ 
ಮತ್ತು ಪಾಶಗಳು ಮಾತ್ರ. "ಆದರೆ ಹೆಸರುಗಳು ಭಿನ್ನವಾದರೂ ಮೂರು ಪಟ್ಟಿಗಳಲ್ಲಿರುವ 
ಕೆಲವಾದರೂ ಒಂದೇ ಬಗೆಯ ಆಯುಧಗಳನ್ನು ಸೂಚಿಸುವ ಸಂಭವವಿದೆ: ತೊಂದರೆಯೆಂದರೆ 
ಈ ಮೂರು ಪಟ್ಟಿಗಳಲ್ಲಿ ಉಕ್ತವಾದ ಎಲ್ಲ ಆಯುಧಗಳ ಸ್ಪಷ್ಟ ಸ್ವರೂಪದ ಅರಿವು 
ನಮಗಿಲ್ಲದಿರುವುದು, ಹಾಗೆ ಇದ್ದಿದ್ದರೆ ಈ ಪಟ್ಟಿಗಳನ್ನು ಕೂಲಂಕಷವಾಗಿ ಹೋಲಿಸುವುದು 
ಸಾಧ್ಯವಾಗುತ್ತಿತ್ತು. ಅಲ್ಲದೆ ಕಾಲಕ್ರಮೇಣ ಆಯುಧಗಳು ವ್ಯತ್ಕಾಸವಾಗಿರುವುದರಿಂದ ವಚನಗಳ 
ಕಾಲಕ್ಕೆ ಯಾವ ಯಾವ ಆಯುಧಗಳನ್ನು ಸೇರಿಸಿ ಬತ್ತೀಸಾಯುಧವೆಂದು ಕರೆಯುತ್ತಿದ್ದರು 
ಎಂಬ ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ. ಕೃಷ್ಣರಾಜನು ಕೊಡುವ ಪಟ್ಟಯಲ್ಲಿ ಉಕ್ತವಾದ ಶತಫ್ಲಿ 
(ಫಿರಂಗಿ) ಹಾಗೂ ನಳಿಕಾ (ತುಪಾಕಿ?) ಗಳಂತೂ ಈಚಿನ ಆಯುಧಗಳು. ಬಸವಣ್ಣನು 
ಹೇಳುವ "ಅರವತ್ತು ನಾಲ್ಕು ಕೋಲು'?** ಅರವತ್ತನಾಲ್ಕು ಆಯುಧಗಳನ್ನು ಸೂಚಿಸುವುದೋ, 
ಅಷ್ಟು ಸಂಖ್ಯೆಯ ಬಾಣಗಳ ಪ್ರಭೇದಗಳನ್ನು ಸೂಚಿಸುವುದೋ ಅಥವಾ ಮತ್ತೇನನ್ನೂ 
ಸೂಚಿಸುವುದೋ ಸ್ಪಷ್ಟವಾಗುವುದಿಲ್ಲ. 


೧೫೩. ವಿವೇ ಚಿಂ: ಪು ೨೧೪ 

೧೫೪. ವಿವೇಕ ಚಿಂ: ಪು. ೨೧೪ 

೧೫೫. ಆಂಧ್ರವಾಚಸ್ಪತ್ಯಮು: ದ್ವಿತೀಯ ಸಂಪುಟ: ಪು. ೪೩೬ 
೧೫೬. ಬಸವ. ೭೦೧: ಷು. ೨೮೦ 


ಯುದ ಪದ್ದತಿ / ೨೫೭ 
ಬು 


ಗುರಾಣಿ 


ಯುದ್ಧದಲ್ಲಿ ಶತ್ರುಗಳ ಹೊಡೆತದಿಂದ ರಕ್ಷಣೆ ಪಡೆಯಲು ಯೋಧರು ದೇಹದ ತುಂಬ 
ಕವಚನಗಳನ್ನು ಧರಿಸುತ್ತಿದ್ದುದಲ್ಲದೆ, ಎಡಗೈಯಲ್ಲಿ “ಗುರಾಣಿ' ಹಿಡಿದು ಖಡ್ಗ ಮುಂತಾದವುಗಳ 
ಹೊಡೆತಗಳನ್ನು ತಡೆಯುತ್ತಿದ್ದರು. ವಚನಗಳು ಗುರಾಣಿಯನ್ನು 'ಹರಿಗ' ಎಂದು 
ಕರೆಯುತ್ತವೆ." ಹರಿಗೆಯು ಸಂಸ್ಕೃತದ "ಫಲಕಾ'ದ ತದ್ಭವ. ಇದರ ಮತ್ತೊಂದು ರೂಪವಾದ 
“ಪಲಗೆ'ಯನ್ನು ಕಾವ್ಯಗಳೂ" ಶಾಸನಗಳೂ" ಉಲ್ಲೇಖಿಸುತ್ತವೆ. ಅಲ್ಲಮನ ಒಂದು ವಚನವು 
`ತಲೆವರಿಗೆ'ಯನ್ನು (ತಲೆ*ಪರಿಗೆ) ಹೆಸರಿಸುತ್ತದೆ.” ಇದು ತಲೆಗೆ ಧರಿಸುತ್ತಿದ್ದ ಶಿರಸ್ತಾಣವನ್ನು 
ಸೂಚಿಸುತ್ತದೆ. 


ಯೋಧ ಪ್ರಭೇದಗಳು 


ಯೋಧರೆಲ್ಲ ಪ್ರತಿನಿತ್ಯತೂ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿಯೇನಿರುವುದಿಲ್ಲ 
ಆದರೂ ಪ್ರತಿನಿತ್ಯವೂ ಅವರು ಅಭ್ಯಾಸ ಮಾಡುತ್ತಿರಬೇಕಾಗುತ್ತದೆ. ಅಭ್ಯಾಸದಿಂದ ಕಾದಾಟದ 
ಸುಳುಹು-ಸೂಕ್ಷ್ಮಗಳು ಮತ್ತಷ್ಟು ಆಳವಾಗಿ ತಿಳಿದು ಹೋರಾಟದ ಕೌಶಲವು ಹೆಚ್ಚಾಗುತ್ತದೆ. 
"ಬತ್ತೀಸಾಯುಧವನ೦ತದಿನ ಸಾಧಿಸಿ ಪಿಡಿದರೂ ಕಾದುವುದೊಂದೇ ಕೈದು, ಒಂದೇ ದಿನ"? 
ಎಂಬ ಅಲ್ಲಮನ ಮಾತಿನ ಹಿಂದಿರುವುದು ಈ ಸತತಾಭ್ಯಾಸದ ಸೂಚನೆ. ಹೀಗೆ ಅಭ್ಯಾಸ 
ನಡೆಸುತ್ತಿದ್ದ ಜಾಗವೇ ಗರುಡಿ." ಮೇಲೆ ಉದ್ದತವಾದ ಅಲ್ಲಮನ ವಚನದಿಂದ ಅನೇಕ 
ಆಯುಧಗಳನ್ನು ಹಿಡಿದು ಅಭ್ಯಾಸವನ್ನು ನಡೆಸುತ್ತಿದ್ದುದು ತಿಳಿಯುತ್ತದೆ. ಆದರೆ ಅಲ್ಲಿ ಕೋಲನ್ನೇ 
ಆಯುಧದಂತೆ ಹಿಡಿದು ಅಭ್ಯಾಸ ನಡೆಸುತ್ತಿದ್ದರೆಂದು ತೋರುತ್ತದೆ. ಗರುಡಿಯಲ್ಲಿ ಅಭ್ಯಾಸ 
ಮಾಡುವಾಗ ಅಭ್ಯಾಸಿಗಳು ಚಲ್ಲಣವನ್ನು ತೊಟ್ಟರುತ್ತಿದ್ದರು.? ಹೀಗೆ ಗರಡಿಯಲ್ಲಿ ಅಭ್ಯಾಸವನ್ನು 
ನಡೆಸುವವನೇ "ಗರಡಿಕಾಣ',”* ಅವನ ಪ್ರತಿಸ್ಪರ್ಧಿಯನ್ನು “ಪ್ರತಿಗರಡಿಕಾಣ' ಎನ್ನುತ್ತಿದ್ದರು.” 


ಲೆಂಕರು 


ರಾಜನಿಗೆ ನಿಷ್ಠೆಯನ್ನು ಹೊಂದಿದ್ದ ಹಲವು ಬಗೆಯ ಯೋಧರಲ್ಲಿ "ಲೆಂಕ'ರು 
ಪ್ರಮುಖರಾದವರು. ಇವರು, ಹಿಂದೆಯೇ ಗಮನಿಸಿದಂತೆ, ಪಂಪನು ಹೇಳಿದ “ಮೌಲ' ಎಂಬ 
ಯೋಧರನ್ನು ಹೋಲುತ್ತಾರೆ. ಇವರು ಯುದ್ಧ ಮಾಡುವುದರಲ್ಲಿ ಪರಿಣತರಾಗಿದ್ದು, ತಮ್ಮ ತಮ್ಮ 


೧೫೭. ಕೋಶಾ೦ ಮ ವ: ಪು. ೧೨ (ಕೋಲಶಾಂತಯ್ಯ, ೫೫) : ಮೋ ಮಾ ವ (ಸ).೮೮: ಪು. ೩೫ 

೧೫೮. ಪಂಪಭಾ: ೧೦.೮೦ ಗದ್ಯ 

೧೫೯. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೨೭೭ 

೧೬೦. ಅಲ್ಲಮ ವ ಚಂ. ೫೪೭: ಪು. ೧೨೦ 

೧೬೧. ಅಲ್ಲಮ ವ.ಚಂ.೧೧೭೪: ಪು. ೨೫೮ 

೧೬೨. ಶಿವ ಶವ ವ ಪು. ೪೨೬ (ಅಮುಗೆ ರಾಯಮ್ಮ ೪೪) ; ಬಸವ ವ. ೮೦೧ : ೨೮೦ 

೧೬೩. ಬಸವ ವ. ೧೧೩: ಪು. ೫೩, ಶಿವಶ ವ: ಪು.೩೦೭ (ಮೋಳಿಗೆ ಮಹಾದೇವಿ, ೩೧). ಶಿವಶ ವ: ಪು 
೪೨೬ (ಅಮುಗೆ ರಾಯಮ್ಮ ೪೪) “ಗರುಡಿಯಲ್ಲಿ ಕೋಲಲ್ಲದೆ ಕಾಳಗದಲ್ಲಿ ಉಂಟೆ ಕೋಲು?”) 

೧೬೪. ಬಸವ ವ. ೧೧೧೮: ಪು. ೪೬೯ 

೧೬೫. ಸಿದ್ಧರಾ ವ. ೫೫೧: ಪು ೧೬೫ 


೨೫೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಊರಿನಲ್ಲಿಯೇ ವಾಸಿಸುತ್ತ, ರಾಜನಿಗೆ ಸಹಾಯದ ಅವಶ್ಯಕತೆಯೊದಗಿದಾಗಲೆಲ್ಲ ಅವನ 
ನೆರವಿಗೆ ಬರುತ್ತಿದ್ದರು. ಇವರಿಗೆ ಕೆಲವು ಊರುಗಳನ್ನೇ "ಪತಿಯಾಗಿ ಕೊಟ್ಟು ಅವುಗಳ 
ಆದಾಯವನ್ನು "ಅನುಭವಿಸುವ ಹಕ್ಕನ್ನು ಅವರಿಗೆ ಜಾಸು ಇತ್ತಿರುತ್ತಿದ್ದ. ೧೬೭ ಹದಿಮೂರನೆಯ 
ಶತಮಾನದ ರಜಾ ಲೆಂಕರನ್ನು 'ಅನ್ವಯಾಗತ ಲೆರಿಕಾವಳಿ'ಗಳೆಂದು ವರ್ಣಿಸಿರು 
ವುದನ್ನು ನೋಡಿದರೆ ಇವರನ್ನು ವಂಶಪಾರರಿಪರ್ಯಾವಾಗಿ ಲೆಂಕರಾಗಿ ಬಂದವರೆಂದು 
ಹೇಳಬಹುದು." ಹನ್ನೊಂದನೆಯ ಶತಮಾನದ ಮತ್ತೊಂದು ಶಾಸನವು ತ್ರೈಳೋಕ್ಕಮಲ್ಲ 
ನನ್ನಿನೊಳಂಬನ ಒಂದು ಸಾವಿರ ಲೆಂಕರ ಗುಣಗಳನ್ನು ವರ್ಣಿಸುತ್ತದೆ.” ಮಾರಿದತ್ತನೆಂಬ 
ರಾಜನು "ಸುರಗಿಜೆದರ್ಚನೆಯಾಡುವ ಪರಕೆಯನ್ನೊಪ್ಪಿಸುವ ಲಕ್ಕಲೆಕ್ಕದ ಲೆಕ್ಕರ' ಜೊತೆಗೆ ದೇವಿಗೆ 
ನಮಸ್ಕರಿಸುತ್ತಿದ್ದ ಚಿತ್ರವನ್ನು "ಯಶೋಧರ ಚರಿತೆಯಲ್ಲಿ ಮುದು ಕರ್ಣನಿಗೆ 
ಪ್ರತಿಕಾಮ ನಂಬ ಹೆಸರಿನ” ಲೆಂಕನಿದ್ದನೆಂದು ಪಂಪನು ಹೇಳುತ್ತಾನೆ. ೧೭೨ ವಚನಗಳಲ್ಲಿ ಅನೇಕ 
ಕಡೆ ಲೆಂಕರ ಉಲ್ಲೇಖಗಳೂ ಕೆಲವು ವಿವರಗಳು ದೊರೆಯುತ್ತವೆ. ಲೆಂಕರು ರಾಜನ ಅತ್ಯಂತ 
ನಿಷ್ಠಾವಂತ ಸೇವಕರು; ಅವರು ರಾಜನ ಸಾವಿನ ಸಂದರ್ಭವುಂಟಾದಾಗ ತಾವೂ 
ಸಾಯುತ್ತಿದ್ದರು. ಲೆಂಕರು ತಮ್ಮ ತಲೆಗಳನ್ನು ಕತ್ತರಿಸಿಕೊಂಡು ಸತ್ತಾಗ ಲೆಂಕರ ಪತ್ನಿಯರೂ 
ಸಾವನ್ನಷ್ಟುತ್ತಿದ್ದರು. ಆಗ ಜನರು ವೀರವಾದ್ಯಗಳನ್ನು ನುಡಿಸಿ ಅವರಿಗೆ ತಮ್ಮ ಗೌರವನ್ನು 
ಸೂಚಿಸುತ್ತಿದ್ದರು? “ಲೆಂಕ ಕಂಡಾ, ಪ್ರಾಣದಾಸೆ " ಮತ್ತೇಕಯ್ಯಾರ್‌ ಎಂಬ. ಬಸವಣ್ಣನ 
ಮಾತಿನಲ್ಲಿ ”ಕೆಂಕರು ರಾಜನು ಸತ್ತಾಗ ತಾವೂ ಸಾಯಲು ಹಿ೦ಜರಿಯಬಾರದ ಸ್ಥಿರ 
ಮನೋಭಾವವು ಸೂಚಿತವಾಗಿವೆ. ರಾಜನಿಗೆ ಕಷ್ಟವೊದಗಿದಾಗ ನಿಷ್ಠೆಯಿ೦ದ ನೆರವೀಯುವದೇ 
ತನ್ನ ಕರ್ತವ್ಯವಾಗುಳ್ಳ ಲೆಂಕನಿಗೆ ಸಾಹಸಕೃತ್ಯವೆಂದರೆ ಹಿ೦ಜರಿಕೆಯಿರದೆ೦ಂದು "ಓಡುವಾತ 
ಲೆಂಕನಲ್ಲ' ಎಂಬ ಮಾತಿನಿಂದ ಬಸವಣ್ಣ ಸೂಚಿಸುತ್ತಾರೆ.” ಲೆಂಕನಿಗೆ ಒಂದು ರೀತಿಯಲ್ಲಿ 
ತನ್ನ ಜೀವನವೆಂಬುದೇ ಇಲ್ಲ. ಅವನ ಬಾಳಿನ ಆಗುಹೋಗುಗಳು ಅವನ ಯಜಮಾನನ 
ಜೀವನವನ್ನವಲಂಬಿಸಿರುತ್ತವೆ. ಹೀಗಾಗಿ ಅವನು ರಾಜನಿಗಾಗಿ ಎಂತಹ ಅವಮಾನವನ್ನಾದರೂ 
ಸಹಿಸುತ್ತಾನೆ.(“ಅರ್ಥಪ್ರಾಣವ ಕೊಟ್ಟಲ್ಲಿ ಅಪಮಾನಕ್ಕೆ ಮುಚ್ಚುಳವನಿಕ್ಕುವ ಲೆಂಕನುಂಟೆ ಅಯ್ಯಾ? 
ತಲೆಯ ಮಾಣಿದವಂಗೆ ಕಣ್ಣು ಹೊಣಗಾದುದುಂಟೆ?”””) ಲೆಂಕನು ಯಜಮಾನ ಏನು 
ಹೇಳಿದರೂ ನಡೆಸುವವನು; ಅವನು ಆವ ಆಜ್ಞೆಯನ್ನಾದರೂ ಪಾಲಿಸಲು ಹಿಂದೆ ಮುಂದೆ 
ನೋಡದವನು.*  “ಅಸುಘಟದ ಸಂಚವನಜಿವ " ಸಂಚಿತಾರ್ತಿಗಳಂಗಮಿಕ್ಕಾದ ಅಸು 


೧೬೬. ಬಸವ ವ. ೭೦೧:ಪು. ೭೦೧: ೨೮೦ 
೧೬೭. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಲ ಸಾಂಸ್ಕೃತಿಕ ಅಧ್ಯಯನ: ಪು. ೨೬೮ 
೧೬೮. ಅದೇ: ಪು. ೧೦ 


೧೬೯. P.B.Desai: A History of Karnataka: ಔ.೨೮೯ 

೧೭೦. ಯಶೋಧ ಚ: ೧.೧೩-೪ 

೧೭೧. ಪಂಪಭಾ : ೭.೪ ಗದ್ಯ 

೧೭೨. ಅನಂತ ಪು: ೧೧.೭೪ ಗದ್ಯ 

೧೭೩. ಬಸವ ವ. ೭೨೮: ಪು. ೨೯೧ 

೧೭೪. ಬಸವ ವ. ೪೪೧: ಪು. ೧೭೩ 

೧೭೫. ಶಿವ ಡಕ್ಕೆವ: ಪು.೨೭ ೩201 ಮಂಚಣ್ಣ, ೮೩) 

೧೭೬. ಬಸವ ವ: ೭೨೮: ಪು. ೨೨೧ ("ನಿನ್ನ ಅಂಕೆ ರುಂಕೆಗೆ ಶಂಕಿಸಿದೆನಾದರೆ ಎನ್ನ ಲೆಂಕತನಕ್ಕೆ ಹಾನಿ”) 


ಲೆಂಕರಿಗಿಲ್ಲ”? ಎಂಬ ಮಾತಿನಲ್ಲಿಯೂ ಲೆಂಕರಿಗೆ ದೇಹ-ಪ್ರಾಣಗಳ ಮೇಲೆ ಆಸೆಯಿರುವುದಿಲ್ಲ 
ಎಂಬುದನ್ನು ಸೂಚಿಸುತ್ತದೆನಿಸುತ್ತದೆ. ಇದೇ ಭಾವನೆಯು ಶಿವಲೆಂಕ ಮಂಚಣ್ಣನೆಂಬ (ಈ ಭಕ್ತನ 
ಹೆಸರಿನ ವಿಶೇಷಣವೇ ಶಿವಲೆಂಕ ಎಂಬುದನ್ನು ಗಮನಿಸಬೇಕು) ವಚನಕಾರನ ಒಂದು 
ವಚನದಲ್ಲಿಯೂ ಕಂಡು ಬರುತ್ತದೆ; “ಕಾಯಭ್ರಮೆಯಿ೦ದ ಮಾಡುವುದು ದೇವಪೂಜೆಯಲ್ಲ, 
ಜೀವ ಭ್ರಮೆಯಿಂದ ಅರ್ಪಿಸುವುದು ಲಿಂಗಾರ್ಪಿತವಲ್ಲ, ಕಾಯದ ಸೂತಕವಳಿದು ಪೂಜಿಸಿ, 
ಜೀವನ ಪ್ರಕೃತಿಯ ಮಣದರ್ಷಿಸಿ ಉಭಯವನಜಯ ಬಲ್ಲಡೆ ಒಡೆಯ ಪ್ರಾಣವೆ ಲೆಂಕ”.?೭5 
ಇಂತಹ ಲೆಂಕನ ಜೀವನವು ಅನಿಶ್ಚಿತವಾದದ್ದು. ಏಕೆಂದರೆ ಅವನ ಜೀವನವು ಅನಿಶ್ಚಿತವಾದದ್ದು. 
ಏಕೆಂದರೆ ಅವನ ಜೀವನವು ಅವನ ಒಡೆಯನನ್ನವಲಂಬಿಸಿರುವುದೇ ವಿನಾತನ್ನದೆಂಬುದು 
ಅವನಿಗಾವುದೂ ಇಲ್ಲ. ಆದ್ದರಿಂದ ಲೆಂಕರ ಜೀವನ ತುಂಬ ಕಠಿಣವಾದದ್ದು. ಈ 
ಭಾವನೆಯನ್ನೇ ಶಿವನ ನಿಷ್ಠಾ ವಂತ ಭಕ್ತನಾದವನ ಮನಃಸ್ಥಿತಿಗೆ ಅನ್ವಯಿಸಿ ಚನ್ನಬಸವಣ್ಣ ಹೀಗೆ 
ಹೇಳುತ್ತಾನೆ: “ಗುರುವಾಗಲಬಹುದು.. ಶಿಷ್ಯನಾಗಲಿ ಬಾರದು; ದೇವನಾಗಲಿಬಹುದು, 
ಭಕ್ತನಾಗಲಿಬಾರದು; ಶಿಷ್ಯನ ಪೂರ್ವಾಶ್ರಯವ ಗುರುವಜೆಯ, ಗುರುವಿನ ಪೂರ್ವಾಶ್ರಯವ 
ಶಿಷ್ಯನಚೆಯ; ಆಸೆ ನಿಮಿತ್ತವಾದ ಭಕ್ತಿ ಮುಕ್ತಿಗೆ ಸಾಧನವಲ್ಲ. ಕೂಡಲಚನ್ನಸ೦ಗಯ್ಯನಲ್ಲಿ ನೇಮದ 
ಲೆಂಕರು.”?್‌ ನೇಮದ ಲೆಂಕರಿಗೆ ಆಸೆಯೇ ಇರಕೂಡದು ಎಂಬ ಭಾವನೆ, ಹಾಗೆ ತನಗಾಗಿ 
ಏನನ್ನಾದರೂ ಆಸೆಪಟ್ಟರೆ ಅವನ ಲೆಂಕತನಕ್ಕೆ ಹಾನಿ ಎಂಬುದನ್ನು ಚನ್ನಬಸವಣ್ಣನ ಈ 
ವಚನವು ಸೂಚಿಸುತ್ತದೆ. ಹರಿಹರನು ಬಸವಣ್ಣನನ್ನು “ಶರಣರ ಲೆಂಕರ ಲೆಂಕ'ನೆಂದು 
ವರ್ಣಿಸುತ್ತಾನೆ.”55 ಈ ಮಾತು ಲೆಂಕರಿಗೆ ಲೆಂಕರು ಇರುತ್ತಿದ್ದುದನ್ನು ಸೂಚಿಸುವುದಕ್ಕಿಂತ 
ಬಸವಣ್ಣನ ಶರಣಭಕ್ತಿಯ ಆಧಿಕ್ಯವನ್ನು ಸೂಚಿಸುವ ಅಭಿವ್ಯಕ್ತಿ ರೀತಿ ಎನಿಸುತ್ತದೆ. ವಚನಗಳಲ್ಲಿ 
"ಲೆಂಕ'ದ ಇನ್ನೊಂದು ರೂಪವಾದ "ಲೆಂಗಿ' ಉಕ್ತವಾಗಿದೆ.” ಇದು ಲೆಂಕನನ್ನೇ 
ಸೂಚಿಸುತ್ತದೆಯೇ ಎಂಬುದು ಸ್ಪಷ್ಟವಾಗಿ ತಿಳಿಯದು. "ಬಿಟ್ಟು ಕಟ್ಟ ಅರ್ಪಿಸಲಾರದೆ ಗುಪ್ಪೆಯಾಗಿ 
ಸುರಿಯಿಸಿಕೊಂಡು ಲಿಂಗದಿಚ್ಛೆಯನಣಿಯದೆ ತನ್ನಂಗದ ಅರಜಕ್ಕಾಗಿ ಗಂಗಳ ತುಂಬಿ 
ಸುರಿಯಿಸಿಕೊಂಬ ಲೆಂಗಿಗಳನೊಲ್ಲ ಸದಾಶಿವಮೂರ್ತಿಲಿಂಗ' ಎಂಬ ಮಾತಿನಲ್ಲಿ” 
ಯಜಮಾನನ ಸುಖದ, ಆಸೆಯ ಬಗ್ಗೆ ಯೋಚಿಸದೆ ತನ್ನ ಬಯಕೆಯನ್ನೇ ಪೂರೈಸಿಕೊಳ್ಳುವ 
ಸೇವಕನು ಲೆಂಗಿಯಾಗಲಾರನೆಂಬ ಅರ್ಥವಿರುವುದರಿಂದ ಇದು "ಲೆಂಕ' ಶಬ್ದದ ಮತ್ತೊಂದು 
ರೂಪವೆಂದು ಭಾವನೆಯಾಗುತ್ತದೆ. 


ವೇಳೆವಾಳಿ 


ವೇಳೆವಾಳಿಗಳೂ ಲೆಂಕರಂತೆಯೇ ರಾಜನ ನಿಷಾ ಿವಂತರೂ ಆಪ್ತರೂ ಆದ ಸೇವಕರು; 
ಆದರೆ ಇವರು ಲೆಂಕರಂತೆ ವಂಶಪಾರಂಪರ್ಯವಾದ ಯೋಧವೃತ್ತಿಯವರಲ್ಲ. ರಾಜನು 
ಸತ್ತನಂತರ ವೇಳೆವಾಳಿಗಳು ತಮ್ಮ ಪ್ರಾಣಹರಣ ಮಾಡಿಕೊಳ್ಳುತ್ತಿದ್ದರು. ಈ ಕಾರಣದಿಂದಾಗಿಯೇ 


೧೭೭. ಅರಿ ಮಾರಿ ವ. ೧೭೩: ಪು. ೩೩ 

೧೭೮. ಶಿವ ಡೃಕೆ ವ: ಪುರಿ (ಶಿವಲೆಂಕ ಮಂಚಣ್ಣ, ೮೩) 

೧೭೯. ಚನ್ನಬ ವ .೧೧೫೮: ಪು. ೫೩೫-೬ 

೧೮೦. ಬಸವ ರಗಳೆ: ಪು. ೪೯ 

೧೮೧. ಅರಿ ಮಾರಿ ವ. ೮೦: ಪು. ೧೭; ಸಿದ್ಧರಾವ: ಬಸವ ತ್ರಿವಿಧಿ, ೬೭: ಪು. ೪೭೧ ಅಷ್ಟಾವರಣ ತ್ರಿವಿಧಿ, 
೭೧: ಷು. ೫೨೦ ನ 

೧೮೨. ಅರಿ ಮಾರಿ ವ. ೮೦: ಪು. ೧೭ 


೨೬೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವೇಳೆದಾಳಿಗಳಿಗೂ ಲೆಂಕರಿಗೂ ವ್ಯತ್ಯಾಸವಿಲ್ಲವೆಂಬಂತೆ ಕೆಲವು ಶಾಸನಗಳು ಚಿತ್ರಿಸಿವೆ.?5* 
ವೇಳೆವಾಳಿಯ ಉಲ್ಲೇಖ ಹಲವಾರು ವಚನಗಳಲ್ಲಿ ಬಂದಿದೆ; “ವಾಳಾವಳಿ' ಎಂಬ ರೂಪವೂ 
ವಚನಗಳಲ್ಲಿದೆ.””” ಅಬುಜೈದ್‌ ಎಂಬ ಹತ್ತನೆಯ ಶತಮಾನದ ಪ್ರವಾಸಿಯೊಬ್ಬನು ತಾನು 
ಕಂಡಂತೆ ವೇಳೆವಾಳಿಗಳ ವಿಷಯವನ್ನು ಈ ರೀತಿ ವರ್ಣಿಸುತ್ತಾನೆ.'ಇಂಡಿಯಾದ ಕೆಲವು 
ರಾಜರುಗಳು ಸಿಂಹಾಸವನ್ನೇರುವಾಗ ಅನ್ನವನ್ನು ಬೇಯಿಸಿ ಬಾಳೆ ಎಲೆಗಳ ಮೇಲೆ ಎಡೆ 
ಇಡುತ್ತಾರೆ. ರಾಜನ ಬಳಿ ತಾವೆ ಆಗಿ ಬಂದು ಸೇರಿಕೊಂಡ ಮುನ್ನೂರು ನಾನ್ನೂರು ಜನ 
ಅನುಚರರಿರುತ್ತಾರೆ. ರಾಜನು ಸ್ವಲ್ಪ ಅನ್ನವನ್ನು ಊಟ ಮಾಡಿ ಉಳಿದುದನ್ನು ತನ್ನ ಅನುಚರರಿಗೆ 
ಕೊಡುತ್ತಾನೆ. 'ಅವರೆಲ್ಲ ಸ್ವಲ್ಪಸ್ಟಲ್ಪ ತೆಗೆದುಕೊಂಡು ಊಟಿ ಮಾಡುತ್ತಾರೆ. `ಹಾಗೆ ಊಟ 
ಮಾಡಿದವರೆಲ್ಲ ರಾಜನ ಸೇವೆಗೆ ಕಂಕಣ ತೊಟ್ಟು ಅವನು ಸತ್ತಾಗ ಅವರೂ ಅವನೊಡನೆ 
ಸಾಯುತ್ತಾರೆ.” ೮೫ ಇಲ್ಲಿ ವೇಳೆವಾಳಿಯೆಂದು ಸ್ಪಷ್ಟವಾಗಿ ಹೇಳಿರದಿದ್ದರೂ ಅನುಚರರು 
ವೇಳೆಗೊಳ್ಳುವ  ಕ್ರಮವನ್ನಿಲ್ಲಿ ವರ್ಣಿಸಿರುವುದು ಕಾಣುತ್ತದೆ. ಬಸವಣ್ಣ ತಾನು 
ಕೂಡಲಸಂಗಮದೇವನ ವೇಳೆವಾಳಿಯೆಂದೂ, ನಡುವೆ ತನ್ನ ನಿಷ್ಠೆಯನ್ನು ಬಿಟ್ಟು 
“ಹಾಳುಗೆಟ್ಟೋಡುವ ಆಳ'ಲ್ಲವೆಂದೂ, ತಾನು "ಮರಣವೇ ಮಹಾನವಮಿ'ಯೆಂದು ಸಾವನ್ನು 
ಸ್ವಾಗತಿಸುವ. ದೃಢಚಿತ್ತದವನೆಂದೂ ವರ್ಣಿಸಿಕೊಳ್ಳುತ್ತಾನೆ.'₹.. ಈ ಸೇವಕರ ನಿಷ್ಠೆಯ 
ಮನೋಭಾವವೇ" "ಮೇಳೆತನ್‌ ಲ ವೇಳೆವಾಳಿ ಪದ್ಧತಿಯು ಯಜಮಾನನಿಗೆ ನಿಷ್ಠೆಯನ್ನು 
ತೋರಿಸಲು ಅವನು ಸತ್ತಾಗ ಸೇವಕನು ತಾನೂ ಸಾಯುವ `ಸೆಪ್ಪುಕ್ಕು' (ಇದು "ಹರಾಕಿರಿ' 
ಎಂಬ ಆತ್ಮಬಲಿಯ ಒಂದು ಪ್ರಭೇದ) ಎಂಬ ಪದ್ಧತಿಯನ್ನು ಹೋಲುತ್ತದೆ ಕೆಲವರು 
ಯಜಮಾನನ ಶವದ ಜೊತೆಗೆ ತಾನೂ ಸಹಗಮನ ಮಾಡುತ್ತಿದ್ದ ಅಥವಾ ಸಮಾಧಿಯಲ್ಲಿ 
ಹೂಳಲ್ಪಡುತ್ತಿದ್ದ ಪದ್ಧತಿಯನ್ನು" ಕಿಬಳ್ಗಿಂಟೆ' ಎ೦ದು ಕರೆಯುತ್ತಿದ್ದರು." 


ಜೋಳವಾಳಿ 


“ಜೋಳವಾಳಿ'ಯೂ ರಾಜನ ನಿಷಾ ವಂತ ಸೇವಕವರ್ಗಕ್ಕೆ ಸೇರಿದವನಾದರೂ, ರಾಜನ 
ಕಷ್ಟದಲ್ಲಿ ನೆರವಾಗುವವನಾದರೂ, ವೇಳವಾಳಿಯಂತೆ ರಾಜನ ಸಾವಿನ ನಂತರ ತಾನೂ 


ಸಾಯುತ್ತಿರಲಿಲ್ಲ. “ಜೋಲವಾತಟೆ'ಯು ಕರ್ತವ್ಯವನ್ನಲ್ಲದೆ, ಕರ್ತವ್ಯನಿಷ್ಠನಾದ ವ್ಯಕ್ತಿಯನ್ನೂ 


ಸೂಚಿಸುತ್ತದೆ. ಈ ಪದ್ಧತಿಯ ಉಲ್ಲೇಖಗಳೂ ವಚನಗಳಲ್ಲಿವೆ. ತಾನು ಉಪ್ಪಿನ ಹಂಗನ್ನು 
ತೀರಿಸುವುದಕ್ಕಾಗಿ ಬಿಜ್ಜಳನಿಗೆ ಜೋಳವಾಳಿಯಾಗಿದ್ದಾನೆಯೇ ಹೊರತು ತನ್ನ ಸರ್ವಸ್ವವನ್ನೂ 
ಅರ್ಪಿಸಿ ವೇಳೆವಾಳಿಯಾಗಿರುವುದು  ಕೂಡಲಸಂಗಮನಿಗೆ ಮಾತ್ರಎಂದು ಬಸವಣ್ಣ 


ಹೇಳಿಕೊಳ್ಳುತ್ತಾನೆ." ಈ ಮಾತಿನಲ್ಲಿ ಜೋಳವಾಳಿ ವೇಳವಾಳಿಗಿಂತ ಕಡಿಮೆಯ ಕಷ್ಟವನ್ನು 


೧೮೩. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಹು. ೩೧೦ 
೧೮೪. ಅಲ್ಲಮ ವ ಚಂ. ೨೧೭. ಪು. ೭೪ 

೧೮೫. ಎಚ್‌.ಎಲ್‌.ನಾಗೇಗೌಡ: ಪ್ರವಾಸಿ ಕಂಡಿ ಇಂಡಿಯಾ೧ : ಪು. ೩೧೧ 

೧೮೬. ಬಸವ ವ ೬೯೮: ಪು. ೨೭೮ 

೧೮೭. ಲೀಲಾವತಿ: ೮.೭೯ 


೧೮೮. Upendra Thakur: The History of Suicide in India: 0.೧೮೯ 
೧೮೯. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೧೩ 
೧೯೦. ಬಸವ ವ. ೧೧೪೯: ಪು. ೪೮೧ 


ಯುದ ಪದ್ದತಿ / ೨೬೧ 
ಧಿ 


ಅನುಭವಿಸುವವನೂ, ಆತ್ಮೀಯತೆಯನ್ನು ಪಡೆದವನೂ ಆದವನೆಂಬ ಅಭಿಪ್ರಾಯವು 
ಗೋಚರಿಸುತ್ತದೆ. ಇದೇ ಅಭಿಪ್ರಾಯ ಮತ್ತೊಂದು ವಚನದಲ್ಲೂ ಉಕ್ತವಾಗಿದೆ.” “ಹರಿವಂಶ- 
ಪುರಾಣ'ದಲ್ಲಿ ಬರುವ "ತಾಂ ನಿರುತಂ ಜೋಳದ ಪಾಟೆಗೆನ್ನಸುವನಿತ್ತಾ ಖ್ಯಾತಿಯಂ 
ತಾಳ್ದುವೆಂ”್‌್‌ ಎಂಬ ಮಾತಿನಲ್ಲಿ ಜೋಳವಾಳಿ ಯಜಮಾನನಿಗಾಗಿ ಸಾಯುವ ನಿರ್ಧಾರವನ್ನು 
ಸೂಚಿಸಿದರೂ ಅದು ಅವನಿಗೆ ಅನಿವಾರ್ಯವಾದುದಾಗಿರಲಿಲ್ಲ. ಇತರ ಕೆಲವು ವಚನಗಳಲ್ಲಿ 
ಜೋಳವಾಳಿಯ ಉಲ್ಲೇಖವಿದೆಯೇ ಹೊರತು" ಅದರ ಬಗ್ಗೆ ಹೆಚ್ಚಿನ ವಿವರಗಳು ಸಿಕ್ಕುವುದಿಲ್ಲ. 


ಡಿಂಗರಿಗ 


“ಡಿಂಗರಿಗನದು ವಿಶಿಷ್ಟ ಬಿರುದಿನ ಸೇವಾವೃಶ್ತಿ ಡಿಂಗರಿಗನಾದವನು ಒಡೆಯನ 
ಪ್ರಾಣರಕ್ಷಣೆಗಾಗಿ ಸದಾ ಜಾಗರೂಕನಾಗಿದ್ದು ಆತನ ಮನೆಯನ್ನು ಕಾಯುವ ಬಂಟ ಎಂಬ 
ಅಂಶವು ವ್ಯಕ್ತವಾಗುತ್ತದೆ” ಎಂದು ಪಿ.ಬಿ.ದೇಸಾಯಿ ಅವರು ಹೇಳುತ್ತಾರೆ. ಬಸವಣ್ಣನ ಒಂದು 
ವಚನವು ಈ ರೀತಿಯಿದೆ. “ಹರಿಯಜಮುನಿಗಳೆಲ್ಲರು, ನಿಜ, ನಿಮ್ಮ ಬಾಗಿಲ ಕಾಯ್ದಿಹರು, ಏನು 
ಕಾರಣ ನೀವು ಬಾಣನ ಬಾಗಿಲ ಕಾಯ್ದಿರಿ? ಡಿಂಗರಿಗನ ಮನೆಗೆ ಅಂಗಜಾಹವಕ್ಕೆ 
ಹೋಗಿದ್ದವರೊಳರೆ, ' ಕೂಡಲಸಂಗಮದೇವ?” ಇಲ್ಲಿನ "ಡಿಂಗರಿಗನ ಮನೆಗೆ 
ಅಂಗಜಾಹವನಕ್ಕೆ ಹೋಗಿದ್ದವರೊಳರೆ' ಎಂಬುದರ ಸರಿಯಾದ ಪಾಠವು 'ಡಿಂಗರಿಗನ ಮನೆಗೆ 
ಅಂಗಜಾವಕ್ಕೆ ಹೋಗಿದ್ದರೊಳರೆ' ಎಂದಿರಬೇಕೆಂದು ಹೇಳುವ ಪಿ.ಬಿ.ದೇಸಾಯಿ ಅವರು, 
"ಡಿಂಗರಿಗ' ಎಂದರೆ ಪ್ರತಿ ಯಾಮ ಅಥವಾ ಪ್ರಹರಕ್ಕೆ ಅಂಗರಕ್ಷಣೆಗೆ ಏರ್ಪಡಿಸಿದ ಶೂರಭಟ 
ಎಂಬ ಅಭಿಪ್ರಾಯಪಡುತ್ತಾರೆ: ಈ ಪದವು (ಡಿಂಗರಿಗ) “ಅನುಕರಣ ವಾಚಿಯಾಗಿದ್ದು 
ಯಾಮದ ಗಂಟೆಯ ಧ್ವನಿಸೂಚಕವೆಂಬಂತೆ ಬಳಕೆಗೆ ಬಂದಿರಬಹುದೆಂದು 
ಊಹಿಸಲವಕಾಶವಿದೆ” ಎಂದು ಹೇಳುತ್ತಾರೆ." ಮೇಲೆ ಉಲ್ಲೇಖಿಸಿರುವ ಬಸವಣ್ಣನ 
ವಚನದಲ್ಲಿ ಬಾಗಿಲು ಕಾಯುವ ಪ್ರಸ್ತಾಪವಿದೆಯಾದರೂ ಡಿಂಗರಿಗನು ಮನೆಯ ಕಾಯುವ 
ಸೇವಕ ಎಂಬುದಕ್ಕೆ ಸರಿಯಾದ ಆಧಾರವಿಲ್ಲವೆಂದೇ ಹೇಳಬೇಕಾಗಿದೆ. ಏಕೆಂದರೆ ಬಸವಣ್ಣನ 
ಮತ್ತೆರಡು ವಚನಗಳಲ್ಲಿ ಡಿಂಗರಿಗ ಎಂಬುದು ಬಳಕೆಗೊಂಡಿದ್ದರೂ. ಅಲ್ಲಿ ಕೇವಲ ಸೇವಕ 
ಎಂಬ ಅರ್ಥ ಬರುವಂತಿದೆ.” ಮತ್ತೊಬ್ಬ ವಚನಕಾರನ ವಚನವೊಂದರಲ್ಲಿ "ಬಾಹತ್ತರ 
ಡಿಂಗರಿಗ' ಎಂಬ ಶಬ್ದವಿದೆ.”್‌5 ಈ ಶಬ್ದವು "ಬಾಹತ್ತರ ನಿಯೋಗ'ದ ಪರ್ಯಾಯ ಪದವೇ? 
"ಎಂದಿಪ್ಲೆನಯ್ಯಾ ನಿಮ್ಮ ಗಣಂಗಳ ಸಮೂಹದಲ್ಲಿ? ಎಂದಿಪ್ಲೆಯನಯ್ಯಾ ನಿಮ್ಮವರ ನಡುವೆ? 


೧೯೧. ಬಸವ ವ. ೬೯೮: ಪು. ೨೭೮ 

೧೯೨. ಹರಿವಂ ಪು. ೧೨.೧೪೫ 

೧೯೩. ಅಕ್ಕನ ವ. ೩೩೭೮ : ಮ. ೧೪೮ ಮೋಳಿಗೆ ಮಾ ವ. ೨೪೫: ಪು. ೬೦ 

೧೯೪. ದೇಸಾಯಿ ಪಾಂಡುರಂಗರಾಯ: "ಬಸವಣ್ಣನವರ ಕೆಲವು ವಚನಗಳು' (ಪ್ರಬುದ್ಧ ಕ. ೩೬.೩ ಪು. 
೩೨) 

೧೯೫. ಬಸವ ವ. ೭೪೨: ಮು. ೨೯೬ 

೧೯೬. ದೇಸಾಯಿ ಪಾಂಡುರಂಗರಾಯ: "ಬಸವಣ್ಣನವರ ಕೆಲವು ವಚನಗಳು' (ಪ್ರಬುದ್ಧ ಕ. ೩೬೩ ಪು 
೩೩- ೫) 

೧೯೭. ಬಸವ ಷಟ್‌ ವ. ೩೩೬ ಪು. ೮೮: ಬಸವ ವ. ೪೬೪: ಪು. ೧೮೧ 

೧೯೮. ಲಿಂಗಲೀ ಚಾ: ಪು. ೧೮೦ (ಜೋದರ ಮಾಯಣ್ಣ) 


೨೬೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಎಂದಿಪ್ಲೆಯನಯ್ಯಾ, ಕೀಳಿಲ ಕಾಯ್ದು? ಎಂದಿಪನ್ನೆಯ್ಯಾ ಕಿಂಕರನಾಗಿ? ಎಂದಿಪನ್ನೆಯ್ಯಾ ನಿಮ್ಮ 
ನಾಮದಿಂಗರಿಗನಾಗಿ? ಎಂದಿಪನಯ್ಯಾ ಕಪಿಲಸಿದ್ಧ ಮಲ್ಲಿಕಾರ್ಜುನಾ?” ಎಂಬ "ಸಿದ್ಧರಾಮನ 
ವಚನದಲ್ಲಿನ ಎಲ್ಲ ವಾಕ್ಕಗಳೂ "ಕೊನೆಯಲ್ಲಿ ಬರುವ `ನಾಮಡಿಂಗರಿಗ' ಎಂಬುದಕ್ಕೆ 
ಅನ್ವಯವಾಗುವುದಾದರೆ "ಎಂದಿಪನಯ್ಯಾ ಕೀಳಿಲ ಕಾಯ್ದು' ಎಂಬುದು ಬಾಗಿಲನ್ನು 
ಕಾಯುವುದಕ್ಕೆ ಅನ್ವಯವಾಗುತ್ತದೆಯೇ ಎಂಬ ಸಂಶಯವುಂಟಾಗುತ್ತದೆ. ಇಲ್ಲಿನ 
`ನಾಮಡಿಂಗರಿಗ' ಎಂಬುದು ಡಿ೦ಗರಿಗನ ಪ್ರಭೇದವನ್ನು ಸೂಚಿಸುತ್ತದೆಯೋ ಅಥವಾ ಇಂಥವನ 
ಡಿಂಗರಿಗ ಎಂಬುದನ್ನು ಸೂಚಿಸುವಂತಹದೋ ಸ್ಪಷ್ಟವಾಗುವುದಿಲ್ಲ. `ನಾಮಡಿಂಗರಿಗ' 
ಎಂಬುದನ್ನು ಸಿದ್ಧರಾಮನು ಮತ್ತೊಂದೆಡೆಯೂ ಉಪಯೋಗಿಸಿದ್ದಾನೆ. ಒಟ್ಟಿನಲ್ಲಿ "ಡಿಂಗರಿಗ' 
ಎಂಬುದು ವಿಶಿಷ್ಟ ಸೇವಕ ವೃತ್ತಿಯನ್ನು ಸೂಚಿಸುತ್ತದೆಯೇ, ಹಾಗೆ ಸೂಚಿಸಿದರೆ ಆ ವೃತ್ತಿಯ 
ಸ್ವರೂಪವೇನು ಎಂಬುದನ್ನು ಸದ್ಯಕ್ಕೆ ಹೇಳಲು ಸಾಧ್ಯವಿಲ್ಲವೆಂಬುದೇ ನಮ್ಮ ತೀರ್ಮಾನ. 


ಓಲೆಯಕಾರ ಮತ್ತು ಬಂಟ 


ವಚನಗಳಲ್ಲಿ ಓಲೆಯಾಕಾರನೂ ಒಂದು ಬಗೆಯ ಯೋಧ ಪ್ರಭೇದಕ್ಕೆ ಸೇರಿದವನೆಂಬ 
ಅರ್ಥ ಬರುವಂತೆ ಬಳಕೆಗೊಂಡಿದೆ. "ರಣರಂಗದಲ್ಲಿ ಕಾದುವ ಓಲೆಯ ಕಾಅಂಗೆ ಓಸರಿಸಿತ್ತೆ 
ಕಡೆ” ಎಂಬ ಬಸವಣ್ಣನ ಮಾತಿನಲ್ಲಿ ಈ ಅಂಶ ಸ್ಪಷ್ಟವಾಗಿದೆ. "ಓಲೆಯಕಾಜ 
ಭಕ್ತಿನಾದೊಡೇನು? ಮನ ಕ್ರೋಧ ಬಿಡದು” ಎಂಬ ಚನ್ನಬಸವಣ್ಣನ ಮಾತಿನಲ್ಲಿ” ಕ್ರೋಧವು 
ಓಲೆಕಾರನ ಸಹಜ ಸ್ವಭಾವ ಎಂಬ ಅಭಿಪ್ರಾಯವಿದೆ. ತಮಿಳು ಶಾಸನಗಳಲ್ಲಿ ಓಲಯ ಎಂಬ 
ಮಾತು ರಾಜಾಜ್ಞೆಯ ಎಂಬರ್ಥದಲ್ಲಿ ಪ್ರಯೋಗವಾಗಿರುವುದ ರಿಂದ ಕನ್ನಡದಲ್ಲಿಯೂ ಈ 
ಅರ್ಥವಿದ್ದಿರಬೇಕು; ಹಾಗಾಗಿ ಓಲೆಯಕಾರ ಎಂಬುದು ರಾಜಾಜ್ಞೆ ಹಾಗೂ ರಾಜನ 
ಸಂದೇಶಗಳನ್ನೊಯ್ಯುವ ಸೇವಕನಾಗಿರಬೇಕೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ.” 
ಪದದಲ್ಲಿ ಓಲೆಗಳನ್ನು ಒಯ್ಯುವ ಕೆಲಸವು ಸ್ಪಷ್ಟವಾಗಿಯೇ ಇರುವುದು ನಿಜ. 
ಮಹಾದೇವಿಯಕ್ಕನು "ಅವಸರದ ಓಲೆಯನೊಯ್ಯುವವನ ಚಿತ್ರವನ್ನು ಕೊಡುತ್ತಾಳೆ.” 
ಪತ್ರಗಳನ್ನೊಯ್ಯುವವನನ್ನು ನಾಗಚಂದ್ರ 'ಲೇಖಕವಾಹಕ'ನೆಂದು ಕರೆಯುತ್ತಾರೆ.” ಪರಿಷತ್ತಿನ 
ನಿಘಂಟನಲ್ಲಿಯೂ 'ಓಲೆಕಾಜ'ನೆಂಬುದಕ್ಕೆ `ಕಾಗದ ಪತ್ರಗಳನ್ನು ಒಯ್ದು ಮುಟ್ಟಿಸುವ ಸೇವಕ” 
ಎಂದು ಅರ್ಥವಿತ್ತು ಒಂದು ಪ್ರಯೋಗ ವಾಕ್ಯವನ್ನು ಶಿಕುಮಾಯಣನ "ತ್ರಿಪುರದಹನ 
ಸಾಂಗತ್ಯ'ದಿಂದ ಉದ್ಭರಿಸಲಾಗಿದೆ. ಆ ವ್ಯಸನಿಗಳೆನಿಪೋಲೆಕಾಣರೊಗ್ಗಿನಲಿ 7೨೨೬ ಈ ವಾಕ್ಯದಲ್ಲಿ 


೧೯೯. ಸಿದ್ಧರಾ ವ. ೨೭೧: ಪು. ೮೨ 

೨೦೦. ಸಿದ್ಧರಾ ಸೂತ ತ್ರಿವಿಧಿ, ೨೫: ಪು. ೪೩೬ 

೨೦೧. ಬಸವ ವ. ೬೬೪: ಮು. ೨೬೫ 

೨೦೨. ಚನ್ನ ಬ ೩೯೨: ಪು. ೧೮೦ 

೨೦೩. ದೇಸಾಯಿ ಪಾಂಡುರಂಗರಾವ್‌: "ತಳವಾರ' (ಕನ್ನಡ ಸಾ ಪ. ೪೨೨: ಪು. ೬೦) 

೨೦೪. ಅಕ್ಕನ ವ ೧೨೧: ಪು. ೫೦ (“ನಾನು ಚನ್ನಮಲ್ಲಿಕಾರ್ಜುನದೇವರ ಅವಸರದ 
ಓಲೆಯನೊಯ್ಯುತ್ತಲಿದ್ದೇನೆ ಶರಣಾರ್ಥಿ”) 

೨೦೫. ರಾಮಚಂ: ಪು. ೪.೪೨ ಗದ್ಯ 

೨೦೬. ಕನ್ನಡ ನಿಘಂಟು ೧ : ಪು. ೧೩೧೦ 


ಯುದ ಪದ್ದತಿ / ೨೬೩ 
ಓ 


ಓಲೆಕಾರನು ಕತ್ತಿಯನ್ನು ಹಿಡಿದು ಯುದ್ಧಕ್ಕೆ ನುಗ್ಗಿದ ವಿಷಯವು ಸ್ಪಷ್ಟವಾಗಿದೆ. ಆದ್ದರಿಂದ 
ಸಾಮಾನ್ಯ “ಲೇಖಕ ವಾಹಕ' ಸ೦ದೇಶವನ್ನೊಯ್ಯುವುದು ಓಲೆಕಾರರ ಒಂದು ಕರ್ತವ್ಯ ಅಷ್ಟೆ 
ಅವರು ಯುದ್ದವನ್ನು ಮಾಡುತ್ತಿದ್ದರು. ಅವರು ಯೋಧರಾಗಿದ್ದರೂ ಯುದ್ಧಕಾಲದಲ್ಲಿ, 
ಯುದ್ದರಂಗದಲ್ಲಿಯೇ ರಾಜನ ಸೂಚನೆಗಳನ್ನೋ, ಸಂದೇಶಗಳನ್ನೋ ಒಂದೆಡೆಯಿಂದ 
ಮತ್ತೊಂದೆಡೆಗೆ ಒಯ್ಯುತ್ತಿದ್ದುದು ಅವರ ಕರ್ತವ್ಯವಾಗಿದ್ದಿರಬೇಕು. ಹಾಗೆ ಸುದ್ದಿಯನ್ನು 
ಮುಟ್ಟಿಸಲು ಹೋಗುವಾಗ ತನಗೆ ಎದುರಾದ ಶತ್ರುಗಳೊಡನೆ ಅವನು ಯುದ್ದ ಮಾಡುತ್ತಿದ್ದ. 
ಬಸವಣ್ಣನನ್ನು ಇವನನ್ನು ಬಂಟನೆಂಬ ಯೋಧನೊಡನೆ ಸೇರಿಸಿರುವುದು,” ನಮ್ಮ ವಾದಕ್ಕೆ 
ಇನ್ನೊಂದು ಸಮರ್ಥನೆಯನ್ನೊದಗಿಸುತ್ತದೆ. "'ಬಂಟರು' ಕೂಡ ಒಂದು ಬಗೆಯ ಯೋಧ 
ಜನಾಂಗದವರು. ಬಂಟರ ಉಲ್ಲೇಖವು ಕೆಲವಾರು ವಚನಗಳಲ್ಲಿವೆ. "ಬಿರುದ ಕಟ್ಟಿ ಬಂಟ 
ಭಾಷೆಗೆ ತಪ್ಪಿದಡೆ” ಎಂಬ ಮಾತು ಅವರ ಯೋಧತನ ಸೂಚಕವಾದ ಮಾತಾಗಿದೆ. ಕೋಟಿ 
ಮತ್ತು ಚೆನ್ನಯ್ಯ ಎಂಬ ಪ್ರಸಿದ್ಧ ಐತಿಹಾಸಿಕ ವೀರರು ಸೇರಿದವರೆನ್ನಲಾದ ಬಂಟರು ಎಂಬ 
ಜನಾಂಗವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಲೂ ಇದೆ; ಇವರು ಹಿಂದೆ ವೀರ 
ಜನಾಂಗದವರಾಗಿದ್ದರು. ಇದರಿಂದ ಬಂಟರ ವೀರವೃತ್ತಿ ಅನುವಂಶಿಕ ವಾದುದು ಎಂದು 
ಹೇಳಬಹುದು. 


ಬಾವನ್ನ ವೀರರು 


“ಬಾವನ್ನ ವೀರರು” ಎಂಬ ಉಲ್ಲೇಖವು ಆದಯ್ಯನ ಒಂದು ವಚನದಲ್ಲಿ ಬರುತ್ತದೆ. 
ಯಾರೋ ಐವತ್ತೆರಡು ಮಂದಿ ಪ್ರಸಿದ್ದರಾದ ಯೋಧರನ್ನು ಸೂಚಿಸುವುದು. ಹನ್ನೊಂದನೆಯ 
ಶತಕದ ಕೊನೆಯ ಭಾಗದ ಶಾಸನವೊಂದರಲ್ಲಿ ಉಗುರರೆಂಬ ಶ್ರೇಣಿಯ ಮುನ್ನೂರು ವೀರರನ್ನು 
"'ಬಾವನ್ನವಿರ'ರ ಶರಣಾಗತ ರಕ್ಷಣಾ ಸಾಮರ್ಥ್ಯ, ವೈರಿ ವಿಧ್ವಂಸನ ಕೌಶಲ್ಯಕ್ಕೆ 
ಹೋಲಿಸಲಾಗಿದೆ.355 ಹನ್ನೆರಡನೆಯ ಶತಮಾನದ ಹ್‌ ಜಿಲ್ಲೆಯ ಸೇಡಿಂಬದ 
ಶಾಸನದಲ್ಲಿಯೂ ಬಾವನ್ನ ವೀರರ ಮೇಲಿನೆರಡು ಗುಣಗಳ ಹೊಗಳಿಕೆಯಿದೆ೨ ಆ 
ಕಾಲಕ್ಕಾಗಲೇ ಬಾವನ್ನ ವೀರರ ಶೌರ್ಯ ಹಾಗೂ ಶರಣಾಗತ ವಾತ್ಸಲ್ಯಗಳು ಗಾದೆಯ 
ಮಾತಾಗಿದ್ದವು; ಇತರರ ಈ ಗುಣಗಳನ್ನು ಹೊಗಳಲು ಇವರ ಹೋಲಿಕೆಯನ್ನೀಯುತ್ತಿದ್ದರು. 
ಹೀಗಾಗಿ ಆದಯ್ಯನ ವಚನದಲ್ಲಿ ಉಲ್ಲೇಖಗೊಂಡ ಬಾವನ್ನ ವೀರರು ಶಾಸನಸ್ಮರಾದ ವೀರರೇ 
ಎಂದು ಹೇಳಬಹುದು. ಆದರೆ ಇವರು ನಡೆಸಿದ ಸಾಹಸಕ ೈತ್ಯಗಳಾವುವು. ಇವರು ಎಲ್ಲಿಯವರು, 
ಯಾವ ಕಾರಣದಿಂದ ಐವತ್ತೆರಡು ಮಂದಿ ಒಟ್ಟಾಗಿದ್ದರು ಎಂಬ ತುಂಬ ಸ್ವಾರಸ್ಯ ೈಕರವಾದ 
ಸಂಗತಿಗಳೆಲ್ಲವೂ ಕತ್ತಲೆಯಲ್ಲೇ. ಉಳಿದಿರುವುದು ದುರದ ಷ್ಠಕರ, 


ಬಸವಣ್ಣನ ವಚನವೊಂದರಲ್ಲಿ ಬರುವ “ಕೊಡವಿಡಿಯೆ ಕುದುರೆಯ ದೃಢವುಳ್ಳ 
ರಾವುತನೇಜೆ ಕೊಡ ಕೋಟಿ, ಶೂರರು ಹನ್ನಿಬ್ಬರಯ್ಸಾ””” ಎಂಬ ವಾಕ್ಯದಲ್ಲಿ ಯಾರೋ 


೨೦೭. ಬಸವ ವ. ೭೧೮: ಪು. ೨೮೭ 
೨೦೮. ಅರಿ ಮಾರಿ ವ. ೬೧: ಪು. ೧೪ 
೨೦೯. ಆದಯ್ಯ ವ. ೩೮೦: ಪು. ೨೧೬ 


೨೧೦. P.B.Desai: Jainism in South India, ೧. ೨೬೮ 
೨೧೧. ಅದೇ ಪು: ೨೭೧ 
೨೧೨. ಬಸವ ವ. ೧೬; ಪು. ೧೦ 


೨೬೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹನ್ನೆರಡು ಮಂದಿ ಶೂರರ ಉಲ್ಲೇಖವಿದೆ. ಹದಿನಾರನೆಯ ಶತಮಾನದ ಶಾಸ ಸನವೊಂದರಲ್ಲಿ 
'ಹನ್ನಿಬ್ಬರ ಪಟ್ಟ' ಎಂಬ ಒಂದು ಉಲ್ಲೇಖವಿದೆ.” ಈ ಎರಡೂ ಬಾವನ್ನ ವೀರರಂತೆ 
ಬತಿಹಾಸ ಪ್ರಸಿದ್ಧವಾದ ಯಾರಾದರೂ ಹನ್ನೆರಡು ಜನ ವೀರರಿಗೆ ಅನ್ವಯಸುತ್ತದೆಯೇ 
ಎಂಬುದು ತಿಳಿಯದು. 


ಅಂಕ, ಅಂಕಕಾರ 


ಅಂಕ ಎಂಬ ಯೋಧರನ್ನು ಅನೇಕ ವಚನಗಳು ಹೆಸರಿಸುತ್ತವೆ. ಸಾಮಾನ್ಯವಾಗಿ "ಅಂಕ' 
ಎಂದರೆ ವೀರ, ನಿಷ್ಠಾವಂತ ಯೋಧ ಮುಂತಾಗಿ ಅರ್ಥಗಳನ್ನು ಮಾಡಲಾಗುತ್ತದೆ. 
ಅಂಕಕಾರನೆಂದರೆ ತನ್ನ ಯಜಮಾನನ ಕಠಿಣ ಕಾಲದಲ್ಲಿ ಸಹಾಯಕನಾಗಿ ನಿಂತು ಅವನನ್ನು 
ಕಾಪಾಡಲು ಪಣವನ್ನು ತೊಟ್ಟ ಯೋಧನೆಂದು ಪಿ.ಬಿ.ದೇಸಾಯಿ ಅವರು ಅರ್ಥೈಸುತಾರೆ.** 
ಆದರೆ ವಚನಗಳಲ್ಲಿ ಬರುವ ಉಲ್ಲೇಖಗಳ ಸಂದರ್ಭ ಹಾಗೂ ಇತರ ಕೆಲವು ಆಕರಗಳ 
ಆಧಾರಗಳನ್ನು ಗಮನಿಸಿದರೆ ಅಂಕ ಎನ್ನುವುದು ಒಂದು ಬಗೆಯ ಟು ಅಂತಹ 
ಕುಸ್ತಿಯಾಡುವ ವೀರನಿಗೂ ಅನ್ವಯಿಸುತ್ತದೆಂದು ತಿಳಿಯುತ್ತದೆ.ಅ೦ಕರು ಸ್ವಸಮೇತರಾಗಿ 
ಕುಸ್ತಿಯಡುವ ವೀರರೆಂದು "ಮಾನಸೋಲ್ಲಾಸ 'ವು ಹೇಳುತ್ತದೆ.” ಇದರಲ್ಲಿ ೬. 
ಮತ್ತರಾಂಕ, ಭೂಮ್ಯಂಕ, ಎರುದ್ಧಾಂಕ, ವಿಧ್ಯಾಂಕ, ವೈರಾಂಕ, ದ್ರೋಹಾಂಕ, ಪ್ರಾಯಶ್ಚಿತ್ತಾಂಕ 
ಎಂಬ ಎಂಟು ವಿಧಗಳಿವೆ ಪಂಪನು ಬಂದೆಡೆ “ಮೇಳದಂಕ'ವನ್ನು ಹೆಸ ರಸುತ್ತಾನೆ. ೨5೭ 
'ಕಾವ್ಯಾವಲೋಕನ'ದ ಪ್ರಯೋಗ ಪದ್ಯವೊಂದರಲ್ಲಿ ತನ್ನ ಮೆಚ್ಚಿಕೆಯ ಅಂಕವನ್ನು ಒಬ್ಬ ರಾಜನು 
ನೋಡಿದ ವಿಷಯವು ವರ್ಣಿತವಾಗಿವೆ.೨ ಏನಾದನಾಥನೆಂಬ ಭಕ್ತನು ಹತು ಯಾವ 
ಕಾಯಕವನ್ನು ಕೈಗೊಳ್ಳಬೇಕೆಂದು ಆಲೋಚಿಸುತ್ತಿರುವಾಗ ವೀರಭದ್ರನು ಕನಸಿನಲ್ಲಿ 
ಕಾಣಿಸಿಕೊಂಡು “ಅಸಿಫಳಕವಿದೆ. ಎಲ್ಲಿಯಾದೊಡ೦ ಕಾದುವುದು, ಶಶಿಧರನ ಭಕ್ಷರ್ಗೆ 
ಹರುಷದಿಂ ಮಾಡುವುದು” ಎಂದು ಸೂಚಿಸಲು,” ಆತ ಹೋರಾಟದ ಕಾಯಕವನ್ನು 
ಕೈಗೊಳ್ಳುತ್ತಾನೆ.ಬಹುಶಃ ಅಂಕ ಅಥವಾ ಅಂಕಕಾರನೂ ಇದೇ ರೀತಿ ಶಸ್ತ್ರವಿಡಿದು 
ಹೋರಾಡುವುದನ್ನೇ ತನ್ನ ವೃತ್ತಿಯನ್ನಾಗಿ ಆಡಿಕೊಂಡವನೆಂದು ಕಾಣುತ್ತದೆ. ಯಾವುದಾದರೂ 


೨೧೩. “ಗಂಗರಾಜ೦ ಚಾಳುಕ್ಯ ಚಕ್ರವರ್ತಿ ತ್ರಿಭುವನಮಲ್ಲ ಪೆರ್ಮಾಡಿದೇವನ ದಳಂ 
ಪನ್ನಿರ್ವರ್ಸಾಮನರ್ವೆರಸು..” ಎಂಬ ಪೆದಪುಂಜವು ಕನಿಷ್ಠ ಮೂರು ಶಾಸನಗಳಲ್ಲಿ ಸಿಗುತ್ತದೆ. 
(ಮೈಸೂರು ವಿಶ್ವವಿದ್ಯಾನಿಲಯವು ಪರಿಷ್ಕರಿಸಿರುವ ಎಪಿಗ್ರಾಫಿಕಾ ಕರ್ನಾಟಕದ ಎರಡನೇ 
ಸಂಪುಟದಲ್ಲಿನ ೮೨, ೧೫೪, ೫೦೧ನೇ ಶಾಸನಗಳು). ಈ ಹನ್ನೆರಡು ಮಂದಿಯನ್ನೇ `ಹನ್ನಿಬ್ಬರು 
ಶೂರರು' ಸೂಚಿಸುತ್ತದೆಯೇ? ಈ ಬಗ್ಗೆ ನನ್ನ ಗಮನ ಸೆಳೆದವರು ಡಾ. ಎಂ.ಚಿದಾನಂದಮೂರ್ತಿ 
ಅವರು. 


೨೧೪. P. B.Desai: A Histrory of Karnataka: ೧.೨೮೯ 

೨೧೫. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೨೬ 

೨೧೬. ಡಿ.ಎಲ್‌.ನರಸಿ೦ಹಾಚಾರ್‌. ಪಂಪಭಾರತ ದೀಪಿಕೆ: ಮ. ೪೬೩ (ಅಡಿಟಿಪ್ಪಣಿ) 

೨೧೭. ಪಂಪಭಾ: ೬.೭೨ 

೨೧೮. ಕಾವ್ಯಾವಲೋ : ಪು.೧೦೨ (ಮಚ್ಚರದ ಸೂಟ ಸುಂದಿನ ಪೊಚ್ಚರನಾಂತಿರ್ದು ಬೆರುದಿನೆಸಕದ 
ಪೆಜವು೦ ಕಚ್ಚಕಳಿಗಳ ತೊಡರ್ಪಿನ ಮೆಚ್ಚವಣಿಗೆಯಂಕಮಂ ಮಹೀಶ೦ ನೋಡಿದಂ”) 

೨೧೯. ಶರಣ ಚ. ಮಾ: ಪು. ೧೧೬ (ಏನಾದಿನಾಥ) 


ಯುದ ಪದ್ದತಿ / ೨೬೫ 
ಧಿ ಧಿ 


ವೈಷಮ್ಯವೋ ವಿವಾದವೋ ಉಂಟಾದಾಗ ಇಬ್ಬರು ಪರಸ್ಪರ ಹೋರಾಡಿ ಅದನ್ನು 
ಬಗೆಹರಿಸಿಕೊಳ್ಳುವುದೇ ಅಂಕದ ಸ್ವರೂಪವೆಂದು ಡಿ.ಎಲ್‌.ಎನ್‌ಹೇಳುತ್ತಾರೆ.೨೦ ಆದರೆ ಇದು 
ಶಾಧುವಾದುದಲ್ಲ. ಅಂಕವು ಈ ಸ್ವರೂಪದ್ದಾಗಿರದೆ ವೃತ್ತಿಯೋಧರ ಕುಸ್ತಿಯಂದು ಹೇಳಬಹುದು. 


“ಅಂಕ ಕಂಡ ಕೋಲಾಸೆ ಮತ್ತೇಕಯ್ಕಾಂ”””” ಎಂಬುದು ಬಸವಣ್ಣನ ವಚನದಲ್ಲಿ "ಲೆಂಕ 
ಕಂಡ, ಪ್ರಾಣದಾಸೆ ಮತ್ತೇಕಯ್ಯಾ?' ಎಂಬ ವಾಕ್ಕದೊಡನೆ ಬರುತ್ತದೆ. ಲೆಂಕನಿಗೆ ಹೇಗೆ 
ಪ್ರಾಣದಾಸೆಯಿರಬಾರದೋ ಹಾಗೆಯೇ ಅಂಕನಿಗೆ "ಕೋಲಾಸೆ'ಯಿರಬಾರದೆಂದು ಬಸವಣ್ಣನ 
ಅಭಿಪ್ರಾಯ. ಇದರ ಅರ್ಥವೇನೆಂದು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ವಾದರೂ 
ಊಹೆಯೊಂದನ್ನು ಮಾಡಬಹುದು. ಯುದ್ಧಕಾಲದಲ್ಲಿ ಯೋಧರು ನಾನಾವಿಧವಾದ ಶಸ್ತ್ರಗಳನ್ನು 
ಹಿಡಿದು ಹೋ ಡನರೂ ಸಾಧನೆಯ ಸಂದರ್ಭದಲ್ಲಿ ಆ ಶಸ ಸ್ವಗಳನ್ನು ಬಳಸದೆ ತಲ 
ದಂಡವನ್ನೇ ಬೇರೆ ಬೇರೆ ಆಯುಧದಂತೆ ಬಳಸುತ್ತಿದ್ದರೆಂದು ತೋರುತ್ತದೆ. “ಗರುಡಿಯಲ್ಲಿ 
ಕೋಲಲ್ಲಡ ಕಾಳಗದಲ್ಲಿ ಉಂಟೆ ಕೋಲು” ಸೈನಿಕನಾದಡೆ ಯುದ್ಧ ಮಾಡುವುದು ಆಗಾಗ್ಗೆ 
ಮಾತ್ರ, ಮಿಕ್ಕ ವೇಳೆ ಅಭ್ಯಾಸಕ್ಕಾಗಿ ದಂಡವನ್ನು ಬಳಸುತ್ತಾನೆ, ಎಂದರೆ ಅವನು 
ಅಪಾಯವನ್ನೆದುರಿಸುವುದು ಕಡಿಮೆ. ದರೆ ಅಂಕನು ಶಸ್ತ್ರವನ್ನು ಹಿಡಿದು ಹೋರಾಡುವ 
ವೃತ್ತಿಯನ್ನ ಪಲ6ಿಓಸದವನೇ ಆದ್ದರಿ೦ದ ದಿನನಿತ್ಯವೂ ಆಯುಧಸೆಳೊಡನೆಯೇ ಸರಸವಾಡುತ್ತಾನೆ. 
ಅವನು “ತಿ ಹೆಜ್ಜೆಗೂ ಅಪಾಯವನ್ನೆದುರಿಸ ಬೇಕು. ಲೆಂಕರ ಪ್ರಾಣವು ಅವನಿಗೆ ಹೇಗೆ 
ಸ್ವಂತದ್ಬಲ್ಲವೋ ಹಾಗಯೇ ಗರಡಿಯಲ್ಲಿ ಕೋಲಿನಿಂದ ಅಭ್ಯಾಸ ಮಾಡುವ ಅವಕಾಶ ಅಂಕನಿಗಿಲ್ಲ 
ಎಂಬ ಭಾವನೆಯಿರಬಹುದು. “ಅಂಕ. ಕಳನೇಜೆ ಕೈ ಮಜದಿರ್ದಡ, ಮಾಅಂಕ ಬಂದಿಚಿವುದ 
ಮಾಬನೆ?"”* ಎಂಬ ಬಸವಣ್ಣನ ಮತ್ತೊಂದು" ಮಾತಿನಲ್ಲಿ ಅಪಾಯವನ್ನು ಪ್ರತಿಕ್ಷಣವೂ 
ಎದುರಿಸಿ ಹೋರಾಡಬೇಕಾದ ಅರ್ಥವು ಸೂಚಿತವಾಗಿದೆ. "ಸೂಕ್ತಿ ಸುಧಾರ್ಣವ'ದಲ್ಲಿ ಉಕ್ತವಾದ 
ಒಂದು ಪದ್ಯವು ಈ ರೀತಿಯಿದೆ: 


“ತಿವುರಾತ್ಮದ್ಯುತಿ ತೋರ್ಪ ಕರ್ಷು ತಿಲಕಂ ತಾರಾಗಣಂ ಬಂದು ನೋ 
ಡುವ ಯೂಧಂ ಮಧುತೆತ್ತಿಗಂ ವಿರಹಿ ಮಾಜಂಕಂ ನೃಪಂ ಚಿತ್ತಸಂ 
ಭವನಾಗಲ್‌ ಕೆಡುಕೆಯ್ದು ಕಾಯ್ದು ಕಳನಂ ಬಂದೇಖುವಂತೇಜಿದಂ 
ನವಸಂಧ್ಯಾರುಣ ಭಾಸಿ ವಾಸವದಿಶಾಶೈಲೇಂದ್ರಮಂ ಚಂದ್ರಮಂ''** 


ಇಲ್ಲಿನ ರಾಜನ ಮುಂದೆ ನಡೆಯುವ ಅಂಕಕ್ಕಾಗಿ ಅಂಕನು ಕಳವಳವನ್ನೇರುವ ಚಿತ್ರವಿದೆ. 
ಅದನ್ನು ನೋಡುವ ಹಲವರು ಬಂದು ಸೇರಿದ್ದಾರೆ. ಚಂದ್ರನೆಂಬ ಅಂಕನಿಗೆ ಮಧು 
'ತೆತ್ತಿಗ'ನಾಗಿದ್ದಾನೆ.ಈ ರೀತಿ ಅವನು  ಹೋರಾಡಬೇಕಾದುದು ವಿರಹಿ ಎಂಬ 
"ಮಾಜಂಕ”ನೊಂದಿಗೆ. ಇಲ್ಲಿ ಚಂದನ ಸೊಬಗಿಗೆ ಹಿನ್ನೆಲೆಯಾಗಿರುವ ಮಧುಮಾಸವೂ ಕಾರಣ, 
ಎಂದರೆ ಚಂದನಿಗೆ ಮಧುಮಾಸವು ಕುಮ್ಮಕ್ಕಾಗಿದೆ. ಇದನ್ನು ನೋಡಿದರೆ ಅಂಕನು ಯಾರೋ 


೨೨೦. ಡಿ.ಎಲ್‌.ನರಸಿಂಹಾಚಾರ್‌: "ಬಸವಣ್ಣನವರ ಕೆಲವು ವಚನಗಳ ಪಾಠ' (ಪೀಠಿಕೆಗಳು, ಲೇಖನಗಳು, 
ಪು. ೭೫೩) 

೨೨೧. ಬಸವ ವ. ೭೨೮ : ಪು. ೨೯೦ 

೨೨೨. ಶಿವಶಿವ: ಪು. ೪೨೬ (ಅಮುಗೆ ರಾಯಮ್ಮ ೪೪) 

೨೨೩. ಬಸ ವ. ೧೭೮: ಪು. ೭೭: ಅಕ್ಕನ ವ. ೧೩೫: ಪು. ೫೫ 

೨೨೪. ಸೂಕ್ತಿಸು: ಪದ್ಯ, ೪೭೭ 


೨೬೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬೇರೆಯವರ ಆಶ್ರಯದಲ್ಲಿರುತ್ತಿದ್ದನು ಎಂದು ಹೇಳಬೇಕಾಗುತ್ತದೆ. ಈಗಲೂ ಕುಸ್ತಿಯಾಳುಗಳು 
ನಾನಾಗರಡಿಗಳಿಗೆ ಸೇರಿ ಆ ಗರಡಿಯ ಪರವಾಗಿ ಹೋರಾಟದಲ್ಲಿ ಭಾಗವಹಿಸುವಂತೆ 
ಅಂಕಕಾರರು ತಮ್ಮ ಯಜಮಾನನ ಪರವಾಗಿ ಹೋರಾಡುತ್ತಿದ್ದವರು. "ಕಳನೇರಿ ಇಳಿವುದು 
ವೀರಂಗೆ ಮತವಲ್ಲ. ಶಿವಶರಣಂಗೆ ಹಿಮ್ಮೆಟ್ಟುವುದು ಪಥವಲ್ಲ. `ಮನದೊಡೆ ನಿಂಬುಗೊಂಬಯ್ಯ' 
ಎಂಬ ಅಂಕನ ವರ್ಣನೆಯ ಸಂದರ್ಭದ ಮಾತಿನಲ್ಲಿ ಒಡೆಯನು ಬೆಂಬಲಿಸುವ 
ಚಿತ್ರವಿದ್ದಂತೆ ಕಾಣುತ್ತದೆ. ಆಶ್ರಯದಾತನನ್ನು ವಚನಗಳು ತೆತ್ತಿಗ" ಎಂದು ಕರೆಯುತ್ತವೆ.“ 
ತೆತ್ತಿಗನೆ೦ದರೆ ಕನ್ಯಾಪಿತ್ಯವೆಂದು ಎಲ್‌.ಬಸವರಾಜು ಅವರು ಸೂಚಿಸುವ ಅರ್ಥವಾಗಲೀ,*₹ 
ಅಂಕನಿಗೆ ಸಹಾಯಕ ನಾಗಿರುವವನೇ ತೆತ್ತಿಗ ಅಂಕನು ಹೋರಾಟದಲ್ಲಿ ಮಡಿದರೆ ತೆತ್ತಿಗನು ಆ 
ಕಾಳಗವನ್ನು ಮುಂದುವರೆಸಬೇಕಾಗಿದ್ದತ್ತೆಂದೂ ಹೇಳುವ ಡಿ.ಎಲ್‌.ಎನ್‌. ಅವರ 
ವ್ಯಾಖ್ಯಾವಾಗಲೀ್‌್‌ ಸಮರ್ಪಕವಾಗಿಲ್ಲ. ಆದರೆ ಮಹಾದೇವಿಯ ವಚನದಲ್ಲಿ ತೆತ್ತಿಗನು 
ಯೋಧನಿಗೆ ಅಲಗನ್ನೀಯಲು ತಾನು ಯುದ್ಧ ಮಾಡುವೆನೆಂದು ಅರ್ಥ ಬರುವ ಮಾತಿ? 
ಇದರಿಂದ ತೆತ್ತಿಗನೆಂದರೆ ಅಂಕನ ಆಶ್ರಯಗಾರನೆಂಬ ಅರ್ಥವೇ ಸರಿಯೆಂದು ಕಾಣುತ್ತದೆ. 
“ಅ೦ಕವೋಡಿದರೆ ತೆತ್ತಿಗಂಗೆ ಭಂಗವಯ್ಯಾ, ಕಾದಿ ಗೆಲಿಸಯ್ಯಾ ಎನ್ನನು” ಎಂದು 
ಬಸವಣ್ಣನನು ಹೇಳುತ್ತಾನೆ. ಅಂಕನು ಹೋರಾಟದಲ್ಲಿ ಸೋತಾಗ ಅವನ ಆಶ್ರಯದಾತನು 
ಪಣವಾಗಿಟ್ಟಿರುತ್ತಿದ್ದ ಹಣವನ್ನು ಕೊಡಬೇಕಾದುದನ್ನೂ, ಅವನ ಅಪಮಾನವನ್ನೂ ಬಹುಶಃ 
ಸೂಚಿಸುತ್ತದೆ. (ತೆರವವನೇ ತೆತ್ತ ಯಾರು ಅಂಕನ ಮೇಲೆ ಆಧರಿಸಿ ಹಣವನ್ನು 
ವ್ಯಯಿಸುತ್ತಾರೆಯೋ ಅವನೇ ತೆತ್ತಿಗ ಎಂದು ಹೇಳಬಹುದೇ?) ಬಸವಣ್ಣನ ಈ ಮಾತು 
'ಅಳಿನಪಮಾನ ಆಳ್ವಂಗೆಂಬಂತೆ' ಎಂಬ ಚನ್ನಬಸವಣ್ಣನ ಮಾತನ್ನು**? ಹೋಲುತ್ತದೆ. ಅಂಕನು 
ವಿರೋಧಿಯನ್ನೆದುರಿಸಲಾಗದೇ ಹೋದರೆ "ಯಜಮಾನನು ಅವನನ್ನು ಶಿಕ್ಷಿಸುತಿದ್ದ ನೆಂದು 
ಕಾಣುತ್ತದೆ? “ಮಾಅಂಕನಿಟ್‌ವಲ್ಲಿ ಫಾಯ ಖಂಡಿಯ ತೋಟಿದಾತನ ತೆತ್ತಿಗ, ಕೈಯ ಕೈದು 
ಬಿದ್ದಲ್ಲಿ ಎತ್ತಿಕೊಟ್ಟಾತನೆ ಹಿತವ, ಕೂಡಲಸಂಗನ ಶರಣ ಸೊಡ್ಡಳ ಬಾಚರಸ ನಕರುಣವುಳ್ಳನ್ನಕ್ಕರ 
ಇನ್ನು ಅಂಜುವನಲ್ಲ ಕಾಣಾ, ಚನ್ನಬಸವಣ್ಣ” ಎಂಬ ಬಸವಣ್ಣನ ವಚನದ ಕೊನೆಯ 
ಎರಡು ವಾಕ್ಯಗಳ ಸಹಾಯದಿಂದ ಎದುರಾಳಿಯ ಏಟಿಗೆ ತುತ್ತಾದ ಅಂಕನಿಗೆ ಕರುಣೆಯನ್ನು 


೨೨೫. ಅಕ್ಕನ ವ. ೧೫೫: ಪು. ೫೫ 

೨೨೬ ಅಕ್ಕನ ವ. ೩೭: ಪು. ೨೧: ಸವ ವ. ೨೯೯: ಪು. ೧೨೧ 

೨೨೭. ಎಲ್‌.ಬಸವರಾಜು: ಅಕ್ಕನ ವಚನಗಳು: ಪು. ೧೯೦ 

೨೨೮. ಡಿ.ಎಲ್‌.ನರಸಿಂಹಾಚಾರ್‌: “ಬಸವಣ್ಣನವರ ಹಲವು ವಚನಗಳ ಪಾಠ' (ಪೀಠಿಕೆಗಳು, ಲೇಖನಗಳು: 
ಪು. ೭೫೩) 

೨೨೯. ಅಕ್ಕನ ವ. ೩೭: ಪು. ೩೧ (“ಗುರುವೆಂಬ ತೆತ್ತಿಗನೆನಗೆ ಲಿಂಗವೆಂಬಲಗನು ಮನನಿಷ್ಠೆಯೆಂಬ ಕೈಯಲಿ 
ಕೊಡಲು ಕಾದುವೆನು.”) 

೨೩೦. ಚನ್ನಬ ವ ೨೯೯: ಪು. ೧೨೧ 

೨೩೧. ಚನ್ನಬ ವ. ೪೦: ಪು ೧೯ 

೨೩೨. ಬಸವ ವ. ೩೦೦: ಪು. ೧೨೧ (“ಮಾಅ೦ಕ ಜಂಗಮ ಮನೆಗೆ ಬಂದಡೆ ಕಾಣದಂತಡ್ಡ 
ಮುಸುಡಿಟ್ಟಡೆ ಕೂಡಲಸಂಗಮದೇವ ಜಾಣ ಹಲುದೋಟೆ ಮೂಗಕೊಯ್ದ.”) 

೨೩೩. ಬಸವ ವ. ೧೨೭೨: ಪು. ೫೨೮-೯ 


ಯುದ ಪದ್ದತಿ / ೨೬೭ 
ಬು 


ತೋರಿಸುವವನೇ ನಿಜವಾದ ತೆತ್ತಿಗ ಎಂದು ಅರ್ಥಮಾಡಬಹುದಾದರೂ "ಘಾಯಖಂಡಿಯ 
ತೋಜು'ವುದು ಎಂದರೆ ಏನು ಅರ್ಥವೆಂದು ಹೇಳಲಾಗುವುದಿಲ್ಲ. ಗಾಯಗೊಂಡಾಗ 
ಶುಶ್ರೂಷೆಯನ್ನು ಮಾಡುವುದು ಎಂದೇನಾದರೂ ಇದರರ್ಥವಿರಬಹುದೇ ಎನಿಸುತ್ತದೆ. ಹಲಗೆ 
ಖಡ್ಗಗಳನ್ನು ಹಿಡಿದು ಅಭ್ಯಾಸ ನಡೆಸುವ ಅಂಕನು ತೆತ್ತಿಗನಿಗೆ ಕೀರ್ತಿ 
ತರುವವನಾಗುತ್ತಾನೆ.ಎದುರಾಳಿಯು ಬ೦ದಾಗ ಅವನನ್ನೆದುರಿಸುವ ಸಾಮರ್ಥ್ಯ ಉಂಟಾಗುತ್ತದೆ. 
ಹೀಗೆ ಸಾಮರ್ಥ್ಯವನ್ನು ಪಡೆಯುವುದರ ಮೂಲಕವಾಗಿ ಯಜಮಾನನ್ನು ಒಲಿಸಬೇಕು.*** 


ಅಂಕನು ಎದುರಿಸಬೇಕಾದ ಎದುರಾಳಿಯೇ ಮಾರಂಕ. ಅಖಾಡದಲ್ಲಿಳಿದಾಗ 
ಬೇರೊಂದನ್ನು  ಆಲೋಚಿಸದಂತೆ ಏಕಾಗ್ರತೆಯಿಂದ ಹೋರಾಡಬೇಕು, ಮೈಮರೆತರೆ 
“ಮಾಅಂಕ'ನ ಇರಿಯುತ್ತಾನೆಂದು ಕೆಲವು ವಚನಗಳು ಹೇಳುತ್ತವೆ... ಯೋಧರು 
ಹೋರಾಡುವಾಗ ತಮ್ಮ ಪ್ರಶಸ್ತಿಗಳನ್ನು ಹೇಳಿಕೊಂಡು ಯುದ್ಧಕ್ಕೆ ತೊಡಗುವ ರೀತಿಯನ್ನು 
"ಬಿರಿದ ಕಟ್ಟು' ಎನ್ನುತ್ತಿದ್ದರೆ೦ಬುದನ್ನು ಆಗಲೇ ಗಮನಿಸಿದ್ದೇವೆ. ಪ್ರಾಯಶಃ ಅಂಕನು ಸೋತಾಗ 
ಅವನ ಶೌರ್ಯವನ್ನು ಸಾರುವ ಪ್ರಶಸ್ತಿಗಳು ಗೆದ್ದವನದಾಗುತ್ತಿದ್ದವೆಂದು ತೋರುತ್ತದೆ.” ಹೀಗೆ 
ಬಿರಿದ ಕಟ್ಟಿ ಹೋರಾಡುತ್ತಿದ್ದ ಅಂಕರನ್ನು 'ಬಿರಿದಿನ ಅಂಕಕಾಣ' ರೆಂದೇ ಕರೆಯುತ್ತಿದ್ದರು.” 
ತಮ್ಮ ಪ್ರಶಸ್ತಿಗಳನ್ನು ಡಂಗುರದ ಮೂಲಕ ಸಾರಿಸಿ ತನ್ನನ್ನು ಧೈರ್ಯವಿದ್ದವರು 
ಎದುರಿಸಬಹುದೆಂದು ಸವಾಲನ್ನು ಹಾಕುತ್ತಿದ್ದರು. ಏನಾದಿನಾಥನನ್ನು ಕುರಿತು ಹರಿಹರನ 
ರಗಳೆಯಲ್ಲಿ ಈ ಪ್ರಸಂಗವು ಬರುತ್ತದೆ; ಒಬ್ಬ ವೀರನು ಊರ ನಡುವೆ ಬೀದಿಯಲ್ಲಿ ಸಾವಿರ 
ಹೊನ್ನುಗಳ ಪೊಟ್ಟಣವೊಂದನ್ನು ಒಂದು ಗಳಿಗೆ ಕಟ್ಟಿಸುತ್ತಾನೆ. ಯಾರು ಪೊಟ್ಟಣದ ಹಣವನ್ನು 
ತೆಗೆದುಕೊಳ್ಳುತ್ತಾರೆಯೋ ಅವರು ವೀರನನ್ನು ಎದುರಿಸುವ ಸವಾಲನ್ನು ಸ್ವೀಕರಿಸಿದಂತೆ. ಆ ರೀತಿ 
ಕಟ್ಟಿಸಿ, ಅಲ್ಲಿ ಕೆಲವರನ್ನು ಕಾವಲಾಗಿ ನಿಲ್ಲಿಸಿ ಊರಲ್ಲೆಲ್ಲ ತನ್ನ ಬಿರುದನ್ನು ಸಾರಿಸುತ್ತಾನೆ.* 
ಅಂಕರೂ ಸಹ ಈ ರೀತಿಯಲ್ಲಿ ತಮ್ಮವ ಬಿರುದನ್ನು ಸಾರಿಸಿ ಸವಾಲು ಹಾಕುತ್ತಿದ್ದರೆಂಬುದು 
“ಆಲುತ್ತಲು ಹಣೆಯ ಹೊಇಸಿ ಅಂಕವ ಆಡಿದೆನೆಲ್ಲರ ಕಂಡು' ಎಂಬ ಬಸವಣ್ಣನ ಮಾತು” 
ಸೂಚಿಸುತ್ತದೆ. ಹೀಗೆ ಸವಾಲು ಹಆಕಿದವನು ಸವಾಲು ಸ್ವೀಕರಿಸಿದವನನ್ನು ಎದುರಿಸಲೇ ಬೇಕು. 
ಹಾಗೆ ಎದುರಿಸಲಾಗದಿದ್ದರೆ ಅವನು ಸೋತಂತೆಯೇ ಎಂದು ಭಾವಿಸಲಾಗುತ್ತಿತ್ತು”*್‌ ಅಂಕನು 
ತನ್ನ ಯಜಮಾನನಿಗೆ ಹೋರಾಟದಲ್ಲಿ ತಾನು ಗೆಲ್ಲುವೆನೆಂಬ ಆತ್ಮವಿಶ್ವಾಸ ಹಾಗೂ 
ಭರವಸೆಗಳನ್ನು ವ್ಯಕ್ತಪಡಿಸುವ ರೀತಿಯಂತೆ ಬಸವಣ್ಣನ ಒಂದು ವಚನವಿದೆ: “ಕರ್ಮವೆಂಬ 


೨೩೪. ಬಸವ. ವ. ೭೨೫: ಪು. ೨೮೯ 

೨೩೫. ಅಕ್ಕನ ವ. ೧೩೫: ಪು. ೫೫: ಬಸವ ವ. ೧೭೮: ಪು. ೭೭ 

೨೩೬. ಸವ ವ. ೩೦೦: ಪು. ೧೨೧ (“ಹೇಡಿ ಬಿರಿದ ಕಟ್ಟಿದಂತೆ ಆಯಿತ್ತೆನ್ನ ವೇಷ: ಕಾದಬೆಕು, ಕಾದುವಡೆ 
ಮನವಿಲ್ಲ-ಆಗಲೆ ಹೋಯಿತ್ತು ಬಿರಿದು.) 

೨೩೭. ಬಸವ ವ. ೭೦೦: ಪು. ೨೭೯ 

೨೩೮. ಶರಣ ಚ ಮಾ: ೧೨೦-೧ (ಏನಾದಿನಾಥ) 

೨೩೯. ಬಸವ ವ. ೪೩೬: ಪು. ೧೭೧ 

೨೪೦. ಬಸವ ವ. ೩೦೦: ಪು. ೧೨೧ 


೨೬೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಭಾಷೆಯ ಕಡೆಗಳಕ್ಕೆ ನೂಕುವೆ, ಕೆಡಹುವೆನಂಕವ, ಕರೆದಡೋ ಎನಿಸದಡೆ ನಿಮ್ಮಾಳಲ್ಲ! 
ಶಿವಶರಣೆಂಬ ದಂಡೆಯ ಹೂಡಿ ಗಣಮೇಳಾಪವೆಂಬ ಅಲಗಿನಿಂದಿಟಿವೆ, 
ಕೂಡಲಸಂಗಮದೇವಾ.” ಇಲ್ಲಿ ಬಂದಿರುವ "ಭಾಷೆಯ ನೂಕು'ವುದು ಒಂದು ನುಡಿಗಟ್ಟು 
ಯುದ್ದದಲ್ಲಿ ಮೊದಲಿಂದ ಕಡೆಯವರೆಗೂ ಹೋರಾಡಿ ಗೆಲ್ಲುವುದನ್ನಿದು ಸೂಚಿಸುತ್ತದೆ. ಈ 
ನುಡಿಗಟ್ಟು ಬೇರೆಡೆಯೂ ಬಳಸಲ್ಪಟ್ಟದೆ.* ತನ್ನ ಭಾಷೆಯನ್ನುಳಿಸಿಕೊಳ್ಳಲು ಯುದ್ಧರ೦ಗವನ್ನು 
ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗೆ ಅಪಾಯಕ್ಕೊಳಗಾಗದೆ ಹಾದು ಬರುವುದು 
ಎಂದರೆ ಸಫಲವಾಗಿ ಹೋರಾಟವನ್ನೆದುರಿಸುವುದೆಂದು ಈ ನುಡಿಗಟ್ಟಿನ ಅರ್ಥ. 


00 


೨೪೧. ಬಸವ ವ. ೬೯೯ : ಪು. ೨೭೯ 
೨೪೨. ಬಸವ ವ. ೭೦೨: ಪು. ೨೮೦ 


ಯುದ ಪದ್ದತಿ / ೨೬೯ 
ಬು 


pel 
ದ್ಯಾಭ್ಯಾಸಿ 


ವಿದ್ಯೆಯು ಪ್ರಾಚೀನ ಭಾರತದಲ್ಲಿ ಲೌಕಿಕತೆಗಿಂತ ಪಾರಮಾರ್ಥಿಕದ ಕಡೆಗೆ ಒಲೆದಿದ್ದುದೇ 
ಹೆಚ್ಚು. ನಮ್ಮ ದೇಶದಲ್ಲಿ ಹಿಂದಿದ್ದ ಅಭ್ಯಾಸ ವಿಷಯಗಳನ್ನು ಗಮನಿಸಿದರೆ ಅವುಗಳಲ್ಲಿ ಈಚೆಗೆ 
ವ್ಯವಹಾರೋಪಯೋಗಿಯಾದ ಶಾಸ್ತ್ರ "ವಿಷಯಗಳನ್ನು "ಸೇರಿಸಿದ್ದರೂ ವಿದ್ಯೆಯ ಪರಮ 
ಪ್ರಯೋಜನ ಲೌಕಿಕವಾದುದಲ್ಲ. ವಿದ್ಯೆಯ ಮೂಲಕ ಸಾಧಿಸಿಕೊಳ್ಳಬೇಕಾದುದು ಆತ್ಮಜ್ಞಾನ ಎಂಬ 
ಭಾವನೆಯಿತ್ತು ವಿದ್ಯೆ (ಆತ್ಮವಿದ್ದೆ ಸ ಮತ್ತು ಅವಿದ್ಯೆ (ಲೌಕಿಕ ವಿಷಯಜ್ಞಾನ)ಗಳು ಭಿನ್ನವಾದುವು; 
ವಿದ್ಯೆಯು ಶ್ರೇಯೋರೂಪದ್ವು "ಅವಿದ್ಯೆಯು ಪ್ರೇಯೋರೂಪದ್ದು ನಚಿಕೇತನು ಅನಿತ್ಯಫಲಗಳಿಗೆ 
ಕಾರಣವಾದ ಪ್ರೇಯೋಮಾರ್ಗವನ್ನು ಬಿಟ್ಟು ಮೋಕ್ಷ ಕಾರಣವಾದ ಶ್ರೇಯೋಮಾರ್ಗವನ್ನು 
ಹಿಡಿದದ್ದರಿಂದ ಯಮನು ನಚಿಕೇತನನ್ನು "ವಿದ್ಯಾರ್ಥಿ" “ಎಂದು ಕರೆಯುತ್ತಾನೆ.” 


ಈ ಅರ್ಥದಲ್ಲಿ ವಿದ್ಯಾವಂತನಾಗದ ವ್ಯಕ್ತಿಯ ಮಾನಸಿಕ ಸ್ಥಿತಿಯು ವಿಕಸಿತವಾಗದೇ 
ಇರುವುದರಿಂದ ಅವನು ಪಶುಸಮಾನವೆಂದು ಭಾವಿಸುತ್ತಿದ್ದರು ("ವಿದ್ಯಾವಿಹೀನಃ ಪಶುಭಿಃ 
ಸಮಾನಃ'), ಮುಂದೆ ಲೌಕಿಕ ವಿಷಯಗಳನ್ನು ಅಭ್ಯಸಿಸುತ್ತಿದ್ದರೂ ಎಲ್ಲ ಪುರುಷಾರ್ಥಗಳ 
ಕೊನೆಯು ಹೇಗೆ ಮೋಕ್ಷವೋ, ಎಲ್ಲ ಆಶ್ರಮಗಳ ಗಂತವ್ಯವೂ ಹೇಗೆ ಸನ್ಯಾಸವೋ, ಹಾಗೆಯೇ 
ವಿಷಯಗಳ ಜ್ಞಾನವೆಲ್ಲವೂ ಕೊನೆಗೆ ತಂದುಕೊಡಬೇಕಾದದ್ದು ಆತ್ಮಸಿದ್ದಿಯನ್ನು ಎಂಬ 
ಭಾವನೆಯು ಮುಂದುವರೆಯಿತು. ಹೀಗಾಗಿ ಶಾಸ್ತ್ರ ವಿಷಯಗಳಲ್ಲಿ "ಪಂಡಿತನಾದವನನ್ನು ಜನರು 
ಗೌರವಿಸಿದರೂ ಸರ್ವಸಂಗಪರಿತ್ಕಾಗ ಮಾಡಿದವಾಗೇ ಅತ್ಯಂತ "ಗೌರವವು ಸಲ್ಲುತ್ತಿತ್ತು. “ಎಂದರೆ 
ಪ್ರಾಚೀನ ಭಾರತದ ವಿದ್ಯೆಯು ನಿ ಧಾರ್ಮಿಕ ಭೂಮಿಕೆಯನ್ನು ಪಡೆದದ್ದು 
ಎಷ್ಟು ವಿಷಯಗಳನ್ನು ಕಲಿತಿದ್ದರೂ ಕೇವಲ ಪ್ರೇಯೋಮಾರ್ಗವನ್ನು ಅನುಸರಿಸುವವನನ್ನು 


೧. ಕಠೋಪನಿಷತ್‌: ೧, ೨.೫ 
('ದೂರಮೇತೇ ವಿಪರೀತೇ ವಿಷೂಚೀ 
ಅವಿದ್ಯಾಯಾ ಚ ವಿದ್ಯೇತಿ ಜ್ಞಾತಾ । 
ವಿದ್ಯಭೀಪ್ಲಿನಂ ನಚಿಕೇತಸ೦ ಮನ್ಯೇ 
ನತ್ವ ಕಾಮಾ ಬಹವೋ ಲೋಲುಪಂತ”) 


ವಿದ್ಯಾಭ್ಯಾಸ / ೨೬೧ 


ಕಠೋಪನಿಷತ್ತು ಕುರುಡನನ್ನು ಹಿಂಬಾಲಿಸುವ ಕುರುಡನಿಗೆ ಹೋಲಿಸುತ್ತದೆ.* ಹೀಗೆ ಅನೇಕ 
ವಿಷಯಗಳನ್ನು ತಿಳಿದಿದ್ದರೂ ಪಪ್ರ೦ಚದ ಉಸಾಬರಿಗೆಲ್ಲ ತಲೆಹಾಕುವವನ್ನು ಚೆನ್ನಬಸವಣ್ಣನು 
ಪಾಠ ಕಲಿತಿದ್ದರೂ ಹೇಸಿಗೆಯನ್ನು ತಿನ್ನಬಾರದೆಂಬ ವಿವೇಕವಿಲ್ಲದ ಗಿಳಿಗೆ ಹೋಲಿಸುತ್ತಾನೆ.* 
ಕಲಿಯುವ ವಿದ್ಯೆಯು ಕೇವಲ ವಾಕ್ಷಟುತ್ತವನ್ನುಂಟು ಮಾಡಿದರೆ ಸಾಲದು, ಅದು ಮನಸ್ಸಿನ 
ಪರಿಪಕ್ಷತೆಗೆ ಕಾರಣವಾಗಬೇಕು. ಇದನ್ನೇ "ಬಸವಣ್ಣ ಈ ರೀತಿ ಹೇಳುತ್ತಾನೆ: 'ಓದಿಸುವಣ್ಣಗಳನ್ನ 
ಮಾತಾಡಕಲಿಸಿದರಲ್ಲದೆ ಮನಕ್ಕೆ ಮಾತಾಡಕಲಿಸ ಲಿಲ್ಲವಯ್ಯ'* ಇಂತಹ. ಪೊಳ್ಳು ವಿದ್ಯೆಯನ್ನು 
ಬೇರೊಂದೆಡೆ 'ತೂತಜ್ಞಾನ' ೫ ಕರೆದಿದ್ದಾನೆ.” ಶ್ರೇಷ್ಠ ವಿಷಯಗಳನ್ನು ಓದಬಹುದು. ಅದರೆ 
ಅದನ್ನು ಅನುಭವವಾಗಿ ಮಾರ್ಪಡಿಸಿಕೊಳ್ಳಲಾರದವನನ್ನು ಪಿಶಾಚಿಯೆಂದೂ ಅನುಭವ 
ಪೂರ್ವಕವಾಗಿ ಓದುವವನನ್ನು ಪಂಡಿತ ಎ೦ದೂ ಸಿದ್ಧರಾಮನು ಕರೆಯುತ್ತಾನೆ." 


ನಿಜವಾದ ವಿದ್ಯೆಯನ್ನುಳಿದ ಮಿಕ್ಕ ಕಲಿಕೆಯನ್ನು ವಚನಕಾರರು ಅಲ್ಲಗಳೆಯುತ್ತಾರೆ; 
'ಶ್ವಾನಜ್ಞಾನ, ಗಜಜ್ಞಾನ, ಕಕ್ಕುಟಜ್ಜಾನವೆಂಬ ಜ್ಞಾನತಂತ್ರಗಳೇನಾದುವು? ಕೂಡಲಸಂಗಮ ದೇವ, 
ನಿಮ್ಮನಜೆಯದ ಜ್ಞಾನವೆಲ್ಲ ಅಜ್ಜಾನ'* ಎಂಬಲ್ಲಿ ಬಸವಣ್ಣನು ಪರಮಾತ್ಮನನ್ನರಿಯಲು 
ಸಹಾಯಕವಾಗದ ಎಲ್ಲ ಜ್ಞಾನವು ಅಜ್ಞಾನವೇ ಎ೦ದು ಹೇಳುತ್ತಾನೆ.ಇಲ್ಲಿ ಬರುವ ಶ್ರಾನಜ್ಞಾನ, 
ಗಜಜ್ಞಾನ, ಕುಕ್ಕುಟಜ್ಞಾನಗಳು ಆಯಾ ಪ್ರಾಣಿಗಳ ಬಗೆಗಿನ ವಿಶೇಷ ತಿಳುವಳಿಕೆ (ಟಠಡಿಜ)ಯನ್ನು 
ಸೂಚಿಸುತ್ತದೆ. ಮತಿಜ್ಜನ, ಶುತಿಜ್ಞಾನ,., ಖಂಡಜ್ಜಾನ, ಕೇವಲಜ್ಞಾನ. ಜ್ಯೋತಿರ್ಜ್ವಾನ. 
ಮಹಾಜ್ಯೋತಿರ್ಜ್ಯಾನವೆಂದು ಚನ್ನಬಸವಣ್ಣನು ಆರು ಬಗೆಯ ಜ್ಞಾನಗಳನ್ನು ಹೆಸರಿಸುತ್ತಾನೆ.” 
ಇವು ಸಾಂಪ್ರದಾಯಿಕವಾದ ಜ್ಞಾನಶಾಖೆಗಳಾಗಿರದೆ ವಚನಕಾರನ ಅಭಿಪ್ರಾಯದಲ್ಲಿ ಉನ್ನತಿಕೆಯ 
ಕ್ರಮದಲ್ಲಿ ಹೇಳಿದ ತಿಳುವಳಿಕೆಯನ್ನು ಸೂಚಿಸುವಂತೆ ತೋರುತ್ತದೆ. ಆದಯ್ಯನು ಶುತಿಜ್ಞಾನ, 
ಮತಿಜ್ಜಾನ, ಖಂಡಿತಜ್ಞಾನ, ಸೈಶಾಚಿಕಜ್ಞಾನಗಳನ್ನು ಅತಿಗಳೆದು, ಶಿವಜ್ಞಾನ, ಸ್ವಯಜ್ಞಾನ, 
ಸಮ್ಯಜ್ಜ್ಞಾನ, ಅವಧಿಜ್ಞಾನ. ಪರಿಜ್ಞಾನದಿಂದ ಪರವಶನಾಗಿರುವುದು ಕೇವಲ 
ಜ್ಞಾನವೆಂದಿರುವುದನ್ನು' ನೋಡಿದರೆ ಚನ್ನಬಸವಣ್ಣನು ಹೇಳಿದ ಮೊದಲ ಮೂರು 
ಶ್ರೇಷ್ಠವಾದವುಗಳಲ್ಲವೆಂಬ ಭಾವನೆಯಿದ್ದಿತೆಂದು ತೋರುತ್ತದೆ. ಮತಿಜ್ಞಾನವೆಂದರೆ 
ಬುದ್ದಿವಂತಿಕೆಯಿಂದ ಪಡೆದ ತಿಳಿವಳಿಕೆ, ಶ್ರುತಿಜ್ಞಾನವು ಬರಿಯ ಶುತಿಗಳನ್ನು ತಿಳಿದ ಪಾಂಡಿತ್ಯ, 
ಖಂಡ (-ಖಂಡಿತ) ಜ್ಞಾನವೆಂದರೆ ಅಸಂಪೂರ್ಣಜ್ಞಾನ ಎಂಬ ಅರ್ಥವಿರುವಂತೆ ತೋರುತ್ತದೆ. 
ಜೈನರಲ್ಲಿ ಮತಿಜ್ಞಾನ, ಶುತಿಜ್ಞಾನ, ಅವಧಿಜ್ಞಾನ, ಮನಃಹಪರ್ಯಯಜ್ಞಾನ, ಕೇವಲ ಜ್ಞಾನಗಳನ್ನು 


ಸ್ರ 
ಗೌರವಿಸುವುದನ್ನಿಲ್ಲಿ ಲಿ ನೆನೆಯಬಹುದು." 


. ಅದೇ: ೫. ೨.೫ (“ಆಂಧೇನೈವ ನೀಯಮಾನಾಯಥಾಂಧಾಃ”) 
ಸ ಚನ್ನಬ ವ. ೨೩೫: ಹು. ೧೦೫ 

. ಬಸವ ವ. ೧೧೬೪: ಪು. ೮೪೮ 

ಬಸವ ವ ೧೨೧೫: ಪು. ೫೦೨ 

ಸಿದ್ಧರಾ ವ. ೧೦೪: ಪು. ೩೪ 

. ಬಸವ ವ ೭೯೮ : ಪು. ೩೨೫ 

ಟೆ ಚನ್ನಬ ವ. ೧೪೩೩: ಪು. ೬೩೯ 

ಆದಯ್ಯ ವ. ೧೦೭: ಪು. ೬೭-೮ 

೧೦. ಆದಿಪು: ೧೦.೬೩ ಗದ್ಯ 


ಇ ೧ ಗಜ 68೫ ಓಟ 


೨೭೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಿದ್ಯಾರ್ಥಿ 
ವಿದ್ಯಾರ್ಜನೆಗಾಗಿ ಗುರುವಿನ ಬಳಿ ಬ೦ದು ಅವನೊಡನೆಯೇ ಗುರುಕುಲದಲ್ಲಿ ವಾಸಿಸುತ್ತಿದ್ದ 
ಅತಿಪ್ರಾಚೀನ ರೀತಿಯ ಅಂತೇವಾಸಿ ಪದ್ಧತಿಯು ವಚನಕಾಲದಲ್ಲಿ ಇದ್ದಿರಲಾರದು. ಆದರೆ 
ವಿದ್ಯಾರ್ಥಿಗಳು ಭಿಕ್ಷೆಯನ್ನೆತ್ತಿ ತಮ್ಮ ಜೀವನವನ್ನು ನಡೆಸುತ್ತಿದ್ದರು; ಸೂರ್ಯಮಿತ್ರನೆಂಬುವನು 
ತನ್ನ ಬ ಬಂದ ತನ “ಫೋದರಳಿಯಂದಿರಿಗೆ 'ಭಕೆಯಿಂದೆ "ಜೀವಿಸಿ ವಿದ್ಯಾರ್ಜನೆ ಮಾಡಲು 
ಹೇಳುತ್ತಾನೆ; ಈ ಪ್ರಸಂಗ "ವಡ್ಡಾರಾಧನೆ'ಯಲ್ಲಿದೆ. ನಿ ಅದರೆ ಆ ಕಾಲದಲ್ಲಿ ವಿದ್ಯಾರ್ಥಿಗಳ 
ಊಟೋಪಚಾರಗಳಿಗೆ ಇತರ ವ್ಯವಸ್ಥೆಯೂ ಇತ್ತು. ಮಠಗಳಲ್ಲಿ, ಅಗ್ರಹಾರ ಮುಂತಾದವುಗಳಲ್ಲಿ 
ವಿದ್ಯಾರ್ಥಿಗಳ ಊಟವಸತಿಗಳಿಗಾಗಿ ದತ್ತಿ ಬಿಟ್ಟ ಅನೇಕ ಶಾಸನಗಳು ನಮಗೆ ದೊರೆಯುತ್ತವೆ. 


ವಿದ್ಯಾರ್ಥಿಯನ್ನು ಸಾಮಾನ್ಯವಾಗಿ 'ಬ್ರಹ್ಮಚಾರಿ' ಎನ್ನುತ್ತಿದ್ದರು; ಮೊದಲು ಮೂರು 
ವರ್ಣಗಳಿಗೆ ಸೇರಿದ ಧಾರ್ಮಿಕ ವಿದ್ಯಾರ್ಥಿಯನ್ನು `ವರ್ಣೀ' ಎಂದೆ ಪಾಣಿನಿಯು 
ಕರೆಯುತ್ತಾನೆ. ಗುರುವಿನ ಬಳಿಯಲ್ಲಿ  ವಾಸಮಾಡುತ್ತಿದ್ದುದರಿಂದ ವಿದ್ಯಾರ್ಥಿಯನ್ನು 
"ಅಂತೇವಾಸಿನ್‌' ಎಂದೂ ಕರೆಯುತ್ತಿದ್ದರು; ಶಿಷ್ಯನು. ಗುರುವಿನ ಯೋಗಕ್ಷೇಮವನ್ನು 
ನೋಡಿಕೊಳ್ಳುತ್ತ ಅವನ ಕಷ್ಟ ಸಮಯದಲ್ಲಿ ರಕ್ಷಿಸಬೇಕಾದ್ದುದರಿಂದ ವಿದ್ಯಾರ್ಥಿಯು "ಛಾತ್ರ' 
ಎಂಬ ಹೆಸರಿಗೂ ಪಾತ್ರನಾಗಿದ್ದ.” ರಾಮಾಯಣದಲ್ಲಿ ವಿದ್ಯಾರ್ಥಿಯನ್ನು ಮೂರು ವಿಧವಾಗಿ 
ವಿಂಗಡಿಸಲಾಗಿದೆ: ೧) ವಿದ್ಯಾಸ್ನಾತಕ: ತನ್ನ ಅಭ್ಯಾಸವು ಮುಗಿದ ನಂತರ ಬ್ರಹ್ಮಚಾರಿಯ 
ವತಗಳನ್ನು ನೆರವೇರಿಸದೆಯೇ ವಿದ್ಯಾಭ್ಯಾಸವನ್ನು ಕೊನೆಗೊಳಿಸುವವನು: ೨) ವ್ರತ-ಸ್ನಾತಕ: 
ಬ್ರಹ್ಮಚಾರಿಯ ವ್ರತಗಳನ್ನು ಪೂರೈ ಸಿದ್ದರೂ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸದವನು; ಮತ್ತು ೩) 
ವಿದ್ಯಾ- ವ್ರತಸ್ನಾತಕ: ಮೇಲಿನರಡನ್ನೂ ಮುಗಿಸಿರುವವನು. ೧೫ ಮಕ್ಕಳ ವಿದ್ಯಾಭ್ಯಾಸವು 
ಸಾಂಪ್ರದಾಯಿಕವಾಗಿ ಆರಂಭವಾಗಲು ಮಗುವು ಎಂಟು ವರ್ಷದವನಾಗಿರಬೇಕು; ಮನುವಿನ 
ಪ್ರಕಾರ ಕ್ಷತ್ರಿಯ ವೈಶ್ಯ ಬಾಲಕರು ಕೊಂಚ ತಡವಾಗಿ ವಿದ್ಯಾಭ್ಯಾಸವನ್ನು ಆರಂಭಿಸಬಹುದು. 
ಆದರೆ ಚುರುಕು ಬುದ್ಧಿಯ ಬಾಲಕರು ಬೇಗಲೂ ಪ್ರಾರಂಭಿಸಬಹುದು. 1 


ಗುರು 


ಆಚಾರ್ಯನೇ ನಿನ್ನ ದೇವರಾಗಲಿ ((ಆಚಾರ್ಯದೇವೋ ಭವ') ಎನ್ನುವಷ್ಟು ಗುರುವಿನ 
ಬಗ್ಗೆ ಭಾರತೀಯರಲ್ಲಿ ಗೌರವಭಾವನೆಯಿತ್ತು ವೀರಶೈವರಿಗೆ ಗುರು, ಲಿಂಗ, ಜಂಗಮರು 
ಪೂಜ್ಯರಾದವರು; ಆದರೆ ಇಲ್ಲಿನ ಗುರು ಅಕ್ಷರ ವಿದ್ಯೆಯನ್ನು ತಿಳಿಸಿಕೊಡುವವನಲ್ಲ, ಎಲ್ಲ 
ವಿದ್ಯೆಯ ಗುರಿಯು ಮೋಕ್ಷಸಾಧನೆಯಾದುದರಿಂದ ಅದಕ್ಕೆ ಸಹಾಯಕವಾದ ದೀಕ್ಷೆಯನ್ನು 
ನೀಡುವ ಗುರುವನ್ನು ಲಿಂಗಕ್ಕೆ ಸಮನಂತೆ ಕಾಣುವುದು ಅವನ ಪೂಜನೀಯತೆಯನ್ನು 
ಸೂಚಿಸುತ್ತದೆ. ಸಾ೦ಪ್ರದಾಯಿಕ ಶಿಕ್ಷಣವನ್ನು ನೀಡುವ ಉಪಾಧ್ಯಾಯನನ್ನು, ಅವನು ನೀಡುವ 
ವಿದ್ಯೆಯ ಬಗೆಗನುಗುಣವಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಿದ್ದರು. ಪಾಣಿನಿಯ 


೧೧. ವಡ್ಡಾರಾ: ಪು. ೩ 

೧೨. Ved Mehta: Education in Ancient India: 0.೧೫ 
೧೩. S.N.Vyas: India in the Ramayana Age: 0.೭೦ 

೧೪. Kewal Motwani: Manu Dharma Sastra: Pp.2೬-2 


ವಿದ್ಯಾಭ್ಯಾಸ / ೨೭೩ 


ಪ್ರಕಾರ ಗುರುವು ನಾಲ್ಕು ಬಗೆ: (ಬಿ) ಆಚಾರ್ಯ; ಇದು ಅತ್ಯಂತ ಶ್ರೇಷ್ಠವರ್ಗ. ಆಚಾರ್ಯ 
ಪದವಿಯು ಅತ್ಯಂತ "ಶ್ರೇಷ್ಠವಾದ ಶೈಕ್ಷಣಿಕ ಸಾಧನೆಯೆಂದು" ಪರಿಗಣಿತವಾಗಿತ್ತು ಇವರು 
ಶಾಲೆಯ ಸ್ಥಾಪಕರು, ಇವರ ಹೆಸ ಔನಿಂಡಲೇ ವಿದ್ಯಾರ್ಥಿಗಳು ಇವರ ಹೆಸರಿನಿಂದಾದ 
ವಿಶೇಷಣದಿಂದಲೇ ಕರೆಯಂ್ಬಡುತ್ತಿದ್ದರು; ಪಾಣಿನಿಯ ಆಶ್ರಮದಲ್ಲಿ ತಯಾರಾದವನು 
ಪಾಣನೀಯ ಎಂಬಂತೆ: (ಆ) ಆಚಾರ್ಯನ ನೇತೃತ್ವದಲ್ಲಿ ಧಾರ್ಮಿಕ ಗ್ರಂಥಗಳನ್ನು 
ಬೋಧಿಸುವವನು ಪವಕ್ತಾ (ಇ) ಛಂದಸ್ಸು (ವೇದ) ಹೇಳುವವನು ಶ್ರೋತ್ರಿಯ; 
(ಈ)ಶಾಸ್ತ್ರಗ್ರಂಥಗಳನ್ನೋ ಲೌಕಿಕವಿದ್ಯೆಯನ್ನೋ ಹೇಳಿಕೊಡುವವನು ಅಧ್ಯಾಪಕ.”* 
ರಾಮಾಯಣದಲ್ಲಿ ಗುರು, ಕುಲಪತಿ, ಶ್ರೋತ್ರಿಯ, ತಾಪಸ, ಬ್ರಹ್ಮವಾದಿ, ಉಪಾಧ್ಯಾಯ, ಶಿಕ್ಷಕ, 
ಪರಿವ್ರಾಜಕರೆಂದು ಅಧ್ಯಾಪಕರನ್ನು ವರ್ಗೀಕರಿಸಲಾಗಿದೆ.” . ಸಾಮಾನ್ಯವಾಗಿ ಕೆಳಗಿನ 
ವರ್ಣದವರಲ್ಲಿ ಶಿಷ್ಯವೃತ್ತಿಯನ್ನವಲಂಬಿಸುತ್ತಿರಲಿಲ್ಲ... ಆದರೆ. ಆಪತ್ಕಾಲದಲ್ಲಿ ಬ್ರಾಹ್ಮಣ 
ವಿದ್ಯಾರ್ಥಿಯು ಬ್ರಾಹ್ಮಣನಲ್ಲದವನ ಬಳಿ ವಿದ್ಯೆಯನ್ನು ಕಲಿಯುವ ಪರಿಸ್ಥಿತಿ ಬಂದಾಗ ವಿದ್ಯೆಯು 
ಪೂರೈಸುವವರೆಗೂ ತನ್ನ ಗುರುವನ್ನು ವಿಧೇಯತೆಯಿಂದ ಅನುಸರಿಸಬೇಕು, ವಿದ್ಯಾಭ್ಯಾಸವು 
ಮುಗಿದ ಮೇಲೆ ಬ್ರಾಹ್ಮಣನಲ್ಲದ ಗುರುವಿಗಿಂತ ಈತನೇ ಹೆಚ್ಚು ಪೂಜ್ಯನಾಗುತ್ತಾನೆಂದು 
ಗೌತಮಧರ್ಮಸೂತ್ರವು ಹೇಳುತ್ತದೆ.” ತನ್ನ ಬಳಿ ವಿದ್ಯಾರ್ಜನೆಗಾಗಿ ಬಂದ ಶಿಷ್ಯನನ್ನು ಗುರುವು 
ವಿಶ್ವಾಸದಿಂದ ನೋಡಿಕೊಳ್ಳುತ್ತಿದ್ದ. ವಿದ್ಯಾರ್ಥಿಗಳನ್ನು ಗುರುವು ತನ್ನ ಮಕ್ಕಳೆಂಬಂತೆಯೂ, 
ವಿದ್ಯಾರ್ಥಿಗಳು ಗುರುವನ್ನು ಜೆಂ ಸಚ ಧಾರ ಬುದ್ಧನು ಭಿಕ್ಷುಗಳಿಗೆ 
ಹೇಳುತ್ತಾನೆ 


ವಿದ್ಯಾಕೇಂದ್ರಗಳು 


ಪ್ರಾಚೀನ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸವನ್ನು ನೀಡುತ್ತಿದ್ದ ಕೇಂದಗಳೆಂದರೆ ಅಗಹಾರ. 
ಬ್ರಹ್ಮಪುರಿ, ದೇವಸ್ಥಾನ ಮತ್ತು ಘಟಿಕಾಸ್ಥಾನಗಳು. ಅಗ್ರಹಾರವೆಂದರೆ ಬ್ರಾಹ್ಮಣ ಪಂಡಿತರಿಗೆ 
ಎಲ್ಲಾ ಆದಾಯವೂ ಸೇರುತ್ತಿದ್ದ ಊರು; ಇಂತಹ ಅಗ್ರಹಾರಗಳನ್ನು ಅನೇಕರು ಕಟ್ಟಿಸಿ 
ಕೊಟ್ಟಿರುವುದು ಶಾಸನೋಕ್ತವಾಗಿದೆ. ದೊಡ್ಡ ಪಟ್ಟಣದ ಭಾಗವೊಂದರಲ್ಲಿ ಬ್ರಾಹ್ಮಣ ವಿದ್ವಾಂಸರು 
ವಾಸವಾಗಿದ್ದರೆ, ಅದನ್ನು ಬ್ರಹ್ಮಪುರಿ ಎನ್ನುತ್ತಿದ್ದರು. ಪ್ರಾಚೀನ ಕರ್ನಾಟಕದಲ್ಲಿ ಹಲವಾರು 
ದೇವಸ್ಥಾನಗಳು ವಿದ್ಯಾಕೇಂದ್ರಗಳಾಗಿದ್ದುವು. ಇವುಗಳನ್ನು ಮಠಗಳೆಂದೂ ಕರೆಯುತ್ತಿದ್ದರು. 
ಬಳ್ಳಿಗಾವೆಯಲ್ಲಿ ನಾನಾದೇವಸ್ಥಾನಗಳ ಆಶ್ರಯದಲ್ಲಿ ನಡೆಯುತ್ತಿದ್ದ ವಿದ್ಯಾಕೇಂದಗಳಾದ 
'ಪಂಚಮಠ'ಗಳು ತುಂಬ ಪ್ರಸಿದ್ಧವಾದವು. ಘಟಿಕಾಸ್ಥಾನದ ಸ್ವರೂಪವೇನೆಂಬುದರ ಬಗ್ಗೆ 
ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆಯಾದರೂ ಅದನ್ನು ಒಂದು ಧಾರ್ಮಿಕ ಶಿಕ್ಷಣ 
ಕೇಂದ್ರವೆಂದು ಭಾವಿಸಬಹುದು. ೧೯ ಅಗ್ರಹಾರಗಳೂ ದೇವಸ್ಥಾನಗಳು ಕೆಲವು ಸಂದರ್ಭಗಳಲ್ಲಿ 


೧೫. V.S.Agarwala: India as known to Panini: ೨೮೨-೩ 


೧೬. S.N.Vyas: India in the Ramayana Age: ಐ0.೧೫೫-೬ 
೧೭. “ಆಪತ್ಕಾಲೇ ಬ್ರಾಹ್ಮಣಸ್ಕಾಬ್ರಾಹ್ಮಣಾದ್‌ ವಿದ್ಯೋಪಯೋಗಃ | 
ಅನುಗಮನಂ ಶುಶ್ರೂಷಾ ಸಮಾಪ್ತೆ ಬ್ರಾಹ್ಮಣೋ ಗುರುಃ” 
೧೮. R.C.Majumdar: Corporate Life in Ancient India: 0.೧೨೯ 
೧೯. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು.೨೦೯-೨೬, 


೨೭೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ನ್ಯಾಯಾಲಯಗಳಂತೆಯೂ ಕೆಲಸ ನಿರ್ವಹಿಸುತ್ತಿದ್ದವು. ಬಸವಣ್ಣನು ಹುಟ್ಟಿದ್ದು ಬಾಗೇವಾಡಿ 
ಎಂಬ ಅಗ್ರಹಾರದಲ್ಲಿ, ಅವನ ತಂದೆಯಾದ ಮಾದಿರಾಜನು ಆ ಅಗ್ರಹಾರದ ಅಗೇಸರನೆಂದು 
ಹರಿಹರ ಹೇಳುತ್ತಾನೆ.** ಬ್ರಾಹ್ಮಣರು ಊರಿನ ಆದಾಯವನ್ನು ಅನುಭವಿಸುತ್ತಿದ್ದುದನ್ನು 
ಅಗ್ರಹಾರಗಳೆಂದಂತೆ, ಶೈವರು ಅಥವಾ ವೀರಶೈವ ವಿದ್ವಾಂಸರ ಹತೋಟಿಯಲ್ಲಿದ್ದ ಶಿಕ್ಷಣ 
ಕೇಂದ್ರವನ್ನು “ಶಿವಪುರ ಎನ್ನುತ್ತಿದ್ದರು.*' ಶಿವಪುರದ ಉಲ್ಲೇಖ ವಜಚನಗಳಲ್ಲಿದೆ.*” ಆದರೆ 
ಅವುಗಳ ವಿಚಾರದಲ್ಲಿ ಯಾವುದೇ ವಿವರಗಳು ನಮಗೆ ಅಲ್ಲಿ ದೊರೆಯುವುದಿಲ್ಲ. 
ಹರಿಹರನಲ್ಲಿಯೂ ಶಿವಪುರದ ಉಲ್ಲೇಖಗಳು ಬಂದಿದ್ದರೂ ಅವು ತಮಿಳುನಾಡಿನ ಶಿವಭಕ್ತರ 
ಕತೆಗಳನ್ನು ಹೇಳುವ ಸಂದರ್ಭದಲ್ಲಿ ಉಕ್ತವಾಗಿದೆ.** 


pal 
ಅಕ್ಷ. ರಾಭ್ಯಾಸ 


ಅಕ್ಷರ ಎನ್ನುವುದು ಲಿಪಿಯನ್ನು ಸೂಚಿಸುತ್ತದೆ. ಅಕ್ಷರಗಳ ಉಗಮದಿಂದಾಗಿ ಭಾವನೆಗಳಿಗೆ 
ಶಾಶ್ವತರೂಪವನ್ನು ಕೊಡುವುದು ಸಾಧ್ಯವಾಯಿತು. ಹೀಗಾಗಿ ವಿದ್ಯಾಭ್ಯಾಸದ ಪ್ರಾರಂಭವು 
ಅಕ್ಷರಾಭ್ಯಾಸದಿಂದಾಗುವ ಪದ್ಧತಿಯಾಯಿತು. ಉಪನಯನದಿಂದ ಶಿಕ್ಷಣವು 
ಪ್ರಾರಂಭವಾಗುತ್ತಿದ್ದುದರಿಂದ ಈಗಲೂ ಅಕ್ಷರಾಭ್ಯಾಸವು ಉಪನಯನದ ಒಂದು ಭಾಗವಾಗಿಯೇ 
ಉಳಿದಿದೆ. ಪ್ರಾಚೀನ ಕರ್ನಾಟಕದಲ್ಲಿ ಅಕ್ಷರಗಳನ್ನು ಮರಳ ಮೇಲೆ ತಿದ್ದಿಸುತ್ತಿದ್ದರು. ಈ 
ಶತಮಾನದ ಪ್ರಾರಂಭದವರೆಗೂ ಈ ಪದ್ಧತಿಯಿತ್ತು. ಬರೆದುದನ್ನು ಅಳಿಸುವುದು 
ಸುಲಭವಾದುದರಿಂದಲೂ, ಮರಳಿನಲ್ಲಿ ಬೆರಳೋಡಿಸುವುದು ಸುಲಭವಾದುದ ರಿಂದಲೂ 
ಇದನ್ನು ಬಳಸುತ್ತಿದ್ದರೆಂದು ಸುಲಭವಾಗಿ ಊಹಿಸಬಹುದು. ಸಿದ್ದರಾಮ `ಮಳಲುಲಿಪಿ'ಯನ್ನು 
ಉಲ್ಲೇಖಿಸುತ್ತಾನೆ.” ಇಲ್ಲಿ ಅಶ್ವಾಶ್ವತವೆಂಬ ಭಾವನೆಯನ್ನು ಸೂಚಿಸಲು ಈ ಶಬ್ದವನ್ನು 
ಬಳಸಿದ್ದರೂ ಮರಳಿನ ಮೇಲೆ ಬರೆದ ಅಕ್ಷರಗಳು ತುಂಬ ಬೇಗ ಅಳಿಸಿಹೋಗುವುದರಿಂದ ಈ 
ಸಾದೃಶ್ಯದ ಮೇಲೆ ಈ ಭಾವನೆಯು ಈ ನುಡಿಗಟ್ಟಿಗೆ ಬಂದಿದೆ. ಹೀಗಾಗಿ ಇದು ಆ ಕಾಲದಲ್ಲಿ 
ಮರಳಿನ ಮೇಲೆ ಅಕ್ಷರಾಭ್ಯಾಸವನ್ನು ಮಾಡಿಸುವ ಪದ್ಧತಿಯನ್ನೂ ಒಳಗೊಳ್ಳುತ್ತದೆಂದು 
ಭಾವಿಸಬಹುದು. "ಅಕ್ಷರದಲಭ್ಯಾಸವ ಮಾಡಿ, ಬರೆವ ತೊಡೆವ ಪರಿಯಿನ್ನೆಂತೊ' ಎಂಬ 
ಅಲ್ಲಮನ ಮಾತಿನಲ್ಲಿ *” ಅಕ್ಷರಗಳನ್ನು ಬರೆಸಿ, ಅಳಿಸಿ ಅಭ್ಯಾಸವನ್ನು ಮಾಡಿಸುವ ಕ್ರಮವು 
ಸೂಚಿತವಾಗಿದೆ. ಈ ಕಾಲದಲ್ಲಿ ಹಲಗೆಯ ಮೇಲೆ ಬಳಪದಿಂದ ಅಕ್ಷರಾಭ್ಯಾಸ ಮಾಡಿಸುತ್ತಿದ್ದ 
ಪದ್ಧತಿಯೂ ಬಳಕೆಯಲ್ಲಿದ್ದಿತು ಎಂಬುದಕ್ಕೆ ಅನ್ಯತ್ರಆಧಾರಗಳು ದೊರೆತರೂ ಈ ವಿಷಯದಲ್ಲಿ 
ವಚನಗಳಲ್ಲಿ ಯಾವ ಉಲ್ಲೇಖವೂ ಇಲ್ಲ. “ಪಾಠ ಶಾಲೆಯಲ್ಲಿ ಮಕ್ಕಳು ಕಪ್ಪುಹಲಗೆಗಳ ಮೇಲೆ 
ಬಿಳೀ ಬಳಪದಿಂದ ಎಡದಿಂದ ಬಲಕ್ಕೆ ಬರೆಯುತ್ತಾರೆ. ಎಂದು ಆಲ್ದೇರೂನಿಯೂ 


೨೦. ಬಸವ ರಗಳೆ, ಪು. ೫ 

೨೧. G.S.Dixit: Local-Self Government in Mediaeval Karnataka: 0.೯೭ 
೨೨, ಚನ್ನಬ ರ. ೧೨೭೯: ಪು. ೫೭೭: ಅಲ್ಲಮ ವಚಂ. ೧೦೦೭: ಪು. ೨೨೨ 

೨೩. ಹರಿಹರ ರ: ಪು. ೧,೨೦,೫೦,೨೬೧ ಇತ್ಯಾದಿ. 

೨೪. ಸಿದ್ಧರಾ ವ. ೧೩೩೯: ಪು. ೪೧೬ 

೨೫. ಅಲ್ಲಮ ವ ಚಂ. ೬೪೨: ಪು. ೧೪೦ 

೨೬.ಎಚ್‌.ಎಲ್‌.ನಾಗೇಗೌಡ: ಪ್ರವಾಸಿ ಕಂಡ ಇಂಡಿಯಾ ೧: ಪು. ೩೫೯ 


ವಿದ್ಯಾಭ್ಯಾಸ / ೨೭೫ 


"ಐವತ್ತೆರಡಕ್ಷರ'ದ ಉಲ್ಲೇಖವಿದೆ." ಇದು ಆ ಕಾಲದಲ್ಲಿ ಕನ್ನಡದಲ್ಲಿ ಬಳಕೆಯಲ್ಲಿದ್ದ ಐವತ್ತೆರಡು 
ಅಕ್ಷರಗಳನ್ನು ಪ್ರಾಯಶಃ ಸೂಚಿಸುತ್ತದೆ. "ನಾಲ್ವತ್ತೇಟಾಯ್ತಳೆ ಸುದ್ದಗನ್ನಡಕ್ಕೀ ಕ್ರಮದಿಂ' ಎಂದು 
ಕೇಶಿರಾಜನು. ಹೇಳಿದ್ದರೂ “ಅಂತು ಶುದ್ಧಗೆ ಸಂಸ್ಕೃತದೊಳ್ಳೆವತ್ತೆರಡು "ಅಕ್ಷರಂ ಎಂದು 
ಹೇಳಿರುವುದರಿಂದ "ಶುದ್ಧಕನ್ನಡಕ್ಕೆ ನಲವತ್ತೇಳೇ ಅಕ್ಷರಗಳು ಸಾಕಾದರೂ ಸಂಸ್ಕೃತ 
ಶಬ್ದಕೋಶವನ್ನೊಳಗೊಂಡಾಗ 'ಐವತ್ತೆರಡು ಅಕ್ಷರಗಳನ್ನು ಬಳಸುವುದು ಅನಿವಾರ್ಯವಾಯಿತು" 


ವಿದ್ಯಾಭ್ಯಾಸ ಕ್ರಮದಲ್ಲಿ ಬಾಲಕರು ಮಾಡುವ ತಪ್ಪನ್ನು ತಿದ್ದುವ ವಿಧಾನದಲ್ಲಿ ಶಿಕ್ಷೆಯೂ 
ದೇಹದಂಡವೂ ಒಂದೆಂದು ಬಹು ಹಿಂದಿನ ಕಾಲದಿಂದಲೂ ಭಾವಿಸಲ್ಲಟ್ಟಿದೆ. ಸ್ಮೃತಿಗಳು 
ಹೊಡೆಯುವುದನ್ನು ನಿಷೇಧಿಸುತ್ತವೆ: ಗೌತಮ ಧರ್ಮಸೂತ್ರದ ಪ್ರಕಾರ ಮಕ್ಕಳನ್ನು 
ಹೊಡೆಯಬಾರದು; ಮಿಕ್ಕ ರೀತಿಗಳಿಂದ ವಿದ್ಯಾರ್ಥಿಯನ್ನು ಆ ಸಾಧ್ಯವಾಗದಿದ್ದರೆ 
ವೇಣುವಿದಲ(ಸೀಳಿದ ಬಿದಿರು) ದಿಂದಲೋ ಅಥವಾ ಸಣ್ಣ ಹುರಿಯಿಂದಲೋ 
ಹೊಡೆಯಬಹುದು, ಮಿಕ್ಕ ಸಾಧನಗಳನ್ನು ಹೊಡೆಯಲು ಬಳಸಿದರೆ ಅಂಥವನಿಗೆ ರಾಜನು 
ಶಿಕ್ಷೆಯನ್ನು ವಿಧಿಸಬೇಕು ಮನುವೂ ಈ ಅಭಿಪ್ರಾಯವನ್ನು ಅನುಮೋದಿಸುವುದಲ್ಲದೆ, 
ಹೊಡೆಯಬೇಕಾದ ಪಕ್ಷದಲ್ಲಿ ಪೃಷ್ಠದ ಮೇಲೆ ಮಾತ್ರವೇ ಹೊಡೆಯಬೇಕೆಂದು 
ನಿಯಮಿಸುತ್ತಾನೆ.* ವಚನಗಳ ಕಾಲದಲ್ಲಿ ವಿದ್ಯಾರ್ಥಿಗಳನ್ನು ಶಿಕ್ಷಿಸಲು ಬಳಸುತ್ತಿದ್ದ ಕೋಲನ್ನು 
“ಓಜುಗಟ್ಟಿಗೆ' "ಎಂದು ಕರೆಯುತ್ತಿದ್ದರು.” ಅಲ್ಲಮನ ಈ ವಚನವು ತುಂಬ ಕಶಿಸಿದರೆ, ಆಗಲಿ. 
ಮಹಾಪ್ರಸಾದವೆಂದನಯ್ಯಾ! ತ್ರೇತಾಯುಗದಲ್ಲಿ. ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ 
ಆಗಲಿ ಮಹಾಪ್ರಸಾದವೆಂದನಯ್ಯಾ ದ್ವಾಪರಯುಗದಲ್ಲಿ ಶ್ರೀಗುರು ಶಿಷೃಂಗೆ ರುಂಕಿಸಿ ಬುದ್ಧಿಯ 
ಕಲಿಸಿದರೆ, ಆಗಲಿ ಮಹಾಪ್ರಸಾದವೆಂದನಯ್ಯ! ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ 
ನಾಬೆಅಗಾದೆನು.'* ಇಲ್ಲಿ ನಾಲ್ಕು ಯುಗಗಳಲ್ಲಿ ಗುರುವು ಶಿಷ್ಯನನ್ನು ಶಿಕ್ಷಿಸುವ ರೀತಿಯಲ್ಲಿ 
ಕ್ರಮೇಣ ತೀವ್ರತೆಯು ಕಡಿಮೆಯಾಗುತ್ತಿರುವುದು ಸೂಚಿತವಾಗಿದೆ. ಅಂದರೆ ವಿದ್ಯಾರ್ಥಿಯು 
ಬೌದ್ಧಿಕವಾಗಿ ಬೆಳೆಯುತ್ತಿರುವುದು ಸೂಚಿತವಾಗಿದೆ. ಕೊನೆಯಲ್ಲಿನ “ಕಲಿಯುಗ' ಕಲಿತಯುಗ 
ಅಂದರೆ ಶಿಷ್ಯರು ಸಂಪೂರ್ಣವಾಗಿ ಕಲಿತ ಸ್ಥಿತಿಯನ್ನು ಸಂಕೇತಿಸುತ್ತದೆ. 


ಕಲಿಕೆಯ ವಿಷಯಗಳು 


ಉನ್ನತ ವಿದ್ಯಾಭ್ಯಾಸ ಸೌಲಭ್ಯವಿದ್ದ ಹಲವಾರು ಕಡೆಗಳಲ್ಲಿ ನಾನಾವಿಷಯಗಳ ಅಧ್ಯಯನಕ್ಕೆ 
ಅನುಕೂಲವಿರುತ್ತಿದ್ದಿತು. ಕೆಲವು ಕೇಂದ್ರಗಳು ಅಲ್ಲಿನ ವಿದ್ವಾಂಸರ ಕೀರ್ತಿಯಿಂದಾಗಿ 
ವಿದ್ಯಾರ್ಥಿಗಳನ್ನು ನಾನಾದೂರ ಪ್ರದೇಶಗಳಿಂದಲೂ ಆಕರ್ಷಿಸುತ್ತಿದ್ದುವು. ಪ್ರಾಚೀನ ಭಾರತದಲ್ಲಿ 
ತುಂಬ ಪ್ರಸಿದ್ಧ ವಿಶ್ವವಿದ್ಯಾನಿಲಯವಾಗಿದ್ದ ನಲಂದವು ತನ್ನ ಉನ್ನತ ಮಟ್ಟದ ವಿದ್ಯೆಗೆ ಪ್ರಖ್ಯಾತ 


೨೭.ಅಲ್ಲಮ ವ ಚಂ. ೬೪೫: ಪು. 
೧೪೦ ೨೮.ಶಬ್ದಮ ದ: ಪು. ೩೯-೪೦ 
೨೯. 6.ಛೆ.8೩/£]1: Dharmasutras —A Study in Their Originand Development: 0.೧೪೬ 


೩೦. Ved Mehta: Education in Ancient India: 0.೭೪ 
೩೧. ಬಸವ ವ. ೩೮೮: ಪು. ೧೫೨ 
೩೨. ಅಲ್ಲಮ ವ ಚಂ. ೫೨: ಪು. ೧೩ 


೨೭೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಾಗಿತ್ತು. ಪ್ರಾಚೀನ ಮತ್ತು ಅರ್ವಾಚೀನ ಶಾಸ್ತ್ರಗಳಲ್ಲಿ ಪರಿಣತಿಯನ್ನು ಗಳಿಸಿದವರನ್ನು 
ಮಾತ್ರತಲ್ಲಿ ಸೇರಿಸಿಕೊಳ್ಳುತ್ತಿದ್ದರು; ಅವರಲ್ಲಿಯ* "ಇಬ್ಬರೋ ಮೂವರೋ ಮಾತ್ರ 
ಉತ್ತೀರ್ಣರಾಗಿ ಹೊರಬರುತ್ತಿದ್ದರು ಎಂದು ಯುವಾನ್‌ಚ್ಚಾಂಗ್‌ ಹೇಳುವುದನ್ನು ನೋಡಿದರೆ,`* 
ಅಲ್ಲಿನ ಶಿಕ್ಷಣ ಮಟ್ಟ ಸಾಧಾರಣವಾದುದಾಗಿರಲಿಲ್ಲ ವೆಂಬುದು ಸ್ಪಷ್ಟವಾಗುವುದು. ಕರ್ನಾಟಕದ 
ವಿಷಯಕ್ಕೆ ಬಂದರೆ, ಬಳ್ಳಿಗಾವೆಯಿಲ್ಲಿನ ಕೇದಾರೇಶ್ವರ ಮಠದ ಆಚಾರ್ಯರಾದ 
ವಾಮಶಕ್ತಿಯೆಂಬವರ ವೈದುಷ್ಕವನ್ನು ಒಂದು ಶಾಸನವು ಈ ರೀತಿ ಹೊಗಳುತ್ತದೆ: "ಇವರು 
ಶಬ್ದಶಾಸ್ತ್ರದಲ್ಲಿ ಪಾಣಿನಿ, ನಯದಲ್ಲಿ ಭೂಷಣಚಾರ್ಯ, ನಾಟ್ಯದಲ್ಲಿ ಭರತ, ಕಾವ `ಪಾಂಡಿತ್ಯದಲ್ಲಿ 
ಸ್ವತಃ ಮಾಘ, ಸಿದ್ಧಾಂತದಲ್ಲಿ ಸ್ವತಃ ನಕುಲೀಶ್ವರ, ಶಿವಪದದಲ್ಲಿ ಸಂದ್‌ಸ್‌- ಹೀಗೆ ಕೆಲವು 
ನಿದ್ಧಾಕೇಂದಗಳಲ್ಲಿ ಬೋಧಿಸುತ್ತಿದ್ದವರು ಪ್ರಖ್ಯಾತ ವಿದ್ವಾಂಸರಾದುದರಿಂದ ಅವು 
ದೂರದೇಶಗಳಿಂದಲೂ ಜ್ಞಾನಪಿಪಾಸುಗಳನ್ನು ಆಕರ್ಷಿಸುತ್ತಿದ್ದವು. 


ಉನ್ನತ ವಿದ್ಯಾಲಯಗಳಲ್ಲಿ ಕಲಿಸಿಕೊಡುತ್ತಿದ್ದ ವಿಷಯಗಳು ಕಾಲಕಾಲಕ್ಕೆ ಬದಲಾಗುವುದು 
ಸಹಜ. ಶಾಸ್ತ್ರಗಳು “ಜೆಳೆದಂತೆಲ್ಲ ಅವುಗಳ ಅಧ್ಯಯನಕ್ಕೆ ವಿದ್ಯಾಕೇಂದಗಳಲ್ಲಿ” ಅನುಕೂಲಗಳನ್ನು 
ಮಾಡಬೇಕಾಗಿತ್ತು ಜೇನೀ "ಯಾತ್ರಿಕರು ತವು ಭಾರತವನ್ನು ಸಂದರ್ಶಿಸಿದ ಕಾಲದಲ್ಲಿ 
ಶಾಸ್ತ್ರಗಳನ್ನು ಐದು ವರ್ಗಗಳಾಗಿ ವಿಂಗಡಿಸಿದ್ದರೆಂದು ಹೇಳುತ್ತಾರೆ : ಅವುಗಳೆಂದರೆ ಅ) 
ಶಬ್ದವಿದ್ಯಾ ಅಥವಾ ವ್ಯಾಕರಣ, ಆ) ಶಿಲ್ಪಸ್ಥಾನವಿದಯಾಕಲೆಗಳು ಮತ್ತು ಯಾಂತ್ರಿಕ ವಿದ್ಯೆ ಡು 
ಚಿಕಿತ್ಸಾ- "ವೈದ್ಯೇತರವಾದ ಮಂತ್ರ ಮುಂತಾದ ರೋಗಶಮನ ವಿಧಾನಗಳು, ಈ) ಹೇತುವಿದ್ವಾ- 
ತರ್ಕ "ಮತ್ತು ಸ ಅಧ್ಯಾತ್ಮವಿದ್ಯಾ-ದರ್ಶನ ಮುಂತಾದುವು. ಈ ಪ್ರಾರಂಭದಲ್ಲಿ ಹಗ್‌, ಯಜುಸ್‌, 
ಸಾಮ, ಮತ್ತು ಅಥರ್ವವೇದಗಳನ್ನೂ ಅವುಗಳೊಡನೆ ಶಿಕ್ಷಾ, ವ್ಯಾಕರಣ, "ಛಂದಸ್ಸು ನಿರುಕ್ತ , 
ಜ್ಯೋತಿಷ ಮತ್ತು ಕಲ್ಪಗಳೆಂಬ ಆರು ವೇದಾಂಗಗಳನ್ನು ಕಲಿಸಲಾಗುತ್ತಿದ್ದಿತು ಮುಂದೆ 
ಪುರಾಣಗಳು, "ಧರ್ಮಶಾಸ್ತ್ರಗಳು, ಉಪವೇದಗಳೆಂದು ಹೆಸರಾಗಿದ್ದ ಆಯುರ್ವೇದ, 
ಧನುರ್ವೇದ. ಗಾಂಧರ್ವ" ಮತ್ತು ಸ್ಥಾಪತ್ಯ ವೇದಗಳನ್ನೂ ಕವ್‌-ನಾಟಕಗಳನ್ನೂ 
ಸೇರಿಲಾಯಿತು.* ಕೇದಾರೇಶ್ವರ ಮಠವು “ಯಗ್ಯಜುಸ್ಕಾಥರ್ವ ಚತುರ್ವೇದ ಸ್ವಾಧ್ಯಯಂ 
ಕೌಮರ ಪಾಣನೀಯ ಶಾಕಟಾಯನ ಶಬ್ದಾನುಶಾಸನದಿ ವ್ಯಾಕರಣ ವ್ಯಾಖ್ಯಾನ ಸ್ಥಾನಮುಂ 
ನ್ಯಾಯ ವೈಶೀಷಿಕ ಮೀಮಾಂಸಾ ಸಾಂಖ್ಯಬೌದ್ದಾದಿ ಷಡ್ಬರ್ಶನ ವ್ಯಾಖ್ಯಾನ ಸ ಸ್ಥಾನಮುಂ ಲಾಕುಳ 
ಸಿದ್ದಾಂತ ಜಾಂ ಯೋಗಶಾಸ್ತ್ರ ವ್ಯಾಖ್ಯಾನ ಸ್ಲಾನಮುಂ ಅಷ್ಟಾದಶಪುರಾಣ ಧರ್ಮಶಾಸ್ತ್ರ 
ಸಕಳಕಾವ್ಯ ನಾಟಕಾದಿ ವಿವಿಧಪಿದ್ಯಾಸ್ಥಾನಮುಂ ಆಗಿದ್ದಿತೆಂದು ಒಂದು ಶಾಸನವು 
ವರ್ಣಿಸುತ್ತದೆ. ೩೭ ವಡ್ಡಾರಾಧನೆಯು ಹೇಳುವ ಪಠ್ಯ ವಿಷಯಗಳಿವು. : ನಾಲ್ಕು ವೇದಗಳು, ಆರು 
ಅಂಗಗಳು. ಹದಿನೆಂಟು ಧರ್ಮಶಾಸ್ತ್ರಗಳು, ಸುತ್ತ ನ್ಯಯಗಳು, ವ್ಯಕರಣ, ಪ್ರಮಾಣ, 
ಛಂದಸ್ಸು, ಅಲಂಕಾರ, ನಿಘಂಟು, ಕಾವ್ಯ ನಾಟಕ, ಚಾಣಕ್ಯ ಸಾಮುದ್ರಿಕ. ಶಾಲಿಹೋತ್ರ, 
ಪಾಳಕಾಪ್ಯ ಹಾನಿತಂ, ಚರಕ, ಅಕ್ತಿನೀಮತ, ಬಾಹಲ, ಸುಶ್ರುತ, ಕ್ಷಾರಪಾನೀಯ ಮೊದಲಾದ 


aa. Thomas Watters: on Yuang Chwang's Travels in India: Vol. 11 7.೧೬೫. 
a9. E.C.VIL: Shikaripur ೯೬ (0.6.೧೧೭೯) 

೩೫. Surendranath Sen: India Through Chinese Eyes: ಐ.೧೨೧ 

at. A.Venkatasubbiah: A Twelth Century University in Mysore: 0.೮ 


ವಿದ್ಯಾಭ್ಯಾಸ / ೨೭೭ 


ನರವೈದ್ಯಗಳು, ಜ್ಯೋತಿಷ ಮಂತ್ರವಾದ ಮೊದಲಾದ ಶಾಸ್ತ್ರಗಳು. ನೆಲ್ಲೂರಿನ ಒಂದು ಶಾಸನವು 
ರಸ, ರಸಾಯನ, ಪಾದಾ೦ಜನ, ಖಡ್ಗಯಾಗ, ಘಟಿಕಾ, ಕನ್ಯಕಾವಾದ, ಮಂತ್ರವಾದ, 
ಧಾತುವಾದ, ಪಾದಾ೦ಜನ, ಖಡ್ಗಯಾಗ, ಘಟಿಕಾ, ಕನ್ಯಕಾವಾದ, ಮಂತ್ರವಾದ, ಧಾತುವಾದ. 
ಧೂಮ್ರವಾದ, ಗಾರುಡವಾದ ಮತ್ತು ರಸವಾದಗಳೆಂಬ ಹನ್ನೊಂದು ಶಾಸ ಸ್ತಗಳನ್ನು 
ಉಲ್ಲೇಖಿಸುತ್ತದೆ ಈ ಎಲ್ಲ ಶಾಸ್ತ್ರಗಳನ್ನೂ ಎಲ್ಲ ವಿದ್ಯಾ ಕೇಂದಗಳಲ್ಲಿಯೂ 
ಕಲಿಸುತ್ತಿರಲಿಲ್ಲವೆನ್ನುವುದು ಸ್ಪಷ್ಟ ಇವುಗಳ ಅಧ್ವಯನವು ಹಲವಾರು ಕೇಂದಗಳಿಗೆ 
ಹಂಚಿಹೋಗಿತ್ತು. ಡ್‌ ಕೇಂದ್ರವೂ ಕೆಲವು ವಿದ್ಯೆಗಳಿಗೆ ಪ್ರಸಿದ್ಧವಾಗಿದ್ದಿರಬಹುದು. 
ವಚನಗಳಲ್ಲಿ ಹಲವಾರು ಶಾಸ ಸ್ತಗಳ ಉಲ್ಲೇಖಗಳು ದೊರೆಯುತ್ತವೆ. ಆದರೆ ಅವುಗಳನ್ನು ಕಲಿಸುವ 
ಶಿಕ್ಷಣ ಕೇಂದಗಳ ಬಗ್ಗೆ ಮಗೆ 'ಯಾವುದೇ ಬಗೆಯ ವಿವರಗಳು ದೊರೆಯುವುದಿಲ್ಲ. 
ಹಸ ರಿನಿಂದ ಮಾತ್ರನಾವು ತೃಪ್ತಿಪಟ್ಟುಕೊಳ್ಳಬೇಕಾಗಿದೆ. ವಚನಗಳಲ್ಲಿ ಉಕ್ತವಾದ ಶಾಸ್ತ್ರ 
ವಿಷಯಗಳನ್ನು ಇನ್ನು ನಾವು ಪರಿಶೀಲಿಸಬಹುದು. | 


ವೇದಾಧ್ಯಯನ 


ಯಾವ ವಿದ್ಯೆಯೇ ಆಗಲಿ ಕೇವಲ ಪುಸ್ತಕ ಬದನೇಕಾಯಿಯಾಗುವುದನ್ನು ವಚನಕಾರರು 
ಖಂಡಿಸಿದರು. ಹಾಗೆ ಖಂಡಿಸುವಾಗ ಕೆಲವು ಅಧ್ಯಯನ ವಿಷಯಗಳನ್ನವರು ಪ್ರಾಸಂಗಿಕವಾಗಿ 
ಉಲ್ಲೇಖಿಸುತ್ತಾರೆ. ಆದಯ್ಯನು ವೇದ, ಶಾಸ್ತ್ರ ಆಗಮ, ಪುರಾಣ, ಇತಿಹಾಸ, ರಹಸ್ಯ, ಛಂದಸ್ಸು, 
ಅಲಂಕರ, ನಿಘಂಟು. ಶಬ್ದ ತರ್ಕಗಳನ್ನು ಈಸ ರಿಸುತ್ತಾನೆ.”” ಅಲ್ಲಮನು ವೇದ- ಶಾಸ್ತ್ರ ಪುರಾಣ 
ಛಂದಸ್ಸು ನಿಘಂಟುಗಳನ್ನು ಉಲ್ಲೇಖಿಸುತ್ತಾನೆ. ವೇದಶಾಸ್ತ್ರ ಪುರಾಣಗಮಗಳ 'ಉಲ್ಲೇಖವು 
ಕೆಲವು "ಪಚನಗಳಲ್ಲಿವೆ*೨” ಇಲ್ಲಿ ಎಲ್ಲೆಡೆಯೂ ವೇದದ ಹೆಸರು ಮೊದಲಲ್ಲಿ ಉಕ್ತವಾಗಿದೆ. 
ವೇದಗಳು ನೇರವಾಗಿ ಬ್ರಹ್ಮನಿಂದ ಬಂದುವೆಂದೂ ಅವು ಸಕಲಜ್ಞಾನದ ಆಕರವೆಂದೂ "ನಂಬಿದ್ದ 
ಕಾಲದಲ್ಲಿ ಅದು ಮೊದಲು ಉಕ್ತವಾಗಿರುವುದು ಸಹಜವಾದುದೇ ಆಗಿದೆ. ವೇದಾಧ್ಯಯನಕ್ಕೆ 
ಗೌರವವನ್ನು ನೀಡುವುದರೊಡನೆ ಅನೇಕ ಅನುಕೂಲಗಳನ್ನು ಮಾಡಿಕೊಟ್ಟರುವುದು ಶಾಸನಗಳಲ್ಲಿ 
ಉಕ್ತವಾಗಿದೆ.*₹* ತಮಿಳುನಾಡಿನ ಎಣ್ನಾಯಿರ೦ ಎಂಬಲ್ಲಿನ ವೇದಶಾಲೆಯಲ್ಲಿ ಪ್ರತಿಯೊಬ್ಬ 
ಉಪಾಧ್ಯಾಯನಿಗೂ ಸರಾಸರಿ ಇಪ್ಪತ್ತು ವಿದ್ಯಾರ್ಥಿಗಳು ಮಾತ್ರಇದ್ದರು ಎಂದು ಅಲ್ಲಿನ 
ಶಾಸನವೊಂದು ಹೇಳುತದೆ.** ವೇದಗಳು ಅಪೌರುಷೇಯವೆಂಬ ನಂಬಿಕೆಯು ವಚನಗಳ 
ಕಾಲಕ್ಕೂ ಇದ್ದಿತು. ವೇದಗಳನ್ನೇ ದೈವವೆಂದು ನಂಬುವವರನ್ನು ಖಂಡಿಸಿ, ಅವು ಗಂಧರ್ವ ಅತ್ರಿ 


೩೭, E.C.VII: Shikaripura, ೧೦೨ (ಕ್ರಿಶ.೧೧೬೨) 
೩೮. ವಡ್ಡಾರಾ: ಪು. ೩-೪ ಮತ್ತು ೨೩ 


೩೯, Radhakumud Mookerji: Local Government in Ancient India: 00. ೨೮೨-೩ 

೪೦. ಆದಯ್ಯ ವ.೯೧:೫೮-೯ 

೪೧. ಅಲ್ಲಮ ವ ಚಂ. ೧೧೪೬:ಪು. ೨೫೧ 

೪೨. ವಚನ ಶಾಸಾ ೧ : ಹು. ೫೦೪: ಅಕ್ಕನ ವ. ೧೦೭ : ಪು. ೪೬ 

೪೩. E.C.XII: Chikkanayakanahalli, 36 (A.D.1177); E.C. XI: Davanagere 39 ಜಿ. 
೪೪. Ved Meha: Education in Ancient India: 7.೨೨ 


೨೭೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಶ್ವೇತ. ಅಗಸ್ತ್ಯ ವಿಶ್ವಾಮಿತ್ರ ಮುನಿಗಳಿಂದ ರಚಿತವಾದುವೆಂದು ವಚನಕಾರನೊಬ್ಬನು 
ಹೇಳುತ್ತಾನೆ.” ವೇದಗಳು ಅಪೌರುಷೇಯವೆಂಬ ನಂಬಿಕೆಯಿಂದಾಗಿ ಅವುಗಳನ್ನೇ ಯಥವತ್ತಾಗಿ 
ಕಲಿಯಬೇಕೆಂದೂ ತಪ್ಪಾದರೆ ಪಾತಕವುಂಟಾಗುತ್ತದೆಂದೂ ಭಾವಿಸಲಾಗಿತ್ತು. ಆದ್ದರಿಂದ 
ವೇದಗಳ ಸ್ಪಸ್ಥರೂಪವನ್ನುಳಿಸಲು ನಾನಾರೀತಿಯ ಓದುವಿಕೆಯನ್ನು ಅನುಸರಿಸುತ್ತಿದ್ದರು. 
“ಯಗೃಜುಸ್ಸಾಮಾಥರ್ವಣ ವೇದಂಗಳಂ ಸ್ವರವರ್ಣಭೇದದಿಂದಂ ಮಂತ್ರಸಹಿತ ಪಾಳಿಪದ 
ಕ್ರಮಜಟಾಭೇದದಿ೦ದ೦' ಉಚ್ಚರಿಸುತ್ತಿದ್ದರೆಂದು ವಡ್ಡಾರಾಧನೆಯು ಹೇಳಿದರೆ." ಹರಿಹರನಲ್ಲಿ 
ಗುರುವು ಶಿಷ್ಕರಿಗೆ ವೇದಪಾಠವನ್ನು ಮಾಡಿಸುತ್ತಿದ್ದ ಚಿತ್ರವು ಹೀಗೆ ವರ್ಣಿತವಾಗಿದೆ. ಗುರುವು 
ಅಶ್ವತ್ಥವೃಕ್ಷದ ಕೆಳಗಿನ ವೇದಿಕೆಯಲ್ಲಿ ಕುಳಿತು ಪಾಠ ಹೇಳುತ್ತಿದ್ದ; ಯಚ (ವೇದಮಂತ್ರ) 
ಅರ್ಧಯಚವನ್ನು ನಲಿದು ಹೇಳುತ್ತಿದ್ದ ಪದ ಪಾಳಿ ವರ್ಗ ಘನಕ್ರಮ ಪಾಠಗಳನ್ನು 
ತಿಳಿಸಿಕೊಡುತ್ತಿದ್ದ; ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯಗಳೆಂಬ ನಾಲ್ಕು ಸ್ಥರಭೇದಗಳನ್ನು 
ಬೆರಳುಗಳಿಂದ ತೋರಿಸಿ ತಿಳಿಸುತ್ತಿದ್ದ; ಮಂತ್ರದ ಛಂದಸ್ಸು, ಅದರ ಕರ್ತೃವಾದ ಖುಷಿ, ಅದು 
ಪ್ರಾರ್ಥಿಸುವ ದೇವತೆ ಇವುಗಳನ್ನು ತಿಳಿಸುತ್ತಿದ್ದ.”” ಹೀಗೆ ವೇದದ 
ಮೂಲಸ್ಟರೂಪವನ್ನುಳಿಸಿಕೊಳ್ಳುವ ಪ್ರಯತ್ನವೇ ಮುಖ್ಯವಾಗಿ ಅದನ್ನು ಅರ್ಥಮಾಡಿಕೊಳ್ಳುವ 
ಪ್ರಯತ್ನವಿಲ್ಲದುದನ್ನು ಕುರಿತೇ ಅಲ್ಲಮನು '`ವೇದವೆಂಬುದು ಓದಿನ ಮಾತು' ಎಂದು 
ಹೇಳುತ್ತಾನೆ" ಹೀಗೆ ವೇದಗಳನ್ನು ಬಾಯಿಪಾಠ ಮಾಡಿಕೊಳ್ಳುವುದರಲ್ಲಿಯೇ ತೃಪ್ಪವಾದ 
ಬ ರನು ವೇದಗಳ ಭಾರವನ್ನು ಹೊರುವ ಕತ್ತೆಗಳೆಂದು ಬಸವಣ್ಣ ಕಟುವಾಗಿ 
ಟೀಕಿಸುತ್ತಾನೆ.'" ಹೀಗೆ ವೇದಗಳನ್ನು ಅಭ್ಯಾಸ ಮಾಡುವವರನ್ನು ವಚನಕಾರರು ಘನವೇದಿ, 
ಸ್ವರವೇದಿ, ಶಬುದವೇದಿಗಳೆಂದು ಕರೆದರು.” ಕೇವಲ ಬಾಯಿಪಾಠ ಮಾಡಿಕೊಳ್ಳುವುದು 
ಗಿಳಿಯೋದು ಆದೀತೇ ಹೊರತು, ಅದರ ಅರ್ಥಾನುಭವ ವಾಗದಿರುವುದರಿ೦ಂದ 
“ವೇದಾಧ್ಯಾಯಿಗಳು ಮುಕ್ತರಲ್ಲ ಎಂದು ವಚನಕಾರರು ವಿಡಂಬಿಸಿದರು. 


ವೇದಗಳನ್ನು ಅಭ್ಯಸಿಸುವರು ಎಲ್ಲ ವೇದಗಳಲ್ಲಿಯೂ ಪಾರಂಗತರಾಗುವುದು ತುಂಬ 
ಕಷ್ಟಕರವಾದುದು. ಆದ್ದರಿಂದ ತಮಗೆ ಸಾಧ್ಯವಾದಷ್ಟು ಸಂಖ್ಯೆಯ ವೇದಗಳನ್ನು ಕರಗತ 
ಮಾಡಿಕೊಳ್ಳುತ್ತಿದ್ದರು. ಯಾವ ವೇದವನ್ನು ಮೈಗೂಡಿಕೊಂಡಿರುತ್ತಾರೆಯೋ ಅವರಿಗೆ ಅಂತಹ 
ವಿಶೇಷಣವೇ ಪ್ರಾಪ್ತವಾಗುತ್ತಿತ್ತು. ವಚನಗಳಲ್ಲಿ ಸಾಮವೇದಿಯ ಉಲ್ಲೇಖವಿದೆ.” ಮುಂದೆ 
ಇದನ್ನು ಅಂಕಿತನಾಮವಾಗಿಯೂ ಬಳಸಲಾಯಿತು. ಹರಿಹರನು ಸಾಮವೇದಿ ಎ೦ಬ ಶಿವಭಕ್ತನ 
ಬಗ್ಗೆ ರಗಳೆಯನ್ನು ಬರೆದಿರುವುದನ್ನಿಲ್ಲಿ ನೆನೆಯಬಹುದು. ಹಾಗೆಯೇ ಯಾರು ಯಾರು 


೪೫. ಗಣಭಾರಮಾ; ಪು. ೪೧೧ (ಉರಿಲಿಂಗಪೆದ್ದಿ) 

೪೬. ವಡ್ಡಾರಾ: ಪು. ೩ 

೪೭. ಹರಿಹರ ರ: ಪು. ೨೩೮ (ಸಾಮವೇದಿ) 

೪೮. ಅಲ್ಲಮ ವ ಚಂ. ೪೬೫ ; ಪು. ೧೦೩ 

೪೯. ಬಸವ ವ. ೫೮೬ : ಪು ೨೩೫ (“ವೆಧಭಾರಭರಾಕ್ರಾಂತ ಬ್ರಾಹ್ಮಣಾಃ ಗರ್ದಭಾಃ”) 
೫೦. ಸಕಲೇಶ ಪು. ೭೨: ಪು ೧೮ 

೫೧. ಬಸವ ವ ೧೨೧೨:ಪು. ೫೦೧ 

೫೨. ಬಸವ ವ. ೧೧೦೧: ಪು. ೪೬೧ 


ವಿದ್ಯಾಭ್ಯಾಸ 1೨೭೯ 


ಎಷ್ಟೆಷ್ಟು ವೇದಗಳನ್ನು ಬಲ್ಲರೋ ಅದನ್ನು ಅನ್ವಯಿಸಿ ಆ ವಿಶೇಷಣಗಳನ್ನೂ ಬಳಸುತ್ತಿದ್ದರು. 
ಎರಡು ವೇದಗಳನ್ನು ಬಲ್ಲವನು ದ್ವಿವೇದಿ, ಮೂರನ್ನು ಕರಗತ ಮಾಡಿಕೊಂಡವನು ತ್ರಿವೇದಿ, 
ನಾಲ್ಕು ವೇದಗಳಲ್ಲಿ ಪರಿಣಿತನಾದವನು ಚತುರ್ವೇದಿ ಎನಿಸಿಕೊಳ್ಳುತ್ತಿದ್ದ. ಚತುರ್ವೇದಿ ಎಂಬುದು 
ವಚನಗಳಲ್ಲಿ ಉಕ್ತವಾಗಿದೆ.?*. ಈ ವಿಶೇಷಣವಗಳೂ ಮುಂದೆ ಅಂಕಿತನಾಮಗಳಾಗಿ 
ಮಾರ್ಪಟ್ಟುವು. ಈಗಲೂ ಈ ಹೆಸರುಗಳನ್ನು ತಮ್ಮ ಅಡ್ಡ ಹೆಸರನ್ನಾಗಿ (ಖಣಡಿಟಚಿಟಜ) 
ಬಳಸುವ ಪದ್ಧತಿಯಿದೆ. ತಾವು ಹಲವು ವೇದಗಳಲ್ಲಿ ಪಾಂಡಿತ್ಯವನ್ನು ಪಡೆದಿರುವುದು ಹಲವರು 
ಅಹಂಕಾರಕ್ಕೆ "ಕಾರಣವಾಗಿರಬೇಕು; ಪ್ರಾಯಶಃ ಇದನ್ನು ವಿಡಂಜಿಸುವುದಕ್ಕಾಗಿ ಸಕಲೇಶ 
ಮಾದರಸನು "ಶತವೇದಿ' "ಸಹಸವೇದಿ'ಗಳೆಂಬ ಕಲ್ಪಿತ ವಿಶೇಷಣಗಳನ್ನು ಸೃಷ್ಟಿಸುತ್ತಾನೆ. ಸ 


ವೇದಗಳು ಯಜ್ಞಯಾಗಾದಿಗಳನ್ನು ವಿಧಿಸುತ್ತವೆ, ಯಜ್ಞಗಳಲ್ಲಿ ಪ್ರಾಣಿಹಿಂಸೆಯು 
ಅಗತ್ಯವೆಂದು ಧರ್ಮಶಾಸ್ತ್ರಕಾರರು ಹೇಳುತ್ತಾರೆ. ಹೀಗಾಗಿ ವೇದಾಧ್ಯಯನವು ಪ್ರಾಣಿ ಹಿಂಸೆಯ 
ಸಮರ್ಥನೆಯಾಗಿ ವಚನೆಕಾರರಿಗೆ ಕಂಡಿತು. ಅದಕ್ಕೇ “ವೇದವನೋದಿದವರ ಮುಂದೆ ಅಳು 
ಕಂಡಾ! ಶಾಸ್ತವನೋದಿದವರ ಮುಂದೆ ಅಳು ಕಂಡಾ! ನೀನತ್ತುದಕ್ಕೆ ತಕ್ಕುದ ಮಾಡುವ 
ಕೂಡಲಸಂಗಮದೇವ” ಎಂದು?* ಯಜ್ಞಪಶುವನ್ನು ಕುರಿತು ಬಸವಣ್ಣನು ಹೇಳುತ್ತಾನೆ; 
`ವೇದಪುರಾಣ ಹೋಂತಿಗೆ ಮಾರಿ' ಎಂಬ ಮಾತಿನಿಂದ ವಿವೇಚನ*ಪ್ರಾಣಿದಯೆಗಳನ್ನರಿಯದ 
ವೇದಾಧ್ಯಯನವು ಹೋತದಂತಹ ಪ್ರಾಣಿಗಳನ್ನು ಬಲಿಯಾಗಿ ಕೊಡುವುದರಲ್ಲಿ 
ಮಾತ್ರಪರ್ಯವಸಾನವಾಗುತ್ತದೆಂದು ಬಸವಣ್ಣನೇ ಮತ್ತೊಂದೆಡೆ ಹೇಳುತ್ತಾನೆ.** 
ಚತುರ್ವೇದಿಯಾದರೂ ಚರಮದೇಹವನ್ನು ಅಳಿಯುವಂತೆ, ಎಂದರೆ ದೇಹಾತೀತ ಶಕ್ತಿಯನ್ನು 
ಪಡೆದುಕೊಳ್ಳಲಾಗದಿದ್ದರೆ ಅವನು ಚಾ ಸಮಾನವೆಂದು ಸಿದ್ಧರಾಮ ಕರೆಯುತ್ತಾನೆ.” 


ಶಾಸಗಳು 
೨ 


ವಚನಗಳಲ್ಲಿ ಶಾಸ್ತದ ಉಲ್ಲೇಖ ಅನೇಕ ಕಡೆಗಳಲ್ಲಿ ಬಂದಿದೆ.” ಚನ್ನಬಸವಣ್ಣನು 
ಶಾಸ್ತ್ರಗಳನ್ನು ಆರು ಎಂದು ಹೇಳಿದರೂ ಅವುಗಳ ಹೆಸ ರುಗಳನ್ನು ಕೊಡುವುದಿಲ್ಲ. ಸ ಕೆಲವು 
ಗ್ರಂಥಗಳು ಆರು ಶಾಸ ಸ್ತಗಳ ಪಟ್ಟಿಯನ್ನು ಕೊಡುತ್ತವೆ; ತರ್ಕ, ವೇದಾಂತ, ಮೀಮಾಂಸ, 
ವ್ಯಾಕರಣ, ಜ್ಯೋತಿಷ "'ಮತ್ತು "ಧರ್ಮಶಾಸ್ತ್ರಗಳನ್ನು ಒಂದು ಗ್ರಂಥವು ಉಲ್ಲೇಖಿಸಿದರೆ, 
ಮತ್ತೊಂದರಲ್ಲಿ ಪ ಪಟ್ಟಿಯಲ್ಲಿರುವ ವೇದಾಂತದ ಬ ವೈದ್ಯವನ್ನು ಹೇಳಿದೆ; ಮತ್ತೊಂದು 
ಶ್ರುತಿ, ಸ್ಮತಿ, ಇತಿಹಾಸ, ಪುರಾಣ, ಆಗಮ, ದರ್ಶನಳನ್ನು ಹೆಸರಿಸುತ್ತದೆ. ೫ ಚನ್ನಬಸವಣ್ಣನು 


೫೩. ಬಸವ ವ. ೫೯೩ : ಪು. ೨೩೫: ವ ೬೦೫ : ಪು. ೨೪೨: ಆದಯ್ಯ ವ. ೬೬; ಪು. ೩೯ 

೫೪. ಸಕಲೇಶ ವ. ೭೨ : ಪು. ೧೯ 

೫೫. ಬಸವ ವ ೫೭೨ : ಪು. ೨೨೯ 

೫೬. ಬಸವ ವ.೫೬೦: ಪು. ೨೨೯ 

೫೭. ಸಿದ್ಧರಾ ವ ೪೫೦: ಪು. ೧೩೬ 

೫೮. ಅಲ್ಲಮ ವ ಚಂ. ೧೧೩: ಪು. ೨೭: ವಚನ ಶಾಸ ಸಾ ೧: ಪು. ೫೦೪: ಅಕ್ಕನ ವ. ೧೦೭. ಪು. ೪೬: 
ಬಸವ ವ. ೧೨೧೧: ಪು. ೫೦೧ ಇತ್ಯಾದಿ 

೫೯. ಚನ್ನಬ ವ. ೧೩೪೦: ಪು. ೫೯೮ 


೨೮೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಯಾವ ಆರನ್ನು ಕುರಿತು ಹೇಳುತ್ತಾನೆಯೋ ತಿಳಿಯದು. ಕೆಲವು ವಚನಕಾರರು ಹದಿನಾರು 
ಶಾಸ್ತ್ರಗಳನ್ನು ಉಲ್ಲೇಖಿಸುತ್ತಾರೆ. ೬೧ ರಾಘವಾಂಕನೂ ಹದಿನಾರು ಶಾಸ ಸ್ವಗಳನ್ನು ಹೆಸರಿಸುತ್ತಾನೆ. 
ಆಡ್‌ ಇವುಗಳು ಯಾವುವೋ ತಿಳಿಯದು. ಮುಕ್ತಾಯಕ್ಕನ ಪಚನವೊಂದು 'ಅಷ್ಟಾದಶ 
ವಿದ್ಯಂಗಳ'ನ್ನು ಉಲ್ಲೇಖಿಸುತ್ತದೆ." ನಾಲ್ಕು ವೇದಗಳು, ಆರು ವೇದಾಂಗಗಳು, ಮೀಮಾಂಸೆ, 
ನ್ಯಾಯಪುರಾಣ, 'ಧರ್ಮಶಾಸ್ತ್ರಗಳೆಂಬ "ಹದಿನಾಲ್ಕು ವಿದ್ಯೆಗಳ ಜೊತೆಗೆ. ಆಯುರ್ವೇದ, 
ಧನುರ್ವೇಧ, ಗಾಂಧರ್ವ ದ, ಅರ್ಥಶಾಸ ಸಗಳು ಸೇರುತ್ತದೆಂದು ವಿಷ್ಣುಪುರಾಣವು 
pe ವ್ಯಾಕರಣವನ್ನೋದಿದರೆ ಶಬ್ದ ಹೆದ್ಧಿಯಾಗುತ್ತದೆಯೇ ಹೊರತು ಮನಸ್ಸು 
ಗಳು ಶುದ್ಧವಾಗುವುದಿಲ್ಲವೆಂದೂ ಛಂದಸ್ಸಿ ಜ್ಞಾನದಿ೦ದ (ಸಹಜವಾಗಿರುವ) ಕವಿಯು 
ಕೂ್ನಗೊಳ್ಳುವುದೇ ಏನಾಕವಿತಾಶಕ್ತಿಯು ಬರುವುದಿಲ್ಲವೆಂದೂ ಸಿದ್ಧರಾಮನು ಹೇಳುತ್ತಾನೆ." 


ಪುರಾಣ-ಆಗಮಗಳು 


ಪುರಾಣಗಳು ಹದಿನೆಂಟು," ಉಪಪುರಾಣಗಳೂ ಹದಿನೆಂಟು. ಪುರಾಣಗಳನ್ನು ಕೆಲವು 
ಗ್ರಂಥಗಳು ಸಾತ್ವಿಕ್ಕ ರಾಜಸ, ತಾಮಸಗಳೆಂದು ಮೂರು ಗುಂಪುಗಳನ್ನಾಗಿ ಮಾಡುತ್ತವೆ, ಮತ್ತೆ 
ಕೆಲವು ಬ್ರಹ್ಮಪರಾಣಗಳು, ವಿಷ್ಣುಪುರಾಣಗಳು, ಶಿವಪುರಾಣಗಳೆಂದು ವರ್ಗೀಕರಿಸುತ್ತವೆ." 
ಬ್ರಹ್ಮ ಬ್ರಹ್ಮಾಂಡ, ಬ್ರಹ್ಮ ವೈವರ್ತ, ಮಾರ್ಕಂಡೇಯ, ಭವಿಷ್ಯ, ವಾಮನ, ವಿಷ್ಣು, ಭಾಗವತ, 
ನಾರದ, ಗರುಡ, ಪದ್ಯ ವರಾಹ, ಶಿವ, ಲಿಂಗ, ಸ್ಕಂದ, ಅಗ್ನಿ, ಮತ್ಸ್ಯ, ಕೂರ್ಮ ಪುರಾಣಗಳು 
ಅಷ್ಟಾದಶಪುರಾಣಗಳೆನಿಸಿಕೊಳ್ಳುವುವು. ಒಬ್ಬ ವಚನಕಾರನು ಇಪ್ಪತ್ತೆಂಟು ಪುರಾಣಗಳನ್ನು 
ಹೇಳುತ್ತಾನೆ.₹* ಪ್ರಾಯಶಃ ಇದು ಇಪ್ಪತ್ತೆಂಟು ಆಗಮಗಳನ್ನು ಸೂಚಿಸುತ್ತದೆ. ಪುರಾಣಗಳನ್ನು 
ಓದಿ ವ್ಯಾಖ್ಯಾನ ಮಾಡಿ ಪ್ರವಚನ ನಡೆಸುವವರನ್ನು "ಪುರಾಣಿಕರು' ಎಂದು 
ಕರೆಯುತ್ತಿದ್ದರು." ಪುರಾಣಗಳನ್ನು ಗೋಷ್ಟಿ (ಜನಸಮೂಹ)ಗಳಲ್ಲಿ ಹೇಳುತ್ತಿದ್ದರು." 
ಪುರಾಣದಲ್ಲಿನ ಕತೆಗಳನ್ನು ತಿಳಿದುಕೊಂಡು ಊರಿನ ಬೀದಿಗಳಲ್ಲಿ ಪ್ರವಚನ ನಡೆಸಿ ಹೊಟ್ಟೆ 
ಹೊರೆಯುವವರನ್ನು ಒಬ್ಬ. ವಚನಕಾರರು ಬೀದಿಯಲ್ಲಿ ಅಂಗಡಿಯನು ತೆರೆದು ವಸ್ತುಗಳನ್ನು 
ಹರಡಿಕೊಂಡು ಮಾರಾಟ” ಮಾಡುವ ವ್ಯಾಪಾರಿಗಳಿಗೆ 'ಹೋಲಿಸುತ್ತಾನೆ. ಚಿ. 'ಅಷ್ಟುದಶಪುರಾಣವ 
ಸಾಧಿಸುವಲ್ಲಿ ವಾಕ್ಯುದ್ಧಿಯಲ್ಲದೆ, ಕಪಿಲಸಿದ್ಧ ಮಲ್ಲಿಕಾರ್ಜುನ, ದೇಹಸ್ವಭಾವ 


೬೦ ಶ್ರೀವತ್ಸ ನಿಘಂಟು: ಪು. ೪೪೨ 

೬೧. ಆದಯ್ಯ ವ. ೧೦೬: ಪು. ೬೬: ಸಕಲಪು ವ ಪು. ೨೪೬ (ಮನುಮುನಿ ಗುಮ್ಮಟ ದೇವ, ೩) 

೬೨. ಹರಿಶ್ಚಂದ್ರ ಕಾ: ೧.೧೩ 

೬೩. ಶಿವಶ ವ. ಪು. ೩೩೮ (ಮುಕ್ತಾಯಕ್ಕ, ೪) 

೬೪. ಶ್ರೀವತ್ಸ ನಿಘಂಟು: ಪು. ೪೦೬-೭ 

೬೫. ಸಿದ್ಧರಾ ವ. ೪೭೩: ಮ. ೧೪೨-೩ 

೬೬, ಚನ್ನಬ ವ. ೧೩೪೦: ಪು. ೫೯೮: ಆದಯ್ಯ ವ. ೧೦೭: ಪು. ೬೬ 

೬೭, ಶ್ರೀವತ್ಸ ನಿಘಂಟು: ಪು. ೩೩೦ 

೬೮. ಸಕಲಪು ವ: ಪು. ೨೪೬ (ಮನುಮುನಿ ಗುಮ್ಮಟದೇವ, ೩) 

೬೯. ಸಿದ್ಧರಾ ವ. ೮೫೮: ಪು. ೨೬೧ 

೭೦. ಅಲ್ಲಮ ವ. ಚಂ. ೪೬೫: ಪು. ೧೦೩ 

೭೧. ಹಡಪ ಅ ವ. ೪೮: ಪು. ೫೬ (“ಪುರಾತನರು ಪುರಾತರು ಎಂದು ಪುರಾಣದೊಳಗಣ ಕಥೆಯನೆ 
ಕಲಿತುಕೊಂಡು, ಪುರದ ಬೀದಿಯೊಳಗೆ ಹರದರಂತೆ ಮಾತಿನ ಹಸರವನಿಕ್ಕಿ ಮಾರುವ ಅಣ್ಣಗಳಿರಾ?) 


ವಿದ್ಯಾಭ್ಯಾಸ / ೨೮೧ 


ಶುದ್ದಿಯಾಗದು ನೋಡಾ” ಎಂಬ ಸಿದ್ಧರಾಮನ ಮಾತಿನಲ್ಲಿರುವ "ಸಾಧಿಸು' ಎಂಬ ಪದಕ್ಕೆ 
ವ್ಯಾಖ್ಯಾನ ಮಾಡು ಎಂಬ ಅರ್ಥವನ್ನು ಇಟ್ಟುಕೊಳ್ಳಬೇಕು. ಆಗ ಪುರಾಣದ ಬಗ್ಗೆ ಪ್ರವಚನ 
ನಡೆಸಿದರೆ ಮಾತುಗಾರಿಕೆಯು ಸುಧಾರಿಸಬಹುದೇ ಹೊರತು ಸ್ವಭಾವವು ಬದಲಾಗದೆಂಬ 
ಅಭಿಪ್ರಾಯವು ಸ್ಪಷ್ಟವಾಗುತ್ತದೆ. 


ಒಂದು ಮತದ ಸಂಪ್ರದಾಯ ವಿಧಿಗಳನ್ನು ವಿವರಿಸುವ ಗ್ರಂಥಗಳೇ ಆಗಮಗಳು. 
ಆದಯ್ಯನು ಇಪ್ಪತ್ತೆಂಟು ದಿವ್ಯಾಗಮಗಳನ್ನು ಹೇಳುತ್ತಾನೆ.” ಇವು ಶೈವಾಗಮಗಳನ್ನು 
ಸೂಚಿಸುತ್ತವೆನ್ನುವುದು ಸ್ವ ಸ್ಪಷ್ಟ. ಈ ತೈವಾಗಮಗಳೆಂದರೆ. ಕಾಮಿಕಾ, ಯೋಗಜ, ಚಿ೦ತ್ಯ, ಕಾರಣ, 
ಅಜಿತ, ದೀಪ್ತ, ಸೂಕ್ಷ್ಮ ಸಹಸ್ರ ಅಂಶುಮಾನ, ಸುಪ್ರಭೋಧ, ವಿಜಯ, ನಿಶ್ವಾಸ, ಸ್ವಯಂಭು, 
ಅನಿಲ, ವೀರ, ರೌರವ, ಮಕುಟ, ವಿಮಲ, ಚ೦ದ್ರಜ್ಞಾನ, ಬಿಂಬ, ಪ್ರೋದ್ಗತ, ಲಲಿತ, ಸಿದ್ಧ. 
ಸಂತಾನ, ಸರ್ಮೋಕ್ತ, ಪಾರಮೇಶ್ವರ, ಕಿರಣ ಮತ್ತು ವಾತೂಲಗಳೆಂಬ ಇಪ್ಪತ್ತೆಂಟು ಆಗಮಗಳು. 
ವಚನಕಾರರ ಪ್ರಕಾರ ವಶ “ಗಮ ಪುರಾಣಗಳ ಓದು ಕೊಟ್ಟಣವನ್ನು ಕುಟ್ಟಿದಂತೆ ಹೆಚ್ಚು 
ಫಲಪ್ರದವಾದುದಲ್ಲ.* 


ಷಡ್ಡರ್ಶನಗಳ ಉಲ್ಲೇಖವೂ ಅನೇಕ ವಚನಗಳಲ್ಲಿದೆ. ಸಾಂಖ್ಯ, ಯೋಗ, ನ್ಯಾಯ, 
ವೈಶೇಷಕ, ಮೀಮಾಂಸ ಮತ್ತು ವೇದಾಂತಗಳನ್ನೇ ಷಡ್ಜರ್ಶನಗಳೆಂದು. ಕರೆಯುತ್ತಿದುದು ತ 
ತತ್ತದ ಆರು ವಿವಿಧ ಪಂಥಗಳನ್ನು ಸೂಚಿಸುತ್ತವೆ. ಇವುಗಳಲ್ಲಿ ಮೀಮಾಂಸ(ಕ). ವೈಶೇಷಿಕ” 
ಮತ್ತು ವೇದಾಂತಗಳ ಉಲ್ಲೇಖವು ವಚನಗಳಲ್ಲಿದೆ. ಒಂದು ಶಾಸನವು ನ್ಯಾಯ, ವೈಶೇಷಿಕ 
ಮೀಮಾಂಸ, ಸಾಂಖ್ಯ, ಬೌದ್ಧಾದಿಗಳನ್ನು ಷಡ್ಡರ್ಶನವೆಂದು ಕರೆದಿದೆ." ಇಲ್ಲಿ ಜೂ ಮತ್ತು 
ವೇದಾಂತಗಳನ್ನು ಹೇಳದೆ ಬೌದ್ಧ ಮತ್ತಿತರ ಎಂದು ಹೇಳಿದೆ, ಆರನೆಯದನ್ನು ಹೆಸರಿಸಿಲ್ಲ. 


ಕೆಲವು ವಚನಗಳು `ಷಡ್ಬರ್ಶನ' ಎಂಬ ಮಾತನ್ನು ದರ್ಶನ (Philosphy) ಪ್ರಭೇದಗಳನ್ನು 
ಸೂಚಿಸಲು ಬಳಸದೆ ಆರು ಮತಗಳನ್ನು ಸೂಚಿಸುವಂತೆ ಬಳಸುತ್ತವೆ.” 


ಚೌಷಷ್ಟಿ ವಿದ್ಯೆಗಳು 


ಕಲೆ ಅಥವಾ ವಿದ್ಯೆ ಎಂಬ ಮಾತು ಎಲ್ಲ ಬಗೆಯ ಜ್ಞಾನಕ್ಕೂ ಕುಶಲತೆಗೂ ಅನ್ವಯಿಸುವ 
ಮಾತು. ಇವು  ಅರವತ್ತುನಾಲ್ಕು ಎಂದು ಪ್ರಸಿದ್ಧವಾಗಿವೆ. ಇವನ್ನು ವಚನಗಳು 'ಬೌಷಸ್ಟಿ ಕಲ್‌ 
ಚೌಷಷ್ಟಿ ವಿದ್ಯೆ” ಚೌಷಷ್ಟಿ ನಿದ್ಯಾಕಲಾ್‌” ಎಂದು ಕರೆಯುತ್ತದೆ. “ಕಲಾ' ಎಂಬುದು “ಕಲ್‌' 


ಊತ ಸಿದ್ದರಾಮ ವ. ೪೭೩: ಮ. ೧೪೨-೩ 

೭೩. ಆದಯ್ಯ ವ. ೧೦೬, ಪು. ೬೬ 

೭೪. ಅಕ್ಕನ ವ. ೧೦೭, ಪು. ೩೬ 

೭೫. ಬಸವ ವ. ೭೪೭ ಪು. ೨೯೮ : ಚನ್ನಬ ವ. ೬೨೬; ಪು. ೨೯೬ 

೭೬. ಚನ್ನಬ ವ. ೧೪೪೫: ಪು. ೬೪೪: ಪು. ಬಸವ ವ. ೧೮೮ : ಪು. ೮೧ 
೭೭. E.C.VIIL: Shikaripur, ೧೦೨ (ಕ್ರಿಶ.೧೧೬೨) 

೭೮. ಚನ್ನಬ ವ. ೪೬೬: ಪು. ೨೦೯: ಸಿದ್ದರಾ ವ. ೮೭೪: ಮ. ೨೨೬ ಇತ್ಯಾದಿ. 
೭೯. ಬಸವ ವ. ೧೧೧೧: ಪು. ೪೬೬ 

೮೦. ಆದಯ್ಯ ವ. ೨೩೧: ಪು. ೧೩೩ 

೮೧. ವಚನ ಶಾ ಸಾ ೧: ಮು. ೫೦೬ 


೨೮೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


(ಹೋಗು, ತಿಳಿ) ಎಂಬ ಧಾತುವಿನಿಂದ ಬಂದುದೆಂದು ಕೆಲವರು ಹೇಳುತ್ತಾರೆ.” ಆದರೆ ಮತ್ತೆ 
ಕೆಲವು ಭಾಷಾಶಾಸ್ತ್ರಜ್ಞರು `ಕಲೆ' ಎಂಬುದು ಅಚ್ಚದ್ರಾವಿಡ ಪದವೆಂದೂ ಕಲ್‌ (ಣಠ 
ಟಜಚಿಡಿಟಿ) ಎಂಬ ಧಾತುವಿನಿಂದಾದುದೆಂದು ತೀರ್ಮಾನಿಸುತ್ತಾರೆ. ೫. ಕಲೆಗಳ ಸಂಖ್ಯೆಯು 
ಅರವತ್ತ ನಾಲ್ಕೆಂದು "ಕಾಮಸೂತ್ರ' ಮತ್ತು "ಭಾಗವತ'ಗಳು "ಹೇಳಿದರೆ, ಜೈನಗ್ರಂಥಗಳು 
ಎಪ್ಪತೆರಡು ಕಲೆಗಳನ್ನು ಹೆಸರಿಸುತ್ತವೆ; "ಲಲಿತವಿಸ್ತರ'ವು ಅರವತ್ತನಾಲ್ಕು ಕಾಮಕಲೆಗಳನ್ನು ಹೇಳಿ 
ಎಂಬತ್ತಾರು ಕಲೆಗಳ ಪಟ್ಟಿಯನ್ನೀಯುವುದಲ್ಲದೆ ಇತ್ಯಾದಿ ಎಂದು ಬೇರೆ ಹೇಳುತ್ತದೆ; 
ಕಾಮಸೂತ್ರದ ಮೇಲಿನ ತನ್ನ ವ್ಯಾಖ್ಯಾನದಲ್ಲಿ ಯಶೋದರನು ೫೧೨ ಕಲೆಗಳಿವೆಯೆಂದು 
ಹೇಳುತ್ತಾನೆ; ಮುಂದಿನ ಸಂಸ್ಕೃತ "ಗಂಥಗಳೆಲ್ಲ ಅರವತ್ತನಾಲ್ಕು ಕಲೆಗಳನ್ನೇ ಹೇಳುತ್ತವೆ. 
ವಡ್ಡಾರಾಧನೆಯು “ಅಕ್ಷರಾಲೇಖ್ಯ ಗಣಿತ ಗಾಂಧರ್ವ ನೈತ್ಯ ಚಿತ್ರಕರ್ಮ ಪತ್ರಜ್ಛೇದಮೆಂದಿವು 
ಮೊದಲಾದಗೊಡೆಯ "`ಚತುಪ್ಪಷ್ಟಿ ಕಲೆ”ಗಳೆ೦ದು. ಹೇಳಿದರೆ.” “ಅಕ್ಷರ ಗಣಿತೆ ಗಾಂಧರ್ವ 
ಚಿತ್ರಕರ್ಮ ಪತ್ರಚ್ಛೇದಾದಿ ಸಪ್ತತಿ ಕಲೆಗಳೊಳಂ ಚತುಷ್ಪಷ್ಟಿಕಲಾಗುಣಂಗಳೊಳಂ” ಎಂದು 
ಧರ್ಮಾಮೃತವು₹* ಹೇಳುತ್ತದೆ (ವಿವಿಧ ಗಂಥಗಳು ಕೊಡುವ ಕಲೆಗಳ ಪಟ್ಟಿಗೆ 
ಎ.ವೆ೦ಕಟಸುಬ್ಬಯ್ಯನವರ (ಮಿಜ ಏಚಿಟಭೆ) ಎಂಬ ಗಂಥವನ್ನು ನೋಡಿ). ಮಡಿವಾಳ 
ಮಾಚಯ್ಯನ ಹೇಳುವ ಚೌಷಷ್ಟಿ ವಿದ್ಯೆಗಳಿವು: ೧) ಅಕ್ಷರ, ೨) ಲೆಕ್ಕ ೩) ಗಣಿತ, ೪) 
ಗಾಂಧರ್ವ (ಸಂಗೀತ), ೫) ಜ್ಯೋತಿಷ, ೬) ಆತ್ಮವಿದ್ಯೆ, ೭) ತರ್ಕ, ೮) ನಿಘಂಟು, ೧೨) 
ಗೋತ್ರ (“ವಚನ ಸಾಹಿತ್ಯ ಸಂಗ್ರಹ”ದ ಪುಟ ೧೩ರಲ್ಲಿ ಶಾಲಿಗೋತ್ರ ಎಂದಿದೆ, ಪ್ರಾಯಶಃ 
ಇದು ಶಾಲಿಹೊತ್ತು, ೧೩) ಗ್ರಹವಾದ, ೧೪) ಗಾರುಡ, ೧೫) ಅಶ್ವಶಿಕ್ಷೆ, ೨೦) ಗಜಶಿಕ್ಷೆ, ೨೧) 
ಗೋಕರ್ಣ ಬಂಧ, ೨೨) ಮೂಲಿಕಾಸಿದ್ಧಿ. ೨೩) ಭೂಚರತ್ವ, ೨೪) ಖೇಚರತ್ವ (ಆಕಾಶದಲ್ಲಿ 
ಹಾರುವುದು), ೨೫) ಅತೀತ, ೨೬) ಅನಾಗತ, ೨೭) ವರ್ತಮಾನ, ೨೮) ಸ್ಥೂಲ, ೨೯) 
ಸೂಕ್ಷ್ಮ, ೩೦) ಇಂದ್ರಜಾಲ, ೩೧) ಮಹೇಂದಜಾಲ, ೩೨) ಒಡ್ಕಾಣ ಚೇಷ್ಟೆ, ೩೩) ಪರಕಾಯ 
ಪ್ರವೇಶ, ೩೪) ದೂರದೃಷ್ಟಿ, ೩೫) ದೂರಶ್ರವಣ, ೩೬) ಯಗ್ಯಜುಸ್ನಾಮಾಥರ್ವಣ. ೩೭) ಶ್ರುತಿ, 
೩೮) ಸ್ಮತಿ, ೩೯) ಆಯುರ್ದಾಯ, ೪೦) ಇಷ್ಟಕಾ, ೪೧) ಮುಷ್ಟಿ ಚಿಂತನಾ, ೪೨) 
ಜೋರವಿದ್ಯೆ, ೪೩) ಅಮೃತೋದಯ, ೪೪) ಭಾಷಾಪರೀಕ್ಷೆ. ೪೫) ವೀನಾವಿದ್ಯೆ, ೪೬) ಭೃಂಗಿ 
ವಿದ್ಯೆ (ನರ್ತನ, ೪೭) 'ಮಲ್ಲವಿದ್ಯ ೪೮) ಶಸ್ತ್ರವಿದ್ಯೆ, ೪೯) ಧನುರ್ವಿದ್ಯೆ ೫೦) ಅಗ್ನಿ; ಸಂಭ 
(ಬೆಂಕಿಯ ಸುಡುವ ಶಕ್ತಿಯನ್ನು ನಿಲ್ಲಿಸುವುದೆ), ೧) ಜಲಸ್ತಂಭ (ನೀರಿನ ಶಕಿಯನ್ನು 
ನಿಲ್ಲಿಸುವುದು). ೫೨) ವಾಯುಸ್ತಂಭ (ಗಾಳಿಯ ಗುಣಗಳನ್ನು ಇಲ್ಲವಾಗಿಸುವ ಶಕ್ತಿ, ೫೩) 
ವಾದ, ೫೪) ವಶ್ಯ (ಒಬ್ಬನು ಮತ್ತೊಬ್ಬನನ್ನು ಸಂಪೂರ್ಣವಾಗಿ ತನ್ನ ವಶ್ಯವಾಗಿಸಿಕೊಳ್ಳುವ 
ಶಕ್ತ), ೫೫) ಅಂಜನಾಸಿದ್ದಿ. ೫೬) ಘುಟಿಕಾಸಿದ್ಧಿ. ೫೭) ಮಂತ್ರ, ೫೮) ತಂತಸಿದ್ಧಿ ೮೭ ದೇ 
ವಚನವು ಮತ್ತೊಂದು ಸಂಕಲನದಲ್ಲಿ ಕೆಲ ವ್ಯತ್ಕಾಸಗಳೊಡನೆ ಪ್ರಕಟವಾಗಿದೆ ಗೋಕರ್ಣಬಂಧ 


೮೨. A.Venkatasubbaiah: The Kala: ©. 

೮೩. T.Burrow and MB.Emenaeu: Dravidian Etymologocial Dictionary: 00.೯೧-೨ 
೮೪. A.Venkatasubbiah: The Kalas: ಠಿ.೮ 

೮೫. ವಡ್ಡಾರಾ : ಪು. ೧೩೧ 

೮೬. ಧರ್ಮಾಮೃತ: ೮-೧೦೭ 

೮೭. ವಚನ ಶಾ. ಸಾ ೧ : ಪು. ೫೦೬ 


ವಿದ್ಯಾಭ್ಯಾಸ / ೨೮೩ 


ಗೋಕರ್ಣದಾಡಾಬಂಧ, ಅಶ್ವಶಿಕ್ಷೆಗೆ ಅಶ್ವ ಪರೀಕ್ಷೆ. ಇಷ್ಟಕಾ ಮುಷ್ಟಿಚಿಂತನಾ ಎಂಬುದಕ್ಕೆ 
ನಷ್ಟಮುಷಿಚಿಂತನಾ ಎಂದಿದೆ: ಆ ಪಟ್ಟಿಯಲ್ಲಿ ಗಣಿತ, ಭೃಂಗಿವಿದ್ಯೆ ಹಾಗೂ ಮಲ್ಲವಿದ್ಯೆಗಳು 
ಸೇರಿಲ್ಲ? ಹಾಗೆಯೇ ಖುಗ್ಯಜುಸ್ಸಾಮಾಥರ್ವಣ ಎಂಬುದು ನಾಲ್ಕು ವೇದಗಳ ಜ್ಞಾನವು ನಾಲ್ಕು 
ಬೇರೆ ಬೇರೆ ವಿದ್ಯೆಗಳೆಂದು ಪರಿಗಣಿಸಬೇಕು. ಬಸವಣ್ಣನು ನೀಡುವ ಒಂದು ಪಟ್ಟಯಲ್ಲಿ ಈ 
ಮೇಲಿನ ಪಟ್ಟಿಯಲ್ಲಿನ ಲೆಕ್ಕ ಆತ್ಮವಿದ್ಯೆ, ಅಮರಸಿಂಹ, ವೈದಿಕಶಾಸ್ತ್ರ 'ಲಕ್ಷಣಶಾಸ್ತ್ರ 
ಆಯುರ್ದಾಯ, ಇಷ್ಟಕಾ- ಜನಗಳ ಬರದೆ" ಇಲ್ಲಿ ಉಕ್ತವಾಗದ ವೈಶಿಕಕಾಸ್ತ' (ಇದೇ. ತಪ್ಪಾಗಿ 
ವೈದಿಶಾಸ್ತ್ರ ಎಂದು ಮೇಲಣ ಪಟ್ಟಿಯಲ್ಲಿ ಬಂದಿರುವಂತೆ ತೋರದೆ), ಶುಕಿಸ್ಪತಿ 
ಪುರಾಣೇತಿಹಾಸಾದಿ ಆಯುರ್ದರ್ಶಿ ನೈಷ್ಟಿಕಾಮುಷ್ಟಿ ಚಿಂತನೆ (ಇಷ್ಟಕಾ, ಮುಷ್ಟಿ ಚಿಂತನೆಯೇ 
ಇದು), ಭರತ, ಡೊಂಬವಿದ್ಯ ಇವೂ ಸೇರಿವೆ.” ಆದಯ್ಯನ ಒಂದು ವಚನವು “ರಸಸಿದ್ದಿ, 
ಪಾಷಾಣಸಿದ್ದಿ, ಲೋಹಸಿದ್ಧಿ. ವಯಸ್ತಂಭ, ಸ್ವರವ೦ಚನೆ, ಕಾಯವಂಚನೆ, ವೇದಶಾಸ್ತ್ರಸಿದ್ಧಿ 
ಭರತಸಿದ್ದಿ, 'ಗಾಂಧರ್ವಸಿದ್ದಿ ಕಿನ್ನರಸಿದ್ಧಿ. ವಾಚಾಸಿದ್ಧಿ. ಖೇಚರತ್ವ, ಮಹೇಂದಜಾಲವೊಳೆಗಾರ 
ಚೌಷಷ್ಟಿವಿದ್ಯಾಸಿದ್ದಿ ಎಂದು ಹೇಳುತ್ತದೆ. ಆದರೆ ಇಲ್ಲಿ ಹೇಳಿರುವ ಹಲವರು ವಿಷಯಗಳು 
ಮೇಲೆ ಹೇಳಿದ ಪಟ್ಟಿಗಳಲ್ಲಿಲ್ಲ. ಡೊಂಬನು ಚೌಷಷ್ಟಿಕಲೆಯಲ್ಲಿ ಪರಿಣತನಾಗಿರುತ್ತಿದ್ದನೆಂದು 
ಒಂದು ವಚನವು ಹೇಳುವುದಲ್ಲದೆ, ಅವನು ನಟ್ಟುವ, ಗಳೆಯಾಟ, ಮಿಣಿಯಾಟ, ಅದೃಶ್ಯಕರಣ, 
ಅಗ್ನಿಸ್ತಂಭ, ಆಕರ್ಷಣಗಳನ್ನು ಕಲಿತಿರುತ್ತಿದ್ದನೆಂದು ಹೇಳುತ್ತದೆ." ಇಲ್ಲಿ ಹೆಸರಿಸಿದವು 
ಅರವತ್ತುನಾಲ್ಕು ವಿದ್ಯೆಗಳಲ್ಲಿ ಸೇರಿದವು ಎಂದು ಆ ವಚನ ಭಾವಿಸುವಂತಿದೆ. ಬಸವಣ್ಣನ ಹಿಂದೆ 
ಉಕ್ತವಾದ ಪಟ್ಟಿಯಲ್ಲಿ ಡೊಂಬವಿದೈೆಯೇ ಒಂದು ವಿದ್ಯೆ: ಆದರೆ ಮತ್ತೊಂದೆಡೆ ಆತನೇ “ನಟಿಸಿ 
ಬಾಣ ವಿಲಾಸಿ ಸುವಿದ್ಯವ ಕಲಿತ "ೊಂಬನೇನು ಕಿಚೆಯೆನೇ"್‌ ಎಂದು ಕೇಳುತ್ತಾನೆ.ಎಂದರೆ 
ಡೊಂಬನು ಈ ಎಲ್ಲ ವಿದ್ಯೆಗಳನ್ನು ಕಲಿತಿರುತ್ತಿದ್ದನೆಂಬ ಅರ್ಥವಿದೆ. “ಅಂಜನಾಸಿದ್ದಿ. 
ಘ೦ಟಿಕಾಸಿದ್ದಿ, ರಸಸಿದ್ದಿ, ದೂರಶ್ರವಣ, ತಿಕಾಲಜ್ಞಾನ, ಪರಕಾಯ ಪ್ರವೇಶ ಎಂಬ 
ಅಷ್ಟಮಹಾಸಿದ್ದಿಯ ಬಟ್ಟೆಯ ಹೊದ್ದರೆ ಅಣಿಮ ಗರಿಮಾ ಲಘಿಮಾ ಮಹಿಮಾ ಪ್ರಾಪ್ತಿ 
ದ್ರಾಕಾಮ್ಯ ಈಶತ್ವ ವಶಿತ್ಸವೆಂಬ ಅಷ್ಟಮಹದೈಶ್ವರ್ಯವ ಮೆಟ್ಟಿ ತುಟ್ಟತುದಿಯ ಪದವ 
ಮುಟ್ಟಿದುದೀಗ ವಿದ್ಯವೆಂಬ ಕಲೆ ಎಂದು ಮತ್ತೊಬ್ಬ ವಚನಕಾರನು ಹೇಳುವುದರಿಂದ 
ಅಷ್ಟಸಿ ದ್ಧಿ ಅಷ್ಟೆ ಶ್ರಯಗಳನ್ನೂ ವಿದ್ಯೆಗಳೆಂದು ಭಾವಿಸಿದ್ದರೆಂದು ಹೇಳಬಹುದು. ಮತ್ತೊಂದು 
ವಚನದಲ್ಲಿ" 'ಮೊಂಕಾಸಿದ್ಧಿ. "ರಸಸಿದ್ದಿ ಅದೃಶ್ಯಕರಣ, ಕಾರ್ಯಸಿದ್ದಿಗಳನ್ನು ಹೆಸರಿಸಲಾಗಿದೆ. 


ಚೌಷಷ್ಟಿ ವಿದ್ಯೆಗಳನ್ನು ಹೇಳುವ ಮೇಲಿನ ಪಟ್ಟಿಗಳನ್ನು ಗಮನಿಸುವುದರಿಂದ ಗೋಚರಿಸುವ 
ಕೆಲವು ವಿಶಿಷ್ಟ ಅಂಶಗಳಿವು: ವೇದಾಭ್ಯಾಸದಿಂದ ಹಿಡಿದು ಲೌಕಿಕವಾಗಿ ಆ ಕಾಲದಲ್ಲಿ 
ಪರಿಗಣಿತವಾಗಿದ್ದ ಬಹುಪಾಲು ವಿದ್ಯೆಯು ಇಲ್ಲಿ ಸೇರ್ಪಡೆಯಾಗಿದೆ. ಮೋಕ್ಷದಾಯಿಯೆಂದು 


೮೮. ವಚನ ಸಾ ಸಂಗ್ರಹ: 
೮೯. ಬಸವ ವ. ೧೧೧೧: 
೯೦. ಆದಯ್ಯ ವ. ೨೩೧: 
೯೧. ವಚನ ಶಾಸಾ ೧: ೫೦೪ 
೯೨. ಬಸವ ವ. ೧೨೧೧: ೫೦೧ 
೯೩. ಕರ್ನಾಟಕ ವಿ.ವಿ.ಹಸ್ತಪ್ರತಿ ೬೦೩: ವ. ೩ (ಹಡಪದ ರೇಚಣ್ಣ 


೧೩ 
೪೪೬ 
೧೩೩ 


೨... 


೨೮೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ನಂಬಲಾದ ವೇದಜ್ಞಾನವಲ್ಲದೆ, ಪ್ರಾಣಿಗಳ ಬಗ್ಗೆ ಲಲಿತ ಕಲೆಗಳು, ಯಕ್ಷಿಣೇವಿದ್ಕೆಗಳು, 
ದೇಹದಾರ್ಥ್ಯಸೂಚಕ ವಿದ್ಯೆಗಳು, ಯೋಗಸಿದ್ದಿಗಳೆಲ್ಲ ಇಲ್ಲಿ ಸೇರಿವೆ. ಚೌಷಷ್ಟಿವಿದ್ಯೆಗಳು ಆಗ ಇದ್ದ 
ಎಲ್ಲ ವಿದ್ಯಾಪ್ರಚಯಗಳನ್ನು ಒಳಗೊಳ್ಳುವ ಒಂದು ಕಲ್ಲನೆಯಾಗಿತ್ತೇ ವಿನಾಇದು ಆಗ ಜನರು 
ಕಲಿಯುತ್ತಿದ್ದ ಸಾಮಾನ್ಯ "ಅಭ್ಯಾಸ ವಿಷಯಗಳಾಗಿರಲಿಲ್ಲ. ಎಷ್ಟೋವೇಳೆ ಜ್ಞಾನಿಯಾದವನನ್ನು 
ಚೌಷಸ್ಟಿಕಲಾಪ್ರವೀಣನೆಂದೋ ಚೌಷಸ್ಟಿವಿದ್ಯಾಪಾರಂಗತನೆಂದೋ ವಿಶೇಷಿಸಿದ್ದರೆ ಅದು ಕೇವಲ 
ಸಾಂಪ್ರದಾಯಿಕವೆಂದು ನಾವು ಭಾವಿಸಬೇಕೇ ಹೊರತು ಅಕ್ಷರಶಃ ನಿಜವೆಂದಲ್ಲ. ಅಲ್ಲದೆ ಈ 
ಸಮಷ್ಟಿ ವಿದ್ಯಾಸೂಚಕ ಕಲ್ಪನೆಯ ವ್ಯಾಪ್ತಿಯಲ್ಲಿ ಬರುವ ವಿಷಯಗಳೂ ಕಾಲಕಾಲಕ್ಕೆ 
ವ್ಯತ್ಯಾಸಗೊಂಡಿವೆ. 


ವ್ಯಾಖ್ಯಾನಕಾರರು ಕಲೆಗಳನ್ನು `ಸ್ತ್ರೀಕಲೆ' “ಪುರುಷಕಲೆ'ಗಳೆಂದೂ ವರ್ಗೀಕರಿಸುತ್ತಾರೆ. 
€ಯರು, ಅದರಲ್ಲಿಯೂ ಗಣಿಕೆಯರು ತಿಳಿದಿರಬೇಕಾದ ಕಲೆಗಳು `ಸ್ತೀಕಲೆ' ಗಳೆಂದೂ, 
ಸುರುಷರಿಗೆ ಯೋಗ್ಯವಾದವು “ಪರುಷಕಲೆ'ಗಳೆಂದೂ ಕರೆಸಿಕೊಳ್ಳುತ್ತಿದ್ದವು. "ದರೆ ಸ್ತೀಕಲೆಗಳು 
ಸ್ತ್ರೀಯರಿಗೆ ಮಾತ್ರ ಸೀಮಿತವೆಂದೂ, ಪುರುಷಕಲೆಗಳು ಪುರುಷರಿಗೇ ಮಿಡಲೆಂದೂ 
ಇದರರ್ಥವಲ್ಲ. "ವಿಪಾಕಸೂತ್ರ'ದಲ್ಲಿ ಕಾಮಜ್ಜಯಾ ಎಂಬ ಗಣಿಕೆಯು ಎಪ್ಪತ್ತೆರಡು ಕಲೆಗಳಲ್ಲಿ 
ಪರಿಣಿತಳಾಗಿದ್ದುದರಲ್ಲದೆ ಗಣಿಕೆಯು ತಿಳಿದಿರಬೇಕಾದ ಅರವತ್ತು ನಾಲ್ಕು ವಿದ್ಯೆಗಳನ್ನೂ 
ತಿಳಿದಿದ್ದಳೆಂದು ಹೇಳುತ್ತದೆ." ೯೫ ನಾನಾಬಗೆಯ ಜ್ಞಾನ ಶಾಖೆಗಳು “ಬೆಳೆಯುತ್ತ ಹೋದಂತೆಲ್ಲ 
ಎಲ್ಲವೂ. ಪಡೆ ಅಥವಾ ಕಲೆಗಳೆನಿಸಿಕೊಂಡುವು. ವಚನಗಳಲ್ಲಿ ರತ್ನ ಪರೀಕ್ಷೆ 
ಪಾಷಾಣಪರೀಕ್ಷೆ"*ಗಳನ್ನು ಕಲೆಗಳೆಂದು ಕರೆದಿದೆ `ಆಯಃಕೃತಿ'ಯನ್ನೂ ಕಲೆಯ ಪಟ್ಟಿಯಲ್ಲಿ 
ಸೇರಿಸಲಾಗಿದೆ. ಹಾಗೆಯೇ “ಲೋಹಕ್ರಿಯೆ' ಎಂದರೆ ಕಮ್ಮಾರಿಕೆ, ಚಿನಿವಾರಿಕೆಗಳಂತಹ ಲೋಹದ 
ಕೆಲಸವನ್ನೂ ಕಲೆಯೆಂದೇ ಪರಿಗಣಿಸಲಾಗಿತ್ತು" ಕೆಲವೆಡೆಗಳಲ್ಲಿ ಈ ಕಲೆಗಳಲ್ಲಿ ಕೆಲವಾದ 
ಹಹಗ! ವಾದ್ಯಸಂಗೀತ, ನೃತ್ಯ, ಚಿತ್ರ, "ಗಣಿತ, ಲೆಕ್ಕಾಚಾರ, ವಾಸ್ತು ಶಿಲ್ಪ, "ವ್ಯವಸಾಯ, 
ಪಶುಪಾಲನೆ, ವ್ಯಾಪಾರ, ವೈದ್ಯ, ಮತ್ತು ಕಾನೂನು, ಆಡಳಿತ, ಶಿಕ್ಷಣ, ಧನುರ್ವಿದ್ಯೆ 
ಮತ್ತು ಯುದ್ಧಕರೆ, ಯತ್ನಿಡೆ, ರ್ಪದಮನ ಮತ್ತು ವಿಷಾಪಹರಣ. ನಿಕ್ಷೇಪವನ್ನು 


ಕಂಡುಹಿಡಿಯುವುದು- ಇವುಗಳನ್ನು ಟಿ ಶಿಲ್ಪಗಳೆನ್ನ. ಲಾಗಿದೆ.” 


Buz 


(62° 


ಲೇಖನ ಸಾಮಗಿಗಳು 


ಲಿಪಿಯ ಉಗಮವು ಮನುಷ್ಯನ ಅತ್ಯಂತ ಮಹತ್ವಪೂರ್ಣವಾದ ಸಾಧನೆಗಳಲ್ಲೊಂದು, 
ಕ್ಷಣಿಕವಾದ ಆಡುಮಾತಿಗೆ ಶಾಶ್ವತವಾದ ರೂಪವನ್ನು ಕೊಡುವ ಪ್ರಯತ್ನ. ಪ್ರಾಚೀನ ಭಾರತದಲ್ಲಿ 
ಬರಹಕ್ಕಾಗಿ ಭೂರ್ಜಪತ್ರಗಳನ್ನು ಬಳಸುತ್ತಿದ್ದುದೇ ನಮಗೆ ತಿಳಿದಂತೆ ಅತ್ಯಂತ ಪ್ರಾಚೀನ 
ಸಾಮಗಿಅಲೆಗ್ಲಾಂಡರನ ದಂಡಯಾತ್ರೆಯ ಕಾಲಕ್ಕಾಗಲೇ ಇದು ಬಳಕೆಯಲ್ಲಿದ್ದಿತೆಂದು 


೯೪. ಗಣಭಾ ರ ಮಾ: ಪು.೧೨೦ 


೯೫. A.Venkatasubbiah: The Kalas : ೧.೬ ೪-೫ 
೯೬. ಅಲ್ಲಮ ವ. ಚಂ ೩೨೫: ಪು. ೭೩: ಸಿದ್ಧರಾ ವ. ೯೬೪: ಪು. ೨೯೪ 
೯೭. ಬವ ವ. ೯೨೭: ಪು. ೩೮೩ 


೯೮. VAVenkatasubbiaha: The Kalas: Pp. ೪೮ and ೫೯ 
€€. Ved Mehta: Education in Ancient India: Pp. ೯೯-೧೦೦ 


ವಿದ್ಯಾಭ್ಯಾಸ / ೨೮೫ 


ಚರ್ಮ, ಲೋಹದ ರೇಕುಗಳು, ಕಲ್ಲುಬಂಡೆಗಳು, ಇಟ್ಟಿಗೆಗಳು-ಇವುಗಳ ಮೇಲೆ ಬರೆಯುತ್ತಿದ್ದರು. 
ಕಾಗದವು, ನಮಗೆ ದೊರಕಿರುವ ಕಾಗದ ಹಸ್ತಪ್ರತಿಗಳ ಆಧಾರದಿಂದ ಹೇಳುವುದಾದರೆ, 
ಹದಿಮೂರನೆಯ ಶತಮಾನಕ್ಕಿಂತ ಹಿ೦ದಿನದಲ್ಲ (ಭಾರತಕ್ಕೆ ಬರಲು ಅನ೦ತರ ಸಾಕಷ್ಟು ಕಾಲವು 
ಹಿಡಿಯಿತು). ಶಾಯಿಯನ್ನು ಭಾರತದಲ್ಲಿ ಕ್ರಿಪೂ. ನಾಲ್ಕನೆಯ ಶತಮಾನದ ಹೊತ್ತಿಗಾಗಲೇ 
ಬಳಸಲಾಗುತ್ತಿತ್ತು” ಓಲೆಗಳ ಮೇಲೆ ಬರಹವನ್ನು ಮೂಡಿಸುವುದು ವಚನಗಳ ಕಾಲಕ್ಕೆ ತುಂಬ 
ವ್ಯಾಪಕವಾಗಿ ರೂಢಿಯಲ್ಲಿದ್ದ ಪದ್ಧತಿಯಾಗಿತ್ತು?” ಓಲೆಯ ಗರಿಗಳ ಮೇಲೆ ಬರೆಯುವುದೇ 
ಬಹು ಜನಪ್ರಿಯವಾಗಿದ್ದುದರಿಂದ ಬರೆದ ಲೇಖನಗಳನ್ನು “ಓಲೆ' ಎಂದೇ ಕರೆಯುತ್ತಿದ್ದರು.” 
ಓಲೆಯ ಗರಿಗಳ ಕಂಟದಿಂದ ಬರೆಯುತ್ತಿದ್ದರು.” ಕಾಗದ ಪತ್ರಳನ್ನು ಬರೆಯುವಾಗ ಬಟ್ಟೆಯ 
ಮೇಲೆ ಲೆಕ್ಕಣಿಕೆಯನ್ನು ಮಸಿಯಲ್ಲದ್ದಿ ಬರೆಯುತ್ತಿದ್ದರು.” ಲೆಕ್ಕವನ್ನು ಮಾಡಲು ಬಳಸುತ್ತಿದ್ದ 
ಹಲಗೆಯನ್ನು ಬ್ರಹ್ಮಶಿವನು "ಲೆಕ್ಕವಲಗೆ'ಯೆಂದೇ ಕರೆಯುತ್ತಾನೆ.” ಬರಹವನ್ನುಳ್ಳ ಓಲೆಯ 
ಗರಿಗಳ ಕಟ್ಟನ್ನು "ಸಂಪುಟ',””” ಹೊತ್ತಗೆ” (ಸಂ. ಪುಸ್ತಕ) ಅಥವಾ ಕವಳಿಗೆ್‌ 
ಎನ್ನುತ್ತಿದ್ದರು. ಕರ್ನಾಟಕದಲ್ಲಿ ತಾಳೆಯ ಗರಿ ಅಥವಾ ಓಲೆಯ ಗರಿಗಳು ಸಾಕಷ್ಟು ಪ್ರಮಾಣದಲ್ಲಿ 
ದೊರೆಯುತ್ತಿದ್ದವು. ಓಲೆಗರಿಗಳನ್ನು ಮಾರಾಟಕ್ಕಾಗಿ ಹೇರಿಕೊಂಡು ಬರುತ್ತಿದ್ದ ವಿಷಯ 
ಶಾಸನದಲ್ಲಿದೆ ಓಲೆಯ ಮೇಲೆ ಕಂಟದಿಂದ ಬರೆಯುವುದು ತುಂಬ ಶ್ರಮದ 
ಕೆಲಸವಾದ್ದರಿಂದ ಹಲವರು ಸಂದರ್ಭಗಳಲ್ಲಿ ಲಿಪಿಕಾರರನ್ನು ನೇಮಿಸಿಕೊಳ್ಳುತ್ತಿದ್ದುದೂ ಉಂಟು; 
ಕ್ರಿಪೂ. ನಾಲ್ಕನೆಯ ಶತಮಾನದಲ್ಲಿಯೇ ವೃತ್ತಿಲಿಪಿಕಾರರ ಉಲ್ಲೇಖಗಳು ದೊರೆಯುತ್ತದೆ.” 
ವಚನಗಳು ಹೇಳುವ ಚೌಷಷ್ಟಿ ಕಲೆಗಳಲ್ಲಿ ಒಂದಾದ "ಅಕ್ಷರ'ವು ಅಕ್ಷರಗಳನ್ನು ದುಂಡಾಗಿ 
ಬರೆಯುವ ಕಲೆಯನ್ನು ಸೂಚಿಸುತ್ತದೆಂದು ತೋರುತ್ತದೆ. ಬರಹವು ಪರಿಶ್ರಮದ 
ಕೆಲಸವಾದುದರಿಂದ ಪುಣ್ಯಗಂಥಗಳನ್ನು ಬರೆಸಿಕೊಡುವುದು ಪುಣ್ಯದ ಕೆಲಸವೆಂದು 
ಭಾವಿಸಲಾಗಿತ್ತು” ಪ್ರಾಚೀನ ಕರ್ನಾಟಕದ ವಿದ್ಯಾಕೇಂದಗಳಲ್ಲಿನ ಗಂಥಗಳನ್ನು ರಕ್ಷಣೆ 


೧೦೦. S.M.Katre: Introduction to Indian Textual Criticism: Pp.%-€ 

೧೦೧. ಅಕ್ಕನ ವ. ೩೦೮ : ಪು. ೧೩೫: ಅಲ್ಲಮ ವ. ಚಂ. ಹಿ೬: ಪು. ೯ 

೧೦೨. ಚನ್ನಬ ವ.. ೬೯೮ : ಪು. ೩೩೪ : ವಡ್ಡಾರಾ: ಪು. ೧೬೩ 

೧೦೩. ಅಲ್ಲಮ ವ ಚಂ. ೩೬: ಪು. ೯ 

೧೦೪. ಗದಾಯು ಸಂ: ೬೧೫ ("ಶರಮೊಂದಂ ತೆಗೆದು ನಿಜೋದರದಿಂ ಲೆಕ್ಕಣಿಕೆ ಮಾಡಿ ಗಜಮದ 
ಮಸಿಯಂ ತರಿಸಿ ಪತಾಕಾಪಟದೊಳ್‌ ಬರೆದಟ್ಟಿದನಂಧನೃಪತಿಗಾ ಸಿಂಧುನೃಪಂ”) 

೧೦೫. ಸಮಯ ಪ. ೧೦.೧೨೮ 

೧೦೬. ಅಕ್ಕನ ವ. ೩೦೮: ಪು. ೧೩೫ 

೧೦೭. ಬಸವ . ೭೫೦: ಪು. ೨೯೯ 

೧೦೮. ಅನಂತ ಹು. ೨.೪೫:ಪು ೮.೩೧ ಗದ್ಯ 

೧೦೯. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೩೮೭ (ಅ.ಟಿ) 


೧೧೦. S.M.Katre: Introduction to Indian Textual Ctiticism: 0.೯ 
೧೧೧. ಕನ್ನಡ ಶಾಸನ ಸಂಪದ : ಪು. ೪೮ 


೨೮೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಾಡಲು ಕೆಲವರನ್ನು ನೇಮಿಸುತ್ತಿದ್ದರು. ಕ್ರಿ.ಶ.೧೦೫೮ರ ನಾಗಾವಿ ಶಾಸನದಲ್ಲಿ ಆ ಊರಿನ 
ಘಟಿಕಾಸ್ಲಾನವು ಆರು ಮಂದಿ `ಸರಸ್ವತೀಭ೦ಡಾರಿ'ಗಳನ್ನು ಪಡೆದಿದ್ದ ವಿಷಯವು 
ಉಕ್ತವಾಗಿದೆ." 


ವೇದಕಾಲದ ಸ್ತ್ರೀಯರು ಪುರುಷರಂತೆಯೇ ವೇದಾಧ್ಯಯನ ಮಾಡುತ್ತಿದ್ದರು; ಬಾಲಕರಂತೆ 
ಬಾಲಕಿಯರೂ ಬ್ರಹ್ಮಚರ್ಯವನ್ನು ಪಾಲಿಸುತ್ತ ವೇದಾಧ್ಯಯನ ಮಾಡುತ್ತಾ, “ತರ ವಿದ್ಯೆಗಳನ್ನೂ 
ಕಲಿತು ತನಗಿಷ್ಟಬ೦ದವನನ್ನು ಮದುವೆಯಾಗಬೇಕೆಂದು ಅಥರ್ವ ವೇದವು ಹೇಳುತ್ತದೆ. ೧೧೩ 
.. ಕಾಲದಲ್ಲಿ ಸ್ತ್ರೀಯರ ವಿದ್ಯಾಭ್ಯಾಸಕ್ಕಾಗಿ 'ಛಾತ್ರಿಶಾಲಾ' (ವಿದ್ಯಾರ್ಥಿನಿಯರ 
ವಸತಿಗೃಹ)ಗಳಿದ್ದುವು. "ಆಚಾರ್ಯಾ ಎನ್ನುವ. ಅಧ್ಯಾಪಿಕೆಯರೂ ಇದ್ದರು.” ರಾಮಾಯಣ 
ಕಾಲದಲ್ಲಿ ದಿನನಿತ್ಯದ ಪ್ರಾರ್ಥನೆಗೆ ಬೇಕಾದ ವೇದಭಾಗಗಳನ್ನು ಕಲಿಯುವ ಸ್ತ್ರೀಯರನ್ನು 
'ಸದ್ಯೋವಧು'ಗಳೆಂದೂ, ಲಗ್ನವಾಗದೆ ಜೀವನವನ್ನು ಸಂಪೂರ್ಣವಾಗಿ ವಿದ್ಯಾಭ್ಯಾಸ ಗ 
ತಪಸ್ಸುಗಳಿಗೆ ಮುಡಿಪಿಟ್ಟವರನ್ನು “ಬಹ್ಮವಾದಿನಿ' 'ಯರೆಂದೂ ಕರೆಯುತ್ತಿದ್ದರು.” ಆದರೆ 
ಧರ್ಮಶಾಸ್ತ್ರಗಳ ಕಾಲಕ್ಕೆ ಸ್ತ್ರೀಯರಿಗೆ ವಿದ್ಯಾಭ್ಯಾಸವು ಅಷ್ಟಾಗಿ ಅವಶ್ಶವಾದುದಲ್ಲವೆಂಬ 
ಭಾವನೆಯಿತ್ತು. ಹೆಣ್ಣು ಗಂಡನೆ ಮನೆಯಲ್ಲಿರುವುದು. ಶಿಷ್ಯನು ಗುರುವಿನ ಮನೆಯಲ್ಲಿರುವುದಕ್ಕೆ 
ಸಮವೆಂದೂ, ದಿನನಿತ್ಯದ ಗೃಹಕೃತ್ಯಗಳೇ ಅವಳು ಮಾಡುವ ಪೂಜೆಯೆಂದೂ ಮನುವಿನ 
ಅಭಿಪುಯ.* ಇತ್ತೀಚಿನವರೆಗೂ ಈ ಅಭಿಪ್ರಾಯವೇ ಉಳಿದುಬಂದಿತು. ಆದರೆ ಕೆಲವು ವೇಳೆ 
ಬ್ರಾಹ್ಮಣ ಹಾಗೂ ರಾಜಕುಟುಂಬಗಳಿಗೆ ಸೇರಿದವರು ಸ್ವಲ್ಪ ವಿದ್ಯೆಯನ್ನು ಕಲಿತಿರುತ್ತಿದ್ದರು. 
ಅದರಲ್ಲಿಯೂ ಕ್ಷತ್ರಿಯ ಸ್ತ್ರೀಯರು ಕಲೆ ಮುಂತಾದವುಗಳಲ್ಲಿ ಸ್ವಲ್ಪ. ಪರಿಣತಿಯನ್ನು 


ಸಂಪಾದಿಸಿರುತ್ತಿದ್ದುದುಂಟು. ತೆದರೆ ಬಹುಪಾಲು ಸ್ತ್ರೀಯರು ಅವಿದ್ಯಾವತಿಯರಾಗಿರುತ್ತಿದ್ದರು. 


(b 


ಈ ಪರಿಸ್ಥಿತಿಯು ಗಣನೀಯವಾಗಿ ಬದಲಾದುದು ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ 
ವಚನಗಳ ಕಾಲದಲ್ಲಿ. ಆದರೂ ಇದು ಮುಂದುವರೆಯಲಿಲ್ಲವಾದ್ದರಿಂದ ಈ ಮಾರ್ಪಾಟು 
ಕೇವಲ ತಾತ್ಕಾಲಿಕವಾದುದೆಂದೇ ಹೇಳಬೇಕು. ಸ್ತ್ರೀಯರು "ಪುರುಷರಿಗಿಂತ ದೇಹರಚನೆಯ 
ದೃಷ್ಟಿಯಿಂದ ಭಿನ್ನವಾಗಿರಬಹುದಾದರೂ ಅವಳು "ಹುರುಷರಿಗಿಂತ ಕೀಳಲ್ಲವೆಂಬ ಭಾವನೆಯು 
ಅನೇಕ ವಚನಗಳಲ್ಲಿ ಧ್ವನಿತವಾಗಿದೆ.””5 ಈ ಕಾಲದಲ್ಲಿ ಹಲವರು ಸ್ತ್ರೀಯರು ಧಾರ್ಮಿಕ 
ಜೀವನದಲ್ಲಿ ಸ್ವತಂತ್ರರಾಗಿ ವರ್ತಿಸಿದರು. ಅವರಲ್ಲಿಯೂ ಅನೇಕರು ವಚನ” ರಚನೆ ಮಾಡಿದರು. 
ಇದು ಆಗಿನ ಹಲವಾರು ಮಂದಿ ಸಾಮಾನ್ಯ ಸ್ತ್ರೀಯರೂ ವಿದ್ಯಾವತಿಯರಾಗಿದ್ದರೆಂಬುದನ್ನು 
ಸೂಚಿಸುತ್ತದೆ. ಮಹಾದೇವಿಯಕ್ಕನು ಶ್ರೇಷ್ಠ 'ದಚೆಸಕಾರರ ಗುಂಪಿಗೆ ಸೇರತಕ್ಕವಳು. ಇತರ 


೧೧೨. Ved Mehta : Education in Ancient India: ೧.೧೦೩ 
೧೧೩. V.S.Agarwal:India as known to Panini: Pp.296೭-6 
೧೧೪. S.N.Vyas: India in the Ramayana Age: ೧೧.೧೬೮-೯ 


೧೧೫. Kewal Motwani: Manu Dharma Sastra: P.2€ 
೧೧೬. ದೇದಾ ಮ () ೧೩೩: ಪು. ೮೦: ಶಿವಶ ವ: ಪು. ೩೬೪ ಮತ್ತು ೩೭೯ ಇತ್ಯಾದಿ. 
೧೧೭. ಶಿವಶ ವ. ಪು. ೪೨೫ (ಅಮುಗೆ ರಾಯಮ್ಮ ೪೧) 


ವಿದ್ಯಾಭ್ಯಾಸ / ೨೮೭ 


ವಚನಕಾರ್ತಿಯರಲ್ಲಿ ಹಲವರು ತಮ್ಮ ಗಂಡಂದಿರ ಅಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿಯನ್ನು 
ಹೊಂದಿದ್ದವರು, ಕೆಲವು ಶರಣರ ಜೀವನದ ಹಿನ್ನೆಲೆಯಲ್ಲಿ ಅವರ ಪತ್ನಿಯರು ಅವರಿಗೆ 
ಸಹಾಯಕರಾಗಿದ್ದುದು ಕಾಣುತ್ತದೆ. ಹಲವು ವಚನಕಾರ್ತಿಯರು ತಮ್ಮ ಗಂಡಂದಿರು ತಪ್ಪಿ 
ನಡೆದರೆಂದು ಭಾವಿಸಿದಾಗ ಅವರನ್ನು ವೈಚಾರಿಕ ಹಂತದಲ್ಲಿ ತಿದ್ದಿದ ಪ್ರಸಂಗಗಳೂ ಇವೆ. 
(ಇದರ ವಿವರಣೆಗೆ "ಸಾಮಾಜಿಕ ವ್ಯವಸ್ಥೆ' ಎಂಬ ಅಧ್ಯಾಯದ `ಸ್ತ್ರೀಯರು' ಎಂಬ ಭಾಗವನ್ನು 
ನೋಡಿ). 


ವಚನಕಾರ್ತಿಯರ ವಚನಗಳನ್ನು ನೋಡಿದರೆ ಅಲ್ಲಿ ಅವರ ವೈದುಷ್ಠವೆಂತಹ 
ಮಟ್ಟದ್ದೆಂಬುದು ಸ್ಪಷ್ಟವಾಗುವುದಿಲ್ಲ. ಏಕೆಂದರೆ ವಚನಗಳಲ್ಲಿ ತಮ್ಮ ಅನಿಸಿಕೆಯನ್ನು ಹೇಳಲು 
ನೇರವಾದ ಮಾರ್ಗವನ್ನವಲಂಬಿಸಿದ್ದರಿಂದ ಪಾಂಡಿತ್ಯಕ್ಕೆ ಅವಕಾಶವಿಲ್ಲ. ಇವರಲ್ಲಿ ಕೆಲವರಾದರೂ 
ಸ್ವಂತಿಕೆಯಿಂದ ಕೂಡಿದ ವಚನಗಳನ್ನು ರಚಿಸಿ ಕನ್ನಡ ಸಾಹಿತ್ಯದ ವೈವಿಧ್ಯಕ್ಕೆ ತಮ್ಮ ಕಾಣಿಕೆಯನ್ನು 
ಸಲ್ಲಿಸಿದರು. ಅವರಿಗೆ ಕನ್ನಡ ಭಾಷೆಯ ಮೇಲೆ ಸಾಕಷ್ಟು ಹಿಡಿತವಿತ್ತು ಅವರಲ್ಲಿ ಕೆಲವರಿಗೆ 
ಸಂಸ್ಕೃತ ಭಾಷೆಯ ತಿಳುವಳಿಕೆಯೂ ಇತ್ತೆಂಬುದು ವಿದಿತವಾಗುತ್ತದೆ. ಸಂಸ್ಕೃತದಲ್ಲಿದ್ದ ಶೈವಾಗಮ 
ಹಾಗೂ ಶಿವಪುರಾಣಗಳಲ್ಲಿ ಕೆಲವನ್ನು ಓದಿದ್ದಿರಬಹುದು. ಅಮುಗೆ ರಾಯಮ್ಮನು ತನ್ನೊಂದು 
ವಚನದಲ್ಲಿ "ಶರಣರು ರಿಂಗಭಿನ್ನವಾಗಲು "ಅಂಗದೊಡನೆ ಅಂಗವ ಬಯಲು ಮಾಡುವ' 
ರೆಂಬುದನ್ನು ಸಮರ್ಥಿಸುವಾಗ ಚಿತ್ರಿಂಡಾಗಮ, ವಾತೂಲಾಗಮಗಳನ್ನು ಉಲ್ಲೇಖಸುತ್ತಾಳೆ.””” 
ಅಕ್ಕಮಹಾದೇವಿಯು ಹಲವಾರು “ಕಡೆಗಳಲ್ಲಿ ವಚನಗಳ ಮಧ್ಯೆ "ಸಂಸ್ಕೃತ ಶ್ಲೋಕವನ್ನು 
ಉದ್ದ ರಿಸುತ್ತಾಳೆ.”” ಉರಿಲಿಂಗಪೆದ್ದಿಯ ಹೆಂಡತಿಯಾದ ಪುಣ್ಯಸಿ: ಕಾಳವ್ವೆಯ. 
ವಚನವೊಂದರಲ್ಲಿ ಸಂಸ್ಕೃತಶ್ಲೋಕವನ್ನು ಉದ್ದರಿಸಲಾಗಿದೆ.”** ಮುಕ್ತಾಯಕ್ಕನು ತುಂಬ 
ಸೂಕ್ಷ್ಮವಾದ ಆಧ್ಯಾತ್ಮಿಕ ಅನುಭವಗಳ ಬಗ್ಗೆ ಪ್ರೌಢವಾದ ರೀತಿಯಲ್ಲಿ ಅಲ್ಲಮಪೆಭುವಿನೊಡನೆ 
ಚರ್ಚೆ  ನಡೆಸುತ್ತಾಳೆಂದು ಶೂನ್ಯಸಂಪಾದನೆಯು ಚಿತ್ರಿಸುತ್ತದೆ.” ಅಂತೆಯೇ 
ಮಹಾದೇವಿಯಕ್ಕನೂ ತನ್ನ ಚರ್ಚೆ ಗಾಢತೆ, ಅನುಭವತೀವತೆಯಿಂದ ಅಲ್ಲಮನ ಮೆಚ್ಚುಗೆಗೆ 
ಪಾತ್ರವಾದಳು."”” 


ವಚನಕಾರ್ತಿಯರ ಪಾಂಡಿತ್ಯವು, ವಚನಗಳನ್ನೇ ಆಧರಿಸಿ ಹೇಳುವುದಾದರೆ, ವಚನಕಾರರ 
ವೈದುಷ್ಯದಷ್ಟು ಆಳವಾದುದಲ್ಲ. ಶರಣೆಯರು ಶಾಲೆಗಳಿಗೆ ಹೋಗಿ ಕ್ರಮಬದ್ಧವಾದ ಶಿಕ್ಷಣವನ್ನು 
ಪಡೆದರೇ ಹೇಗೆ ಎಂಬುದಕ್ಕೆ ನಮಗೆ ವಚನಗಳಲ್ಲಿ ಯಾವ ಆಧಾರಗಳೂ ದೊರೆಯುವುದಿಲ್ಲ. 
ಇವರು ವಚನಕಾರರೊಂದಿಗೆ ಚರ್ಚೆಯಲ್ಲಿ ಭಾಗಹಿಸುತ್ತಿದ್ದಿಬಹುದು. ಹೀಗಾಗಿ ಇವರ 
ರಚನೆಗಳೂ ವಚನಕಾರರ ವಚನಗಳ ಭಾಷೆಯನ್ನೇ ಹೋಲುತ್ತವೆ. ತೀರ ಸಾಮಾನ್ಯವಾದ 
ಸಾಮಾಜಿಕ ಸ್ಥಾನಮಾನಗಳನ್ನು ಪಡೆದಿದ್ದ ವಚನಕಾರ್ತಿಯರು ಗುರುಗಳ ಬಳಿ ಕುಳಿತು 


೧೧೮. ಅಕ್ಕನ ವ. ೨೧೮: ವ. ೨೨೦: ಪು. ೯೪: ವ ೨೫೮: ಪು. ೧೧೦ ಇತ್ಯಾದಿ. 

೧೧೯. ಶಿವಶ ವ. ಪು. ೩೮೮ (ಕಾಳವ್ವ, ೫) 

೧೨೦. ಗೂಳೂರು ಶೂನ್ಯಸಂ. ಪು. ೨೫-೩೯ 

೧೨೧. ಅದೇ : ಪು. ೩೨೧- ತ 

೧೨೨. ಅಂಬಿಗ ಚೌ ವ. ೪: ಪು. ೨; ವ. ೪೦: ಪು. ೧೩; ಶಿವಶ ವ : ಪು.೪೩೮ (ಅಮುಗೆ ರಾಯಮ್ಯ 
೫) ಇತ್ಯಾದಿ. 


೨೮೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಿದ್ಯಾರ್ಜನೆ ಮಾಡಿರುವ ಸಂಭವಗಳು ಕಡಿಮೆಯೆಂದೇ ಹೇಳಬೇಕು. ಪ್ರಾಯಶಃ ಪ್ರಮುಖ 
ವಚನಕಾರರ ಕೃತಿಗಳ ವಾಚನ, ಅವರೊಂದಿಗೆ ಪಡೆದ ಸಂಪರ್ಕ, ಅವರ ಮಾತುಕೆ 
ಇವುಗಳಿಂದ ತಮ್ಮ ಅನುಭವ ಗಳಿಗೊಂದು ರೂಪವನ್ನು ಕೊಡಲು ವಜಚನಕಾರ್ತಿಯರಿಗೆ 
ಸಾಧ್ಯವಾಗಿರಬೇಕು. "ಎನೇ ಆಗಲಿ, ಕೆಲವರಾದರೂ ಸ್ತ್ರೀಯರು. ತಮ್ಮತನವನ್ನು! ೪ಿಸಿಕೊಂಡು ತಮ್ಮ 
ಗಂಡಂದಿರೊಡನೆ ಆಧ್ಯಾತ್ಮಿಕ ಅನುಭವದಲ್ಲಿ ಭಾಗಿಗಳಾಗಿ, ತಮಗೆ ಅನಿಸಿದ ಭಾವನೆಗಳನ್ನು. 
ನಿರ್ಭಯವಾಗಿಯೂ ಸರಳವಾದ ಭಾಷೆಯಲ್ಲಿಯೂ ಹೇಳಲು ಮಾಡಿದ ಪ್ರಯತ್ನ 
ಶ್ಲಾಘನೀಯವಾದುದು. 


ವಚನಕಾರರ ವಿದ್ಯೆಯ ಮಟ್ಟ 


ವಚನಗಳ ಕಾಲದಲ್ಲಿ ನಡೆದ ಒಂದು ಪವಾಡವೆಂದರೆ ಅತ್ಯಂತ ಸಾಮಾನ್ಯ ವ್ಯಕ್ತಿಯೂ 
ವಚನ ರಚನೆಗೆ ತೊಡಗಿದ್ದು; ಅವರಲ್ಲಿ ಕೆಲವರ ವಚನಗಳು ಕೆಲವೊಮ್ಮೆ ಅನುಕರಣೆಯ 
ಫಲವಾಗಿರಬಹುದು. ಮತ್ತೆ ಕೆಲವರ ವಚನಗಳು ಸಾಮಾನ್ಯಮಟ್ಟದವರಾಗಿರಬಹುದು. ಆದರೆ 
ಯಾವುದೋ ಒಂದು ಚಳುವಳಿಯಲ್ಲಿ ಅತ್ಯಂತ ಸಾಮಾನ್ಯನಾದವನೂ ಪಾಲ್ಗೊಳ್ಳುವಂತಾದುದು 
ತುಂಬ ಮಹತ್ವದ ವಿಷಯ. ನಾನಾಸಾಮಾಜಿಕ ಹಿನ್ನೆಲೆಯುಳ್ಳ, ನಾನಾವಿದ್ಯಾಮಟ್ಟವನ್ನುಳ್ಳ 
ಶರಣರು ವಚನಗಳನ್ನು ಬರೆದಿರುವುದರಿಂದ ಅವರ ಮಾತುಗಾರಿಕೆಯಲ್ಲಿ ಭಿನ್ನತೆಯಿದೆ. 
ಪ್ರಾಯಶಃ ವಚನಕಾರರ "ಪ್ರತ ಅವರ ವಚನಗಳು ಸ್ವಲ್ಪಮಟ್ಟಿಗಾದರೂ ಕನ್ನಡಿ ಹಿಡಿಯುತ್ತವೆ. 
ಅಲ್ಲಮನ ಗೂಢಾತ್‌ಗೂಢತರ" "ವಕ್ತಿತ್ವದಂತೆಯೇ ಅವಸಿ “ವಚನಗಳು ಬೆಡಗಿನಿಂದ ಕೂಡಿದ್ದರೆ; 
ನೆರೆಮನೆಯ ದುಃಖಕ್ಕೆ ಅಳುವವರನ್ನು ಕೂಡಲಸಂಗನು ಮೆಚ್ಚುವುದಿಲ್ಲವೆಂದ ಬಸವಣ್ವ 
ಲೋಕದ ವಿಮರ್ಶೆಗಿಂತ ಆತ್ಮವಿಮರ್ಶೆ "ಯುಳ್ಳ ವಚನಗಳ ಮೂಲಕ ತಾನು ಆತ್ಮಸಾಧನೆಯಲ್ಲಿ 
ತೊಡಗಿದ ವಿಷಯವು ವ್ಯಕ್ತವಾಗುತ್ತದೆ. ಶರಣಸತಿಯಾದ ಮಹಾದೇವಿಯು 
ಚನ್ನಮಲ್ಲಿಕಾರ್ಜುನನ ವಿರಹದಿ೦ದ ಹಾಡಿದ ವೇದನೆ ಆಕೆಯ ವಚನಗಳಲ್ಲಿ ಸ್ಥಾಯಿಯಾದುದು. 
ಚನ್ನಬಸವಣ್ಣನು ವೀರಶೈವಕ್ಕೆ ಒಂದು ನಿರ್ದಿಷ್ಟ ಧಾರ್ಮಿಕ ರೂಪುರೇಷೆಗಳನ್ನಿತ್ತವನು, ಹಾಗಾಗು 
ಅವನ ವಚನಗಳು ಧಾರ್ಮಿಕ ಆಚರಣೆ-ವಿಧಿಗಳನ್ನೇ ಬಹುಪಾಲು ಒಳಗೊಂಡ ರಚನೆಗಳಾಗಿವೆ. 
ಅಂತೆಯೇ ಕೆಲವು ವಚನಕಾರರು ತಮ್ಮ ಮನೋಭಾವದ ಪ್ರಮುಖ ಗುಣವನ್ನೂ ತಮ್ಮ 
ವಚನಗಳ ಮೂಲಕ ತೋರ್ಪಡಿಸಿಕೊಳ್ಳುತ್ತಾರೆ. ಅಲ್ಲಮನ ಗಂಭೀರವೂ ಅಧಿಕಾರಯುಕ್ತವೂ' 
ಆದ ಮಾತಿನಲ್ಲಿ ಅವನ ಅನುಭವದ ಆಳವು ವ್ಯಕ್ತವಾದರೆ, ಬಸವಣ್ಣನ ಮಾತಿನಲ್ಲಿ ಅವನ 
ವಿಶಾಲವಾದ ಪ್ರಾಪಂಚಿಕ ಅನುಭವವು ಕಂಡುಬರುತ್ತದೆ. ಅಕ್ಕನ ಭಾವುಕತೆ ವಚನಗಳಲ್ಲಿ 
ಮೈದಾಳಿದೆ. ವೀರಶೈವಕ್ಕೆ ಒಂದು ರೂಪು ಕೊಡುವುದರಲ್ಲಿ ಮಹತ್ವವಾದ ಪಾತ್ರವನ್ನೇನೂ 
ವಹಿಸದೆ, ಪ್ರಮುಖ ಅನುಯಾಯಿಗಳಾದ ಕೆಲವರು ವಚನಕಾರರು, ತಮ್ಮ ನಾಯಕರ ಮಾತನ್ನು 
ಸಮರ್ಥಿಸುವ ಭರದಲ್ಲಿ ಇತರರನ್ನು ಕ್ರೋಧವಶರಾಗಿ ಟೀಕಿಸುವ ರೀತಿ ಪ್ರಾಯಶಃ ಸಾಮಾನ್ಯರ 
ಚೇತನವನ್ನು ಪತಿನಿಧಿಸುವವರು. ೨೦೫1ರ ಚೌಡಯ್ಯ, ಅಮುಗೆ ರಾಯಮ್ಮ ಮುಂತಾದವರು 
ಕೆಲವು ವಚನಗಳು" ಇತರರನ್ನು ಹಳಿಯುವಾಗ ಬಳಸುವ ಭಾಷೆಯು ಅಷ್ಟಾಗಿ 
ಸುಸಂಸ್ಕೃತವೆಂದೆನ್ನಿಸದ ವ್ಯಕ್ತಿಗಳ ಭಾಷೆಯಂತಿರುವುದನ್ನು ಗಮನಿಸಬಹುದು. 


೧೨೩. ಎಂ.ಆರ್‌.ಶ್ರೀನಿವಾಸಮೂರ್ತಿ: ಭಕ್ತಛಂಡಾರಿ ಬಸವಣ್ಣನವರು: ಪು. ೧೬೦ 


ವಿದ್ಯಾಭ್ಯಾಸ / ೨೮೯ 


ವಚನಗಳಿಂದ ಸ್ವಲ್ಪಮಟ್ಟಗೆ ವಚನಕಾರರ ಜ್ಞಾನದ ಮಟ್ಟವನ್ನೂ ತಿಳಿಯಬಹುದು. ಬಸವಣ್ಣ, 
ಚನ್ನಬಸವಣ್ಣ, ಅಲ್ಲಮ ಮುಂತಾದವರು ಕನ್ನಡದಲ್ಲಿಯಲ್ಲದೆ ಸಂಸ್ಕೃತದಲ್ಲಿಯೂ ಆಳವಾದ 
ಪಾಂಡಿತ್ಯವನ್ನು ಪಡೆದಿದ್ದರು. “ಅವರಿಗೆ (ಬಸವಣ) ಸಂಸ್ಕ ತನು ಬರುತ್ತಿರಲಿಲ್ಲವಾದ್ದರಿಂದ 
ಕನ್ನಡದಲ್ಲಿ ಹೇಳಿದರೆಂದೂ ಸರಿಯೆ, ಸಾಮಾನ್ಯ ಜನರಿಗೆ ಜೇದೆ ಮಾಡಬೇಕಾಗಿದ್ದುದರಿಂದ 
ಕನ್ನಡದಲ್ಲಿ ಹೇಳಿದರೆಂದೂ ಸರಿಯೆ, ಕನ್ನಡ ಸಾಹಿತ್ಯಕ್ಕೆ ಅಪೂರ್ವ ಲಾಭವಾಯಿತು” ಎಂಬ 
ಎಂ.ಆರ್‌.ಶ್ರೀ್‌ ಅವರ ಮಾತು ಸಾಧುವಾದುದಲ್ಲ, ವಚನಗಳಿಂದ ಕನ್ನಡ ಸಾಹಿತ್ಯಕ್ಕೆ 
ಅಪೂರ್ವ ಲಾಭವಾದುದು ನಿಜವಾದರೂ, ವಚನಕಾರರಿಗೆ (ಅದರಲ್ಲಿಯೂ 
ಬಸವಣ್ಣನಂತಹವರಿಗೆ) ಸಂಸ್ಕೃತವು ಬಾರದ್ದರಿಂದ ಅವರು ಕನ್ನಡದಲ್ಲಿ ವಚನಗಳನ್ನು 
ಬರೆದರೆಂಬುದು ತಪ್ಪು ದಾರಿಗೆ ಎಳೆಯುವ ಮಾತು. ಶಂಕರ, ಹ ಮದ್ವರಂತೆ 
ಬಸವಣ್ಣನಾಗಲೀ ಇತರ ವಚನಕಾರರಾಗಲೀ ಹೊಸ ತಾತ್ವಿಕ ಸಿದ್ಧಾಂತವನ್ನು 
ಮಂಡಿಸಲಿಲ್ಲವೆನ್ನುವುದು ಸರಿಯಲ್ಲ. ಬಸವಣ್ಣನು ಬಾಗೇವಾಡಿಯ ಅಗ್ರಹಾರದ ಅಗ್ರೇಶ್ವರನ 
ಮಗನಾದುದರಿಂದ ಅವನ ಬಾಲ್ಯವಿದ್ಯಾಭ್ಯಾಸವು ಸಾಂಪ್ರದಾಯಿಕ ಬ್ರಾಹ್ಮಣನಿಗೆ 
ದೊರೆಯುವಂತಹ ರೀತಿಯಲ್ಲಿಯೇ ನಡೆದಿರಬೇಕು, ಅವನು ತು೦ಬ ಆಳವಾದ ರೀತಿಯಲ್ಲಿಯೇ 
ಸಂಸ್ಕೃತದ ಪಾಂಡಿತ್ಯವನ್ನು ಪಡೆದಿದ್ದಿರಬೇಕು. ಬಸವಣ್ಣನ ವಚನಗಳನ್ನೇ ಪರಿಶೀಲಿಸಿದಾಗ 
ಅವನೆ ಪಾಂಡಿತ್ಯವು ದೃಗ್ಗೋಚರವಾಗುತ್ತದೆ. ತನ್ನ ಭಾವನೆಗಳನ್ನು ಸಮರ್ಥಿಸಲು ಅವನು 
ಹಲವಾರು ದಿಸೆ ಗಳಿಂದ ಸಂಸ್ಕ ತೋಕ್ತಿಗಳನ್ನು ಉದ್ಭರಿಸುತ್ತಾನೆ.ವೇದಗಳಲ್ಲಿ ಬೋಧಿಸಿರುವ 
ಯಜ್ಞಯಾಗಾದಿಗಳನ್ನು ಅವನು ಡದ. ಶಿವಪಾರಮ್ಯವನ್ನು ವೇದೋಕ್ತಿಗಳಿ೦ದಲೇ 
ಸಮರ್ಥಿಸುತ್ತಾನೆ. ೧೨೫" ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದ ಯಗ್ಗೇದದ ಉಕ್ತಿಗಳು ಬಸವಣ್ಣನ 
ವಚನಗಳಲ್ಲಿ `ಉದ್ದತವಾಗಿವೆ ಕೆಲವೇಳೆ ಯಗ್ಯೇದದ ಮಂತಗಳನ್ನು ತನ್ನ ವಚನಗಳಲ್ಲಿ 
ಅನುವಾದಿಸುತ್ತಾನೆ.' ೭ ಅಥರ್ವಣವೇದದ ಮಾತುಗಳನ್ನು ತನ್ನ ವಾದದ ಸಮರ್ಥನೆಗಾಗಿ 
ಬಳಸಿಕೊಳ್ಳುತ್ತಾನೆ.” ಅಲ್ಲದೆ ತನ್ನ ಮಾತುಗಳನ್ನು " ಶ್ವೇತಾಶ್ರತರೋಪನಿಷತ್‌.೧ 
ಮಹಾನಾರಾಯಣೋಪನಿಷತ್ತು"್‌ ವಾಯವೀಯ ಸಂಹಿತೆ 'ಮಹಿಮ್ಮಸೋತ್ರ, 
ಮನುಸ್ಮತಿ-ಬ್ರಹ್ಮಾಂಡ ಪುರಾಣ," ಶಿವರಹಸ್ಯ-ಶಿವಪುರಾಣ,"* ಇವುಗಳಿಂದ ಬಸವಣ್ಣನು 


೧೨೪. ಬವ ವ. ೫೭೨: ಪು. ೨೧೨: ವ. ೬೨೮-೯: ಹು. ೨೧೨: ವ. ೫೪೩: ಪು. ೨೧೮ 

೧೨೫. ಬಸವ ವ. ೫೪೩: ಪು. ೨೧೮: ವ. ೭೪೭. ಪು. ೨೯೮ (ಇನ್ನು ಮುಂದೆ ಬಸವಣ್ಣನ ವಚನಗಳಲ್ಲಿ 
ಉದ್ದವಾದ ಸಂಸ್ಕೃತೋಕ್ತಿಗಳ ಆಕರವನ್ನು ಹೇಳುವುದು ಕರ್ನಾಟಕ ವಿಶ್ವವಿದ್ಯಾಲಯವು 
ಪ್ರಕಟಿಸಿರುವ ಬಸವಣ್ಣನ ವಚನಗಳ ಸಂಕಲನದಲ್ಲಿ ಆಯಾ ಪುಟದ ಅಡಿಟಿಪ್ಪಣಿಯಲ್ಲಿ 
ಕೂ ಯುತ್ತೆ GAEL 


೧೨೬. ಬಸವ ವ. ೫೩೪: ಪು. ೨೧೪ 

೧೨೭. ಬಸವ ವ. ೧೧೦೨: ಪು. ೪೬೨ 

೧೨೮. ಬಸವ ವ. ೫೨೯: ಪು. ೨೧೨: ವ. ೫೩೫: ಪು. ೨೧೫ 
೧೨೯ ಬಸವ ವ. ೫೩೫: ಪು. ೨೧೫ 

೧೩೦. ಬಸವ ವ. ೧೧೦೨ : ಪು. ೪೬೩ 

೧೩೧. ಬಸವ ವ. ೫೩೮: ಪು. ೨೧೬ 

೧೩೨. ಬಸವ ವ. ೧೧೩೦: ಪು. ೪೭೪ 

೧೩೩. ಬಸವ ವ. ೧೧೦೨: ಪು. ೪೬೩ 


೧೩೪. ಬಸವ ವ. ೫೪೩: ಪು. ೨೧೮ 


೨೯೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಸಮರ್ಥಿಸುತ್ತಾನೆ. ಸಂಸ್ಕೃತ ಶ್ಲೋಕಗಳನ್ನು ಬಸವಣ್ಣನು ಉದ್ಧರಿಸುವ ರೀತಿಯ “ಶತಶ್ಲೋಕ 
ಪಾಂಡಿತ್ಯ'ದ ಫಲವೆನ್ನಲಾಗದು. ಅವನ ವಚನಗಳಲ್ಲಿ ಬರುವ `ವೇದಶ್ರುತಿಗಳ ತಿಳಿಯಲಜೆಯದೆ 
ವಾದವ ಮಾಡುವರೆಲ್ಲ ಕೇಳಿ" "ಇದ ನಂಬದಿರ್ದಡೆ ಓದಿ ನೋಡಿರಣ್ಣಾ ನಿಮ್ಮ 
ವೇದವರ್ಗ೦ಗಳೊಳಗೆ ಎಂಬಂತಹ ಅಧಿಕಾರಯುತವಾದ ಮಾತುಗಳು ತಾನು 
ಹೇಳುವುದನ್ನೆಲ್ಲ ದೃಢವಾಗಿ ತಿಳಿದೇ ಹೇಳುತ್ತಿರುವನೆಂಬುದನ್ನು ಸ್ಪಷ್ಟಪಡಿಸುತ್ತವೆ. 


ವಚನಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಂಸ್ಕೃತೋಕ್ತಿಗಳನ್ನು ಉಲ್ಲೇಖಿಸುವವನು 
ಉರಿಲಿಂಗಪೆದ್ದಿ, ಅವನಿಗೆ ಆಳವಾದ ಸಂಸ್ಕೃತ ಪಾಂಡಿತ್ಯವಿದ್ದಿರಬೇಕು. ಅಚ್ಚರಿಯೆಂದರೆ 
ಅವನೊಬ್ಬ ದಲಿತ ಎನ್ನುವುದು. ಅವನ ವಚನಗಳಲ್ಲಿ ವಾತೂಲಾಗಮ, ವಾಸಿಷ್ಠ, 
ಬ್ರಹ್ಮಾಂಡಪುರಾಣ, ಶಿವರಹಸ್ಕ ಉತ್ತರವಾತುಗಳ, ಅಥರ್ವಣವೇದ, ಸಾಮವೇದ 
ಶಿವಧರ್ಮಪುರಾಣ, ಧರ್ಮಪುರಾಣ, ಗಾರುಡಪುರಾಣ, ಯಜುರ್ವೇದ, ಸ್ಕಂದಪುರಾಣ, 
ಜ್ಞಾನವೈಭವಖಂಡ, ಮಹಿಮ್ನಸ್ತೋತ್ರ, ಶಿವಧರ್ಮೋತ್ತರ ಪುರಾಣ, ಯಗ್ಗೇದ, ಸೌರಪುರಾಣ, 
ಕಾಳಿಕಾಖಂಡ, ಶಂಕರ ಸಂಹಿತೆ, ವೀರಾಗಮ," ಲೈಂಗ್ಯ, ಆದಿತ್ಯಪುರಾಣ, ಕೂರ್ಮಪುರಾಣ, 
ಮಾನವ ಪುರಾಣ," ಕಾಶೀಖಂಡ, ಮಹಾಭಾರತ," ಕಾಳಿಕಾಗಮ,"್‌ 
ವಿಷ್ಣುಪುರಾಣಗಳಿಂದ"*” ಯಥೇಚ್ಛವಾಗಿ ಉದಾಹರಿ ಸುತ್ತಾನೆ. ಒಂದೇ ವಚನದಲ್ಲಿ ಅತ್ಯಂತ 
ಹೆಚ್ಚು ಸಂಖ್ಯೆಯಲ್ಲಿ ಸಂಸ್ಕೃತದ ಮಾತುಗಳನ್ನು ಉದ್ಧರಿಸುವ ವಚನಕಾರನೆಂದರೆ ಬಹುಹಃ 
ಉರಿಲಿಂಗಪೆದ್ದಿಯೇ. ಅಲ್ಲಮನೂ ತನ್ನ ಅನೇಕ ವಚನಗಳಲ್ಲಿ ಸಂಸ್ಕೃತ ವಾಕ್ಕಗಳನ್ನು 
ಸಮರ್ಥನೆಗಾಗಿ ಬಳಸುತ್ತಾನೆ.” ಆ ಕಾಲದ ತಾಂತ್ರಿಕ ಮತಗಳ ರಹಸ್ಯಗಳನ್ನು ಬಲ್ಲ, 
ಯೋಗವನ್ನು ಅಭ್ಯಾಸ ಮಾಡಿದ್ದ ಅಲ್ಲಮನು ಭಾಷೆಯ ಪಾಂಡಿತ್ಯದಿಂದ ಮಾತ್ರವೇ ಅವನ್ನು 
ಸಾಧಿಸಲು ಸಾಧ್ಯ. ಚನ್ನಬಸವಣ್ಣನು ವೀರಶೈವಕ್ಕೆ ಒ೦ದು ನಿಶ್ಚಿತವಾದ ರೂಪವನ್ನಿತ್ತವನು; ಅವನ 
ಕೆಲಸವಾಗಬೇಕಾಗಿದ್ದುದು ಹಿಂದಿನ ಧಾರ್ಮಿಕ ಗ್ರಂಥಗಳನ್ನು ಆಧರಿಸಿಯೇ. ಉರಿಲಿಂಗಪೆದ್ದಿಯು 
ತನ್ನ ವಚನಗಳಲ್ಲಿ ಲೈಂಗ್ಯಪುರಾಣ,"”*  ವೀರಾಗಮ"””್‌, ಆದಿತ್ಯಪುರಾಣ, ಶಿವಾಚಾರ 
ರಹಸ್ಯ.?5*.. ಶಿವಧರ್ಮೋತ್ತರ ಪುರಾಣ," ಗರುಡಕೂರ್ಮ ಪುರಾಣಗಳು,” ಅಲ್ಲದೆ 


೧೩೫. ಬಸವ ವ. ೧೧೦೨ : ಪು. ೨೦-೩ 
೧೩೬. ಉರಿಂಗ ಪೆ ವ. ೧೨: ಪು. ೨೦-೩ 


೧೩೭. ಉರಿಲಿಂ ಪೆ ವ. ೧೧: ಪು. ೧೬-೭ 
೧೩೮. ಉರಿಲಿಂ ಪೆ ವ. ೧೪: ಪು. ೨೯-೩೦ 
೧೩೯. ಉರಿಲಿಂ ಪೆ ವ. ೧೨೦: ಪು. ೧೨೯-೩೦ 
೧೪೦. ಉರಿಲಿಂ ಪೆ ವ. ೧೩೪: ಪು. ೧೩೮-೯ 


೧೪೧. ಅಲ್ಲಮ ವ ಚಂ. ೭೨೬: ಪು. ೧೫೦: ಪು ವ. ೭೨೯: ಪು. ೧೬೦: ವ ೭೩೫: ಪು. ೧೬೨: ವ. 
೭೬೪: ಪು. ೧೭೦: ವ. ೧೧೭೧: ಪು. ೭೫೭ ಇತ್ಯಾದಿ 

೧೪೨. ಚನ್ನಬ ವ. ೧೩೭: ಪು. ೬೧: ವ. ೫೦: ಪು. ೨೨೬ 

೧೪೩. ಚನ್ನಬ ವ. ೧೪೨: ಪು. ೬೩ 

೧೪೪. ಚನ್ನಬ ವ. ೧೬೮ : ಪು. ೭೫: ವ. ೬೬೦: ಪು. ೩೧೪: ವ. ೯೦೫: ಪು. ೪೨೫ 

೧೪೫. ಚನ್ನಬ ವ. ೧೭೫ : ಪು. ೮೦ 

೧೪೬. ಚನ್ನಬ ವ.೨೨೩: ಪು. ೧೦೧: ವ ೯೧೪: ಪು. ೪೩೨ 

೧೪೭. ಚನ್ನಬ ವ. ೩೧೯: ಮ. ೧೪೧ 


ವಿದ್ಯಾಭ್ಯಾಸ / ೨೯೧ 


ಜಾಬಾಲಶಿಖಾಯ,"*್‌ ಪಾರಾಶರ, ಶಾಂಭವ, ಮಾನವಸ್ಥಂದ ಪುರಾಣಗಳು, ಸೂತಸಂಹಿತೆ್‌್‌ 
ಮುಂತಾದವುಗಳಿಂದ ಉದಾಹರಿಸುತ್ತಾನೆ. ಅನೇಕ ಕಡೆಗಳಲ್ಲಿ ಆಕರವು ತಿಳಿಯದ ಸಂಸ್ಕೃತ 
ವಾಕ್ಕಗಳು ವ ಕೆಲವು ಕಡೆಗಳಲ್ಲಂತೂ ಸಾಕಷ್ಟು ದೀರ್ಫ್ಥವಾಗಿ ಸಂಸ್ಕೃತವಾಕ್ಯಗಳು 
ಬಳಸಲ್ಲಟ್ಟಿವೆ.”” ಅವನ *“ರಣಹಸಿಗೆ'ಯೂ ಸಂಸ್ಕೃತವಾಕ್ಯಗಳನ್ನಾಧರಿಸಿಯೇ ಸೃಷ್ಟಿಯ 
ತತ್ವಗಳನ್ನು ವಿವರಿಸುತ್ತದೆ ಆದಯ್ಯನು ಸಾಕಷ್ಟು ಸಂಖ್ಯೆಯ ಸಂಸ್ಕೃತಾಧಾರಗಳನು 
ಬಳಸಿರುವುದನ್ನು ಕಾಣುತ್ತೇವೆ.” ಸಿದ್ಧರಾಮನಿಗೂ ಸಂಸ್ಕೃತ ಭಾಷೆಯ ಪರಿಚಯ 
ಸಾಕಷ್ಟಿದ್ದಿರಬೇಕು.”” ವೀರಶೈವ ಪ್ರಚಾರದಲ್ಲಿ ನಾಯಕತ್ವವನ್ನು ವಹಿಸಿದ್ದ ಬಸವಣ್ಣ, 
ಚನ್ನಬಸವಣ್ಣ, ಅಲ್ಲಮ ಮುಂತಾದ ಶರಣರು ಪ್ರಾಯಶಃ ಸಾಂಪ್ರದಾಯಿಕ ವಿದ್ಯೆಯನ್ನು 
ಕಲಿತಿದ್ದುದರಿ೦ದಲೇ ಹಲವಾರು ರೂಢಮೂಲವಾದ ಪದ್ಧತಿಗಳು ಧರ್ಮಗಂಥಗಳಲ್ಲಿ 
ಬೋಧಿಸಲ್ಪಟ್ಟ ಆಚರಣೆಗಳಿಗೆ ವ್ಯತಿರಿಕ್ಷವಾದುವೆಂದು ತಿಳಿದು, ನಿಂತ ನೀರಾಗಿದ್ದ ಧರ್ಮದ 
ವಿರುದ್ಧ ಬಂಡೆದ್ದು, ಸ್ವಾರ್ಥ ಸಾಧನೆಗಾಗಿ ಮುಗ್ಧರಾದ ಜನಸಾಮಾನ್ಯರನ್ನು ಶೋಷಿಸುತ್ತಿದ್ದ 
ಡಾಂಭಿಕರ ಎರುದ್ಧ ಹೋರಾಡಲು ಕಾರಣವಾಯಿತು. ವಚನಕಾರರು ತಿಳಿದಿದ್ದ ಪೌರಾಣಿಕ ಕತೆ- 
ಐತಿಹ್ಯಗಳ ಜ್ಞಾನವೂ ಅಪಾರವಾದುದು.?** ಈ ರೀತಿ ವಚನಕಾರರಲ್ಲಿ 
ಪ್ರಮುಖರಾಗಿದ್ದವರಿಗಾದರೂ ಸಂಸ್ಕೃತವು ಕರಗತವಾಗಿತ್ತು. ಆದ್ದರಿ೦ದ ವಚನಕಾರರು ಕನ್ನಡದಲ್ಲಿ 
ವಚನ ರಚನೆ ಮಾಡಿದ್ದು ಸಂಸ್ಕೃತ ಜ್ಞಾನದ ಅಭಾವದಿಂದಲ್ಲ. ಹೊಸ ಧಾರ್ಮಿಕ 
ಪಂಥವೊಂದನ್ನು ಪ್ರಸಾರಗೊಳಿಸುವ ಉದ್ದೇಶವನ್ನು ಪಡೆದಿದ್ದ ಶರಣರು ಜನಸಾಮಾನ್ಯರ 
ಗಮನವನ್ನು ಸೆಳೆಯಬೇಕಿದ್ದರೆ ಸಾಮಾನ್ಯರ ಭಾಷೆಯ ಮೂಲಕವೇ ತಮ್ಮ ನಿಲುವನ್ನು 
ವಿವರಿಸಬೇಕಾಗಿತ್ತು. ಸಾಮಾನ್ಯರಲ್ಲಿ ತಾವು ಬೋಧಿಸುವ ಧರ್ಮವು ನೆಲಗೊಂಡರೇ ಅದು 
ದೃಢವಾಗುವುದೆಂಬ ಅರಿವು ಅವರಿಗಿತ್ತು. ತಮ್ಮ ಹಿಂದೆ ಈ ರೀತಿ ಪ್ರಸಾರಗೊಂಡಿದ್ದ ಬೌದ್ಧ- 
ಜೈನಮತಗಳು ಜನಪ್ರಿಯವಾಗಲು ಅವುಗಳನ್ನು ಜನಸಾಮಾನ್ಯರ ಭಾಷೆಯ ಮೂಲಕವಾಗಿಯೇ 
ವಿವರಿಸಿದುದು ಕಾರಣವೆಂಬ ಐತಿಹಾಸಿಕ ಪ್ರಜ್ಞೆಯು ವಚನಕಾರರಿಗಿದ್ದುರಿಂದ ಕನ್ನಡವೇ ಅವರ 
ಅಭಿವ್ಯಕ್ತಿ ಮಾಧ್ಯಮವಾಯಿತೆಂದು ಹೇಳಬಹುದು. 


೧೪೮. ಚನ್ನಬ ವ. ೪೧೦: ಪು. ೧೮೭-೮ 

೧೪೯. ಚನ್ನಬ ವ. ೮: ಪು ವ ೧೬೭: ಪು. ೭೫ : ವ ೧೮೮ : ಪು. ೮೭: ವ. ೨೧೮: ಪು. ೮೮: ವ. 
೨೮೯: ಪು. ೧೩೦: ವ.೪೧೮: ಪು. ೧೯೦: ವ. ೪೭೯: ಪು. ೨೧೩: ವ. ೫೮೭. ೨೭೮-೯, ವ 
೬೨೫: ಪು. ೧೯೫ ಇತ್ಯಾದಿ. 

೧೫೦. ಆದಯ್ಯ ವ. ೨೧: ಪು. ೧೧, ವ ೪೯: ಪು. ೩೦, ವ. ೮೧: ಪು. ೫೨-೩, ವ. ೧೦೯: ಪು. 
೬೮-೯, ವ. ೧೩೦: ಪು. ೭೯-೮೦: ವ. ೩೫೧: ಪು. ೧೭೧ ಇತ್ಯಾದಿ. 

೧೫೧. ಸಿದ್ಧರಾವ. ೪೫೪ : ಪು. ೧೩೪, ವ ೫೨೭: ವ. ೫೭೯: ಪು. ೧೭೩ ಇತ್ಯಾದಿ. 

೧೫೨. ವಚನಕಾರರ ಪೌರಾಣಿಕ ಪ್ರಜ್ಞೆಗೆ ಕೆಲವು ವಚನಗಳನ್ನು ನೋಡಬಹುದು. ಬಸವ ವ. ೬೨೧: ಪು. 
೨೪೯:ವ. ೫೪೪ ಪು. ೨೧೮: ಚನ್ನಬ ವ. ೩೬: ಪು. ೧೭: ವ. ೧೬೮: ಪು. ೭೫: ವ. ೪೪೬: 
ಪು. ೨೦೧; ಹು. ೨೧೫: ಇತ್ಯಾದಿ. 

೧೫೩. ಸಿದ್ಧರಾ ವ. ೩೯೧: ಮ. ೧೧೭ (“ಸಭೆಯ ಕಂಡು ವಿದ್ವಾಂಸರಾಶ್ರಯಿಸುವವರು”) 


೨೯೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಿದ್ವಾಂಸರು ಸಭೆಯಲ್ಲಿ ಭಾಗಹಿಸುತ್ತಿದ್ದುದನ್ನು ಸಿದ್ಧರಾಮನು ಉಲ್ಲೇಖಿಸುತ್ತಾನೆ.” 


ಹಲವರು. ಸೇರಿ ನಡೆಸುವ ಚರ್ಚೆಯ ಸಭೆಯನ್ನು. ಅಲ್ಲಮನು ಹೆಸರಿಸುತ್ತಾನೆ. ಇಂಥ 
ಚರ್ಚಾಗೋಷ್ಠಿಯಲ್ಲಿ ವಿದ್ವಾಂಸರು ಇತರರ ಮಾತನ್ನು ಆಧಾರವಾಗಿಟ್ಟುಕೊಂಡು 
ತರ್ಕಿಸುತ್ತಿದ್ದರು.?** "ಮಂಡೆಯ ಬೋಳಿಸಿಕೊಂಡು ನುಡಿದು ಗೋಷ್ಠಿಯ ಕಟ್ಟದಡೇನು?'?*₹ 
ಎಂಬ ದಾಸಿಮಯ್ಯನ ಮಾತು ಗೋಷ್ಠಿಯಲ್ಲಿ ಸನ್ಯಾಸಿಗಳು ಭಾಗವಹಿಸುತ್ತಿದ್ದುದನ್ನು 
ಸೂಚಿಸುತ್ತದೆ. ಇಂಥ ಗೋಷ್ಠಿಗಳಲ್ಲಿ ತನ್ನ ವಾದವೇ ಸರಿಯೆಂದೂ ಅದನ್ನು ತಪ್ಪೆಂದು 
ಬೇಕಾದರೆ ಸಾಧಿಸಿರೆಂದು ಇತರರಿಗೆ ಹಾಕುವ ಸವಾಲನ್ನೇ "ಮುಂಡಿಗೆ' ಅಥವಾ "ಮುಡಿಗೆ' 
ಎಂದು ಕರೆಯುತ್ತಿದ್ದರು." ಇದನ್ನು ಸೂಚಿಸಲು ತಲೆಯ ಟೋಪಿಯಂತಹ ವಸ್ತುವನ್ನು 
ಎಸೆಯುತ್ತಿದ್ದರು; ಅದನ್ನೆತ್ತಿದವರು ನನಾ ಸ್ವೀಕರಿಸಿದಂತೆ. ಇದರ ವಿಷಯವನ್ನು 
ಬೇರೊಂದೆಡೆಯಲ್ಲಿ ದೀರ್ಥವಾಗಿ ಪ್ರಸ್ತಾಪಿಸಿದೆ. ಇಂತಹ ವಾದದಲ್ಲಿ ಒಬ್ಬೊಬ್ಬರು ಒಂದೊಂದು. 
ಬಗೆಯ ಸಿದ್ಧಿಯನ್ನು ಪಡೆದಿದ್ದರೆನ್ನಿಸುತ್ತದೆ. ವಚನಕಾರರಲ್ಲಿ "ಲವರು ಈ ಸಭೆಗಳಲ್ಲಿ 
ವಾದಿಸುತ್ತಿದ್ದರೆಂದು ಕಾಣುತ್ತದೆ. ಅಲ್ಲಿ ತಮ್ಮ ತಮ್ಮ ವಿಶಿಷ್ಟ ಗುಣಗಳನ್ನು ತಮ್ಮ ವಾದದ 
ಮೂಲಕ ಬಿತ್ತರಿಸುತ್ತಿದ್ದರು. ಹಲವು ಪ್ರಮುಖ ವಚನಕಾರರ ವಾದ ಪರಿಣಾಮವು ಯಾವ 
ಯಾವ ರೀತಿಯಲ್ಲಿ ವಶಿಷ್ಟವಾಗಿರುತ್ತಿದ್ದಿತೆ೦ಬುದನ್ನು ಒಬ್ಬ ವಚನಕಾರ ಈ ರೀತಿ 
ವರ್ಣಿಸುತ್ತಾನೆ. “ಪ್ರಭುವಿನ ವಾದದಿಂದ ಶಿವಪ್ರಸಾದದ ಸಂಪತ್ತು ಮಡಿವಾಳಯ್ಯನ ವಾದದಿಂದ 
ಜ್ಞಾನದ ಸಂಪತ್ತು, ಸಕಳೇಶನ ವಾದದಿಂದ ಶಾಂತಿಯ ಸಂಪತ್ತು ಮೋಳಿಗಯ್ಯನ ವಾದದಿಂದ 
ದಾಸೋಹದ ಸಂಪತ್ತು. ನೀಲಮ್ಮನ ವಾದದಿಂದ ಲಿಂಗಪೂಜೆಯ ಸಂಪತ್ತು ನಾಗಮ್ಮನ 
ವಾದದಿಂದ ಮಹತ್ವ ಸಂಪತ್ತು. ಇದು ಕಾರಣ ಕಿನ್ನರ ತ್ರಿಪುರಾಂಕಲಿಂಗ ಸಾಕ್ಷಿಯಾಗಿ ಪ್ರಮಥರ 
ನುಡಿಯಲ್ಲಿ ಬೇಸರ ಬರದು.””* ಈ ರೀತಿ ಶಿವಶರಣರು ತಮ್ಮ ವಾದವೈಖರಿಯಿಂದ ಜನರಲ್ಲಿ 
ವೀರಶೈವದ ಪ್ರಮುಖ ವಿಭಾಗಗಳನ್ನು ಜನರಲ್ಲಿ ಮನದಟ್ಟು ಮಾಡುತ್ತಿದ್ದರೆನಿಸುತ್ತದೆ. 


ವ್ಯಾಖ್ಯಾನ 


ಮೇಲ್ಮಟ್ಟದ ಸೂಕ್ಷ್ಮ ವಿಚಾರದ ಚರ್ಚೆಯು ವಿದ್ವದ್ಧೋಷ್ಠಿಗಳಲ್ಲಿ ನಡೆದರೆ ಸಾಮಾನ್ಯ ಜನರ 
ಉಪಯೋಗಕ್ಕಾಗಿ ಕತೆ ರೂಪದಲ್ಲಿಯೂ ವ್ಯಾಖ್ಯಾನ ರೂಪದಲ್ಲಿಯೂ ಜ್ಞಾನಪ್ರಸಾರ ಕಾರ್ಯವು 
ನಡೆಯುತ್ತಿದ್ದಿತು. ಸಿದ್ಧರಾಮನು 'ಶಿವಕಥಾವರ್ಣನ'ವೆ೦ದು ಕರೆಯುವುದು. ಶಿವನಿಗೆ 
ಸಂಬಂಧಿಸಿದ ಪೌರಾಣಿಕ ಕತೆಗಳನ್ನು ಸಾಮಾನ್ಯರಿಗೆ ರಂಜಕವಾಗಿ ಹೇಳುವ ಈಗಿನ 
“ಶಿವಕತೆ'ಗಳನ್ನು ಸೂಚಿಸುತ್ತದೆ. ಪುರಾಣದಲಿ ಬರುವ ನಾನಾದೈವಗಳ ಮಹಿಮೆಯನ್ನು 


೧೫೪. ಅಲ್ಲಮ ವ ಚಂ. ೨೯: ಪು. ೭೪ 

೧೫೫. ಸಿದ್ಧರಾ ವ. ೨೭೮: ಪು. ೮೪ (“ನುಡಿಹಿಡಿದು ತಾರ್ಕಿಕರಂತೆ ತರ್ಕಿಸುವಾತ ನಾನಲ್ಲ”) 

೧೫೬. ದೇವರ ದಾ ವ. ೧೪೧: ಪು. ೪೫ 

೧೫೭. ಮೋಳಿಗೆ ಮಾ ವ. ೧೩೯: ಪು. ೩೩: ಹಡಪ ಅ ವ. ೧೯: ೧೨: ದೇವರ ದಾವ. ೫ : ಪು. ೨ 
ಇತ್ಯಾದಿ. 

೧೫೮. ವಚನ ಶಾಸಾ ೧: ಪು. ೩೧೧ 

೧೫೯. ಸಿದ್ದರಾ ವ. ೫೧೬ ;: ಪು. ೧೫೪ 

೧೬೦. ಸಿದ್ಧರಾ ವ. ೮೫೮ : ಹು. ೨೬೧ 


ವಿದ್ಯಾಭ್ಯಾಸ / ೨೯೩ 


ಕತೆಗಳ ರೂಪದಲ್ಲಿ ವಿಸ್ತರಿಸುವವರೇ ಪುರಾಣಿಕರು. ಕೆಲವು ಸಂದರ್ಭಗಳಲ್ಲಿ ರಾಗವಾಗಿ 
`ಗೀತ'ಗಳನ್ನು ಹಾಡಿ ಅವುಗಳಿಗೆ “ಅರ್ಥವಿಡು'ತ್ತಿದ್ದರು ಅಥವಾ ವ್ಯಾಖ್ಯಾನ ಮಾಡುತ್ತಿದ್ದರು. 
ಇಲ್ಲಿ ಗೀತಗಳು, ಇರ ಸಂದರ್ಭಗಳಲ್ಲಿ ಸೂಚಿಸುವಂತೆ, ವಚನವೆಂದು ಹೇಳಬಹುದಾದರೆ. ಆಗ 
ವಚನಕಾರ ರಚನೆಗಳನ್ನೇ ಹಾಡಿ ವ್ಯಾಖ್ಯಾನ ಮಾಡುತ್ತಿದ್ದರೆಂದು ಹೇಳಬೇಕಾಗುತ್ತದೆ 
ವಚನಗಳನ್ನು se ಮಾಡುತ್ತಿದ್ದರೆಂದು ಹೇಳಬೇಕಾಗುತ್ತದೆ. ವಚನಗಳನ್ನು ಪಾರಾಯಣ 
ಮಾಡುತಿದ್ದ. ಪದ್ಧತಿಯ ಸೂಚನೆಯೂ ಒಂದು ವಚನದಲ್ಲಿದೆ೬ ಇದೇ ವಚನದಲ್ಲಿ 
ಪುರಾಣಗಳನ್ನು ಪಾರಾಯಣ ಮಾಡುತ್ತಿದ್ದುದೂ ಸೂಚಿತವಾಗಿದೆ. ಇದು ಮನೆಗಳಲ್ಲಿ ವ್ಯಕ್ತಿಗಳು 
ನಡೆಸುವ ಪಾರಾಯಣವನ್ನಲ್ಲದೆ ಸಾರ್ವಜನಿಕವಾಗಿ ದೇವಸ್ಥಾನ ಮುಂತಾದ ಕಡೆಗಳಲ್ಲಿ 
ಮಾಡುತ್ತಿದ್ದ ಪಾರಾಯಣವನ್ನೂ ಸೂಚಿಸಬಹುದು. “ಚರಿತ್ರೆಗಳನ್ನೋದುವುದೇ ವಾಕ್ಷಿದ್ದಿ” 
ಎನ್ನುವಲ್ಲಿ ತಾವು ಗೌರವಿಸುತ್ತಿದ್ದ ವ್ಯಕ್ತಿಗಳ ಚರಿತ್ರೆಅಥವಾ ಕತೆಗಳನ್ನು ವ್ಯಾಖ್ಯಾನರೂಪವಾಗಿ 
ಪ್ರವಚನ ನಡೆಸುತ್ತಿದ್ದುದನ್ನು ಸೂಚಿಸುತ್ತದೆ. 


ಅನುಭವ ಮಂಟಪ 


ಬಸವಾದಿಗಳ ಕಾಲದಲ್ಲಿ “ಅನುಭವ ಮಂಟಪ'ವೆಂಬ ಸಂಸ್ಥೆಯೊಂದು ಸ್ಥಾಪಿಸಲ್ಪಟ್ಟು ಅದು 
ಶರಣರ ಆಧ್ಯಾತ್ಮಿಕ ಚರ್ಚೆಗೆ ವೇದಿಕೆಯನ್ನೊದಗಿಸಿತ್ತೆಂಬ ವಿಷಯದ ಬಗ್ಗೆ ಈಗಾಗಲೇ ಸಾಕಷ್ಟು 
ಚರ್ಚೆಯಾಗಿದೆ. ಆದರೆ ಆ ಕಾಲದಲ್ಲಿ, ಅದರ ಸ್ಥಾಪಕರೆಂದು ಹೇಳಲಾಗುತ್ತಿರುವ 
ವಚನಕಾರರಿಂದಲೇ ಬರೆಯಲ್ಪಟ್ಟ ವಚನಗಳಲ್ಲಿ ಈ ಸಂಸ್ಥೆಯ ಉಲ್ಲೇಖಗಳು ಇಲ್ಲವೆಂದು 
ಹೇಳಬೇಕಾಗುತ್ತದೆ; ಹರಿಹರನಂತಹ ಬಸವಾದಿಗಳಿಗೆ ತೀರ ಹತ್ತಿರ ಕಾಲದ ಚರಿತ್ರಕಾರರ 
ಕಾವ್ಯದಲ್ಲಿಯೂ ಇದರ ಅಸ್ತಿತ್ವವನ್ನು ಕುರಿತ ಆಧಾರಗಳು ದೊರೆಯುವುದಿಲ್ಲ. ನಾವು ಈ 
ಗಂಥದಲ್ಲಿ ಅನುಭವ ಮಂಟಪದ ಬಗ್ಗೆ ಮಾಡುವ ಚರ್ಚೆಯು ವಚನಗಳಲ್ಲೇ 
ಆಧರಿಸಿರಬೇಕಾದದ್ದು ನಮ್ಮ ಅಧ್ಯಯನದ ವ್ಯಾಪ್ತಿಯ ದೃಷ್ಟಿಯಿಂದಲೂ, ವಚನಗಳು ಇದರ 
ಬಗ್ಗೆ ಅತ್ಯಂತ ಅಧಿಕೃತವಾದ ಆಧಾರವಾಗುವುದರಿಂದಲೂ ಅನಿವಾರ್ಯವಾಗಿದೆ. 


ಅನುಭವ ಮಂಟಪವು ಐತಿಹಾಸಿಕ ಸತ್ಯವೆಂದು ಬಹು ತೀವ್ರವಾಗಿ ವಾದಿಸಿದವರಲ್ಲಿ 
ಉತ್ತಂಗಿ ಚನ್ನಪ್ಪನವರು ಮೊದಲಿಗರು. “ಅನುಭವ ಮಂಟಪದ ಇಐತಿಹಾಸಿಕತೆ' ಎಂಬ ತಮ್ಮ 
ಗ್ರಂಥದಲ್ಲಿ ಅವರು ಇದು ವಾಸ್ತವವಾಗಿದ್ದ ಸಂಸ್ಥೆಯಾಗಿತ್ತೆಂದು ಸಾಧಿಸಲು ಪ್ರಯತ್ನಿಸಿದ್ದಾರೆ. 
ಅನುಭವ, ಅನುಭಾವ, ಶಿವಾನುಭವಗಳೆಂಬ ಮಾತುಗಳು ಹಲವಾರು ವಚನಗಳಲ್ಲಿ 
ದೊರೆಯುವುದು ನಿಜ ಇದು ಶಿವಸಾಕ್ಟಾತ್ಕಾರವೆಂಬ ಅರ್ಥದಲ್ಲಿ ವಚನಗಳಲ್ಲಿ 
ಬಳಕೆಗೊಂಡಿದೆ.” ಬಸವಣ್ಣನು "ಜ೦ಗಮಪ್ರಾಣಿ' ಎನಿಸಿದ್ದವನು, ಸದಾ ಶಿವಶರಣರೊಡನೆ 


೧೬೧. ಬಸವ ವ. ೭೯೭ : ಪು. ೩೨೫ 

೧೬೨. ಸಿದ್ಧರಾ ವ. ೮೫೬:ಪು. ೨೬೦-೧ (“ಎನ್ನ ವಚನದೊ೦ದು ಪಾರಾಯಣಕ್ಕೆ ವ್ಯಾಸನದೊಂದು 
ಪುರಾಣ ಸಮಬಾರದಯ್ಯ?”) 

೧೬೩. ಸಿದ್ಧರಾ ವ. ೭೧೦: ಪು. ೨೧೫ 

೧೬೪. ಬಸವ ವ. ೫೬೩: ಪು. ೨೬೨: ವ. ೫೦೮: ಪು. ೨೦೦: ಅಲಲ್ಮ ವ ಚಂ. ೬೪೯:ಪು. ೧೪೧, ಅಕ್ಕನ 
ವ. ಪು. ೧೪೪ ಇತ್ಯಾದಿ. 

೧೬೫. ಬಸವ ವ. ೩೭೬. ಹು. ೧೪೮: ವ. ೩೭೧: ಪು. ೧೪೬, ವ. ೩೬೬: ಪು. ೧೪೪ ಇತ್ಯಾದಿ. 


೨೯೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಇರಲು ಬಯಸುತ್ತಿದ್ದವನು; ಶರಣರು ತಮ್ಮ ಮನೆಗೆ ಬರುತ್ತಾರೆಂದರೆ ಅವನು 
ಭಾವಪರವಶನಾಗುತ್ತಿದ್ದ, ಇದಕ್ಕೆ ಆತನ ವಚನಗಳಲ್ಲಿಯೇ ಆಧಾರಗಳಿವೆ. 
ಗಣತಿಂಧಿಣಿಯಿಂದ ಹೊರಗಿರುವ ತನ್ನ ಸ್ಥಿತಿಯು ನೀರಿನಿಂದ ಹೊರಹಾಕಲ್ಪಟ್ಟ ಮೀನಿನಂತೆ 
ಎಂದವನು ಹೇಳಿಕೊಳ್ಳುತ್ತಾನೆ.” ಪ್ರ ಪಂಚದಲ್ಲಿ ತನ್ನ ಏಕಮಾತ್ರಬಯಕೆಯೆಂದರೆ “ನಗುವುದು 
ನುಡಿವುದು ಶಿವಭಕ್ತರೊಡನೆ' ಎಂದು ಭರ ಹೇಳುತಾನೆ.”್‌ “ಕೂಡಲಸಂಗನ 
ಶರಣರನಗಲುವ ಧಾವತಿಯಿಂದ ಮರಣವೇ ಲೇಸು””ನ್‌ ಎಂದು ತೀರ್ಮಾನಿಸುವಷ್ಟರ ಮಟ್ಟಿಗೆ 
ಆತನ ಶರಣಭಕ್ತಿಯಿತ್ತು. ಇಂತಹ ಬಸವಣ್ಣ ಸದಾ ಭಕ್ತರ ಜೊತೆಯಲ್ಲಿಯೇ ಇರುತ್ತಿದ್ದುದು 
ಸಂಭವನೀಯ ವಿಚಾರ; ಅವನ ವರ್ಚಸ್ಸಿಯಾದ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಅನೇಕ 
ಪ್ರದೇಶಗಳಿಂದ ಅವನೆಡೆಡೆ ಭಕ್ತರು ಬರುತ್ತಿರಲೂ ಸಾಕು. ಹರಿಹರನ ಚಿತ್ರದ ಪ್ರಕಾರ 
ಭಾರತದಲ್ಲಿನ ನಾನಾದೂರದೇಶಗಳಿಂದಲೂ ಅವನ ಬಳಿಗೆ ಅನೇಕ ಸಾಮಾನ್ಯರೂ ಬಂದು 
ಅವನ ಪ್ರಭಾವಲಯಕ್ಕೆ ಸಿಕ್ಕಿ ಭಕ್ತರಾಗಿ ಮಾರ್ಪಟ್ಟರು; ಭಕ್ತರೊಡನೆ ಬಸವಣ್ಣನು ರಾತ್ರಿಯಿಡೀ 
“ಪುರಾತನರ ಗೀತಗೋಷ್ಠಿರಸತರಂಗಿಣಿ'ಯಲ್ಲಿ  ಈಸಾಡುತ್ತಿದ್ದ. ಹಾಗೆಯೇ ಶಿವಭಕ್ತರ 
ಜೊತೆಯಲ್ಲಿ  ದಾನಧರ್ಮಾದಿಗಳಲ್ಲಿ ತೊಡಗಿರುವದನ್ನೂ ಹರಿಹರನು “ಶರಣರೊಳು 
ಸದ್ಗೋಷ್ಠಿಯಿಂದಿರ್ದು' ಎಂದು ವರ್ಣಿಸುತ್ತಾನೆ. ಮಹಾದೇವಿಯಕ್ಕನ ವಚನವೊಂದರಲ್ಲಿ 
“ಶರಣರ ಸದ್ಗೋಷ್ಠಿ' ಎಂಬ ಮಾತಿದೆ. ಸ ಅಲ್ಲಮನಲ್ಲಿ ಎರಡು ಸಂದರ್ಭಗಳಲ್ಲಿ “ಅನುಭಾವ 
ಗೋಷ್ಠಿ'ಯ ಉಲ್ಲೇಖವಿದೆ.” “ಶರಣರು ಮಹಾನುಭಾವ ಗೋಷ್ಠಿಯ ಮಾಡುವ' ವಿಷಯವು 
ಸಿದ್ಧರಾಮನ ಒಂದು ವಚನದಲ್ಲಿ ಉಕ್ತವಾಗಿದೆ.” ಇಲ್ಲಿ ಎಲ್ಲ ಕಡೆಯೂ ಶಿವಶರಣರು ಇತರ 
ಭಕ್ತರ ಜೊತೆಯಲ್ಲಿ ಪ್ರಾರ್ಥನೆ-ಭಜನೆಗಳಂತಹ ಕಾರ್ಯಕ್ರಮಗಳಲ್ಲಿಯೋ ಶಿವಸಂಬಂಧವಾದ 
ವಿಷಯಗಳ ವ್ಯಾಖ್ಯಾನಗಳಲ್ಲಿಯೋ ನಿರತರಾಗಿರುತ್ತಿದ್ದುದು ಸ್ಪಷ್ಟವಾಗಿದೆ. 


ಮುಂದೆ ಬಂದ ಕೆಲವು ವೀರಶೈವ ಪುರಾಣಕಾರರು ತಮ್ಮ ಕಾವ್ಯಗಳಲ್ಲಿ "ಅನುಭವ 
ಮಂಟಪ'ವೆಂಬುದು ಒಂದು ಅತ್ಯಂತ. ವ್ಯವಸ್ಥಿತವಾದ ಸಂಸ್ಥೆಯಿಂಬಂತೆ' ಅದ್ಭುತವೆನಿಸುವ 
ಚಿತ್ರವನ್ನು ಕೊಡುತ್ತಾರೆ. ಪಾಲ್ಕುರಿಕೆ ಸೋಮನಾಥನು (ಪರಮತತ್ವಾನುಭವಾರ್ಥುಲಂ ತತ್ವ 
ಸೌಖ್ಯಜಲಧಿ ಮುಂಚಿ ಮುಂಜಿ) ಸವಿಶೇಷ ತತ್ವಾನುಭವ ಭವ್ಯಗೋಷ್ಠಿಯ ಬಗ್ಗೆ ಹೇಳುತ್ತಾನೆ. 
ಆದರೆ ಇದು ವಚನಕಾರರೇ ಹೇಳಿಕೊಳ್ಳುವಂತಹ ಶರಣರ ಸಂಗವನ್ನೇ ಕುರಿತು 
ಹೇಳಿರುವಂತಿದೆ. ಈಚಿನ " ಪ್ರಭುಲಿಂಗಲೀಲೆ ೧ಬ “ಚನ್ನಬಸವಪುರಾಣ',₹₹ 'ಸ್ರಭುದೇವರ 


೧೬೬. ಬಸವ ವ. ೩೬೭: ಪು. ೧೪೪ 

೧೬೭. ಬಸವ ವ. ೨೪೨: ಪು. ೧೦೦ 

೧೬೮. ಬಸವ ವ. ೧೦೪೮: ಪು. ೪೩೬ 

೧೬೯. ಬಸವ ವ. ಪು. ೩೬ 

೧೭೦. ಅದೇ: ಪು. ೫೦ 

೧೭೧. ಅಕ್ಕನ ವ. ೧೬೦: ಪು. ೬೫ 

೧೭೨. ಎಂ.ಆರ್‌.ಶ್ರೀನಿವಾಸಮೂರ್ತಿ: ಭಕ್ತಿಭಂಡಾರಿ ಬಸವಣ್ಣನವರು, ಪು. ೧೦೨ 
೧೭೩. ಸಿದ್ಧರಾ ವ. ೮೫೩: ಪು. ೨೬೦ 

೧೭೪. P.B.Desai: Basaveswara and His Times: Pp ೨೭೦-೪ 
೧೭೫. ಪ್ರಭುಲಿಂ ಲೀ: ಮಹಾದೇವಿಯಕ್ಕನಿಗೆ ಪ್ರಭು ಪ್ರಸನ್ನವಾದ ಗತಿ: ಪದ್ಯ ೧ 
೧೭೬, ಚೆನ್ನಬ ಪು. ೪.೧೮ 

೧೭೭. ಪ್ರಭುದೇ ಪು: ೭.೨೬೭ 


ವಿದ್ಯಾಭ್ಯಾಸ / ೨೯೫ 


ಪುರಾಣ” ಮುಂತಾದ ಪುರಾಣ ಕಾವ್ಯಗಳಲ್ಲಿ ಅನುಭವ ಮಂಟಪದ ಕಲ್ಪನೆ-ವರ್ಣನೆಗಳು 
ಬರುತ್ತವೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಟುಕೊಂಡು ಕೆಲವು ವಿದ್ವಾಂಸರು ಅನುಭವ 
ಮಂಟಪದ ಕಾರ್ಯವಿಧಾನದ ಬಗ್ಗೆ ವಿವರಣೆಗಳನ್ನು ನೀಡುತ್ತಾರೆನಿಸುತ್ತದೆ. ದಿವಾಕರರು 
ಅನುಭವ ಮಂಟಪದ ಅಸ್ತಿತ್ವವನ್ನು ಸ್ಥಾಪಿಸಲು ಸಂಗನ ಬಸವೇಶ್ವರನ ವಚನಗಳನ್ನೂ 
'ಶೂನ್ಯಸಂಪಾದನೆ'ಯನ್ನೂ ಅವಲಂಬಿಸುತ್ತಾರೆ ಆದರೆ ಇವು ಈಚಿನ ಕೃತಿಗಳೆಂಬುದು 
ನಿಶ್ಚಯವಾದ ವಿಷಯ. "ಉತ್ತಂಗಿ ಚನ್ನಪ್ಪನವರಾದರೋ ಹರಿಹರಾದಿಗಳು ಇದನ್ನು ತಮ್ಮ 
ಕೃತಿಗಳಲ್ಲಿ ಉಲ್ಲೇಖಿಸದಿರಲು ಅವರಿಗೆ ರಃ ವಿಷಯದ ಬಗ್ಗೆಯಿದ್ದ ಆಜ್ಞಾನವೇ ಕಾರಣವೆಂದು. 
ತಿಳಿಸಿ, ಮುಖ್ಯ ಆಧಾರವನ್ನಾಗಿ ಕಾಲಜ್ಞಾನದ ವಚನಗಳನ್ನು ಉದಾಹರಿಸುತ್ತಾರೆ.”5” 
ಆರ್‌.ಸಿ.ಹಿರೇಮಠರವರು ನಾನಾಉಲ್ಲೇಖಗಳನ್ನು ಗಮನಿಸಿ ಅನುಭವ ಮಂಟಪವು 
ಕಿ.ಶ.((ಸುಮಾರು) ೧೧೪೦ ಸರ್ವಧಾರಿ ಸಂವತ್ತರದಲ್ಲಿ ಚನ್ನಬಸವಣ್ಣನ ಜನನಕ್ಕೆ ಮೂರು 
ವರ್ಷಗಳು ಮುಂಚೆ ಸ್ಥಾಪಿತವಾಗಿರಬೇಕೆಂದು” ತೇದಿಯನ್ನು ಹೇಳುತ್ತಾರೆ." ಆದರೆ 
ಕಾಲಜ್ಞಾನದ ವಚನಗಳನ್ನು ಅಂಕಿತವಿದ್ದಾಕ್ಷಣ ಬಸವಾದಿಗಳೇ ಬರೆದರೆಂದು ತೀರ್ಮಾನಿಸುವುದು 
ಹೇಗೆ? ಹಿರೇಮಠರು ಕೊಟ್ಟ ತೇದಿಗಳು "ಪಂಚಾಂಗಕ್ಕೆ ಸರಿಹೋಗುವುದಿಲ್ಲವೆಂದು ಅವರೇ ತಮ್ಮ 
ವಾದದ ಕೊನೆಯಲ್ಲಿ ಹೇಳಿಕೊಳ್ಳುತ್ತಾರೆ. ಹಾಗಾಗಿ ಈ ಲೆಕ್ಕಾಚಾರವು ಸರಿಯಾಗಿರುವ 
ಸಂಭವವಿಲ್ಲ. 


ಇನ್ನು ಅನುಭವ ಮಂಟಪದ ಕಾರ್ಯವಿಧಾನದ ಬಗ್ಗೆ ನೀಡುವ ಚಿತ್ರಗಳು 
ರಮ್ಯವಾಗಿದ್ದರೂ ಅವು ಐತಿಹಾಸಿಕ ಸಾಮಗ್ರಿಯನ್ನು ಆಧಾರವಾಗಿ ಬಯಸುತ್ತವೆ. ಒಬ್ಬರು 
ಅನುಭವ ಮಂಟಪವನ್ನು ಜನಕ ಮಹಾರಾಜನ ಧರ್ಮಸಮ್ಮೇಳನಕ್ಕೂ, ಅಶೋಕನ ಕಾಲದ 
ಸಮಿತಿಗಳಿಗೂ, ಅಕ್ಷರನ "ಧರ್ಮಗಳ ಪರಿಷತ್ತಿಗೂ ಹೋಲಿಸುತ್ತಾರೆ. ೧೮೨" ಮತ್ತೊಬ್ಬರು ಇದನ್ನು 
ಈಗಿನ ಸಂಸತ್ತಿನ "ಕಾರ್ಯಕಲಾಪಗಳಿಗೆ ಹೋಲಿಸಿ, ಅನುಭವ. ಮಂಟಪದಲ್ಲಿ “ಶರಣರು 
ನಡೆಸಿದ ದೀರ್ಫ್ಥವಾದ ಹಾಗೂ ಆಳವಾದ ಚರ್ಚೆಗಳು ಫಲರೂಪದಲ್ಲಿ ಕೆಲವು 
ನಿರ್ಣಯಗಳಾಗುತ್ತಿದ್ದುವೆಂದೂ, ಅವುಗಳನ್ನು ಸ್ವಯಂಸೇವಕರು ಸಾಮಾನ್ಯ ಜನತೆಗೆ 
ತಲುಪಿಸುತ್ತಿದ್ದರೆಂದೂ' ಹೇಳುತ್ತಾರೆ.” ಆದರ ಅಧ್ಯಕ್ಷ ಪದವಿಯಾದ ಶೂನ್ಯಸಿ೦ಹಾಸ ವನ್ನು 
ಅಲ್ಲಮನು” ಅಲಂಕರಿಸಿದ್ದನನ್ನುವುದು ಮತ್ತೊಂದು ನಂಬಿಕೆ. ಹಿರೇಮಠರು ಶೂನ್ಯಸಿಂಹಾಸನದ 
ಸ್ಥಾಪನೆಯು ಕ್ರಿಶ.೧೧೫೭ರ ಸುಮಾರಿನಲ್ಲಿ” ಆಗಿರಬೇಕೆಂದು ತೀರ್ಮಾನಿಸುತ್ತಾರೆ. ೧೮೫ ಆದರೆ 
ಶೂನ್ಯಸಿಂಹಾಸನವೆಂಬುದು ಸಾಂಕೇತಿಕವೆಂಬದು ಅನೇಕ ವಚನಗಳಿಂದ ಸ್ಪಷ್ಟಪಡುತ್ತದೆ. 
“ಬಡಗವಾಗಿಲ ಪೌಲಿಯ ಭರವಸದಿಂ ಪೊಕ್ಕು ಪಶ್ಚಿಮದ್ವಾರದ ಧವಳಾರಮಂ ಪಶ್ಚಿಮದಿ 


೧೭೮. ರಂ. ರಾ. ದಿವಾಕರ: ವಚನಶಾಸ್ತ್ರ ರಹಸ್ಯ: ಪು. ೧೩೧-೩ 

೧೭೯. ಉತ್ತಂಗಿ ಚನ್ನಪ್ಪ: ಅನುಭವ ಮಂಟಪ ಐತಿಹಾಸಿಕತೆ: ಪು. ೧೯-೨೧ 
೧೮೦. ಸಹಕ ಷಟ್‌ಸ್ಥಲ ಪಭೆ; ಪು. ೧೫೦ ಮತ್ತು ೧೦೯-೧೦ 
೧೮೧.ಖುತಿಇುಣಟಜಿಡಿಜಿ ಖತಿಚಡು: ಒುಡಿಡಿಂಡಿ ಅಜಿ ಭಃ ₹5.೯೬ 
೧೮೨. ಚ೦ದ್ರಶೇಖರಶಾಸ್ತ್ರೀ ಹಿರೇಮಠ: ಸತತ ರತ್ನಾಕರ: . ೩೮೦ 
೧೮೩. ಆರ್‌.ಸಿ.ಹಿರೇಮಠೆ ಷಟ್‌ಸ್ಥಲ ಪಭೆ: ನ ೧೦೯: ೧೦ 

೧೮೪. ಬಸವ ವ. ೧೩೪೯: ಪು೫೬೬ 

೧೮೫. ಗೂಳೂರು ಶೂನ್ಯಸಂ: ಪ. ೩೫೬ 


೨೯೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಪೊಕ್ಕು ತ್ರಿವಿಧಗತಿಯ ಗತಿಯ ಶೂನ್ಯಸಿಂಹಾಸನದ ಮೇಲೆ ತರಹರವಾದಡೆ ನಂಬುವುದೆನ್ನ 
ಮನವು” ಎಂಬ ಬಸವಣ್ಣನ ವಚನ; “ಅಷ್ಟದಳ ಕಮಲದ ಹೂಗಲ್ಲವಿಡಿದು 
ಶೂನ್ಯಸಿಂಹಾಸನಕ್ಕೆ ಧವಳಾಲಯವೆತ್ತಿತ್ತು ಚ೦ದ್ರಕಾ೦ತದ ಶಿಲೆಯಲ್ಲಿ ಪಶ್ಚಿಮದ್ದಾರಮಂ ತೆಗೆದು 
ನೋಡುವರೆ ವಿಪರೀತ, ಏಕೋಭಾವವೆಂಬುದು ಕಂಭ, ಅದಕ್ಕೆ ಅನೇಕ ಚಿತ್ರಂಗಳಡಗಿದ 
ಪ್ರಭೆಯೊಳಗೆ ಬ್ರಹ್ಮರಂಧ್ರವೆಂಬ ಮಸ್ತಕದ ಮೇಲೆ ಪವಳಹಾರದ ಪಂಜರಮಂ ಕಟ್ಟಿ 
ಪಂಚಮೌಕ್ತಿಕದ ಮೂಲೆಯನಿಳಿಬಿಟ್ಟು ಮಲಕ್ಕು ಮಲಕ್ಕಿನ ನಡುವೆ ಕಟ್ಟಿರುವ ನವರತ್ನ 
ಗೋಡೆಯಂಗಳು, ಕಾಳಿಕೆಯ ಕಪ್ಪಡವದಕೆ ಮೇಲುಹೊದಿಕೆ. . ಉಲುಹಿನರಳೆಲೆಯ 
ಬಳಸುದೋರಣವ ಕಟ್ಟಿ ದಶವಾಯುಗಳನೊಂದುಮಾಡಿ ಲಿಂಗಸುಖ ವಾಯುವ ಸಂತೈಸಿ 
ಅಲವಟ್ಟವ೦ ಮಾಡಿ ಲಂಬಿಸಿದ ಮಂದಾನಿಲನ ಮಲಗ೦ ಮಾಡಿ ಹರುಷವೀವ ವಸಂತನ 
ಚೌಕವಟ್ಟಿಗೆಯ ಆಸನವ೦ ಮಾಡಿ ನವನಾಳ ಸುನಾಳದೊಳು ಮೊರೆವ ಶಬ್ದಮಂ ಶುಕಪಿಕಭ್ರಮ 
ರಾಮೋದಮಂ೦ ಮಾಡಿ, ಪರಮಶಾಂತಿಯೆಂಬ ಶೈತ್ಯಾಕಾರ ಸೋಂಕಿತ ಚೂತ ಫಲಂಗಳಂ 
ಹಾಸಿ ಉತ್ತರದ್ದಾರವೆಂಬ ನುಸುಳುಗಂಡಿಯಂ ರಚಿಸಿ ಪೂರ್ವಯೋಗಂಗಳೆಂಬ ಸೋಪಾನಮಂ 
ಮಾಡಿ ಪಶ್ಚಿಮದ್ವಾರವೆಂಬ ನಿಜದ್ವಾರಮ೦ ಮಾಡಿ ಸಪ್ಪವ್ಯಸನ ಪಂಚೇಂದ್ರಿಯಗಳೆಂಬ 
ಪೌಳಿಯನಿಕ್ಕಿ ಆಸೆಯಾಮಿಷಮಂ ಕೆಡಿಸಿ, ಊರ್ಧ್ವ ಚಕ್ರವೆಂಬ ಮೇಲುಪ್ಪರಿಗೆಯಂ ಮಾಡಿ, 
ಚಂದ್ರಸೂರ್ಯರೆಂಬ ದೀಪಮಂ೦ ಬೆಳಗಿ, ಸೋಹಂ ಎಂಬ ಶಿಖರಿಯ ಮೇಲೆ 
ಮಹಾಜ್ಞಾನಪ್ರಕಾಶವೆಂಬ ಹೊನ್ನಕಳಶಮಂ ಮಾಡಿ. ನಿಶ್ಯೂನ್ಯ ನಿರಾಳವೆಂಭ 
ಶೂನ್ಯಸಿಂಹಾಸನಮಂ ಮಾಡಿದ, ಬಸವಯ್ಯಪ್ರಿಯ ಕೂಡಲಚನ್ನಸಂಗಯ್ಯನಲ್ಲಿ ಬಸವಣ್ಣನು” 
ಎಂಬ ಹಡಪದಪ್ಪಣನ ವಚನವಂತೂ ಬಹುದೀರ್ಥವಾಗಿ ಆಧ್ಯಾತ್ಮಿಕ ಅನುಭವದ ವಿವಿಧ 
ಅಂಗಗಳನ್ನೇ ರೂಪಕವಾಗಿ ವರ್ಣಿಸಿ, ಶೂನ್ಯಸಿಂಹಾಸನವು ಸಾಂಕೇತಿಕವೆಂಬುದನ್ನು 
ಸಷ್ಟಪಡಿಸಿದ್ದಾನೆ. ಆದುದರಿಂದ ಬಸವಣ್ಣನು ಶೂನ್ಯಸಿಂಹಾಸನವನ್ನು ಸ್ಥಾಪಿಸಿ ಅಲ್ಲಮನು ತನ್ನ 
ಸಂಚಾರವನ್ನು ಮುಗಿಸಿ ವಾಪಸಾಗುವವರೆಗೂ ಕಾದಿದ್ದು, ಅವನು ಬಂದ ತಕ್ಷಣ ಅರನನ್ನು 
ಶೂನ್ಯಸಿಂಹಾಸನವನ್ನು ಅಲಂಕರಿಸಬಕೆಂದು ಪ್ರಾರ್ಥಿಸಿದ್ದು ಇವೆಲ್ಲ "ಶೂನ್ಯಸಂಪಾದನೆ'ಯಿಂದ 
ತಿಳಿದುಬರುವ ಹೇಳಿಕೆಗಳು. ವಚನಗಳನ್ನು ಆಳವಾಗಿ ಅಭ್ಯಾಸ ಮಾಡಿದ್ದ ಪ್ರಥಮ 
ಶೂನ್ಯಸಂಪಾದ ನಕಾರನಾದ ಶಿವಗಣಪ್ರಸಾದಿ ಮಹಾದೇವಯ್ಯನು ಅವುಗಳಲ್ಲಿನ ಸಾಂಕೇತಿಕ 
ವರ್ಣನೆಗಳನ್ನು ನೋಡಿ, ವಚನಗಳಿಂದ ನಾಟಿಕೀಯವಾದ ಸಂಭಾಷಣಾ ಶೈಲಿಯಿಂದ ಕೂಡಿದ 
ಗಂಥವನ್ನಾಗಿ ರಚಿಸಬಹುದೆಂದು ತನ್ನ ಪ್ರತಿಭೆಯಿಂದ ಗುರುತಿಸಿ, ಮೊದಲ 
ಶೂನ್ಯಸಂಪಾದನೆಯನ್ನು ರಚಿಸಿದ. ಇಡೀ `ಶೂನ್ಯಸಂಪಾದನೆ'ಯೆಂಬ ಕೃತಿಯೇ ಒಂದು 
ಸಂಕೇತ. ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದ ಚೇತನವು ಅನುಭವಿಸಬಹುದಾದ ಸಂಶಯ- 
ತಾಕಲಾಟಗಳು ಅಲ್ಲಿಯ ಸಂಭಾಷಣೆಗಳಾಗಿ ಮಾರ್ಪಟ್ಟು ಶೂನ್ಯಸಿಂಹಾಸನವನ್ನೇರುವುದರಲ್ಲಿ ಆ 
ಸಾಧನೆಯು ಸಿದ್ಧಿಯಾಗುವ ಬಗೆಯನ್ನೇ ಆ ಕೃತಿಯು ಸಮರ್ಥವಾಗಿ ಸಂಕೇತಿಸುತ್ತದೆ. ಇದನ್ನು 
ವಾಚ್ಯಾರ್ಥದಲ್ಲಿಯೇ ಸ್ವೀಕರಿಸಬಾರದೆಂದು ತೋರುತ್ತದೆ. ಹೀಗಾಗಿ ಶೂನ್ಯ ಸಿಂಹಾಸನಾಧಿಕಾರವು 
ಅಲ್ಲಮನ ನಂತರ ಚನ್ನಬಸವಣ್ಣನಿಗೆ ಪ್ರಾಪ್ತವಾಯಿತೆಂದು "ಭ್ರಾಂತು ಸೂತಕವೆಲ್ಲ ನಿವಾರಿಸಿ 


೧೮೬. ಆರ್‌.ಸಿ.ಹಿರೇಮಠ: ಷಟ್‌ಸ್ಲಲ ಪಭೆ: ಪು. ೮೭ 


ಥ್‌ ಅಳ: 


ವಿದ್ಯಾಭ್ಯಾಸ / ೨೯೭ 


ಹೋದುವು ಶೂನ್ಯಸಿಂಹಾಸನದ ಮೇಲೆ' ಎಂಬ ಚನ್ನಬಸವಣ್ಣನ ಮಾತಿಗೆ ಅರ್ಥೈಸುವುದು 
ಸರಿಯಾಗಲಾರದು."“ 


ಅನುಭವ ಮಂಟಪಕ್ಕೆ ಸಂಬಂಧಿಸಿದಂತೆ ವಿದ್ವಾಂಸರು ಪ್ರತಿಪಾದಿಸುವ ಮತ್ತೊಂದು 
ವಿಷಯವೆಂದರೆ ವಚನ ರಚನೆಗೆ ಸಂಬಂಧಿಸಿದುದು. ಅನುಭವ ಮಂಟಪದಲ್ಲಿ ಶರಣರ 
ನಡುವಣ ಚರ್ಚೆಯು ನಡೆಯುತ್ತಿದ್ದಾಗಲೇ ಶಾಂತರಸ ಅವುಗಳನ್ನು ಬರೆದಿಟ್ಟುಕೊಳ್ಳುತ್ತಿದ್ದ 
ಎಂಬುದನ್ನು ಹಲವರು ವಿದ್ವಾಂಸರು ಸಮರ್ಥಿಸುತ್ತಾರೆ.” ಉತ್ತಂಗಿಯವರಂತೂ 
ಪುರಾಣಗಳನ್ನೇ ಆಧರಿಸಿ "ವಚನ ಭಂಡಾರ'ವೆಂಬ ಸಂಸ್ಥೆಯಿದ್ದಿತೆಂದೂ, ಆಡಿದಾಗಲೇ 
ಬರಹರೂಪಕ್ಕಿಳಿಸಲು ಕರಣಿಕರಿದ್ದರೆಂದೂ ವಾದಿಸುತ್ತಾರೆ.” ` ಆದರೆ ಚಿದಾನಂದಮೂರ್ತಿ 
ಯವರು ಹೇಳುವಂತೆ ಅಲ್ಲಮನು” ಮುಕ್ತಾಯಕ್ಕ, ಗೋರಕ್ಷ ಮುಂತಾದವರನ್ನು ಭೇಟಿಯಾದಾಗ 
ಅವರ ಮಾತುಕತೆಗಳನ್ನು ಹೇಗೆ ಬರೆದಿಡಲು ಸಾಧ್ಯವಾಯಿತು. ಅವರ ಸಂಭಾಷಣೆಯು 
ವಚನಗಳ ಮೂಲಕ ನಡೆಯಿತೇ ಎಂಬ ಸಂದೇಹಗಳು ಸಹಜವಾಗಿಯೇ ಮೂಡುತ್ತವೆ." 
ಅಲ್ಲದೆ ಮತ್ತೆ ಕೆಲವು ಸಂದೇಹಗಳೂ ಏಳುತ್ತವೆ; ಹಾಗಾದರೆ ವಚನಕಾರರು ಅನುಭವ 
ಮಂಟಪದ ಹೊರಗೆ ವಚನಗಳನ್ನು ರಚಿಸಲಿಲ್ಲವೇ? ಬಸವಣ್ಣನಂತಹ ವಚನಕಾರರಲ್ಲಿ ಕಾಣುವ 
ಮಾನಸಿಕ ತೊಳಲಾಟದ ವಚನಗಳನ್ನೂ ಇತರರ ಮುಂದೆಯೆ ಹೇಳಿದರೆ? ಮುಂತಾದುವು. 
ಇಂತಹ ಪ್ರಮುಖ ವಿಷಯವನ್ನು ಪ್ರತಿಪಾದನೆ ಮಾಡುವಾಗ ನಾವು ವಚನಗಳನ್ನೇ ಮುಖ್ಯ 
ಆಧಾರವನ್ನಾಗಿ ಸ್ವೀಕರಿಸಬೇಕಾದುದು ಅವಶ್ಯಕ. ಭಂಡಾರಿ ಶಾಂತರಸನಿಗೆ ಹೇಗೆಯೋ 
ವಚನಭಂಡಾರಿ ಶಾಂತರಸನೆಂಬ ಹೆಸರು ಬಂದಿದೆ. ಆದರೆ ಅವನದೇ ವಚನಗಳಲ್ಲಾಗಲೀ 
ಇತರರ ವಚನಗಳಲ್ಲಾಗಲೀ ಇವನು ವಚನಗಳನ್ನು ಇತರರು ಹೇಳಿದಂತೆಲ್ಲ ಪ್ರತಿ ಮಾಡುವುದು 
ಅವನ ಕೆಲಸವಾಗಿತ್ತೆಂಬುದರ ಬಗ್ಗೆ ಆಧಾರವೂ ದೊರೆಯುವುದಿಲ್ಲ. ಹಳಕಟ್ಟಿಯವರು 
ಅಭಿಪ್ರಾಯಪಡುವಂತೆ ಶಾಂತರಸನು ಭಂಡಾರಕ್ಕೆ ಸಂಬಂಧಿಸಿದ ಯಾವುದೋ 
ಕಾಯಕವನ್ನವಲಂಬಿಸಿದ್ದನೆಂಬುದೇ ಸೂಕ್ತ 


ನೀಲಮ್ಮನ ಅಂಕಿತವನ್ನು ಪಡೆದ ವಚನವೊಂದರಲ್ಲಿ “ಚನ್ನಬಸವೇಶನೆಂಬ ಪ್ರಸಾದಿಯ 
ಪಡೆದು, "ಅನುಭವ ಮಂಟಪ'ವನು ಮಾಡಿ, ಅನುಭವಮೂರ್ತಿಯಾದ ನಮ್ಮ ಬಸವಯ್ಯನು” 
ಎಂಬ ಮಾತು ಬರುತ್ತದೆ.” ಈ ವಚನವು ಪಕ್ಷಿಪ್ತವಲ್ಲದಿದ್ದರೆ ನಮಗೆ ತಿಳಿದಂತೆ ವಚನ 
ಸಮೂಹದಲ್ಲೆಲ್ಲ ಇದೊಂದು ಕಡೆ ಮಾತ್ರವೇ ಅನುಭವ ಮಂಟಪದ ಹೆಸರು ಬಂದಿರುವುದು, 
ಇಲ್ಲಿಯೂ ಇದು ಸಾಂಕೇತಿಕವಾಗಿರಬಹುದಾದ ಸಾಧ್ಯತೆಯಿದೆ. ಇದು ಒಂದು 
ಸಂಸ್ಥೆಯಾಗಿತ್ತೆಂದು ತೀರ್ಮಾನಿಸಲು ಈ ವಚನದಲ್ಲಿ ಅವಕಾಶವಿಲ್ಲ. ಆದುದರಿಂದ “ಕ್ರಿಶ. 
೧೪ನೆಯ ಶತಮಾನದ ಕೊನೆಯವರೆಗೆ ಇದರ (ಅನುಭವ ಮಂಟಪದ) ಬಗ್ಗೆ ಏನೇನೂ 


೧೮೭. ಆರ್‌.ಸಿ.ಹಿರೇಮಠ: ಷಟ್‌ಸ್ಕಲಪ್ರಭೆ: ಪು.೮೭ 

೧೮೮. ಉತ್ತಂಗಿ ಚನ್ನಪ್ಪ; ಅನುಭವ ಮಂಟಪದ ಐತಿಹಾಸಿಕತೆ: ಪು. ೫೩-೫ ಸ.ಸ. ಮಾಳವಾಡ: "ಅನುಭವ 
ಮಂಟಪರ್ದರುವನ, ೧೨: ಪು. ೫೨) ಎಚ್‌.ತಿಪ್ಪೇರುದ್ರಸ್ವಾಮಿ: ಶೂನ್ಯತತ್ವ ವಿಕಾಸ ಮತ್ತು 
ಶೂನ್ಯಸಂಪಾದನೆ: ಪ. ೧೦೯-೧೦ 

೧೮೯. ಉತ್ತಂಗಿ ಚನ್ನಪ್ಪ; ಅನುಭವ ಮಂಟಪದ ಐತಿಹಾಸಿಕತೆ: ಪು ೫೩ 

೧೯೦. ಎಂ.ಚಿದಾನಂದಮೂರ್ತಿ : ಭಂಡಾರಿ ಶಾಂತರಸನ ವಚನಗಳು (ಮುನ್ನುಡಿ) 

೧೯೧. ಶಿವಶ ವ: ಪು. ೧೯೩ (ನೀಲಮ್ಮ ೯) 


೨೯೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕಲ್ಪನೆ ಇರಲಿಲ್ಲ. ಬಹುಶಃ ಇದರ ಕಲ್ಪನೆಯುಂಟಾದದ್ದು ವೀರಶೈವ ಪುನರುತ್ಥಾನ ಕಾಲವಾದ 
ಹದಿನೈದನೇ ಶತಕದಲ್ಲಿ" ಎಂಬ 'ಅಭಿಪ್ರಾಯವೇ 'ಸಾಧುವಾದುದೆನಿಸುತ್ತದೆ. ಆದರೆ ಇದು 
ಆಧುನಿಕ ಅರ್ಥದಲ್ಲಿ ವ್ಯವಸ್ಥಿತವಾದ ಸಂಸ್ಥೆಯಾಗಿರಲಿಲ್ಲವೆಂದಾಕ್ಷಣ ಶಿವಶರಣರು ಒಂದೆಡೆ 
ಸೇರಿ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸುತ್ತಿದ್ದಿರ ಬಹುದೆಂಬುದನ್ನೇ ನಾವು 
ಅಲ್ಲಗಳೆಯುತ್ತಿಲ್ಲ. ವಚನಕಾರರು ಚರ್ಚೆಗಳಲ್ಲಿ ಭಾಗವಹಿಸುತ್ತಿದ್ದರೆಂಬುದನ್ನು ನಾವು ಈ 
ಅಧ್ಯಾಯದಲ್ಲಿಯೇ ಸಮರ್ಥಿಸಿದ್ದೇವೆ. ಆದರೆ ಈ ಚರ್ಚೆಗಳನ್ನು ಪೂರ್ವನಿಯೋಜಿತವಾದ 
ಕಾರ್ಯಕ್ರಮದಂತೆ ನಡೆಸುತ್ತಿದ್ದರೆಂಬ ಬಗ್ಗೆಯೂ ನಮಗೆ ಸಂದೇಹಗಳಿವೆ. 


ವಚನ ಕಾಲದಲ್ಲಿ ಪ್ರಮುಖರಾದವರು ಒಂದೆಡೆ ಸೇರಿ ಚರ್ಚೆಗಳನ್ನು ನಡೆಸುತ್ತಿದ್ದುದು ಆಗಿನ 
ವೀರಶೈವ ಚಳುವಳಿಗೆ ಒಂದು ಅನಿವಾರ್ಯ ಅಂಗವಾಗಿದ್ದಿರಬಹುದು. ಜೊತೆಗೆ ಇದು ಇತರರ 
ಮೇಲೆ ನಾನಾರೀತಿಯ ಪ್ರಭಾವಗಳನ್ನು ಬೀರಿರಬಹುದಾದ ಸಾಧ್ಯತೆಗಳಿವೆ. ಇಂತಹ 
ಚರ್ಚೆಯಿಂದ ಆಗುವ ಮೊದಲ ಪ್ರಯೋಜನವೆಂದರೆ ಪರಸ್ಪರರ ನಿಕಟ ಸಂಪರ್ಕ. ತಾವೆಲ್ಲ 
ಯಾವುದೋ ಸಾಮಾನ್ಯ ಗುರಿಯತ್ತ ಸಾಗುತ್ತಿರುವ ಭಾವನೆಯಿಂದ ವಚನಕಾರರು ಹೆಚ್ಚು 
ಆತ್ಮೀಯರಾಗಲು ಸಾಧ್ಯವಾಗಿರಬೇಕು. ವೈಯಕ್ತಿಕ ಸಾಧನೆಯೂ ಎಲ್ಲ ಶರಣರ ಒಂದು ಪ್ರಮುಖ 
ಆದರ್ಶವಾದುದರಿಂದ ತಮ್ಮ ಸಾಧನೆಯ ಮಾರ್ಗದಲ್ಲಿ ಎದುರಿಸಿದ ಸಮಸ್ಯೆ-ಕಂಟಕಗಳು, 
ವೈಚಿತ್ಯ-ವೈಶಿಷ್ಯ್ಯಗಳನ್ನು ಒಬ್ಬರೊಬ್ಬರು ಹೇಳಿಕೊಳ್ಳಲು ಒಂದೆಡೆ ಸೇರುವುದರಿಂದ 
ಸಾಧ್ಯವಾಗಿರಬೇಕು. ಇಂತಹ ಚರ್ಚೆಗಳ ಸಮಯದಲ್ಲಿ ಮೇಲು-ಕೀಳುಗಳಿಲ್ಲದೆ ಸಮಾನರೆಂಬಂತೆ 
ಶರಣರು ಪಾಲ್ಗೊಳ್ಳುತ್ತಿದ್ದರೆಂದು ವಚನಾಧಾರಗಳಿಂದಲೇ ಭಾವಿಸಬಹುದು. ಇದರಿಂದ 
ಸಾಮಾನ್ಯ ಜನರಿಗೆ ವಚನಕಾರರು ಬೋಧಿಸುತ್ತಿದ್ದ ಸಮಾನತೆ, ಸಜ್ಜನಿಕೆ ಇತ್ಯಾದಿಗಳು ಕೇವಲ 
ಬಾಯಿಮಾತುಗಳಾಗದೆ ಅವರ ನೈಜ ಕಾಳಜಿಯಾಗಿ ಕಂಡು ಪ್ರಭಾವವನ್ನುಂಟು 
ಮಾಡಿರಬಹುದು. ಪ್ರಮುಖ ವಚನಕಾರರ ಚರ್ಚೆಯಿಂದ ಪ್ರೇರಿತರಾಗಿ ಸಾಮಾನ್ಯರೂ ತಮ್ಮ 
ಅನಿಸಿಕೆಗಳನ್ನು ಹೇಳಿಕೊಳ್ಳುವ ಆಸಕ್ತಿಯುಂಟಾಗಿರ ಬಹುದು. ವಚನಕಾರರ ಭಾಷೆಯಲ್ಲಿರುವ 
ಸಾಮ್ಯಗಳಗನ್ನು ಗಮನಿಸಿದರೆ ಅದು. ಪರಸ್ಪರರ ನಿಕಟ-ಸಾಹಚರ್ಯದಿಂದ ಮೂಡಿದುದೆಂದು 
ಸ್ಪಷ್ಟವಾಗುತ್ತದೆ ಎಷ್ಟೋ ವೇಳೆ ಹಿರಿಯ ವಚನಕಾರರ ಆಲೋಚನಾವೈಖರಿ- ಅಭಿವ್ಯಕ್ತಿ 
ವಿಧಾನಗಳು ಸಾಮಾನ್ಯಮಟ್ಟದ ವಚನಕಾರರಿಗೆ ಮೇಲ್ಪಂಕ್ತಿಯನ್ನೊದಗಿಸಿರಬಹುದು. ಹಟಾ 
ಮಂದಿ ಒಂದೆಡೆ ಸೇರುವುದರಿಂದ ಆಗುವ ಮತ್ತೊಂದು. ಸಹಾಯವೆಂದರೆ ಅವರ ಚರ್ಚೆಯ 
ಫಲವುಕಾಲವಿಳಂಬವಿಲ್ಲದೆ ಹೆಚ್ಚು ಜನಕ್ಕೆ ಒಮ್ಮೆಗೇ ಪ್ರಸಾರವಾಗುತ್ತಿದ್ದುದು. ಈ ಉಪಯೋಗ 
ವಚನಕಾರರ ಚರ್ಚೆಯಿಂದಲೂ ಆಗಿರಬೇಕು. ಆದ್ದರಿಂದ “ವಚನಕಾರರ ಚರ್ಚೆಗಳು 
ಜ್ಞಾನಪ್ರಸಾರ ಕಾರ್ಯದಲ್ಲಿ ಆಗಿನ ಚಳುವಳಿಯ ಹಿನ್ನೆಲೆಯಲ್ಲಂತೂ ತುಂಬ ಮಹತ್ವದ 
ಸ್ಥಾನವನ್ನು ವಹಿಸಿತ್ತೆಂದು ಹೇಳಬಹುದು. 


00 


೧೯೨. ಕಪಟರಾಳ ಕೃಷ್ಣರಾವ್‌: "ಶಿವಾನುಭವ ಮಂಟಪವು ಐತಿಹಾಸಿಕವೇ?' (ಕರ್ನಾಟಕ ಸಂಸ್ಕ ತಿಯ 
ಸಂಶೋಧನೆ: ಪು. ೧೭೪) 
೧೯೩. ಫ.ಗು.ಹಳಕಟ್ಟಿ: ಶೂನ್ಯಸಂಪಾದನೆಯನ್ನು ಕುರಿತು: ಪು. ೧೪೫. 


ವಿದ್ಯಾಭ್ಯಾಸ /3೯೯ 


೮ 


ಕಲೆ, ಮನರಂಜನೆ ಇತ್ಯಾದಿ 


`ಕಲೆ' ಎಂಬುದು ಪ್ರಾಚೀನ ಭಾರತದಲ್ಲಿ ಲಲಿತಕಲೆಗಳಂದು ನಾವೀಗ ಯಾವುದನ್ನು 
ಕರೆಯುತ್ತೇವೆಯೋ ವೈಜ್ಞಾನಿಕವಾದ ತಿಳುವಳಿಕೆಯನ್ನೂ ಒಳಗೊಂಡಿತ್ತು? ಅಕ್ಷರ, ಗಣಿತಗಳಿಂದ 
ಪ್ರಾರಂಭವಾಗಿ ತಂತ್ರಸಿದ್ಧಿಯವರೆಗಿನ ಅರವತ್ತು ನಾಲ್ಕು ವಿಷಯಗಳಲ್ಲಿ ತಿಳುವಳಿಕೆಯನ್ನು 
ಪಡೆದವನನ್ನು ಒಂದು ವಚನದಲ್ಲಿ "ಚೌಷಷ್ಟಿ ಕಲಾಪ್ರವೀಣ” ಎಂದು ಕರೆದಿದ್ದರೆ, ಮತ್ತೊಂದು 
ವಚನದಲ್ಲಿ ಇವುಗಳನ್ನು “ಚೌಷಷ್ಟಿ ವಿದ್ಯೆಗಳು ಎನ್ನಲಾಗಿದೆ. ಅರವತ್ತುನಾಲ್ಕು ಕಲೆಗಳೆಂದು ಪಟ್ಟಿ 
ಮಾಡುವೆಡೆಗಳೆಲ್ಲೆಲ್ಲ ಬಹುಪಾಲು ಲಲಿತಕಲೆಗಳನ್ನುಳಿದು ವಿದ್ಯೆಗಳೇ ಸೇರಿರುತ್ತವೆ. ಸಂಸ್ಕೃತ 
ಗ್ರಂಥಗಳು ಕಲೆಗಳ ಸಂಖ್ಯೆಯನ್ನು ನಿರ್ದೇಶಿಸುವಾಗ ಸಾಮಾನ್ಯವಾಗಿ ಅರವತ್ತುನಾಲ್ಕು ಎಂದು 
ಹೇಳಿದರೂ, ಜೈನಗ್ರಂಥಗಳಲ್ಲಿ ಎಪ್ಪತ್ತೆರಡು ಕಲೆಗಳನ್ನು ಹೇಳಲಾಗಿದೆ. ಯಶೋಧರನೆಂಬವನು 
ಬರೆದಿರುವ “ಕಾಮಸೂತ್ರ'ದ ವ್ಯಾಖ್ಯಾನದಲ್ಲಿ ೫೧೨ ಕಲೆಗಳಿವೆಯೆಂದು ಉಲ್ಲೇಖಿಸಲಾಗಿದೆ.” 
ಆದರೆ ಈ ಅಧ್ಯಾಯದಲ್ಲಿ ನಾವು ಚರ್ಚಿಸಹೊರಟರುವುದು ಈ ಬಗೆ ಕಲೆಗಳನ್ನಲ್ಲ. ನಮಗೆ 
ಪ್ರಸ್ತುತವಾಗಿರುವುದು ಲಲಿತಕಲೆಗಳು. ಲಲಿತಕಲೆಗಳೆಂದರೆ “ಯಾವ ಭಿನ್ನೋದ್ದೇಶವನ್ನೂ 
ಹೊಂದಿರದೆ ತಮ್ಮಲ್ಲಿಯೇ ಸಾರ್ಥಕ್ಯವನ್ನು ಪಡೆದು ಸ್ವಯಂ ಮೌಲಿಕವಾದ ಕೃತಿಗಳು.” ಇವು 
ಮಾನಸಿಕ ಆನಂದವನ್ನು ನೀಡುವಂತಹ ಸ್ವಯಮೋದ್ದೇಶಿತ ಕೃತಿಗಳೇ ಹೊರತು ಬೇರೆಯ 
ಗುರಿಯನ್ನು ಪಡೆಯ ಬಳಸುವ ಸಾಧನಗಳಲ್ಲ. 


ಪ್ರಾಚೀನ ಕರ್ನಾಟಕದಲ್ಲಿ ಕಲೆಗಳಿಗೆ ಸಾಕಷ್ಟು ಪ್ರೋತ್ಸಾಹವು ದೊರೆಯಿತಾದರೂ, ರಾಜರು 
ಹಾಗೂ ಧಾರ್ಮಿಕ ಸಂಸ್ಥೆಗಳು ಪ್ರೋತ್ಸಾಹ ನೀಡಿದಂಥ ಕಲೆಗಳು ಸಾಮಾನ್ಯವಾಗಿ ರಂಜಿಸುವ 


A.Venkatasubbiah: The Kalas: 0.೧ 
ಬಸವ ವ. ೧೧೧೧: ಪು. ೪೬೬ 

ಮಡಿ ಮಾ ವ. ೬೧: ಪು. ೪೩ 
A.Nenkatasubbaiah: The Kalas: ಐ. ೪ 


Encyclopaedia of the Arts: P.66 ("The fine arts serve no ulterior purpose: their 
products are valued in and themselves." 


೫ ೪ ಚಿ ಟಿಧಿ 


ಕಲೆ, ಮನರಂಜನೆ ಇತ್ಯಾದಿ / ೩೦೧ 


ಶಾಸ್ತ್ರೀಯ ಕಲೆಗಳು. ಇದಕ್ಕೆ ಸಮಾನಾಂತರವಾಗಿ ಸಾಮಾನ್ಯರ ಹೃದಯ ರಂಜನೆಯನ್ನು 
ಮಾಡಿದ, ಜನಮನೋಭಾವದ ಪ್ರತೀಕಗಳಾದ ಜಾನಪದ ಕಲೆಗಳು ಜನಸಾಮಾನ್ಯರ 
ಪ್ರೋತ್ಸಾಹದಿಂದ ಬೆಳೆದುಬಂದವು. ವಚನಕಾರರಲ್ಲಿ ಕೆಲವರು ಶೈಕ್ಷಣಿಕವಾಗಿಯೂ ಸಾಮಾಜಿಕ 
ಸ್ಥಾನಮಾನಗಳ ದೃಷ್ಟಿಯಿ೦ದಲೂ ಮೇಲಿನ ಸ್ವರಕ್ಕೆ ಸೇರಿದವರು, ಮತ್ತೆ ಹಲವರು ಸಾಮಾನ್ಯ 
ಜನಪದವನ್ನು ಪ್ರತಿನಿಧಿಸುವರು. ಇವೆರಡೂ ವರ್ಗಗಳ ವಚನಕಾರರ ಸಾಮಾಜಿಕಪುಜ್ಞೆಯು 
ಸಾಕಷ್ಟು ಆಳವಾದುದು. ಹೀಗಿರುವುದರಿಂದ, ವಚನಗಳಲ್ಲಿ ಶಾಸ್ತ್ರೀಯ ಕಲೆಗಳ ವಿಷಯದ 
ಉಲ್ಲೇಖಗಳಂತೆಯೇ, ಜಾನಪದ ಕಲೆಗಳ ಬಗ್ಗೆಯೂ ಇನ್ನೂ ಹೆಚ್ಚಿನ ಉಲ್ಲೇಖಗಳು 
ದೊರೆಯುತ್ತವೆ. ಆದರೆ ವಚನಗಳಲ್ಲಿ ದೊರೆಯುವ ವಿವರಗಳನ್ನು. ಆಧಾರವಾಗಿಟ್ಟುಕೊಂಡೇ 
ಆಗಿನ ಕಾಲದ ಕಲಾಪ್ರಭೇದಗಳೆಲ್ಲದರ ಸಂಪೂರ್ಣ ಸ್ವರೂಪವನ್ನಾಗಲೀ ಇತಿಹಾಸವನ್ನಾಗಲೀ 
ಪುನಾರಚಿಸುವುದು ಅಸಾಧ್ಯ ನಮಗೆ ವಚನಗಳಲ್ಲಿ “ಡೂರೆಯುವ ಕಲಾ ವಿಷಯಕವಾದ 
ವಿವರಗಳು ಪರಿಮಿತ ವ್ಯಾಪ್ತಿಯವು. ಆ ಕಾಲದ ಕಲೆಗಳ ಸಂಪೂರ್ಣ ಸ್ವರೂಪ-ಇತಿಹಾಸಗಳು 
ನಮಗೆ ಪ್ರಕೃತವೂ ಅಲ್ಲ. ಆಗಿನ ಜನರಲ್ಲಿ ಪ್ರಚಲಿತವಿದ್ದ ಕಲೆಗಳ ಪರಿಚಯವನ್ನು 
ಪಡೆಯುವುದು. ಎಷ್ಟೋ ವೇಳೆ ಕಲೆಗಳಲ್ಲಿ. ಶಾಸ್ತ್ರೀಯ- ಜಾನಪದಗಳೆಂಬ ನಿಖಿರವಾದ 
ವಿಭಾಗವೇ ಸಾಧ್ಯವಾಗುವುದಿಲ್ಲ. ಇಲ್ಲೆಲ್ಲ ತುಂಬ ತಾಂತ್ರೆಕವೆನ್ನಬಹುದಾದ ರೀತಿಯಲ್ಲಿ ವಿಷಯ 
ನಿರೂಪ ಣೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಆದರೂ ಸಾಧ್ಯವಾದ ಮಟ್ಟಿಗೆ ಪ್ರತಿಯೊಂದು 
ಕಲಾಪ್ರಭೇದವನ್ನು ಚರ್ಚಸುವಗಳೂ ಶಾಸ್ತ್ರೀಯವೆನ್ನಬಹುದಾದ ಬಗೆಯನ್ನು ಚರ್ಚಿಸಿ, 
ಅನಂತರ ಆಡು ಸಾಮಾನ್ಯ ಜನತೆಯಲ್ಲಿ” ಎತತ ರೂಪವನ್ನು ಪಡೆದಿತ್ತೆಂಬುದನ್ನು 
ವಿವೇಚಿಸುತ್ತೇವೆ. ಎಷ್ಟೋ ವೇಳೆ ನಾವು ಬೇರೆ ಬೇರೆಯ ಕಲಾಪ್ರಭೇದಗಳನ್ನು 
ವಿಭಾಗಿಸಿದಾಗಲೂ ಅವುಗಳ ವಿವರಗಳಲ್ಲಿ ಸಾಮಾನ್ಯಾಂಶಗಳಿರಬಹುದು. ಉದಾಹರಣೆಗೆ ನೃತ್ಯದ 
ವಿಷಯವನ್ನು ಹೇಳುವಾಗ ಸಂಗೀತದ ಕೆಲವಂಶಗಳು ಸೇರಬಹುದು; ಅಭಿನಯದ ಬಗ್ಗೆ 
ಮಾತನಾಡುವಾಗ ನೃತ್ಯದ ಕೆಲವು ಅಂಶಗಳು ಸಾಮಾನ್ಯವಾಗಬಹುದು. 


ಸಂಗೀತ 


ಸಿಂಧೂ ಕಣಿವೆಯ ಸಂಸ್ಕೃತಿಯ ಕಾಲದಲ್ಲಿದ್ದ ಭಾರತೀಯರು ವೈದಿಕ ಆರ್ಯರೋ 
ದ್ರಾವಿಡರೋ ಯಾರೇ ಆಗಿದ್ದಿರಲಿ, ಆ ಕಾಲದಲ್ಲಿಯೂ ಸಂಗೀತ- ನೃತ್ಯಗಳು. ಜನರ ಜೀವನದಲ್ಲಿ 
ಹಾಸುಹೊಕ್ಕಾಗಿದ್ದುವು ಎಂದು ಹೇಳಲು ಸಾಕಷ್ಟು ಆಧಾರಗಳಿವೆ ವೇದಗಳ ಕಾಲಕ್ಕಂತೂ 
ಸಂಗೀತವು ತುಂಬ ಅಭಿವೃದ್ಧಿಯಾಗಿತ್ತು. ಸಾಮವೇದವನ್ನು ಹಾಡುವ ರೂಢಿಯಲ್ಲಿತ್ತು. 
ಸಪ್ತಸ್ವರಗಳ ಕಲ್ಪನೆಯು ಕ್ರಿಮೂನಾಲ್ಯನೆಯ. ಶತಮಾನದಷ್ಟು ಹಳೆಯದು." ಮುಂದೆ ಸಂಗೀತವು 
ತುಂಬ ಪ್ರಸಿದ್ಧ ವಿದ್ಯೆಯಾಗಿ ಬೆಳೆದು ಈಗಿನ ಪ್ರಮುಖ 'ಭಾರತೀಯ ಸಂಗೀತ ಪದ್ಧತಿಯಾದ 
ಹಿಂದೂಸ್ತಾನೀ a ಕರ್ನಾಟಕ ಸಂಗೀತಗಳು ರೂಪುಗೊಂಡವು. ವಚನಗಳ ಕಾಲಕ್ಕೆ 
ಪ್ರಾಯಶಃ ಈ ಪ್ರಭೇದಗಳು ಇನ್ನೂ ಉಂಟಾಗಿರಲಿಲ್ಲ. ಭಾರತೀಯ ಸಂಗೀತವು ಈ ಎರಡು 


೬. Swami Prajnanda: A Historical Study of India Music: P. ೩ 
೭. M.L.°Bhagi’ : Ancient Indian Culture and Thought: 0.೫೪ 


೩೦೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕವಲುಗಳಾಗಿ ಯಾವಾಗ ಒಡೆಯಿತು ಎಂಬುದರ ಬಗ್ಗೆ ನಮಗೆ ನಿಖರವಾದ 
ಪರಿಜ್ಞಾನವಿಲ್ಲದಿದ್ದರೂ ಪ್ರಾಯಶಃ ಈ ಭಿನ್ನ ಪದ್ಧತಿಗಳು೦ಟಾದುದು ಕ್ರಿಶ. ರಾ ಸು 
ಶತಮಾನದಿಂದ ಹದಿನಾರನೆಯ ಶತಮಾನ ದವರೆಗಿನ ಕಾಲದಲ್ಲಿ ಎಂದು ಹೇಳಬಹುದು. 


ಸಂಗೀತದ ಈ ದೀರ್ಫ್ಥವಾದ ಹಿನ್ನೆಲೆಯನ್ನು ಗಮನಿಸಿದರೆ ವಚನಗಳ ಕಾಲಕ್ಕೆ ಈ 
ಸಂಗೀತವು ತುಂಬ ಪ್ರಬುದ್ದ ಕಲೆಯಾಗಿ ಬೆಳೆದಿರಬೇಕೆನ್ನಿಸುತ್ತದೆ. ಇದಕ್ಕೆ ಆ ಕಾಲದ ಕನ್ನಡ 
ಕಾವ್ಯಗಳಲ್ಲಿಯೂ ಸಾಕಷ್ಟು ಆಧಾರಗಳು ದೊರೆಯುತ್ತವೆ. ಅಗ್ಗಳನ "ಚಂದ್ರಪ್ರಭ ಪುರಾಣ'ದಲ್ಲಿ 
ಸಂಗೀತ-ನೃತ್ಯಗಳ ಬಗೆಗೆ ದೀರ್ಫ ವಿವರಣೆಯಿರುವ ಭಾಗವೊಂದಿದೆ." ಒನಕೆಮಾಡು,"” 
ಬೀದಿವಾಡು”' ಮುಂತಾದ ಜನಪದ ಸಂಗೀತ ಪದ್ಧತಿಗಳಲ್ಲದೆ, ಶಾಸ್ತ್ರೀಯ ಸಂಗೀತವೂ ಆಗ 
ಸಾಕಷ್ಟು ಜನಪ್ರಿಯವಾಗಿತ್ತು ಚಾಲುಕ್ಕ ಚಕ್ರವರ್ತಿ ಸೋಮೇಶ್ವರನ "ಮಾನಸೋಲ್ಲಾಸ'ದಲ್ಲಿ 
ಸಂಗೀತ ಬಗ್ಗೆ ಒಂದು ದೀರ್ಫವಾದ ಭಾಗವನ್ನೇ ವಿವರಣೆಗೆ ಮೀಸಲಾಗಿರಿಸಲಾಗಿದೆ.”ನ ಈ 
ಕಾಲದಲ್ಲಿ ಸಮಕಾಲೀನ ಕವಿಗಳ ಕೃತಿಗಳನ್ನೂ ಶಾಸ್ತ್ರೀಯ ಸಂಗೀತಕ್ಕಳವಡಿಸಿ ಹಾಡುತ್ತಿದ್ದರೆಂದು 
ಕಾಣುತ್ತದೆ. ಹಾಡುತ್ತಿದ್ದರು ಗುಡ್ಡರೊಲಿದು ಗುರುವಿನ ವಚನಮಂ "ಕುದ್ಧಭ್ಯೆ ರವಿಯಶೆ “ಎಂದು 
ರಾಘವಾಂಕ ತನ್ನ "ಸಿದ್ಧರಾಮ ಚಾರಿತ್ರ'ದಲ್ಲಿ? ಹೇಳಿರುವುದು ಈ ಡಿಗೆ ಆಧಾರ. 
ವಚನಕಾರರು ರಚಿಸಿ ಪದ್ಯಗಂಧಿಗಳಾದ ವಚನಗಳನ್ನು ಹಾಡಲೂ ಬರುತ್ತಿದ್ದುದರಿಂದ ಹರಿಹರ 
ಇವುಗಳನ್ನು "ಗೀತ' ಗಳೆಂದು ಕರೆದಿರಬೇಕು.” ಇಲ್ಲೆಲ್ಲ ವಚನಕಾರರ "ಕೃತಿಗಳನ್ನು ತನ್ನ 
ಮಾತಿನಲ್ಲಿ ಉದ್ಭಶಗೊಳಿಸಿದ್ದಾನೆ ಅಲ್ಲಮನ ವಚನವೊಂದರಲ್ಲಿಯೇ "ಗೀತ' ಎಂಬ ಮಾತನು. 
ವಚನ ಎಂಬರ್ಥದಲ್ಲಿ ಬಳಸಲಾಗಿದೆ.” ವಚನಕಾರರೇ ತಮ್ಮ ವಚನಗಳನ್ನು ತಯ 
ರಾಗಗಳಲ್ಲಿಯಲ್ಲದಿದ್ದರೂ, ಶ್ರಾವ್ಯವಾಗಿ ಹಾಡುತ್ತಿದ್ದರು. “ಆನು ಒಲಿದಂತೆ ಹಾಡುವೆ" ಮದು 
ಬಸವಣ್ಣನು ಹೇಳಿಕೊಳ್ಳುತ್ತಾನೆ. ಹೀಗೆ ವಚನಗಳನ್ನು ಶ್ರಾವ್ಯವಾಗಿ ಹಾಡಿ ಅದರ ವ್ಯಾಖ್ಯಾನವನ್ನೂ 
ಮಾಡುತ್ತಿದ್ದರು." ಎಂದರೆ. ಸಂಗೀತವು ಎರಡು ಬಗೆಯಲ್ಲಿ ಜನರಂಜನೆ ಮಾಡುತ್ತಿತ್ತು ಬಾ 
ಕೇವಲ 'ಶ್ರಾವ್ಯವಾಗಿ ಸಾಧಾರಣ ಜನರು ತಮ್ಮ ತೃಪ್ತಿಗಾಗಿ "ಹಾಡಿಕೊಳ್ಳುತ್ತಿದ್ದುದು; "ಮತ್ತೊಂದು, 
ಶಾಸ್ತ್ರೀಯವಾಗಿ ರಾಗಗಳನ್ನು ಅಳವಡಿಸಿ *ಸಂಗೀತಜ್ವರಾದ ಪೌಢರಿಗಾಗಿ ಹಾಡುತ್ತಿದ್ದುದು. 

“ಸಂಗೀತ ರತ್ನಾಕರ'ದ ಶಾಜ್ಜ್‌ದೇವನೂ ಬೇರೆ ರೀತಿಯಲ್ಲಿ ಸಂಗೀತದ ಎರಡು ಪ್ರಭೇದಗಳನ್ನು 


G. Swami Prajnanada: A Historical Study of Indian Music: 0.೩ 

೯. ಚಂದ್ರಪ್ಪ: ಪು. ೧೫.೭೨ ಗದ್ಯ 

೧೦. ಪಂಚತಂತ್ರ: ಪ.೧೭ 

೧೧. ಗಿರಿಜಾ ಕ: ೧.೩೦ 

೧೨. ಮಾನಸೋಲ್ಲಾಸ ಭಾಗ ೩: ಪು. ೧-೮೨ 

೧೩. ಸಿದ್ಧರಾ ಚಾ: ೯.೭೨: ಇದನ್ನೂ ನೋಡಿ: ಸಿದ್ಧರಾ ಚಾ: ೮.೭೯:೯.೨೦ 

೧೪. ಬಸವ ರಗಳೆ : ಪು. ೮೨: ಪು. ೮೩: ಪು. ೮೮ ಇತ್ಯಾದಿ. 

೧೫. ಅಲ್ಲಮ ವ ಚಂ. ೬೭೨; ಪು. ೧೨೭ (“ಎರಡೆ೦ಬತ್ತು ವಚನವನ ಹಾಡಿ, ಹಲವ 
ಹಂಬಲಿಸಿತ್ತೆನ್ನ ಮನವು. ಮನ ಘನವನಜಿೆಯದು. ಘನ ಮನವನಣಿಯದು. 
ಗುಹೇಶ್ವರನೆಂಬ ಲಿ೦ಗವನಜೆದ ಬಳಿಕ, ಗೀತವೆಲ್ಲ ಮಾತಿನೊಳಗು”') 

೧೬. ಬಸವ ವ. ೪೯೨: ಪು. ೧೯೪ 

೧೭. ಬಸವ ವ. ೭೯೭ : ಪು. ೩೨೫ ("ಹತ್ತು ಸಾವಿರ ಗೀತವ ಹಾಡಿ ಅರ್ಥವಿಟ್ಟಲ್ಲಿ ಫ ಫಲವೇನು? ಮುಟ್ಟುವ 
ತೆಜನನಜೆಯದನ್ನಕ್ಕ'). 


ಕಲೆ, ಮನರಂಜನೆ ಇತ್ಯಾದಿ / ೩೦೩ 


ಹೇಳುತ್ತಾನೆ: ಅವನ ಪ್ರಕಾರ, ಯಾವುದು ದೇವನಾದ ಶಿವನ ಮುಂದೆ ಪ್ರಯೋಗಿಸಲ್ಪಟ್ಟಿದೆಯೋ, 
ಕಟ್ಟುಪಾಡುಗಳಿಗೊಳಪಟ್ಟಿದೆಯೋ, ಏಳಿಗೆಯನ್ನುಂಟು ಮಾಡುವುದೋ, ಅದು "ಮಾರ್ಗ; 
ವಿವಿಧ ದೇಶಗಳಲ್ಲಿ ಜನರ ಅಭಿರುಚಿಗೆ ತಕ್ಕಂತೆ ಹೃದಯವನ್ನು ಗೀತವಾದನ ಮತ್ತು 
ನೃತ್ಯಗಳನ್ನೊಳಗೊಂಡದ್ದು `ದೇಶೀ'. ಆದರೆ ಈಗ ಮಾರ್ಗಶೈಲಿಯು ಬಳಕೆಯಲ್ಲಿಲ್ಲ. ಕೇವಲ 
ಶುದ್ಧಕ್ಕ ಲಿಯೇ ಲೋಕದಲ್ಲಿರುವುದು.”್‌ 


ರ 


೩೭೩ 


ಈಗಲೂ ಸಂಗೀತದಲ್ಲಿ ಬಳಕೆಯಲ್ಲಿರುವ ಅನೇಕ ಪಾರಿಭಾಷಿಕ ಶಬ್ದಗಳು ವಚನಗಳಲ್ಲಿ 
ದೊರೆಯುತ್ತವೆ. ಭಾರತೀಯ ಸಂಗೀತದ ಮೂಲಕಲ್ಪನೆಯಾದ 'ಸ್ಪರ'ದ ಉಲ್ಲೇಖವು ಸಂಗೀತ 
ಪರಿಭಾಷೆಯಾಗಿಯೇ ಬೊಕ್ಕಸದ ಚಿಕ್ಕಣ್ಣನ ವಚನವೊಂದರಲ್ಲಿದೆ." “ಸಂಗೀತ ರತ್ನಾಕರ'ದ 
ಪ್ರಕಾರ “ಸ್ವರ'ವೆಂದರೆ “ಯಾವುದು (ತನ್ನ ಅಭಿವ್ಯಕ್ತಿ ಸ್ಥಾನವಾದ) ಶ್ರುತಿಗೂ ತಾನೂ ನಡುವೆ 
(ಕಾಲದ)ಅಂತರವಿಲ್ಲದೆ ಇರುತ್ತದೋ, ನಯವಾಗಿರುತ್ತದೋ, ಅನುರಣವನ್ನು ಸ್ವಭಾವವನ್ನಾಗಿ 
ಪಡೆದಿರುತ್ತದೋ, ತನ್ನನ್ನು ಮಾತ್ರಅವಲಂಬಿಸಿಕೊಂಡು ಕೇಳುವವರ ಮನಸ್ಸನ್ನು 
ರಂಜಿಸುತ್ತದೋ, ಅದು ಸ್ವರವೆಂದು ಹೇಳಲ್ಪಡುತ್ತದೆ.”  ರಾ.ಸತ್ಯನಾರಾಯಣ ಅವರು 
'ಶ್ರುತಿ'ಯನ್ನು ಈ ರೀತಿ ವಿವರಿಸುತ್ತಾರೆ: “ಸ್ವರದ ಬರುವಿಕೆಗೆ ಶ್ರುತಿಯು ಪೂರ್ವಭಾವೀ 
ಅಸ್ಥಿತ್ವವನ್ನು ಪಡೆದಿರುತ್ತದೆ, ಸ್ವತಂತ್ರವಾಗಿರುತ್ತದೆ: ಎಂದರೆ ಸ್ವರದ ಉತ್ಪತ್ತಿಯಲ್ಲಿ ಪಪ್ರಥಮ 
ಕ್ಷಣದಲ್ಲಿ ಕೇಳಿದ ಹ್ರಸ್ತವಾದ ಶಬ್ದವು ಶ್ರುತಿ.” “ಶ್ರುತಿ'ಯ "ಉಲ್ಲೇಖವು ವಚನವೊಂದರಲ್ಲಿ 
ಬಂದಿದೆ. ಭಾರತೀಯ ಸಂಗೀತಶಾಸ್ತ್ರದ ಪ್ರಕಾರ ಸ, ರಿ, ಗ, ಮ, ಪ, ಧ, ನಿ- ಇವು 

ಪ್ರಸ್ವರಗಳು. ಇವುಗಳಲ್ಲಿ ಕ್ರಮವಾಗಿ ಪ ಯಷಭ, ಗಾಂಧಾರ, ಮಧ್ಯಮ, ಪಂಚಮ, ಧೈವತ 
ಮ ನಿಷಾಧವೆಂಬ ಹೆಸ ರುಗಳಿವೆ. ಈ ಸ್ವರಗಳಿಗೆ ಸಂಗೀತ ಶಾಸ್ತ್ರಕಾರರು 
ಬಣ್ಣಗಳನ್ನಾರೋಪಿಸುತ್ತಾರೆ. ಈ ಸಪ ಸ್ರಸ್ಟರಗಳಿಗೆ ಕ್ರಮವಾಗಿ ಕೆಂದಾವರೆಯ ಬಣ್ಣ, ಕೆಂಶೆಮಿಶ್ರಿತ 
ಹಳದಿ, ಜಾಜಿಯಂತಹ ಬಿಳುಪು ಕಪ್ಪು ಹಳದಿ ಮತ್ತು ವಿವಿಧ ವರ್ಣ(ಕರ್ಬುರ) 
ಗಳಿವೆಯೆಂದು ಶಾರ್ಜ್ಣದೇವನ ಹೇಳಿಕೆ “ಸ್ವರವೊಂದು ಸಂಚಾರದ ಪರಿ ಬಣ್ಣ 


ಸಂಗೀತ ರ: ಪು. ೧೬-೧೮ 


(“ದೇವಸ್ಯ ಪುರತಃ ಶಂಭೋರ್ನಿಯತಾಭ್ಯುದಯ 
ಪ್ರದಃ ದೇಶೇ ದೇಶೇ ಜನಾನಾಂ ಯದ್ರುಚ್ಯಾ 
ಹೃದಯ ರಂಜಕಮ್‌॥ ಗೀತಂ ಚ ವಾದನಂ ನೃತ್ತಂ 
ಯದ್ದೇಶೀತ್ಯಭಿಧೀಯತೇ॥) 
೧೮. ಸರ್ವಹು: ವ. ೨೭೭ (" ಗಾಂಧರ್ವಕ್ಕೆ ರಾಗದ ಹೆಸರಿಟ್ಟಂತೆ, ಸ್ವರವೊಂದು ಸಂಚಾರದ ಪರಿ ಬಣ್ಣ 
ಬೇರಾದಂತೆ”) 
೧೯. ಸಂಗೀತ ರ: ಹು. ೫೧೮-೧೯ 
೨೧. ಸಂಗೀತ ರ: ಹು. ೫೧೮ 
೨೨. ಶಿವದಾ ಗೀ: ಪು. ೩೨೪ (“ಹುಟ್ಟುವಾತ ಮದ್ದಳೆಯ ಕ(ತ)ಟ್ಟಿದ, ನಡೆವಾತ ತಾಳವನೊತ್ತಿದ, 
ಬಿಡುವಾತ ಶ್ರುತಿಯನ್ನೆತ್ತಿದ?) ಬಹುರೂಪ ಚೌಡಯ್ಯ 
೨೩. ಸಂಗೀತ ರ: ಹು. ೫೨೩ 


೩೦೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬೇರಾದಂತೆ” ಎಂದು ಬೊಕ್ಕಸದ ಚಿಕ್ಕಣ್ಣನ ವಚನದಲ್ಲಿರುವುದರಿಂದ ವಚನಕಾರರ 
ಕಾಲಕ್ಕಾಗಲೇ ಸ್ವರಗಳಿಗೆ ಬಣ್ಣಗಳನ್ನಾರೋಪಿಸುವ ಕಲ್ಲನೆಯಿತ್ತೆಂದು ಹೇಳಬಹುದು. 


ು 


ರಾಗಗಳು 


ಭಾರತೀಯ ಸಂಗೀತಶಾಸ್ತ್ರದಲ್ಲಿ ರಾಗದ ಕಲ್ಪನೆಯು ಮೂಲಭೂತ ತತ್ಸಗಳಲ್ಲೊಂದು. ಈ 
ಕಲ್ಪನೆಗೆ ಸಂವಾದಿಯಾದ ಕಲ್ಪನೆಯು ಬೇರಾವ ಸಂಗೀತ ಪದ್ಧತಿಗಳಲ್ಲಿಯೂ ಕಾಣುವುದಿಲ್ಲ. 
ರಾಗವೆಂದರೆ ಪ್ರೀತಿ, ಬಣ್ಣ. "ಮನಸ್ಸನ್ನು ಭಾವಗಳಿಂದ ವರ್ಣಮಯವನ್ನಾಗಿ ಮಾಡುವುದು 
ಎಂಬ ಅರ್ಥಗಳಿವೆ. ಸಂಗೀತದ ಪರಿಭಾಷೆಯಲ್ಲಿ "ರಾಗ'ವೆಂದರೆ ಸ್ವರಗಳ ವಿಶಿಷ್ಟವು 
ಶ್ರುತಿಸುಭಗವೂ ಆದ ಜೋಡಣೆ, ಕ್ರಮ ಎಂದು ಕರೆಯಬಹುದು." ವಚನಗಳ ಕಾಲಕ್ಕಾಗಲೇ 
ಹಲವಾರು ರಾಗಗಳು ರೂಪುಗೊಂಡಿದ್ದುವು. ಆದ್ದರಿಂದಲೇ ನಾವು ವಚನಗಳಲ್ಲಿ ಅನೇಕ 
ರಾಗಗಳ ಉಲ್ಲೇಖಗಳನ್ನು ಕಾಣುತ್ತೇವೆ. ಶುದಸಾಳಂಗ, ೨೬ ದೇಶಾಕಿ?” ದೇಶಾಕಿಗೆ ದೇಶಾಕ್ಷಿ, ಸ 
ದೇಶಾಖಿ*್‌ ಎಂಬ ರೂಪಗಳೂ ದೊರೆಯುತ್ತವೆ. “ದೇಶಾಕಿಯಲ್ಲದ ರಾಗ, ಉಪ್ಪಿಲ್ಲದ ಊಟ, 
ಸಪ್ಪೆ ಕಾಣಿರೋಳೆ್‌ ಎಂದು ಗಜೇಶ ಮಸಣಯ್ಯನು ಹೇಳುವುದ ರಿಂದ ಆ ರಾಗವು ವಚನ 
ಕಾಲದಲ್ಲಿ ತುಂಬ ಜನಪ್ರಿಯವಾಗಿದ್ದಿತೆಂದು ತಿಳಿಯುತ್ತದೆ. ಆ ಕಾಲದ ಕಾವ್ಯಗಳಲ್ಲಿ ಹಲವಾರು 
ರಾಗಗಳ ಹೆಸರುಗಳು ದೊರೆಯುತ್ತವೆ. ವೇಳಾವಳಿ,* "ಭೈರವಿ" (ರಾಘವಾಂಕನು 
"ಶುದ್ಧಭೈರವಿ'ಯನ್ನು ಹೆಸರಿಸುತ್ತಾನ**) ಹಿಂದೋಳ," ಘಿ ಪಂಚಮ, ಲಲಿತ, 
ಬಂಗಾಳ, ಮಲಹರಿ, ವರಾಳಿ, ದೇಸಿ, ಗುಜ್ಜರಿ, ದೇಶಾಕ್ಷಿ ಗೌಳ ಇತ್ಯಾದಿ ರಾಗಗಳ 
ಉಲ್ಲೇಖಗಳಿವೆ. ರಾಗಗಳನ್ನು ವಿಸ್ತಾರ, ಸಂಕೀರ್ಣ, ಶುದ್ಧ, ” ಮಿಶವೆಂದು ನಾಲ್ಕು ಬಗೆಯಲ್ಲಿ 
ವರ್ಗೀಕರಿಸುತಿದ್ದರೆಂದು 'ಚಂದ್ರಪಭಪುರಾಣ'ವು ಹೇಳುತ್ತದೆ. ೩೭ ಇಲ್ಲಿಯೇ ರಾಗಾಂಗ, 
ಭಾಷಾಂಗ, ಉಪಾಂಗ ಮತ್ತು ಕ್ರಿಯಾಂಗವೆಂಬ ದೇಶೀರಾಗಗಳ ವರ್ಗೀಕರಣವನ್ನು ಹೇಳಿದೆ. 


೨೪. ಸರ್ವಪು ವ: ಪು. ೨೭೭ 
೨೫. 0.C.Gangoli: Ragas and Raginis: P. ೧ 


(“In ೩ Sepcial sense, a raga is a sonal composition of musical notes-svaras 


having a sequence form or structure of a peculiar significance") 
೨೬. ಸರ್ವಪು ವ: ೪೯೯ ೨೭.ಸರ್ವಪು ವ: ೪೧೦ 


೨೮. ಶಿವದಾ ಗೀ: ಪು. ೯೭: ಹರಿಹರ ರ: ಪು. ೫೩೧ 

೨೯." ಗಜೇಶ ಮಸಣಯ್ಯನ ವಚನಗಳು' ೪೩ : (ಪ್ರಕ.೪೫.೧: ಪು. ೨೫) 
೩೦. ಸರ್ವಪು: ವ. ೪೧೦ 

೩೧. ಲೀಲಾವತಿ: ೨.೨೦ 

೩೨. ರಾಮಚಂ ಚ: ಪು. ೧೧.೧೪೭ 

೩೩. ಸಿದ್ದರಾ ಚಾ. ೮.೩೨ 

೩೪. ಲೀಲಾವತಿ: ೨.೨೯ 

೩೫. ವಾದಿರಾಜ: "ಯಶೋಧರ' : ೨.೩೫ 

೩೬. ಹರಿಹರ ರ: ಹು. ೫೩೧ 

೩೭. ಚಂದ್ರಪಃ ಪು. (ಭಾ.೨೨): ೧೫.೭೨ ಗದ್ಯ 


ಕಲೆ, ಮನರಂಜನೆ ಇತ್ಯಾದಿ / ೩೦೫ 


ಬತೀಸ ರಾಗ 
ಹಾಯಿ 


ಬಿಡಿಯಾಗಿ ಉಲ್ಲೇಖಿತವಾದ ರಾಗದ ಹೆಸರುಗಳಲ್ಲದೆ ಇನ್ನಿತರ ಅನೇಕ ರಾಗಗಳು ಆಗ 
ಪ್ರಚಲಿತವಾಗಿದ್ದುವು. ಸೋಮೇಶ್ವರ "ಮಾನಸೋಲ್ಲಾಸ'ದಲ್ಲಿ ಹಲವಾರು ಜಾತಿಯ ರಾಗಗಳನ್ನು 
ಹೆಸರಿಸಿರುವುದಲ್ಲದೆ, ನಲವತ್ತಕ್ಕಿಂತ ಹೆಚ್ಚು ಸಂಖ್ಯೆಯ ರಾಗಗಳ ಲಕ್ಷಣಗಳನ್ನು. 
ವಿವರಿಸಲಾಗಿದೆ. ಈ ಹಲವಾರು ರಾಗಗಳಲ್ಲಿ" ಮೂವತ್ತೆರಡು ರಾಗಗಳು ಪ್ರಮುಖನೆಂದೋ, 
ಅವು ಜನಪ್ರಿಯವೆಂಬ ಕಾರಣದಿಂದಲೂ ಅವುಗಳನ್ನು "ಬತ್ತೀಸರಾಗ'ವೆಂಬ ಮಾತಿನಲ್ಲಿ 
ವಿಶ್ಲೇಷಿಸಿದರು. ಆ 'ಬತ್ತೀಸರಾಗ'ದ ಉಲ್ಲೇಖ ಬಸವಣ್ಣನ ವಚನದಲ್ಲಿದೆ.*" ಹರಿಹರನೂ 
ಇದನ್ನು ಹೆಸ ರಿಸುತ್ತಾನೆ.* ಮೋಳಿಗೆಯ ಮಾರಯ್ಯನ “ವಚನವೊಂದರಲ್ಲಿ “ಮೂವತ್ತೆರಡು 
ರಾಗ' ಗಳ ಉಲ್ಲೇಖವಿದೆ. ೪೧ “ಸಂಗೀತ ರತ್ನಾಕರ'ದಲ್ಲಿ `ಚತುಸ್ವಿಂಶತುಮೇ ರಾಗಾಃ ಪ್ರಕ್ಟಸಿದ್ಧಾ 
ಪತಿತ ಎಂದು ಹೇಳಿರುವುದರಿಂದ ಅದಕ್ಕಿಂತ ಮುಂಚೆಯೇ ರತ ತ್ರಸ್ತಾಯ್ಯ ರಾಗಗಳು 

ಪ್ರಸಿದ್ಧವಾಗಿದ್ದುವು.** “ವಿವೇಕ ಚಿಂತಾಮಣಿ'ಯು ಹೇಳುವ ಪ್ರಸಿದ್ಧವಾದ ಮೂವತ್ತೆರಡು 
ರಾಗಗಳೆಂದರೆ: ರಾಮಕ್ರಿ, ಭೂಪಾಳಿ, ವಸಂತ, ನಾಟಿ, ಸಾಳಗ, ಬೌಳಿ, ಕಾಂಚೋದಿ, ಗುಜ್ಜರಿ, 
ಭೈರವಿ, ಗುಂಡಕ್ರಿ, ಮಲಹರಿ, ಧನ್ಯಾಸಿ, ಲಲಿತೆ, ಫಳಮಂಜರಿ, ಬಂಗಾಳಿ, ದೇವಿ, 
ದೇವಗಾಂಧಾರಿ, ಮೇಘರಂಜಿ, ಕುರಂಜಿ, ಆಹರಿ, ಶ್ರೀರಾಗ, ಪಹಡಿ, ಗೌಳ, ಸಿಂಧುರಾಮಕ್ತಿ, 
ಶಂಕರಾಭರಣ, ಭುಲ್ಲತಿ, ದೇಶಾಕ್ಷಿ, ವರಾಳಿ, ದೇವಗುಪ್ತಿ ಮ೦ಗಳಕೌಶಿಕೆ, ನಾರಣಿ, ಆರಭಿ.** 
“ಅಭಿನವ ಭರತಸಾರಸಂಗ್ರಹ'ವೆಂಬ ಮುಮ್ಮಡಿ ಚಿಕ್ಕಭೂಪಾಲನ ಸಂಗೀತ ವಿಷಯದ ಗ್ರಂಥದಲ್ಲಿ 
ಮೇಲಿನವುಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ರಾಗಗಳಲ್ಲಿ ಪುರುಷರಾಗ ಸ್ತೀರಾಗಗಳೆಂದು 
ವಿಭಾಗಮಾಡಿ, ಭೈರವಿ, ಭೂಪತಿ, ಶ್ರೀರಾಗ, ರಾಗಪಂಜರ, ವಸಂತ, ಮಾಲಿದ, ಬಂಗಾಲ, 
ನಾಟಕ (ನಟ್ಟ) ಎ೦ಬ ಎ೦ಟನ್ನು ಪುರುಷರಾಗಗಳೆಂದರೆ, ಅವುಗಳಲ್ಲಿ ಪ್ರತಿಯೊಂದಕ್ಕೂ ಮೂರು 
ಸೀರಾಗಗಳಂತೆ ಒಟ್ಟು ಇಪ್ಪತ್ನಾಲ್ಕು ಸ್ತೀರಾಗಗಳನ್ನು ಹೆಸರಿಸಿದೆ. ಅವು ಕ್ರಮವಾಗಿ, ದೇವಕ್ತಿಯಾ, 
ಹೇಘರಂಜೀ, ಕುರ೦ಜೀ; ವೇಲಾವುಶಲಿ, ಮಲಹರಿ; ಬೌಲಿ; ಅಂಧಲೀ, ಭಲ್ಲಾತೀ, ಮಾಹುರೀ; 
ದೇಶಿ, ಲಲಿತಾ, ತೋಟಿ; ರಾಮಕ್ರಿಯಾ, ವರಾಲೀ, ಕೌಶೀ, ಗು೦ಡಕ್ರಿಯಾ, ಘೂರ್ಜರೀ, ಗೌಲೀ; 
ಕರ್ನಾಟ ಗೌಲಿಕಾ, ಧನ್ಯಾಸಿಕಾ, ಕಾಂಭೋಜೀ; ದೇಶಾಕ್ಷಿ ಅಹರೀ, ನಾರಯಣೀ.** ಇವುಗಳಲ್ಲಿ 
ಹಲವು ರಾಗಗಳ ಲಕ್ಷಣಗಳನ್ನು ಮಾನಸೋಲ್ಲಾಸದಲ್ಲಿ ವಿವರಿಸಲಾಗಿದೆ ನಿಪುಣರಾದ 
ಸಂಗೀತಗಾರರು ಬೇರೆ ಬೇರೆ ರಾಗಗಳ ಹಲವಾರು ಅಂಶಗಳನ್ನು ಬೆರೆಸಿ ಹಾಡುತ್ತಿದ್ದಂತೆ 


೩೮. ಮಾನಸೋಲ್ಲಾಸ, ಭಾ. ೩ :ಪು. ೧೨-೨೦ 
೩೯. ಬಸವ ವ. ೪೯೮: ಪು. ೧೯೬ 

೪೦. ಹರಿಹರ ರ : ಪು. ೫೩೧ 

೪೧. ಮೋ ಮಾ ವ (ಸ) ೬೧: ಪು. ೮೮ 


೪೨. Sangita Ratnakara (Adyar) Vol: Il: 2.೧೯ 
೪೩. ವಿವೇಕ ಚಂ: ಪು. ೧೮೯ 
೪೪. ಟಿ.ವಿ. ವೆಂಕಟಾಚಲಶಾಸ್ತೀ : ಶ್ರೀವತ್ಸ ನಿಘಂಟು: ಮ. ೩೭೨ 


೩೦೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕಾಣುತ್ತದೆ. ಈ ಅಭಿಪ್ರಾಯವು “ವೇಣು ಮುಹುರಿಗಳಲ್ಲಿ ಮೂವತ್ತೆರಡು ರಾಗ ಮಿಶ್ರಂಗಳ 
ಅಜವತ್ತು ನಾಲ್ಕಜಲ್ಲಿ ಕೂಡಿ ನುಡಿವುದು” ಎಂಬ ಮಾತಿನಲ್ಲಿ ಧ್ವನಿಸಿದೆ. ಇದನ್ನೇ ಬಹುಶಃ 
ಮಿಶ್ರವೆಂಬ ರಾಗ ಜಾತಿಯೆಂದು ಅಗ್ಗಳ ಕರೆದುದು.*₹ 


ಸಂಚಾರ, ತಾಳ 


“ಆರೋಹಣ ಮತ್ತು ಅವರೋಹಣಕ್ಕೆ ಸುಲಭವಾಗಿ ಹೊಂದಿಬರುವ ಸಪ್ತಸ್ವರ ಸಮೂಹಕ್ಕೆ 
'ಸ್ಥಾಯಿ' ಎಂದು ಹೆಸರು.” ಸ್ಥಾಯಿಗಳು ಮೂರು: ಮಂದ್ರ, ಮಧ್ಯ, ತಾರ. ಸ 
ತ್ರಿಸ್ಥಾಯಿಗಳನ್ನೇ ವಚನವೊಂದರಲ್ಲಿ 'ತ್ರಿಸ್ಥಾನ'ಗಳೆಂದು ಕರೆದಿದೆ ಸ್ವರದ ಸಂಚಾರವನ್ನು 
ವಚನವೂಂದು. ಉಲ್ಲೇಖಿಸುತ್ತದೆ. ೪ ಮೋಳಿಗೆಯ ಮಾರಯ್ಯ ಹೇಳುವ 'ಸಂಚು' ಎಂಬುದು 
ಇದನ್ನೇ ಸೂಚಿಸುವಂತಿದೆ.5 'ತಾಳ'ದ ಬಗ್ಗೆ ಬಸವಣ್ಣನ ವಚನವೊಂದರಲ್ಲಿ ಉಲ್ಲೇಖಿಸಿದೆ. 
ತಾನು ಸಂಗೀತಶಾಸ್ತ್ರ ನಿಪುಣನಲ್ಲದಿದ್ದರೂ 'ತನಗೆ ಬಂದಂತೆ ಹಾಡುತ್ತೇನೆ ಎಂದು ಹೇಳುವ 
ಸಂದರ್ಭದಲ್ಲಿ ತನಗ “ತಾಳಮಾನ ಸರಿಸ” ವು ತಿಳಿಯದೆಂದು ಅವನು 
ಹೇಳಿಕೊಳ್ಳುತ್ತಾನೆ.“ಕಾಲಪ್ರಮಾಣವನ್ನು ಅಳೆಯುವುದಕ್ಕಾಗಿ, ಸಂಗೀತದಲ್ಲಿ ಏರ್ಪಡಿಸಲಾದ 
ಕಾಲಮಾಪಕ ಕ್ರಿಯೆಗೆ ತಾಳ ಎಂದು ಹೆಸರು.” ತಾಳಕ್ಕೆ ಪ್ರಮುಖವಾಗಿ ಎರಡು ರೀತಿ 
ಕ್ರಿಯೆಗಳಿವೆ: ಸಶಬ್ದ ಕ್ರಿಯೆ ಮತ್ತು ನಿಶ್ಯಬ್ದಕ್ತಿಯೆ. ಹಸ್ತಗಳು ಪರಸ್ಪರ ಘರ್ಷಿಸುವುದು ಸಶಬ್ದಕ್ತಿಯೆ, 
ನಿಶ್ಯಬ್ದಕ್ತಿಯೆಯು. ಮತ್ತೆರಡು ರೀತಿಯಲ್ಲಿ ನಡೆಯುತ್ತದೆ: ಕೈ ಬೀಸುವುದು ಮತ್ತು 
ಬೆರಳುಗಳನ್ನೆಣಿಸುವುದು.”* ಈ ಎರಡು ಕ್ರಿಯೆಗಳನ್ನೇ "ಓಜೆ ಬಜಾವಣೆಯ ಲೆಕ್ಕವನಜೆಯೆ' 
ಎಂಬ ಬಸವಣ್ಣನ ಮಾತುಗಳು ಸೂಚಿಸುತ್ತವೆ.** ತಾಳಕ್ಕೆ ಸಂಬಂಧಪಟ್ಟ ಗಣಗಳಲ್ಲಿ ಬಸವಣ್ಣ 
ಅಮೃತಗಣ, ದೇವಗಣಗಳನ್ನು ಉಲ್ಲೇಖಿಸುತ್ತಾನೆ. ೫೫ “ಗತಿಯ ಉಲ್ಲೇಖವು ಬಳ್ಳೇಶ "ಮಲ್ಲಯ್ಯನ 
ವಚನದಲ್ಲಿದೆ.?* ಸಂಗೀತದಲ್ಲಿನ 'ಕಾಲಮಾನವೇ ಗತಿ. ಇದನ್ನು ಪಂಪನು "ಜತಿ' ಎ 


೪೫. ಮೋ. ಮಾ. ವ. (ಸ) ೬೧: ಪು. ೮೮ 

೪೬. ಚಂದ್ರಪ್ರ: ಮ. ೧೫.೭೨ ಗದ್ಯ 

೪೭. ಎಲ್‌.ರಾಜಾರಾವ್‌: ಸಂಗೀತಶಾಸ್ತ್ರ ಚಂದಕೆ: ಮ. ೧೭ 

೪೮. ಅಲ್ಲಮ ವ. ಚಂ. ೬೪೧: ಶರ 

೪೯. ಸರ್ವಪು ವ. ೨೭೭ 

೫೦. ಮೋ. ಮಾ . ವ (ಸ) ೬೧: ಪು. ೮೮ (“ವಾದ್ಯ ಒಂದಜಲ್ಲಿ ಬಹುಪಂಚುಗಳ ಮುಟ್ಟ ತೋಅವುದು 
ಒಂದೋ, ಹಲವೋ') 

೫೧. ಬಸವ ವ. ೪೯೩: ಪು. ೧೯೪ 

೫೨ ಎಲ್‌.ರಾಜಾರಾವ್‌: ಸಂಗೀತಶಾಸ್ತ್ರ ಚಂದಿಕೆ: ಮ. ೫೨ 

೫೩. ಅದೇ. ಇ 

೫೪. ಬಸವ . ೪೯೩: ಪು. ೧೯೪ 

೫೫. ಅದೇ. 

೫೬. ಸರ್ವಪು ವ. ೪೯೯ 


ಕಲೆ, ಮನರಂಜನೆ ಇತ್ಯಾದಿ / ೩೦೭ 


ಕರೆಯುತ್ತಾನೆ." ಅಲ್ಲಮನು ಮೃದಂಗವನ್ನು ನುಡಿಸುವ ಗತಿಯ ವರ್ಣನೆಯನ್ನು ಹರಿಹರನು 
ತನ್ನ ಕಾವ್ಯದಲ್ಲಿ ವರ್ಣಿಸುತ್ತಾನೆ.” 


ಸಂಗೀತ ವಾದ್ಯಗಳು 


ಭಾರತದ ಸಂಗೀತೇತಿಹಾಸದಷ್ಟೇ ಸ೦ಗೀತ ವಾದ್ಯಗಳ ಇತಿಹಾಸವೂ ದೀರ್ಫವಾದುದು. 
ವೇದಗಳು ಕೊಳಲು (ನಾಡಿ), ವೀಣಾ ಮುಂತಾದ ಸಂಗೀತ ವಾದ್ಯಗಳನ್ನು ಹೆಸರಿಸುತ್ತವೆ. 
ಹರಪ್ಪಾ-ಮೊಹೆಂಜೋದಾರೋಗಳಲ್ಲಿ ದೊರಕಿರುವ ಅವಶೇಷಗಳಲ್ಲಿ ಕೊಳಲಿನಂತಹ ವಾದ್ಯವೂ 
ತಂತೀವಾದ್ಯ ಪ್ರಭೇದಗಳೂ ಸೇರಿವೆ. ಕಾವ್ಯಗಳಲ್ಲಿಯಂತೂ ಹಲವಾರು ಸಂಗೀತವಾದ್ಯ 
ಪ್ರಭೇದಗಳ ಉಲ್ಲೇಖಗಳು ದೊರೆಯುತ್ತವೆ. ಪ್ರಾಚೀನ ಭಾರತದಲ್ಲಿ ವಾದ್ಯಗಳನ್ನು ಅವುಗಳ 
ರಚನಾಸಾಮಗಿಗಳನುಗುಣವಾಗಿ, ಎಂದರೆ ಆ ವಾದ್ಯಗಳನ್ನು ತಯಾರಿಸಲು ಉಪಯೋಗಿಸುವ 
ಸಾಮಗ್ರಿಯ ಆಧಾರದ ಮೇಲೆ ಅಥವಾ ಅವುಗಳಿಂದ ನಾದವನ್ನು ಹೊರಡಿಸುವ 
ರೀತಿಗನುಗುಣವಾಗಿ ಹಲವಾರು ಗುಂಪುಗಳಾಗಿ ವರ್ಗೀಕರಿಸುತ್ತಿದ್ದರು ತತ (ತಂತೀವಾದ್ಯಗಳು), 
ಅವನದ್ದ (ಚರ್ಮವಾದ್ಯಗಳು), ಸುಷಿರ (ಗಾಳಿಯನ್ನೂದಿದಾಗ ನಾದವನ್ನುಂಟುಮಾಡುವ 
ವಾದ್ಯಗಳು), ಘನ (ತಾಳ, ಗಂಟೆ ಮುಂತಾದ ಲೋಹವಾದ್ಯಗಳು) ಎಂಬುದು ಒಂದು ಬಗೆಯ 
ವರ್ಗೀಕರಣದ ರೀತಿಯಾದರೆ, ತಂತೀವಾದ್ಯಗಳು, ಮರುದ್ವಾದ್ಯಗಳು, ಚರ್ಮವಾದ್ಯಗಳು 
ಮಣ್ಣಿನವಾದ್ಯ, ಲೋಹವಾದ್ಯಗಳೆಂಬುದು ಮತ್ತೊಂದು ಬಗೆಯ ವಿಂಗಡಣೆಯ ಕ್ರಮ.” 
ಆದಯ್ಯನು ಅನೇಕ ವಾದ್ಯಗಳನ್ನು ವಿಂಗಡಿಸಿರುವ ವಿಧಾನವನ್ನು ನೋಡಿದರೆ, ಅಲ್ಲಿ 
ವಾದ್ಯಗಳನ್ನು ಲೋಹವಾದ್ಯಗಳು, ತಂತೀವಾದ್ಯಗಳು, ಚರ್ಮವಾದ್ಯಗಳು ಹಾಗೂ 
ಮರುದ್ವಾದ್ಯಗಳೆಂದು ವರ್ಗೀಕರಿಸುವುದು ಗೋಚರಿಸುತ್ತದೆ. ಅಗ್ಗಳನ “ಚಂದ್ರಪ್ರಭ ಪುರಾಣ” 


೫೭. ಆದಿಪು: ೭.೧೮ (“ಕರಣಾ೦ಗ ಹಾರ ಮೃದುಪದ ಪರಿಕ್ರಮಂಗಳ ಬೆಡಂಗುಗಳ 
ಜತಿಯೊಳಳಂಕರಿಸಿದುದೆಮ್ದಿನೆಗಂ”) 

೫೮. ಹರಿಹರ ರ: ಪು. ೪೫ (ಪ್ರಭುದೇವರ ರಗಳೆ) 
“ನುತಗತಿ ನವೀನ ಗತಿ ರಸಗತಿಗಳೆಂದೆಂಬ 
ನುಣ್ಣತಿ ಸುಗಂಭೀರಗತಿ ಸಾಂದ್ರಗತಿಯೆಂದೆಂಬ 
ಜಾಣ್ಣತಿ ಮಧುರಗತಿ ಮನೋಹರದ ಗತಿಯೆಂಬ 
ಸುಗತಿ ಸರ್ವಂಗೆ ಕರ್ಣಾಭರಣವಾಗುತಿರೆ” 

೫೯. P.C.Dharma: “Musical Instruments in the Ramayana’ (Indian Culture, vol IV. 
No.4: Pp.$9¥೫೦-ಜ೫೧ 

೬೦. ಆದಯ್ಯ ವ. ೩೫೧:ಪು. ೧೯೬-೭ 
(ಗಂಟೆ, ಜಯಗಂಟೆ, ತಾಳ, ಕಂಸಾಳ ಮೊದಲಾದ ವಾದ್ಯವನರಿವುದು ಪ್ರಸಾದಲಿಂಗದಲ್ಲಿಯ 
ಆಚಾರಲಿಂಗ; 
ವೀಣೆ, ರುದ್ರವೀಣೆ, ತುಂಬುರವೀಣೆ, ಕಿನ್ನರವೀಣೆ, ಕೈಲಾಸವೀಣೆ ಮೊದಲಾದ ತಂತಿ ಕಟ್ಟಿ ನುಡಿವ 
ವಾದ್ಯವನರಿವುದು ಪ್ರಸಾದಲಿಂಗದಲ್ಲಿಯ ಗುರುಲಿಂಗ; 
ಪಟಹ, ಪಡ, ಡಕ್ಕೆ ಡಮರುಗ, ಡಿಂಡಿಮ. ಆವುಜ, ಪಟಾವುಜ, ಮೃದಂಗ, ಮುರುಜ, ಭೇರಿ 
ಮೊದಲಾದ ವಾದ್ಯವನರಿವುದು ಪ್ರಸಾದಲಿಂಗದಲ್ಲಿಯ ಶಿವಲಿಂಗ; 
ಕಹಳೆ, ಹೆಗ್ಗಹಳೆ, ಶಂಖ, ವಾಸ, ನಾಗಸ್ಟರ, ಉಪಾಂಗ ಮೊದಲಾದ ವಾದ್ಯವನರಿವುದು 
ಪ್ರಸಾದಲಿಂಗದಲ್ಲಿಯ ಜಂಗಮಲಿಂಗ) 


೩೦೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ದಲ್ಲಿ ವಾದ್ಯಗಳನ್ನು ಬಗೆಯಾಗಿ ವಿಂಗಡಿಸಿರುವುದಲ್ಲದೆ, ಅದರ ಉಪಯೋಗಕ್ಕನುಗುಣವಾಗಿ 
ವಾದ್ಯಗಳನ್ನು ಗೀತಾನುಯಾಯಿ, ನೃತ್ಯಾನುಯಾಯಿ, ಉಭಯಾನುಯಾಯಿ ಗಳೆಂದು 
ವಿಭಾಗಿಸಲಾಗಿದೆ.“'  "ಮಾನಸೋಲ್ಲಾಸ'ದ ಸೋಮೇಶ್ವರನು ಪೃಥಗ್ವಾದ್ಯ, ಗೀತಸಂಗತ, 
ನೃತ್ತಾನುಗ, ಗೀತನೃತ್ಯಗಗಳೆಂದು ವಿಂಗಡಿಸುತ್ತಾನೆ.” ಪೃಢಗ್ವಾದ್ಯಗಳೆಂದರೆ ಪ್ರಾಯಶಃ 
ಸ್ವತಂತ್ರವಾಗಿ, ಎಂದರೆ ಹಾಡುಗಾರಿಕೆಯಿಲ್ಲದೆ, ವಾದ್ಯಗಳನ್ನೇ ನುಡಿಸಲು ಬಳಸುತ್ತಿದ್ದುವು; 
ಗೀತಸಂಗಾತಗಳು ಹಾಡುವಿಕೆಗೆ ಬಳಸುತ್ತಿದ್ದ ಪಕ್ಕವಾದ್ಯಗಳು, ನೃತ್ಯಕ್ಕೆ ಬಳಸುತ್ತಿದ್ದ ವಾದ್ಯಗಳು 
ನೃತ್ತಾನುಗ; ಹಾಡುವಿಕೆ-ನೃತ್ಯಗಳೆರಡರಲ್ಲಿಯೂ ಬಳಕೆಯಾಗುತ್ತಿದ್ದವು ಗೀತನೃತ್ಯಗಳು. ಅಗ್ಗಳನು 
ಪೃಥಗ್ಹಾದ್ಯಗಳನ್ನು ಹೆಸರಿಸದೆ ಮಿಕ್ಕ ಮೂರು ಬಗೆಯನ್ನು ಹೇಳಿದ್ದಾನೆ: ಅಲ್ಲದೆ, ತನ್ನ ಕಾಲದಲ್ಲಿ 
ಮೂವತ್ತೇಳು ವಾದ್ಯಗಳು ಪ್ರಚಾರದಲ್ಲಿದ್ದುವೆಂಬ ಸಂಗತಿಯನ್ನು ಹೇಳುತ್ತಾನೆ; ಅದರಲ್ಲಿ 
“ಯತಿ'ಯೆಂಬುದೂ ಒಂದು ವಾದ್ಯವೆಂದು ಹೇಳುವಂತೆ ತೋರುತ್ತದೆ." 


ತಂತಿವಾದ್ಯಗಳು 


ತಂಬೂರಿಯು ಈಗಲೂ ಬಳಕೆಯಲ್ಲಿರುವ ತುಂಬ ಜನಪ್ರಿಯವಾದ ಶುತಿವಾದ್ಯ. ಪುರಾಣ 
ಪ್ರಸಿದ್ಧವಾದ ತಂಬೂರಿನಾದಲೋಲ ತುಂಬುರನಿಂದಲೆ ಈ ವಾದ್ಯವು ರಜಿಸಲ್ಪಟ್ಟತೆಂದು 
ಪುರಾಣಗಳು ಹೇಳುತ್ತವೆ. ತಂಬೂರಿಗೆ ಹಿಂದೆ "ಬ್ರಹ್ಮವೀಣೆ' ಎಂಬ ಹೆಸರಿತ್ತು" 
ತಂಬೂರಿಯನ್ನು ವಚನ ಕಾಲದಲ್ಲಿಯೂ ಶುತಿವಾದ್ಯವಾಗಿ ಬಳಸುತ್ತಿದ್ದಂತೆ ತೋರುತ್ತದೆ. ಕಿನ್ನರಿ 
ತಂಬೂರಿಗಳನ್ನು ಹಿಡಿದು ಹಾಡುತ್ತ ಮನೆ ಮನೆಯ ಮುಂದೆ ಹೋಗಿ ಭಿಕ್ಷೆ ಬೇಡುತ್ತಿದ್ದ 
ವಿಷಯವನ್ನು ಚನ್ನಬಸವಣ್ಣ ಹೇಳುತ್ತಾನೆ." 


ವೀಣೆಯು ಭಾರತದ ಪ್ರಸಿದ್ಧವೂ ಪ್ರಾಚೀನವೂ ಆದ ವಾದ್ಯಗಳಲ್ಲೊಂದು ಕಾಳಿದಾಸನು 
“ಮಾಣಿಕ್ಯವೀಣೆ' ಮತ್ತು "ವಲ್ಲಕಿ'ಗಳೆಂಬ ವೀಣಾಪ್ರಭೇದಗಳನ್ನು ಹೇಳುತ್ತಾನೆ: ಅಂತೆಯೇ 
ಭಾಸನು ತನ್ನ 'ಸ್ವಪ್ನವಾಸವದತ್ತಾ' ನಾಟಕದಲ್ಲಿ “ಘೋಷವತೀ' ಎಂಬ ವೀಣೆಯನ್ನು 
ಹೆಸರಿಸುತ್ತಾನೆ. ಆದಯ್ಯನು ವಚನವೊಂದರಲ್ಲಿ ವೀಣೆ ಎಂಬ ಐದು ಬಗೆಯ ವೀಣೆಗಳನ್ನು 
ಉಲ್ಲೇಖಿಸುತ್ತಾನೆ." ಆದರೆ ಇವುಗಳಲ್ಲಿ ಒಂದಾದರೂ "ಸಂಗೀತ ರತ್ನಾಕರ'ವು ಹೇಳುವ ಹತ್ತು 
ವೀಣೆಯ ಪ್ರಭೇದಗಳಾದ ಏಕತಂತೀ, ನಕುಲ, ತ್ರಿತಂತ್ರೀ, ಚಿತ್ರಾ ವಿಪಂಚೀ, ಮತ್ತಕೋಕಿಲಾ, 
ಆಲಾಪಿನೀ, ಕಿನ್ನರೀ, ಪಿನಾಕೀ ಮತ್ತು ನಿಶ್ಯಂಕಾವೀಣಾ" ಎಂಬುವುಗಳಲ್ಲಿ ಸೇರಿಲ್ಲ; ಆದಯ್ಯನು 
ಹೇಳುವ ಕಿನ್ನರವೀಣೆಯು ಶಾರ್ಜ್ಣದೇವನು ಹೇಳುವ ಕಿನ್ನರಿಯೇ ಆದರೆ ಅದೊಂದು ಮಾತ್ರವೇ 
ಸಮಾನವಾಗುತ್ತದೆ. ಚನ್ನಬಸವಣ್ಣನು ಕಿನ್ನರಿಯನ್ನು ಹೆಸರಿಸುವುದಲ್ಲದೆ ಹಾಡುವಾಗ ಅದನ್ನು 


೬೧. ಚಂದ್ರಪು: ಪು. ೧೫.೭೨ ಗದ್ಯ 

೬೨. ಮಾನಸೋಲ್ಲಾಸ ೧೧೧: ಪು. ೮೩ 

೬೩. ಚಂದ್ರಪು: ಪು. ೧೫.೭೨ ಗದ್ಯ 

೬೪. ಎಲ್‌.ರಾಜಾರಾವ್‌: ಭಾರತೀಯ ಸಂಗೀತ ವಾದ್ಯಗಳು: ಪು. ೧೫ 

೬೫. ಚನ್ನಬ ವ. ೬೨೫: ಪು. ೨೯೪ (“ತಂಬೂರಿ ಕಿನ್ನರಿವಿಡಿದು ಮನೆ ಮನೆಯ ಬೇಡುವಾತ”) 
೬೬, ಆದಯ್ಯ ವ. ೩೫೧: ಪು. ೧೯೬ 

೬೭, ಎಲ್‌.ರಾಜಾರಾವ್‌: ಭಾರತೀಯ ಸಂಗೀತ ವಾದ್ಯಗಳು: ಪು. ೨೧ 


ಕಲೆ, ಮನರಂಜನೆ ಇತ್ಯಾದಿ / ೩೦೯ 


ಶ್ರುತಿವಾದ್ಯವಾಗಿ ಬಳಸುತ್ತಿದ್ದುದನ್ನು ಸೂಚಿಸುತ್ತಾನೆ.” “ಸಂಗೀತ ರತ್ನಾಕರ'ದ ಪ್ರಕಾರ ಕಿನ್ನರಿಯು 
ಐದು ಗೇಣು ಐದಂಗುಲ ಉದ್ದವಾದ ಹಾಗೂ ಐದಂಗುಲ ಪರಿಧಿಯುಳ್ಳ ಬಿದಿರಿನಿಂದ 
ತಯಾರಾದುದು. "ಈ ಬಿದಿರು ಕೋಲಿನ ಮೇಲೆ ಜೇನುಮೇಣದಲ್ಲಿ ಅಳವಡಿಸಿದ ಹನ್ನೆರಡು 
ಮೆಟ್ಟಿಲುಗಳಿವೆ. ಈ ಮೆಟ್ಟಿಲುಗಳು ಹಿಂದೆ. ಹದ್ದು ಅಥವಾ ಗರುಡನ ಮೂಳೆಯಿಂದ 
ತಯಾರಾಗುತ್ತಿದ್ದುವು. ಈಗ ಲೋಹದಿಂದ ತಯಾರಾಗುತ್ತವೆ. ವಾದ್ಯದ ಮೇಲುಕೊನೆಗೆ ಹದ್ದು 
ಅಥವಾ ಗರುಡನ ರೆಕ್ಕೆಯ ಗರಿಗಳನ್ನು ಅಲಂಕಾರಕ್ಕಾಗಿ ಸಿಕ್ಕಿಸಿರುತ್ತಾರೆ. ದಂಡಿಯ ಕೆಳಭಾಗದಲ್ಲಿ 
ಮೂರು ಸೋರೆ ಬುರುಡೆಗಳನ್ನು ಅಳವಡಿಸಿರುತ್ತಾರೆ. ಇವುಗಳಲ್ಲಿ ಮಧ್ಯದ ಬುರುಡೆ ಉಳಿದ 
ಎರಡು ಬುರುಡೆಗಳಿಗಿಂತ ದೊಡ್ಡದು.” ಆದರೆ ಈ ವರ್ಣನೆಗನುಗುಣವಾದ ಕಿನ್ನರಿಯು 
ವಚನಕಾರರ ಕಾಲದಲ್ಲಿ ಬಳಕೆಯಲ್ಲಿದ್ದಿತೇ ಎಂಬುದು ತುಂಬ ಸಂದೇಹಾಸ್ಪದ. ಏಕಂದರೆ 
ತಂಬೂರಿ- ಕಿನ್ನರಿಗಳನ್ನು ಹಿಡಿದು ಮನೆಮನೆಯ ಮುಂದೆ ಹೋಗಿ, ಬಹುಶಃ ಹಾಡುತ್ತ. 
ಭಿಕ್ಷೆಯನ್ನು ಬೇಡುತ್ತಿದ್ದ. ವಿಷಯವನ್ನು ಚನ್ನಬಸವಣ್ಣನು ಸೂಚಿಸಿದುದನ್ನಾಗಲೇ ಗಮನಿಸಿದ್ದೇವೆ 
ಇದರಿಂದ ಕಿನ್ನರಿಯೂ ಹಿಂದೆ ಹೇಳಿದಂತೆ, ಒಂದು ಶುತಿವಾದ್ಯವಾಗಿದ್ದಿತೇ ಹೊರತು, 
ಹಲವಾರು ಮೆಟ್ಟಿಲುಗಳನ್ನು ಪಡೆದ ವೀಣೆಯ ಒಂದು ಪ್ರಭೇದವಾಗಿದ್ದಿತೆಂದು ಅನ್ನಿಸುವುದಿಲ್ಲ. 
ಆದ್ದರಿಂದ ಈ ಕಿನ್ನರಿಯು ಶಾರ್ಜ್ಣದೇವನು ಹೇಳುವ ಕಿನ್ನರಿ ಎಂಬ ವೀಣಾಪ್ರಭೇದದಿಂದ 
ಭಿನ್ನವಾದುದೆಂದು ಹೇಳಬಹುದು. 


ರುದವೀಣೆಯು ಬೆರಳುಗಳಿಂದ ಮೀಟಿ ನಾದತರಂಗಗಳನ್ನು ಹೊರಡಿಸಬಹುದಾದ ಒಂದು 
ವಾದ್ಯ. ತುಂಬುರ ವೀಣೆಯೆಂಬುದು ತಂಬೂರಿಯೇ ಎಂದು ತೋರುತ್ತದೆ. ಆ ಕಾಲದ 
ವೀಣೆಯೆಂಬುದು ಮೆಟ್ಟಿಲುಗಳಿಲ್ಲದಿದ್ದ ತಂತೀವಾದ್ಯ, ಭಾರತದಲ್ಲಿ ಹನ್ನೆರಡನೆಯ ಶತಮಾನಕ್ಕೆ 
ಹಿಂದಿನ ವೀಣಾ ಪ್ರಭೇದಗಳೆಲ್ಲವೂ ನಿಸ್ಸಾರಿ (ಮೆಟ್ಟಿಲುಗಳಿಲ್ಲದಿರುವ) ವೀಣೆಗಳು ಎಂಬುದು ಆ 
ಕಾಲದ ಶಿಲ್ಪಗಳಿಂದ ಸ್ಪಷ್ಟವಾಗುವ ಅಂಶ. ಬಹುಶಃ ಇದನ್ನೇ “ದಂಡಿಗೆ' ಎನ್ನುತ್ತಿದ್ದರು. 
“ದಂಡಿಗೆ' ಎಂಬುದು ಸಂಸ್ಕೃತದ "'ದಂಡಿಕಾ' ಎನ್ನುವುದರ ತದ್ಭವ. ಇದು ದಂಡವೊಂದರಿಂದ 
ತಯಾರಾಗುತ್ತಿದ್ದ ವಾದ್ಯವೆಂಬುದು ಅದರ ಹೆಸರಿನಿಂದಲೆ ಸ್ಪಷ್ಟವಾಗುತ್ತದೆ. ಬಸವಣ್ಣನ ಒಂದು 
ವಚನವು "ದಂಡಿಗೆ'ಯ ಬಗ್ಗೆ ಅನೇಕ ವಿವರಗಳನ್ನು ತಿಳಿಸುತ್ತದೆ.” ದೀರ್ಫವಾದ 
ದಂಡವೊಂದಕ್ಕೆ (ಬಹುಶಃ ಬಿದಿರಿನ ದಂಡ) ಒಂದು ಕೊನೆಯಲ್ಲಿ ಒಣಗಿದ ಸೋರೆಯ 
ಬುರುಡೆಯೊಂದನ್ನು ಸೇರಿಸಿರುತ್ತಿದ್ದರು. ಅದಕ್ಕೆ ಲೋಹದ ತಂತಿಗಳನ್ನು ಕಟ್ಟರುತ್ತಿದ್ದರು. ಅದನ್ನು 
ಕಡ್ಡಿಯೊಂದರಿಂದ (ಈಗ `ನಕ್ಕಿ' ಎಂದು ಕರೆಯುತ್ತಾರೆ) ಮೀಟುತ್ತಿದ್ದರು. ಬುರುಡೆಯನ್ನು ಕೆಳಗೆ 
ಮಾಡಿ ಹಿಡಿದಾಗ ಸುಮಾರು ಎದೆಯೆನ್ನಬಹುದಾದ ಭಾಗದಲ್ಲಿ ಒತ್ತಿ ಮೀಟಿದಾಗ 
ನಾದಗಳುಂಟಾಗುತ್ತಿದ್ದವು. ಬಸವಣ್ಣನು ಕೂಡಲಸ೦ಗಮನನ್ನು ಪ್ರಾರ್ಥಿಸುತ್ತಾ ತನ್ನನ್ನೇ "ದಂಡಿಗೆ' 
ಯನ್ನಾಗಿ ಪರಿವರ್ತಿಸಿ "ಬತ್ತೀಸಿರಾಗವ ಹಾಡಯ್ಯ' ಎಂದು ಬೇಡುವುದನ್ನು ನೋಡಿದರೆ 
ದಂಡಿಗೆಯನ್ನು ಶಾಸ್ತ್ರೀಯ ಸಂಗೀತಗಾರರು ಪಕ್ಕವಾದ್ಯವಾಗಿಯೋ ಶ್ರುತಿವಾದ್ಯವಾಗಿಯೋ 


೬೮. ಚನ್ನ ಬ. ೬೨೫: ಹು. ೨೯೪ 

೬೯, ಎಲ್‌.ರಾಜಾರಾವ್‌: ಭಾರತೀಯ ಸಂಗೀತ ವಾದ್ಯಗಳು: ಪು. ೩೧ 
೭೦. ಅದೇ : ಪು.೨೧ 

೭೧. ಬಸವ ವ. ೪೯೮: ೧೯೫-೬ 


೩೧೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬಳಸುತ್ತಿದ್ದರೆಂಬ ವಿಷಯವು ಸ್ಪಷ್ಟವಾಗುವು ದಲ್ಲದೆ, ತುಂಬ ಸಮರ್ಥವಾದ ವಾದ್ಯವಾಗಿದ್ದು 
ಸಮಸ್ತ ರಾಗವೈವಿಧ್ಯಗಳನ್ನೂ ನುಡಿಸಲು ಬರುತ್ತಿದ್ದಿತೆ೦ಬುದೂ ತಿಳಿಯುತ್ತದೆ. ದಂಡಿಗೆಗೆ ಕಟ್ಟದ 
ಸೋರೆಯ ಬುರುಡೆಯು ಸೀಳು ಬಿಡದಿದ್ದಾಗ ಮಾತ್ರ ಸೂಕ್ಷ ನಾದಗಳನ್ನು ಹೊರಡಿಸಲು 
ಸಮರ್ಥವಾಗಿರುತ್ತಿತ್ತು. ಶಿವನನ್ನು ಅರಿಯದ ಮನುಷ್ಯನ ದೇಹವನ್ನು “ಹೊಲೆ ಜೋಗಿಯ ಕೆಯ್ಯ 
ಒಡೆದ ಸೋರೆ?" ಒಂದೆಡೆ ಮಡವಾಳ ಮಾಚಯ್ಯ ಹೋಲಿಸುತ್ತಾನೆ. ೨ ದಂಡಿಗೆಯಲ್ಲಿ ಕಟ್ಟದ 
ತಂತಿಯನ್ನು “ದಾರ” ಎಂದೂ ಕರೆಯುತ್ತಿದ್ದರು. ಟ್‌ “ಆಡದೆ ನವಿಲು' ಹಾಡದೆ ತಂತಿ ಓದದೆ 
Ne ನಡು ಬಸವಣ್ಣನು ದೇವರನ್ನು ಕೇವಲ ಬಾಯಲ್ಲಿ ಹಾಡದೆ, ದಾಸೋಹವನ್ನು 
ನಡೆಸಬೇಕೆಂದೂ ಇಲ್ಲದಿದ್ದರೆ ಅಂಥ ಪ್ರಾರ್ಥನೆಯು ವ್ಯರ್ಥವೆಂದೂ ಹೇಳಲು ದೃಷ್ಟಾಂತವಾಗಿ 
ನೀಡುವುದನ್ನು ನೋಡಿದರೆ ತಂತಿಯ ವಾದ್ಯವು ತುಂಬ ಸಮರ್ಥನಾದ ತರಂಗಗಳನ್ನು 
ಹೊರಡಿಸುತ್ತಿದ್ದ ವಿಷಯವು ವ್ಯಕ್ತವಾಗುತ್ತದೆ. ನಾಗಚಂದನು “ರಾವಣಹಸ್ತ'ವೆಂಬ 
ವೀಣಪ್ರಧೇರವೊಂದನ್ನು ಹೆಸರಿಸುತ್ತಾನೆ.” “ರಾವಣಹಾತೋ' ಎಂಬ ಹೆಸರಿನಲ್ಲಿ ಈಗಲೂ ಈ 
ವಾದ್ಯವು ರಾಜಾಸ್ಥಾನದಲ್ಲಿ ಪ್ರಚಲಿತವಾಗಿದೆ. ತ 


ಮರುದ್ವಾದ್ಯಗಳು 


ಮರುದ್ವಾದ್ಯಗಳಲ್ಲಿ ಕೊಳಲು ತು೦ಬ ಪ್ರಖ್ಯಾತವಾದುದು. ಕೊಳಲೆಂದರೆ ಮನುಷ್ಯರನ್ನೂ 
ಪಶುಗಳನ್ನು ಏಕರೀತಿಯಿಂದ ತನ್ನ ವೇಣುಗಾನದಿಂದಾಗಿ ಮುಗ್ಗಗೊಳಿಸುತ್ತಿದ್ದ ಶ್ರೀಕೃಷ್ಣನ 
ನನೆಪು ಸಹಜವಾಗಿಯೇ ಬರುತ್ತದೆ. ಕೊಳಲಿನ ಉಲ್ಲೇಖವು ಅನೇಕ ವಚನಗಳಲಲ್ಲಿದೆ."- 
"ವಾಸ'ವೆಂಬುದೂ ಬಿದಿರಿನಿಂದ ತಯಾರಿಸಿದ ಕೊಳಲಿನಂತಹ ಒಂದು ವಾದ್ಯ ('ವಾಸ' 
ಎಂಬುದು ವಂಶ (ಬಿದಿರು) ಎಂಬುದರಿಂದ ಬಂದ ಹೆಸರು), ಇದರ ಉಲ್ಲೇಖ 
ಆದಯ್ಯನಲ್ಲಿದೆ."” ಶ್ರೀಕೃಷ್ಣನು ಈ ವಾದ್ಯವನ್ನು ನುಡಿಸಿದನೆಂದು ರುದ್ರಭಟ್ಟನು ಹೇಳುವುದ 
ರಿಂದ ಇದು ಕೊಳಲನ್ನೇ ಹೋಲುತ್ತಿತ್ತೆಂದು ಊಹಿಸಬಹುದು. ಚನ್ನಬಸವಣ್ಣನು 
“ವಾಸುಗಿ' ಯೆಂದು ಕರೆದುದೂ ಬಹುಶಃ ಇದನ್ನೇ.” ವಚನಗಳಲ್ಲಿ ಉಲ್ಲೇಖಿತವಾದ 
ಮರುದ್ದಾದ್ಯಗಳಲ್ಲಿ ಮತ್ತೊಂದು “ನಾಗಸ್ಟರ'.5? ಈಗ ನಾಗಸ್ವರವೆಂಬುದು ಓಲಗ'ವೆಂಬ 
ವಾದ್ಯಕ್ಕೆ ಅನ್ವಯಿಸುತ್ತದೆ. ಈ ವಾದ್ಯದ ಹೆಸರನ್ನು ನೋಡಿದರೆ ಇದನ್ನು ಸರ್ಪಗಳನ್ನು 
ಮರುಳುಗೊಳಿಸುವುದಕ್ಕಾಗಿ ನುಡಿಸುತ್ತಿದ್ದುದೆ೦ದು ತೋರುತ್ತದೆ. ಇದು ಹಾವಿನ ಆಕಾರದ 


೭೨. ಮಡಿಮಾ ವ. ೧೬: ಪು. ೧೩ 

೭೩. ಅರಿಮಾ ವ. ೧೪೨: ಪು. ೨೭ 

೭೪. ಬಸವ ವ. ೨೦೭: ಪು. ೮೮ 

೭೫. ರಾಮಚಂ ಚ. ಪು. ೧೦.೭೭ 

೭೬. ಎಂ.ಚಿದಾನಂದಮೂರ್ತಿ: “ರಾವಣಹಸ್ತ ಮತ್ತು ಪಂಚಮುಖ' (ಸಂಶೋಧನ ತರಂಗ. ಪು. ೨೩೨) 

೭೭. ಅಲ್ಲಮ ವ. ಚಂ. ೧೨೫: ಪು. ೨೪೭:ಚನ್ನಬ ವ. ಮಿಶ್ರಾರ್ಪಣ: ಪು. ೬೮೮: ಮೋಳಿಗೆ ಮಾ. ವ. 
೪೯೪: ಉ. ೧೨೮ (ಇಲ್ಲಿ "ವೇಣು' ವೆಂದು ಕರೆದಿದೆ) 

೭೮ ಆದಯ್ಯ ವ. ೩೫೧: ಪು. ೧೯೭ 

೭೯. ಜಗನ್ನಾ ವಿ: ೫.೩ 

೮೦. ಚನ್ನ ಬ. ವ. ಮಿಶ್ರಾರ್ಪಣ: ಪು. ೬೮೮ 

೮೧. ಆದಯ್ಯ ವ. ೩೫೧: ಪು. ೧೯೭ 


ಕಲೆ, ಮನರಂಜನೆ ಇತ್ಯಾದಿ / ೩೧೧ 


ವಾದ್ಯವಾಗಿದ್ದು ಈ ಹೆಸರೇನಾದರೂ ಬಂದಿರಬಹುದೇ ಎನಿಸಿದರೂ, “ಕೊಳಲ ದನಿಗೆ ಸರ್ಪ 
ತಲೆದೂಗಿದಡೇನು್‌ ಎಂಬ ಮಹಾದೇವಿಯ ಮಾತನ್ನು ನೋಡಿದರೆ ಮೇಲಿನ ಊಹೆಯೇ 
ಸರಿಯೆನಿಸುತ್ತದೆ. ನಾಗಸ್ವರವೂ ಕೊಳಲಿನಂತಹ ಆಕಾರದ ವಾದ್ಯವಾಗಿದ್ದು, ಅನಂತರ ಈ 
ಹೆಸರು ಈಗಿನ "ವಾಲಗ? ಕ್ಕೆ ಅನ್ವಯಿಸಿರಬೇಕು. ಮೊದಲು ಇದು ಪುಂಗಿಯಂತಹ 
ವಾದ್ಯವಾಗಿದ್ದು ಅನಂತರ ಸಂಗೀತ ವಾದ್ಯದ ಹಂತವನ್ನೇರಿರಬೇಕು. 
ಸಂಗೀತವಾದ್ಯವಾಗಿಯಲ್ಲದೆ ಈಗಿನಂತೆಯೇ ಇದನ್ನು ದೇವತಾರ್ಚನೆಯ ಸಂದರ್ಭದಲ್ಲಿಯೂ 
ಬಳಸುತ್ತಿದ್ದರೆಂದು ಆದಯ್ಯನು ಈ ವಾದ್ಯವನ್ನು ಉಲ್ಲೇಖಿಸುವ ಮೇಲಿನ ವಚನದ 
ಸನ್ನಿವೇಶದಲ್ಲಿ ತೋರುತ್ತದೆ. ಚನ್ನಬಸವಣ್ಣನಲ್ಲಿ ಇದು "ನಾಗಸರ' ಎಂಬ ರೂಪದಲ್ಲಿ 
ದೊರೆಯುತ್ತದೆ.” ಇದರಂತಹ ಮತ್ತೊಂದು ಮರುದ್ದಾದ್ಯವೆಂದರೆ ಮುಹುರಿ; ಇದನ್ನು 
ಮೋಳಿಗೆಯ ಮಾರಯ್ಯನು ಹೇಳುವ ಸಂದರ್ಭದಲ್ಲಿ ಈ ವಾದ್ಯವೂ ತುಂಬ 
ಸಮರ್ಥವಾದುದೆಂಬುದು ಸ್ಪಷ್ಟವಾಗುತ್ತದೆ.್‌” ಇದು ಮೌರಿ ಎಂಬ ರೂಪವನ್ನು ಪಡೆದಿದೆ. 


ಲೋಹವಾದ್ಯಗಳು 


ಲೋಹದ ತಾಳವಾದ್ಯಗಳಲ್ಲಿ ತಾಳಗಳು ಮುಖ್ಯವಾದುವು. ಹಾಡುವಾಗಲೋ., ವಾದ್ಯಗಳನ್ನು 
ನುಡಿಸುವಾಗಲೋ ತಾಳದ ಬಡಿತಕ್ಕಾಗಿ ಉಪಯೋಗಿಸುವ ಕಾರಣದಿಂದ ಲೋಹದ 
ತಟ್ಟೆಯಂತಹ ಗುಂಡಾದ ಬಿಲ್ಲೆಗಳನ್ನು ತಾಳಗಳೆಂದೇ ಕರೆಯುತ್ತಾರೆ. ತಾಳವನ್ನು ಬಾರಿಸುವ 
ಉಲ್ಲೇಖ ಬಸವಣ್ಣನಲ್ಲಿದೆ.”” “ಭೂಮಿಯಕಾಶವನೊಂದು ಮಾಡಿ, ಚ೦ದ್ರಸೂರ್ಯರಿಬ್ಬರ 
ತಾಳವ ಮಾಡಿ, ಆಡುವೆವೆ** ಎಂಬ ಅಲ್ಲಮಪ್ರಭುವಿನ ಮಾತನ್ನು ಗಮನಿಸಿದರೆ, ತಾಳಗಳನ್ನು 
ನರ್ತನಕಾಲದಲ್ಲಿ ಬಳಸುತ್ತಿದ್ದರೆಂಬ ವಿಷಯವು ತಿಳಿಯುತ್ತದೆ. 'ಒಡೆಕಂಚ ಹೊಯಿದಡೆ ದನಿ 
ಭಿನ್ನವಾದಡೆ ಎಂಬ ವಚನಕಾರನೊಬ್ಬನ ಮಾತಿನಲ್ಲಿ ತಾಳವಾದ್ಯಗಳಲ್ಲಿ ಕಂಚು ಪ್ರಮುಖ 
ಪಾತ್ರವನ್ನ ವಹಿಸುತ್ತಿದ್ದ ವಿಷಯವಲ್ಲದೆ, ಸೀಳಿದ ಕಂಚಿನಲ್ಲಿ ಅಪಶ್ರುತಿಯು ಹೊರಡುವುದನ್ನೂ 
ಈತ ಗಮನಿಸಿರುವುದನ್ನು ಕಾಣಬಹುದು. ಈ ಮಾತು ಯಾವ ವಾದ್ಯವನ್ನು ಕುರಿತದ್ದೆಂದು 
ಸ್ಪಷ್ಟವಾಗುವುದಿಲ್ಲವಾದರೂ ಅದು ತಾಳವೇ ಇರಬೇಕೆನಿಸುತ್ತದೆ. ಏಕೆಂದರೆ ವಚನಗಳಲ್ಲಿ ಕಂಚಿನ 
ತಾಳಗಳ ಉಲ್ಲೇಖಗಳಿವೆ. ಇದನ್ನು ವಚನಗಳು “ಕ೦ಸಾಳ',“* “ಕಾಸಾಳ'*ಗಳೆಂದು ಕರೆಯುತ್ತವೆ. 
ಹರಿಹರನು ಕೌಸಾಳ"್‌ ಎಂಬ ರೂಪದ ಜೊತೆಗೆ ಕೌಂಸಾಳ"? ಎಂಬ ರೂಪವನ್ನೂ 
ಬಳಸುತ್ತಾನೆ.ಈ ಎಲ್ಲ ರೂಪಗಳೂ ಸಂಸ್ಕೃತದ `ಕಾ೦ಸ್ಕತಾಳ' ಎಂಬುದರ ತದ್ಭವಗಳು. 


೮೨. ಶಿವಶ: ಪು. ೫೭ (ಮಹಾದೇವಿಯಕ್ಕ ೧೪೯) 
೮೩. ಚನ್ನಬ ವ. ಮಿಶ್ರಾರ್ಪಣ: ಪು. ೬೮೮ 

೮೪. ಮೋಳಿಗೆ ಮಾ ವ. ೪೯೫: ಪು. ೧೯೮ (“ವೇಣು ಮುಹುರಿಗಳಲ್ಲಿ ಮೂವತ್ತೆರಡು ರಾಗಮಿಶ್ರಂಗಳ 
ಅರವತ್ತುನಾಲ್ಕರಲ್ಲಿ ಕೂಡಿ ನುಡಿಸುವುದು”) 

೮೫. ಬಸವ ವ. ೬೩೧: ಪು. ೨೫೪ 

೮೬. ಅಲ್ಲಮ ವ ಚಂ. ೨೩೪: ಪು. ೫೪ 

೮೭. ಕೋಶಾ ಮಧುವ: ಪು. ೪ (ಕೋಲಶಾಂತಯ್ಯ, ೯) 
೮೮. ಆದಯ್ಯ ವ. ೩೫೧: ಪು. ೧೯೬ 

೮೯. ಚನ್ನಬ ವ. ಮಿಶ್ರಾರ್ಪಣ: ಪು. ೬೮೮ 

೯೦. ಬಸವ ರಗಳೆ: ಪು. ೪೪ 

೯೧. ಹರಿಹರ: ರ: ಪು. ೨೫೫ (ಕುಂಬರ ಗುಂಡಯ್ಯ) 


೩೧೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಚರ್ಮವಾದ್ಯಗಳು 


ಚರ್ಮವಾದ್ಯಗಳೆಲ್ಲವೂ ಅವನದ್ಭ ಅಥವಾ ತಾಳವಾದ್ಯಗಳೇ. ಮರದ ಕಾಂಡದಲ್ಲಿನ 
ಪೊಟರೆಗಳ ಮೇಲೆ ಚರ್ಮದ ಹೊದಿಕೆಯನ್ನು ಹಾಕಿ ಅಥವಾ ಭೂಮಿಯಲ್ಲಿನ ಸಣ್ಣಸಣ್ಣ 
ಗುಂಡಿಗಳ ಮೇಲೆ ಚರ್ಮದಿಂದ ಮುಚ್ಚಿ ಅದನ್ನು ಬಾರಿಸಿದುದರಿಂದ ಉಂಟಾದ ನಾದವನ್ನು 
ಪ್ರಾಚೀನ ಮಾನವನು ತನ್ನ ಸಂಗೀತ-ವಚನಗಳ ಕಾಲದಲ್ಲಿ ತಾಳ ನಿರ್ಧಾರಕ್ಕೆ 
ಉಪಯೋಗಿಸಿಕೊಳ್ಳುತ್ತಿದ್ದು, ಈ ಪದ್ಧತಿಯೇ ಮುಂದೆ ಚರ್ಮವಾದ್ಯಗಳ ನಿರ್ಮಾಣಕ್ಕೆ 
ಕಾರಣವಾಯಿತೆಂದು ಕೆಲವು ಸಂಗೀತ ಶಾಸ್ತ್ರಜ್ಞರ ಅಭಿಪ್ರಾಯ. 


"ಸಂಗೀತ ರತ್ನಾಕರ'ವು ಇಪ್ಪತ್ತೆರಡು ಬಗೆಯ ಅವನದ್ದ ಅಥವಾ ತಾಳವಾದ್ಯ ಪ್ರಭೇದಗಳ 
ಹೆಸರುಗಳನ್ನು ಉಲ್ಲೇಖಿಸುತ್ತದೆ." ಸಂಗೀತದಲ್ಲಿ ಪಕ್ಕವಾದ್ಯವಾಗಿ ಉಪಯೋಗಿಸುತ್ತಿದ್ದ ಅನೇಕ 
ಚರ್ಮವಾದ್ಯಗಳ ಉಲ್ಲೇಖಗಳು ವಚನಗಳಲ್ಲಿ ದೊರೆಯುತ್ತವೆ. ಅತ್ಯಂತ ಸೂಕ್ಷ್ಮ 
ನಾದತರಂಗಗಳನ್ನು ಉಂಟುಮಾಡುವಂತಹುದೂ ಸುಪ್ರಸಿದ್ಧವೂ ಆದ ಚರ್ಮವಾದ್ಯವೆಂದರೆ 
ಮೃದಂಗ. ಇದರ ಹೆಸರನ್ನು ಗಮನಿಸಿದರೆ ಇದನ್ನು ಮೊದಮೊದಲು ಮಣ್ಣಿನಿಂದ 
ತಯಾರಿಸುತ್ತಿದ್ದರೆಂದು (ಮೃತ್‌4ಅಂಗ) ಅನುಮಾನವುಂಟಾಗುತ್ತದೆ: ಮಣ್ಣಿನಿಂದ ಮಾಡಿದ 
ವಾದ್ಯವು ಬೇಗ ಒಡೆಯಬಹುದಾದುದರಿಂದ ಕಾಲಕ್ರಮೇಣ ಮರದಿಂದ ಅದನ್ನು ತಯಾರಿಸಲು 
ಪ್ರಾರಂಭಿಸಿರಬಹುದು. ಮೃದಂಗದ ಹೆಸರು ಅನೇಕ ವಚನಗಳಲ್ಲಿ ಬರುತ್ತದೆ." ಅಲ್ಲಮಪ್ರಭುವು 
ವಿರಕ್ಷನಾಗುವ ಮುಂಚೆ ತನ್ನ ಯೌವನ ಕಾಲದಲ್ಲಿ ತುಂಬ ಪರಿಣತಿಯಿಂದ ಮೃದಂಗವನ್ನು 
ಬಾರಿಸಿ ಪ್ರಸಿದ್ಧನಾಗಿದ್ದವೆಂದೂ ತನ್ನ ಮನೆದೇವರಾದ ್ಹಗ್ಲೊಗ್ಗೇಶ್ವರನಿಗೆ ಪ್ರತಿನಿತ್ಯವೂ 
ಮೃದಂಗಬಾಜನೆಯ ಸೇವೆಯನ್ನು ಸಲ್ಲಿಸುತ್ತಿದ್ದನೆಂದೂ ಹರಿಹರನು ವರ್ಣಿಸುತ್ತಾನೆ. 
ಮದ್ದಳೆಯೆಂಬುದೂ ಮೃದಂಗವನ್ನೇ ಸೂಚಿಸುತ್ತದೆಂದು ತೋರುತ್ತದೆ. ಮದ್ದಳೆಯನ್ನು 
(ಪ್ರಾಯಶಃ ಇತರ ಚರ್ಮವಾದ್ಯಗಳನ್ನೂ) ಹೊಲೆಯರು ತಯಾರಿಸುತ್ತಿದ್ದರು." ಹರಿಹರನು 
ಮೃದಂಗ ಮತ್ತು ಮುರಜಗಳನ್ನು ಸಮಾನಾರ್ಥಕವಾಗಿ ಬಳಸುತ್ತಾನೆ." ಆದರೆ “ಮೃದಂಗ 
ಮುರಜ ಭೇರಿ ಮೊದಲಾದ ವಾದ್ಯವನರಿವುದು” ಎಂಬ ಆದಯ್ಯನ ಮಾತಿನಲ್ಲಿ ಅವೆರಡೂ 
ಭಿನ್ನ ವಾದ್ಯಗಳನ್ನು ಸೂಚಿಸುತ್ತವೆ. ಚನ್ನಬಸವಣ್ಣನ ವಚನವೊಂದರಲ್ಲಿನ “ಭರತವಶದಿಂದ 
ಮೃದಂಗಾದಿಯಾದ ಪಟಹ ನುಡಿವುವು”"" ಎಂಬ ಮಾತನ್ನು ನೋಡಿದರೆ, ಪಟಹ ಎಂಬುದು 
ಎಲ್ಲ ಚರ್ಮವಾದ್ಯಗಳಿಗೂ ಅನ್ವಯಿಸುವ ಶಬ್ದವಾಗಿ ತೋರುತ್ತದೆ; ಆದರೆ ಪಟಹವು ಒಂದು 


92. Swami Prjnanda: A Historical Study of India Music. 
೯೩. ಎಲ್‌.ರಾಜಾರಾವ್‌: ಭಾರತೀಯ ಸಂಗೀತ ವಾದ್ಯಗಳು: ಹು. ೫೬ 


೯೪. ಚನ್ನಬ ವ. ೮೯೩: ಪು. ೪೦೭: ಆದಯ್ಯ ವ. ೩೫೧: ಪು.೧೯೬: ಪುವಚನದ ಶಾಸಲಾ ೧ : ಪು. 
೩೨೫ ಇತ್ಯಾದಿ. 

೯೫. ಹರಿಹರ ರ: ಪು. ೪೫೧ (ಪ್ರಭುದೇವರ ರಗಳೆ) 

೯೬. ಬಸವ ವ. ೩೧೨: ಪು. ೧೨೬ 

೯೭. ಹರಿಹರ ರ: ಪು. ೪೫೧ (ಪ್ರಭುದೇವರ ರಗಳೆ) 

೯೮. ಆದಯ್ಯ ವ. ೩೫೧: ಪು. ೧೯೬ 

೯೯. ಚನ್ನಬ ವ. ೮೬೩: ಪು ೪೦೭ 


ಕಲೆ, ಮನರಂಜನೆ ಇತ್ಯಾದಿ / ೩೧೩ 


ವಾದ್ಯಪ್ರಭೇದವೆಂಬಂತೆ ಆದಯ್ಯನ ವಚನದಲ್ಲಿ ಸೂಚಿಸಲಾಗಿದೆ.””್‌ ಮಣ್ಣಿನಿಂದ ತಯಾರಿಸಿದ 
“ಘಟ'ವೆಂಬ ವಾದ್ಯವು ಈಗ ಪ್ರಸಿದ್ಧವಾಗಿದೆ. ಪ್ರಾಯಶಃ ಈ ಬಗೆಯ ವಾದ್ಯವು ವಚನಕಾಲದಲ್ಲಿ 
ಪ್ರಸಿದ್ಧವಾಗಿತ್ತು. “ಗು೦ಂಡಯ್ಯನ ಕುಂಭದ ಗತಿಗೆ ಕುಕಿಲಿರಿದು ಕುಣಿದ” ಎಂಬ ಜೇಡರ 
ದಾಸಿಮಯ್ಯನ ಮಾತಿನಲ್ಲಿ ಇದರ ಸೂಚನೆಯಿದೆಯೇ? ಈ ಗುಂಡಯ್ಯನ ಚರಿತ್ರೆಯೇ 
ಹರಿಹರನ "ಕುಂಬಾರ ಗುಂಡಯ್ಯನ ರಗಳೆ'ಯ ವಸ್ತು ಈ ಗುಂಡಯ್ಯನು' ಮಡಕೆಯನ್ನು 
ತಯಾರಿಸುವಾಗ ಹೊಡೆಯುತ್ತಿದ್ದ “ತಾಳಕ್ಕೆ ಸರಿಯಾಗಿ ವನು ಕುಣಿದ ಚಿತ್ರವನ್ನು ಹರಿಹರನು 
ಸುಂದರವಾಗಿ ವರ್ಣಿಸುತ್ತಾನೆ ಜೇಡರ ದಾಸಿಮಯ್ಯನ ಮೇಲಿನ ಮಾತು "ವಲ ಈ 
ಕತೆಯನ್ನು ಸೂಚಿಸುತ್ತದೆಯೇ ಎಂಬ ಸಂದೇಹವೂ ಉಂಟಾಗುತ್ತದೆ. ತಾಳವಾದ್ಯಗಳನ್ನು ಆರು 
ಬಗೆಯಲ್ಲಿ ವಾದನ ಮಾಡುತ್ತಿದ್ದರೆಂದು ಅಗ್ಗಳನು ಹೇಳುತ್ತಾನೆ: ಏಕಹಸ್ತ 1೫ 1 ಕೈಯಿಂದ 
ಬಾರಿಸುವುದು), ದ್ವಿಹಸ್ತ (ಎರಡೂ ಕೈಗಳಿಂದ ನುಡಿಸುವ ರೀತಿ), ಕೋಣೆ (ಕಡ್ಡಿಯಿಂದ), 
ಹಸ್ತಕೋಣ (ಕೈ ಹಾಗೂ ಕಡ್ಡಿಗಳಿಂದ), ಅಂಗುಳಿಕಾ (ಕೈ ಬೆರಳುಗಳಿಂದ ನುಡಿಸುವುದು) 
ಹಾಗೂ ಪ್ರೂತ್ಕಾರ (ಬಾಯಿಂದಲೇ ತಾಳಕ್ಕನುಗುಣವಾಗಿ ಶಬ್ದ ಮಾಡುವುದು). 


ದೇವತಾಸೇವಾ ವಾದ್ಯಗಳು 


ಭಾರತದಲ್ಲಿ ಮೊದಲಿನಿಂದಲೂ ಸಂಗೀತವನ್ನು ದೈವಸಾಕ್ಟಾತ್ಕಾರಕ್ಕೆ ಸಾಧಕವಾದ 
ಕಲೆಗಳಲ್ಲೊಂದೆಂದು ಭಾವಿಸಲಾಗಿತ್ತು ಸಂಗೀತ ವಾದ್ಯಗಳ ವಾದನವನ್ನೂ ದೇವರಿಗೆ 
ನಿವೇದಿಸುತ್ತಿದ್ದ ಪದ್ಧತಿಗೆ ಹರಿಹರನು ಚಿತ್ರಿಸಿರುವ ಪ್ರಭುದೇವನೇ ಒಳ್ಳೆಯ ನಿದರ್ಶನ. ಪೂಜೆಯ 
ಸಂದರ್ಭದಲ್ಲಿ ಭಕ್ತಿಯ ವಾತಾವರಣವನ್ನು ಸೃಷ್ಟಿಸುವುದಕ್ಕಾಗಿ ಅನೇಕ ವಾದ್ಯಗಳನ್ನು ಶಬ್ದ 
ಮಾಡುವ ಪರಿಪಾಠವು ಈಗಲೂ ಇದೆ. ಇದು ಹಿಂದಿನಿಂದ ಬಂದ ಸಂಪ್ರದಾಯ. ಆದರೆ ಎಲ್ಲ 
ಸಂಗೀತವಾದ್ಯಗಳ ಬಳಕೆಯನ್ನು ದೇವತಾಪೂಜೆಯ ಸಂದರ್ಭದಲ್ಲಿ ಮಾಡುವುದಿಲ್ಲ. ತಮ್ಮ 
ವಿಶಿಷ್ಟ ನಾದದಿಂದ ಭಕ್ತಭಾವಕ್ಕೆ ಪೂರಕವಾಗುವಂಥ ವಾದ್ಯಗಳನ್ನೇ ಈ ಸಮಯದಲ್ಲಿ 
ಬಳಸುತ್ತಿದ್ದುದು. ಈಗಿನಂತೆಯೇ ಹಿಂದೆಯೂ ಹೆಚ್ಚು ಶಬ್ದ ಮಾಡುವ ಚರ್ಮವಾದ್ಯವಾದ 
ಭೇರಿಯನ್ನು ಬಳಸುತ್ತಿದ್ದರು. ನಿಸ್ಸಾಳವೆಂಬುದನ್ನು ಸಾಮಾನ್ಯವಾಗಿ ಭೇರಿಯೆಂದೇ ಭಾವಿಸಿದರೂ 
ಅವೆರಡೂ ವಾದ್ಯಗಳನ್ನು ಒಬ್ಬ ವಚನಕಾರನು ಒಟ್ಟಿಗೇ ಉಲ್ಲೇಖಿಸುವುದರಿಂದ ಅವು ಸ್ವಲ್ಪ 
ವ್ಯತ್ಯಾಸವನ್ನುಳ್ಳ ವಿಭಿನ್ನ ವಾದ್ಯಗಳಾಗಿದ್ದುವೆಂದು ಹೇಳಬಹುದು." ಕೈಯಲ್ಲಿ ಹಿಡಿದು ಒಂದು 
ಮರದ ಕಡ್ಡಿಯಿಂದ ಈ ವಾದ್ಯದ ಚರ್ಮದ ಮುಖಕ್ಕೆ ಹೊಡೆದು 
ನಾದನವನ್ನುಂಟುಮಾಡುತ್ತಿದ್ದರು.”””  ಭೇರಿಗೆ ಹೊಡೆಯುತ್ತಿದ್ದ ಕಡ್ಡಿಯನ್ನು “ಕೋಣ' 
ಎಂಬ ಹೆಸರಿನಿಂದ ಕರೆಯುತ್ತಿದ್ದರು.” “ಭೇರಿಯು ಇರಹವಾದಲ್ಲಿ ಅದುರಲ್ಲದೆ 


೧೦೦. ಆದಯ್ಯ ವ. ೩೫೧: ಪು. ೧೯೬ 

೧೦೧. ದೇವರ ದಾ ವ. ೧೨೭: ಪು. ೪೧ 

೧೦೨. ಹರಿಹರ ರ: ಪು. ೨೫೪-೫ (ಕುಂಬರ ಗುಂಡಯ್ಯ) ೧೦೩.ಚಂದ್ರಪ್ಪ ಷು. ೧೫.೭೨ ಗದ್ಯ 
೧೦೪. ವಿಶೇಷ ಷಟ್‌ : ಪು. ೧೪೬ 

೧೦೫. ಮೋಳೆಗೆ ಮಾ ವ. ೪೩೨: ಪು 

೧೦೬. ರಾಮಚಂ ಚ. ಪು. ೧೨.೨೦ 


೩೧೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಸುನಾದವಿಲ್ಲ””್‌ ಎಂದು ಒಂದೆಡೆ ಮೋಳಿಗೆಯ ಮಾರಯ್ಯನು ಹೇಳುತ್ತಾನೆ. ಇಲ್ಲಿ ಬರುವ 
“ಇರಹ' ಎಂಬುದು ಚರ್ಮವು ತೇವಗೊಂಡ ಸ್ಥಿತಿಯನ್ನು ಸೂಚಿಸುತ್ತದೆ. ತೇವದಿಂದ ಕೂಡಿದ 
ಚರ್ಮವು ಒಳ್ಳೆಯ ನಾದವನ್ನುಂಟುಮಾಡದಿರುವುದರಿಂದಲೇ ಈಗಲೂ ತಂಬಟೆ 
ಮುಂತಾದುವನ್ನು ಆಗಾಗ್ಗೆ ಬೆಂಕಿಗೆ ಹಿಡಿದು ಕಾಯಿಸುವುದು. ನಗಾರಿಯೆಂಬ ಮತ್ತೊಂದು 
ಚರ್ಮವಾದ್ಯವನ್ನೂ ವಚನಗಳು ಉಲ್ಲೇಖಿಸುತ್ತವೆ.” “ಪಡ” ಎಂಬ ಒಂದು ವಾದ್ಯವನ್ನು 
ಆದಯ್ಯನು ಹೇಳುತ್ತಾನೆ.” ಇದನ್ನು ಹೆಸರಿಸುವಾಗ ಹೇಳುವ ಇತರ ವಾದ್ಯಗಳನ್ನು 
ಗಮನಿಸಿದರೆ ಇದೊಂದು ಚರ್ಮವಾದ್ಯವೆಂಬುದು ಸ್ಪಷ್ಟವಾಗುತ್ತದೆ. "ಪಡ' ಎಂಬುದು ಸಂಸ್ಕೃತದ 
“ಪಟ' ಎಂಬುದರ ತದ್ಧವವಾದ್ದರಿಂದ ಇದು ಚರ್ಮದ ಹಾಳೆಯನ್ನು (ಪಟವಹಾಳೆ) ಹೊದ್ದ 
ವಾದ್ಯವಾದ್ದರಿಂದ ಇದಕ್ಕೆ ಈ ಹೆಸರು ಬಂದಿರಬೇಕು. ಈ ವಾದ್ಯವು 'ಪಟಹ'ವೆಂಬ 
ವಾದ್ಯವನ್ನೋ ಅದರಂತಹ ಮತ್ತೊಂದು ಚರ್ಮವಾದ್ಯವನ್ನೋ ಸೂಚಿಸುತ್ತದೆ. “ಸಮ್ಮೇಳ'ವೆಂಬ 
ಎರಡು ಮುಖಗಳುಳ್ಳ ಚರ್ಮವಾದ್ಯವೊಂದು ದೇವತಾ ಪೂಜೆಯ ಸಂದರ್ಭದಲ್ಲಿ 
ಬಳಸಲ್ಪಡುತ್ತಿತ್ತು" ಎರಡು ಮುಖಗಳಿಂದಲೂ ಉಂಟು ಮಾಡಿದ ಶಬ್ದವು 
ಸೇರುತ್ತಿದ್ದುದರಿಂದ ಈ ವಾದ್ಯಕ್ಕೆ ಈ ಹೆಸರು ಬಂದಿರಬೇಕೆಂದೆನಿಸುತ್ತದೆ. ಹರಿಹರನು ಹೇಳುವ 
"ಮೇಳವಣೆ'ಯೂ"”' ಈ ವಾದ್ಯವನ್ನೇ ಸೂಚಿಸುತ್ತದೆಂದು ಆ ಹೆಸರಿನ ಅರ್ಥದಿಂದ 
ಊಹಿಸಬಹುದು. ಆವುಜ ಅಥವಾ ಆವುಜೆ ಎಂಬ ಹೆಸರಿನ ಚರ್ಮವಾದ್ಯವೊಂದು 
ವಚನಗಳಲ್ಲಿಯೂ”?* ಹರಿಹರನಲ್ಲಿಯೂ"” ಉಲ್ಲೇಖಿಸಲ್ಪಟ್ಟಿದೆ. ಆವುಜವು («ಸಂ.ಆತೋದ್ಯ) 
ಒಂದು ಚರ್ಮವಾದ್ಯ-ಆದಯ್ಯನು "ಪಟಾವುಜ' ಎಂಬ ಇದರ ಪ್ರಭೇದವೊಂದನ್ನೂ 
ಹೆಸರಿಸುತ್ತಾನೆ.” ಕಂದಾವುಜ, ಹಸ್ತಾವುಜ, ಅಡ್ಡಾವುಜ, ಕುಡುಪಾವುಜ, ಪಟ್ಟಾವುಜ 
(ಪ್ರಾಯಶಃ ಇದೇ ಆದಯ್ಯನು ಹೇಳುವ ಪಟಾವು)ಗಳೆಂಬ ಆವುಜ ಪ್ರಭೇದಗಳ ಹೆಸರುಗಳು 
ಕಾವ್ಯಗಳಲ್ಲಿ ಉಲ್ಲೇಖಗೊಂಡಿವೆ.””” ಈ ವಾದ್ಯವು ದೇವಸ್ಥಾನ, ರಾಜಾಸ್ಥಾನ ಮತ್ತು 
ನಾಟ್ಯಮಂದಿರಗಳಲ್ಲಿ ಹೆಚ್ಚು ಬಳಕೆಯಲ್ಲಿದ್ದಿತೆಂದು ಕಾಣುತ್ತದೆ. 'ಔಮಾಪತಮ್‌' ಎಂಬ 
ಗಂಥದಲ್ಲಿ ಈ ವಾದ್ಯದ ಬಗ್ಗೆ ಈ ವಿವರಗಳನ್ನು ನೀಡಲಾಗಿದೆ. ಇದರ ಉದ್ದ ೩೨ ಅಂಗುಲ: 
ನಡುವೆ ಸುತ್ತಳತೆ ೨೮ ಅಂಗುಲ: ಎರಡೂ ಕೆಯ ಮುಖಗಳ ಸುತ್ತಳತೆಯು ೫೮ ಅಂಗುಲ: 
ಸಹಜವಾಗಿ ಸತ್ತ ಆರು ತಿಂಗಳು ವಯಸ್ಸಿನ ಕರುವಿನ ಚರ್ಮವನ್ನು ಈ ವಾದ್ಯಕ್ಕೆ 
ಉಪಯೋಗಿಸಬೇಕು.” ಮಡ್ಡು ಮತ್ತು ಡಿಂಡಿಮಗಳೆಂಬ ಎರಡು ಚರ್ಮ ವಾದ್ಯಗಳನ್ನು 


೧೦೭. ಮೋಳಿಗೆ ಮಾ ವ. ೨೬೨: ಪು. ೬೪ 

೧೦೮. ಚನ್ನಬ ವ. ೬೨೫: ಮ. ೨೯೪: ವಚನ ಶಾ ಸಾ ೧: ಪು. ೩೨೫ (ಅಂಬಿಗ ಚೌ) ಇತ್ಯಾದಿ. 

೧೦೯. ಆದಯ್ಯ ವ. ೩೫೧: ಪು. ೧೯೬ 

೧೧೦. ಚನ್ನಬ ವ. ೬೨೫: ಪು. ೨೯೪ 

೧೧೧. ಹರಿಹರ: ಪು. ೨೫೫ (ಕುಂಬರ ಗುಂಡಯ್ಯ) 

೧೧೨. ಆದಯ್ಯ ವ. ೩೫೧: ಪು. ೧೯೬ 

೧೧೩. ಬಸವ ರಗಳೆ: ಪು. ೧೦೬: ಹರಹರ ರ: ಪು. ೪೫೭ (ಭೃಂಗೀವರ) ; ಪು. ೩೨೨ (ಬಾಹೂರ 
ಬೊಮ್ಮಯ್ಯ) ಇತ್ಯಾದಿ 

೧೧೪ ಆದಯ್ಯ ವ. ೩೫೧: ಪು. ೧೯೭ 

೧೧೫. ಬಿ.ವಿ.ಕೆ ಶಾಸ್ತ್ರೀ: “ಆವುಜ: ಹಿಂದೆ ಬಳಕೆಯಲ್ಲಿದ್ದ ಒಂದು ವಾದ್ಯ' (ಸಾಧನೆ ೧. ಸಂ.೪ ೧೩೭-.೯) 

೧೧೬. ಅದೇ : ಪು. ೧೩೯-೪೦ 


ಕಲೆ, ಮನರಂಜನೆ ಇತ್ಯಾದಿ / ೩೧೫ 


ಸಿದ್ಧರಾಮನ ವಚನವೊಂದು ಹೆಸರಿಸುತ್ತದೆ. ೧೧೭ ಇವುಗಳ ನಾದವು ಶಿವನಿಗೆ ಪ್ರಿಯವೆಂದು 
ಹೇಳುವುದರಿಂದ ಇವು ಡಮರುಗಳನ್ನು `ಹೋಲುವ ವಾದ್ಯಗಳೆಂದು ತೋರುತ್ತದೆ. ಡಮರುಗವು 
ಶಿವನೇ ತನ್ನೊಂದು ಕೈಯಲ್ಲಿ ಹಿಡಿದಿರುವ ವಾದ್ಯ ಇದರ ಉಲ್ಲೇಖವು ವಚನಗಳಲ್ಲಿದೆ. ly 
ಡಮರುಗವನ್ನು. ಸುರಹೊನ್ನೆಯ ಮರದಿಂದ ತಯಾರಿಸುತ್ತಿದ್ದರು. 0 


ಡಕ್ಕೆಯೂ ಡಮಗರುಗದಂತೆಯೇ ಇಮ್ಮುಖವುಳ್ಳ ವಾದ್ಯ. ಸಣ್ಣದಾದ, ಬುಡುಬುಡಿಕೆಯಂತೆ 
ಕೈಯಲ್ಲಿಯೇ ಹಿಡಿದು ಕೈಯನ್ನಾಡಿಸುವುದರ ಮೂಲಕ ಶಬ್ದ ಮಾಡಬಹುದಾದ ವಾದ್ಯ. ಡಕ್ಕೆಯ 
ಬೊಮ್ಮಯ್ಯನೆಂಬೊಬ್ಬ ವಚನಕಾರನು ಮಾರಿಯನ್ನು ಹೊತ್ತು ಡಕ್ಕೆಯನ್ನು ಬಾರಿಸುತ್ತ 
ಮನೆಮನೆಯ ಬಳಿ ಹೋಗಿ ಭಿಕ್ಷೆ ಬೇಡಿ ಜೀವಿಸುತ್ತಿದ್ದುದರಿಂದ ಈತನಿಗೆ “ಡಕ್ಕೆಯ” ಎಂಬ 
ವಿಶೇಷಣವೇ ಹೆಸರಲ್ಲಿ ಸೇರಿಹೋಗಿದೆ. ಡಕ್ಕೆಯು ಚಿಕ್ಕದಾಗಿದ್ದು, ಒಂದೇ ಕೈಯಲ್ಲಿ ಹಿಡಿದು 
ಶಬ್ದಮಾಡಬಹುದಾದ್ದರಿಂದ ಜನಗಳ ಗಮನವನ್ನು ಸೆಳೆಯಲು ಈ ವಾದ್ಯವು ತುಂಬ 
ಸಹಾಯಕವಾಯಿತು. ಎರಡೂ ತುದಿಗಳಲ್ಲಿ ಅಗಲವಾದ ಮುಖಗಳಿದ್ದು ಬರಬರುತ್ತ ಸಣ್ಣದಾಗುತ್ತ 
ಮಧ್ಯ ಕಿರಿದಾಗಿ ಹಿಡಿಯುವುದಕ್ಕೆ ಅನುಕೂಲವಾಗಿರುತ್ತದೆ, ಈ ವಾದ್ಯ. ಎರಡೂ ಕಡೆಗಳಲ್ಲಿ 
ಬಟ್ಟಲಿನಂತಹ ಟೊಳ್ಳಾದ ರಚನೆಗೆ ಚರ್ಮವನ್ನು ಹೊದಿಸಿರುತ್ತಿದ್ದರು; ಇದನ್ನು “ಹೊದಿಕೆ” 
ಎಂದೇ ಕರೆಯುತ್ತಿದ್ದರು. ಸಣ್ಣದಾದ ನಡುವಿಗೆ "ದಾರವನ್ನು ಕಟ” ತುದಿಯಲ್ಲಿ ಸಣ್ಣ ಸಣ್ಣ 
ಚೆಂಡುಗಳನ್ನು ಕಟ್ಟರುತ್ತಿದ್ದರು; ಇದನ್ನು ಹೊಡೆಚೆಂಡು ಎನ್ನುತ್ತಿದ್ದರು. ಢ್‌ ಕೈಯಿಂದ ವಾದ್ಯವನ್ನು 
ಅಲ್ಲಾಡಿಸಿದಾಗ ದಾರಗಳಿಗೆ ಕಟ್ಟದ ಚಂಡುಗಳು ಇಬ್ಬದಿಯ' ಚರ್ಮದ ಮುಖಗಳಿಗೆ ಸ 
ಶಬ್ದವುಂಟಾಗುತ್ತಿತ್ತು. ಹೊಡೆಚೆಂಡು ಎಂಬುದನ್ನು ಹಿಡಿಚೆಂಡು ಎಂದೂ ಕರೆಯುತ್ತಿದ್ದರು.” 
ಡಕ್ಕೆಯನ್ನು ತಯಾರಿಸಲು ಬನ್ನಿಯ ಮರವನ್ನು ಬಳಸುತ್ತಿದ್ದರು.” 


ತಮ್ಮಟೆ ಅಥವಾ ತಮ್ಮಟವು ಮತ್ತೊಂದು ಪೂಜಾವಾದ್ಯ.”* ಇದನ್ನೇ ಹರಿಹರನು ಹಲಗೆ 
ಎಂದು ಕರೆಯುತ್ತಾನೆ.” ಇದು ಈಗಿನ ತಮ್ಮಟೆಯನ್ನು ಹೋಲುತ್ತಿತ್ತೋ ಇಲ್ಲವೋ 
ಎಂಬುದನ್ನು ನಿರ್ಧರಿಸಲು ವಚನಗಳಲ್ಲಿ ಯಾವ ಆಧಾರವೂ ದೊರೆಯುವುದಿಲ್ಲ. ಹರಿಹರನು 
ಹಲವಾರೆಡೆಗಳಲ್ಲಿ "ಕರಡೆ' ಎಂಬ ವಾದ್ಯವನ್ನು ಹೆಸರಿಡುತ್ತಾನೆ.””” ಇದರೊಡನೆ ಕೇಶಿರಾಜನು 
ಗಿರ್ಗಟೆಯೆಂಬ ವಾದ್ಯವನ್ನು ಹೇಳಿ, ಇವೆರಡರ ಧ್ವನಿಯು ಅಷ್ಟು ಹಿತವಾದುದಲ್ಲವೆಂದು 
ಹೇಳುತಾನೆ.”** ಹರೆಯನ್ನೂ ಪೂಜಾ ಸಂದರ್ಭಗಳಲ್ಲಿ ಬಳಸುತ್ತಿದ್ದರು. ಕೇವಲ ಆಡಂಬರದ 


೧೧೭. ಸಿದ್ಧರಾ ವ. ೭೫೦: ಪು. ೨೩೦ 

೧೧೮. ವಚನ ಶಾ ಸಾ ೧: ಪು. ೨೭ (ಬಳ್ಳೇಶ ಮಲ್ಲಯ್ಯ) 

೧೧೯. ಶಬ್ದಮ ದ (೧೯೬೮) ಪು. ೭೦ 

೧೨೦. ಶಿವಮ೦ ಡಬೊ ವ. ಪು. ೮೧ (ಡಕ್ಕೆಯ ಬೊಮ್ಮಣ್ಣ, ೮೬) 

೧೨೧. ವಚನ ಶಾಸಾ ೧: ಪು. ೧೨೧ 

೧೨೨. ಶಬ್ದಮ ದ (೧೯೬೮) : ಪು. ೭೦ 

೧೨೩. ವಚನ ಶಾಸಾ ೧ : ಪು. ೨೭ 

೧೨೪. ಹರಿಹರ ರ: ಪು. ೨೫೫ 

೧೨೫. ಹರಿಹರ ರ: ಪು. ೨೫೫: ಶರಣ ಚಮಾ: ಪು. ೧೩೯: ಬಸವ ರಗಳೆ: ಪು. ೭೭ 
೧೨೬. ಶಬ್ದಮ ದ : ಪು. ೭೦-೧ 


೩೧೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಪೂಜೆಯನ್ನು ಮಾಡಿ ಭಕ್ತಿರಹಿತನಾಗಿ ಮೆರೆಯುವವನನ್ನು “ಬಜೆಯ ಹಣಿಯನೆ ಬಾಜಿಸಿ 
ಕುಅಹನೆ ಪೂಜಿಸುವ ಗೊಳವರ ಮೆಚ್ಚುವನೆ ಕೂಡಲಸಂಗಮದೇವ' ಎಂದು ಬಸವಣ್ಣ 
ವಿಡಂಬಿಸುತ್ತಾನೆ.?೨₹ 


ಪೂಜೆಯ ಸಂದರ್ಭದಲ್ಲಿ ಬಳಸುತಿದ್ದ ವಾದ್ಯಗಳಲ್ಲಿ ಮತ್ತೊಂದು ಮುಖ್ಯವಾದುದೆಂದರೆ 
ಶಂಖ." ಕೊಂಬನ್ನೂ ಈಗಿನಂತೆಯೇ ದೇವಾಲಯಗಳಲ್ಲಿ ಶಬ್ದ "ಮಾಡುತ್ತಿದ್ದರು. ಇದನ್ನೇ 
ಸಿಂಗಿ (ಸಂ.ಆಶೃಂಗಿ) ಎಂದು ಕರೆಯುತ್ತಿದ್ದರು." ಕಹಳೆಯೂ ಆಗ ಪ್ರಚಲಿತವಾಗಿದ್ದ 
ಮತ್ತೊಂದು ವಾದ್ಯ : ಆದಯ್ಯನು ಇದರೊಡನೆ ಹೆಗ್ಗಹಳೆಯನ್ನು ಹೆಸರಿಸುತ್ತಾನೆ.” 
ಚನ್ನಬಸವಣ್ಣನು ಕರ್ಣೆ (ಕರಣೆ) ಎಂಬ ಹಿತ್ತಾಳೆಯಿಂದ ಮಾಡಿದ ದೊಡ್ಡ ತುತ್ತೂರಿಯಂತಹ 
ಒಂದು ವಾದ್ಯವನ್ನು ಹೆಸರಿಸುತ್ತಾನೆ. ೧8೨ ಜಾಗಟೆಯೂ ಪೂಜಾ ಸಂದರ್ಭದಲ್ಲಿ ಬಳಸಲಾಗುತ್ತಿದ್ದ 
ಮತ್ತೊಂದು "ವಾದ್ಯ, ೧೩೩ ಒಯಗಂಟೆಯು ಜಾಗಟೆಯ ಮೂಲಶಬ್ದ ವಾಗಿದ್ದರೂ ಪ್ರಾಯಶಃ 
ಅದರಿಂದ ಭಿನ್ನವಾದ ವಾದ್ಯ.” ಇವುಗಳಲ್ಲದೆ ಕೊಳಲಿನಂತಹ "ದಾಸ, ನಾಗಸ್ವರ ಹಾಗೂ 
ಉಪಾಂಗಗಳನ್ನೂ ಜಾ ಸಂದರ್ಭದಲ್ಲಿ ಬಳಸುತ್ತಿದ್ದರು. ೧೩೫ ಯಉಪಾಂಗವೆಂದರೆ 
ಮದ್ದಳೆಯಂತಹ ಜು ಚರ್ಮವಾದ್ಯ. 


ಪಂಚಮಹಾವಾದ್ಯ 


ಈಗಿನಂತೆಯೇ ಹಿಂದೆಯೂ ದೇವಸ್ಥಾನಗಳಲ್ಲಿ “ಪಂಚ ಮಹಾವಾದ್ಯ'ಗಳನ್ನು 
ಬಳಸುತ್ತಿದ್ದರು. ಹಿಂದೆ ದೇವಸ್ಥಾನಗಳಲ್ಲಲ್ಲದೆ ಪಂಚವಾದ್ಯಗಳನ್ನು ಗೌರವಾನ್ವಿತ ವ್ಯಕ್ತಿಗಳನ್ನು 
ಸ್ವಾಗತಿಸುವುದಕ್ಕೂ ಬಳಸುತ್ತಿದ್ದರು. ರಾಜರು, ಸಾಮಂತರು ಮುಂತಾದವರಿಗೆ ಪಂಚಮಹಾ 
ವಾದ್ಯಗಳ ಸಮೇತ ಸ್ವಾಗತವನ್ನು ನೀಡುವ ಪರಿಪಾಠವಿತ್ತು. ಪಂಚವಾದ್ಯ ಸಮೇತವಾದ ಸ್ವಾಗತಕ್ಕೆ 
ಅರ್ಹವಾಗಿರುವುದೊಂದು ಹೆಮ್ಮೆಯ ವಿಷಯವಾಗಿತ್ತೆನ್ನುವುದು ಪ್ರಾಚೀನ ಕರ್ನಾಟಕದ 
ಶಾಸನಗಳಲ್ಲಿ ಕೆಲವರನ್ನು 'ಸಮಧಿಗತಪಂಚಮಹಾಶಬ್ದ' ಮುಂತಾದ ವಿಶೇಷಣಗಳಿಂದ 
ವರ್ಣಿಸಿರುವುದರಿಂದ ವ್ಯಕ್ತವಾಗುತ್ತದೆ. ಹೀಗೆ ಈ ವಾದ್ಯಗಳು ಗೌರವದ ಸಂಕೇತವಾದರೂ 
ಕಾಲಕಾಲಕ್ಕೆ ಪಂಚವಾದ್ಯಗಳು ಬೇರೆ ಬೇರೆಯಾದವು. "ಪಂಚಮಹಾ ವಾದ್ಯ'ಗಳ ಉಲ್ಲೇಖ 
ಹಲವಾರು ವಚನಗಳಲ್ಲಿದೆ.”* ಶೃಂಗ, ತಮ್ಮಟ, ಶಂಖ, ಭೇರಿ, ಜಯಗಂಟೆಗಳನ್ನು "ವಿವೇಕ 
ಚಿಂತಾಮಣಿ'ಯು ಪಂಚಮಹಾವಾದ್ಯಗಳಲ್ಲಿ ಸೇರಿಸುತ್ತದೆ." ಶಾಸನವೊಂದರಲ್ಲಿ ತಿವಿರಿ, 


೧೨೭. ಬಸವ ವ. ೧೧೨೧: ಪು. ೪೭೦ 

೧೨೮. ಆದಯ್ಯ ವ. ಇಷ್ಟ ಹು. ೧೯೭ : ವಚನ ಶಾಸಾ ೧: ಪು. ೨೭ 
೧೨೯. ಅಕ್ಕನ ವ. ೩೧೭. ಪು. ೧೪೦ 

೧೩೦. ಬಿಬ್ಬಿ ಬಾ. ಮೆರೆ ky ಪು. ೧೩ (ಬಿಬ್ಬಿ ಬಾಚಯ್ಯ, ೪೦) 

೧೩೧. ಆದಯ್ಯ ವ.೩೫೧: ಪು. ೧೯೭ 

೧೩೨. ಚೆನ್ನಬ ವ. ೭೨೫: ಪು. ೨೯೪ 

೧೩೩. ಮೋಳಿಗೆ ಮಾ ವ. ೭೯೬: ಪು. ೨೧೨ 

೧೩೪ ಆದಯ್ಯ ವ. ೩೫೧: ಪು. ೧೯೭ 

೧೩೫. ಅದೇ. 

೧೩೬. ಬಸವ ವ.೬೩೧: ಪು.೨೫೪: ವ ೬೯೫: ಪು.೨೩೯, ಆದಯ್ಯ ವ. ೩೫೧: ಪು.೧೯೭ ಇತ್ಯಾದಿ. 
೧೩೭. ವಿವೇ ಚಿಂ: ಪು. ೧೯೦ 


ಕಲೆ, ಮನರಂಜನೆ ಇತ್ಯಾದಿ / ೩೧೭ 


ದಟ್ಟ, ಖಂಡಿಕ್ಕೆ, ಜಯಗಂಟೆ ಮತ್ತು ಕಾಳೆಗಳನ್ನು ಪಂಚಮಹಾವಾದ್ಯಗಳೆಂದು ಕರೆದಿದೆ.. 
“ತುಳಸೀರಾಮಾಯಣ'ದ ವ್ಯಾಖ್ಯಾನವೊ೦ದರಲ್ಲಿ ಪಂಚ ಶಬ್ದಗಳೆಂದರೆ ತಂತ್ರಿ, ತಾಳ, ರುಂರಭ್‌, 
ನಕರ ಮತ್ತು ತುತ್ತೂರಿಗಳ ಶಬ್ದವೆಂದು ಹೇಳಿದೆ.” ಪಂಚವಾದ್ಯಗಳಲ್ಲಿ ಕೆಲವು ವೇಳೆ ಐದು 
ವಾದ್ಯಗಳೇ ಇರದೆ, ನಾಲ್ಕು ವಾದ್ಯಗಳೊಡನೆ ಮನುಷ್ಯರ ದ್ವನಿಯನ್ನು ಸೇರಿಸಿ ಆ ಮಾತನ್ನು 
ಬಳಸುತ್ತಿದ್ದರು ಎಂಬುದನ್ನು ಡಾ.ವಿ.ರಾಘವನ್‌ತೋರಿಸಿಕೊಟ್ಟಿದ್ದಾರೆ.””” ಚನ್ನಬಸವಣ್ಣನು 
ತನ್ನೊಂದು ವಚನದಲ್ಲಿ “ನಗಾರಿ ಸಮ್ಮೇಳ ಕರ್ಣೆ ಕಹಳೆ ಶಂಖ” ಇವುಗಳನ್ನು ಒಂದೆಡೆಯಲ್ಲೇ 
ಹೆಸರಿಸುತ್ತಾನೆ.” ಇವುಗಳನ್ನು ಈ ವಚನದಲ್ಲಿ ಪಂಚಮಹಾವಾದ್ಯಗಳೆಂದು ಕರೆಯದಿದ್ದರೂ 
ಪ್ರಾಯಶಃ ಇವೈದೂ ಆ ಕಾಲದಲ್ಲಿ ಪ್ರಚಲಿತವಾಗಿದ್ದ ಪಂಚವಾದ್ಯಗಳಾಗಿರಬೇಕು. ವಾದ್ಯವನ್ನು 
ಹಡಿದು ಮನೆ ಮನೆ ಸುತ್ತಿ ಬೇಡುವವನನ್ನೂ ನಾನಾವೇಷಗಳನ್ನು ಧರಿಸಿ ನರ್ತಿಸುವವನನ್ನೂ 
ಅಂತೆಯೇ ಬೇರೆ ಉಕ್ತವಾದ ಐದು ವಾದ್ಯಗಳನ್ನು ಬಾರಿಸುವ ವ್ಯಕ್ತಿಯನ್ನೂ ಅನಾಚಾರಿಗಳೆಂದು 
ಕರೆಯಲಾಗಿದೆ. ಹಾಗಾಗಿ ಈ ವಾದ್ಯಗಳನ್ನು ದೇವಸ್ಥಾನಗಳಲ್ಲಿ ಬಾರಿಸುವ ವ್ಯಕ್ತಿಯನ್ನೇ ಕುರಿತು 
ಈ ಮಾತನ್ನು ಹೇಳಿರುವಂತಿದೆ. ಇಲ್ಲಿ ಹೇಳಲಾಗಿರುವ ವಾದ್ಯಗಳೆಲ್ಲವೂ ಹಲವಾರೆಡೆ 
ಪಂಚವಾದ್ಯಗಳೆಂದು ಹೇಳಿರುವುದರಿಂದ ಈ ಊಹೆಯನ್ನು ಸಮರ್ಥಿಸಬಹುದು. ಆದರೆ ವಚನ 
ಕಾಲದಲ್ಲಿ "ಪಂಚಮಹಾವಾದ್ಯ'ಗಳೆಂಬುದು ಗೌರವವನ್ನು ಸೂಚಿಸುವ ನುಡಿಗಟ್ಟಾಗಿ 
ಬಳಕೆಯಲ್ಲಿತ್ತು ಕೊನೆಯ ಪಕ್ಷ ವಚನಗಳಲ್ಲಿ ಆ ರೀತಿ ಬಳಸಲಾಗಿದೆ. ಉದಾಹರಣೆಗೆ, 
“ಹೊಲೆಯ ಮಾದಿಗ ಭಕ್ತನಾದಡೆ ಆತನ ಮನೆಯ ಸೊಣಗಂಗೆ ಪಂಚಮಹಾವಾದ್ಯದಲಿ 
ಸನ್ನಾನವ ಮಾಡೆನೆ”್‌್‌ ಎಂಬ ಬಸವಣ್ಣನ ಮಾತನ್ನು ನೋಡಬಹುದು. ಈಗಲೂ 
ಗೌರವಪೂರ್ವಕವಾದ ಸ್ವಾಗತವನ್ನು ನೀಡುವ ಕಾಲದಲ್ಲಿ ಪಂಚಮಹಾವಾದ್ಯಗಳನ್ನು ನುಡಿಸುವ 
ಪದ್ಧತಿಯಿದೆ. 


ಹಲವಾರು ವಾದ್ಯಗಳನ್ನು ರಣವಾದ್ಯಗಳನ್ನಾಗಿಯೂ ಬಳಸುತ್ತಿದ್ದರು. ಯುದ್ಧ 
ಸಂದರ್ಭಗಳಲ್ಲಿ ಕಹಳೆಗಳನ್ನೂದಿ ಯುದ್ಧ ಪ್ರಾರಂಭವನ್ನೋ ಯುದ್ಧದ ಉಪಸಂಹಾರವನ್ನೋ 
ಸೂಚಿಸುತ್ತಿದ್ದರು. ಅಲ್ಲದೆ ಚರ್ಮವಾದ್ಯಗಳಲ್ಲಿ ಕೆಲವ ನನ್ನಿ ರಣರಂಗದಲ್ಲಿ ಬಡಿದು ಆವೇಶದ 
ವಾತಾವರಣವನ್ನುಂಟುಮಾಡುತ್ತಿದ್ದರು. ರಣವಾದ್ಯಗಳ ಬಗ್ಗೆ ಈ ಗ್ರಂಥದ ಬೇರೊಂದು 
ಅಧ್ಯಾಯದಲ್ಲಿ ಚರ್ಚೆ ಮಾಡಿರುವುದರಿಂದ ಇಲ್ಲಿ ಅವುಗಳನ್ನು ಕುರಿತು ವಿವರ ನೀಡುವುದು 
ಅನವಶ್ಯಕ. ಹಾಗೆಯೇ ಶಂಖ ಮುಂತಾದವುಗಳನ್ನು ಸಮಯವನ್ನು ಸೂಚಿಸಲು 
ಬಳಸುತ್ತಿದ್ದರು.” ಎತ್ತು ಮುಂತಾದ ಸಾಕುಪ್ರಾಣಿಗಳಿಗೆ ಕೊಂಬು-ಕೊರಳುಗಳಲ್ಲಿ ಗೆಜ್ಜೆಗಳನ್ನು 
ಕಟ್ಟಿರುತ್ತಿದ್ದರು. ಇವನ್ನು ಗಿಲಿಕೆ ಎನ್ನುತ್ತಿದ್ದರು.” ಇಂತಹ ಕಿರುಗೆಜ್ಜೆಗಳನ್ನು ಈಗಿನಂತೆಯೇ 
ತಾಳವಾದ್ಯವನ್ನಾಗಿಯೂ ಬಳಸುತ್ತಿದ್ದರೇನೋ ತಿಳಿಯದು. 


೧೩೮. ಗ1.೮.111 : ನಂಜನಗೂಡು ೧೬೪ 


೧೩೯. F.S.Growse: “The Phrase-Pancha Mahasabda’ (Indian Antiquary, Vol V.P. 
೩೫೪) 

೧೪೦. ಎಂ.ಚಿದಾನಂದಮೂರ್ತಿ: “ಪಂಚವಾದ್ಯ-ಒಂದು ಟಿಪ್ಪಣಿ' (ಸಂಶೋಧನ ತರಂಗ: ಪು.೨೪೬) 

೧೪೧. ಚನ್ನಬ ವ.೬೨೫: ಪು. ೨೯೪ 

೧೪೨. ಬಸವ ವ. ೫೯೫: ಪು. ೨೩೯ 

೧೪೩. ಕರ್ನಾಟಕ ಕಾದಂಬರಿ: ೧.೫೮ 

೧೪೪. ಶಿವದಾ ಗೀ: ಪು. ೩೪ (ಕಲಕೇತ ಬೊಮ್ಮಯ್ಯ); ಸರ್ವಪು ವ. ೪೩೨ 


೩೧೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಒಂದೆಡೆ ಬಸವಣ್ಣನ ವಚನವೊಂದರಲ್ಲಿ “ಪಾಣರು' ಎಂಬ ಪದಪ್ರಯೋಗವಿದೆ.?** ಇದು 
ತಮಿಳು ಮೂಲದಿಂದ ಬಂದ ಪದವೆಂದು ಡಾ.ಬಸವರಾಜು ಅಭಿಪ್ರಾಯಪಡುತ್ತಾರೆ: ತಮಿಳಿನಲ್ಲಿ 
ಶಿವಶರಣರ ಹಾಡುಗಳನ್ನು "ಯಾಳ್‌' ಎಂಬ ತಂತೀವಾದ್ಯವೊಂದರ ಶುತಿಯೊಡನೆ ನಿರ್ದಿಷ್ಟ 
ಮಟ್ಟುಗಳಲ್ಲಿ ಹಾಡುತ್ತಿದ್ದವನು “ಯಾಳ್‌ಪಾಣರ್‌' ಚ ಕರೆಯುತ್ತಿದ್ದರಂತೆ. ಪ್ರಾಯಶಃ 
ಇಂಥವನನ್ನೇ 'ಪಾಣರು' ಎಂಬ ಪದವು ಇಲ್ಲಿ ಸೂಚಿಸುತ್ತಿರುವುದು. ಸಿದ್ಧರಾಮನ ವಚನಗಳನ್ನು 
ವಪ ಶಿಷ್ಯರು ಶಾಸ್ತ್ರೀಯ ರಾಗಗಳಲ್ಲಿಯೂ ಹಾಡುತ್ತಿದ್ದ ವಿಷಯವು ಜಂ 
`ಸಿದ್ಧರಾಮಚಾರಿತ್ರ' ದಲ್ಲಿಕೆವುದನ್ನಾ ಗಲೇ ಗಮನಿಸಿದ್ದೇವೆ. ಕೆಲವರು ವಚನಗಳನ್ನು 
ಹಾಡುವುದರಲ್ಲಿ ಪರಿಣತರಾಗಿದ್ದಿರಬಹುದು. ಅಂಥವರನ್ನು “ಪಾಣರ್‌' ಎಂಬ ಶಬ್ದದಿಂದ. 
ಬಸವಣ್ಣ ಸೂಚಿಸುತ್ತಿರಬೇಕು. 


ನೃತ್ಯ 

ನೃತ್ಯವು. ಬಹುಶಃ ನಾಟ್ಯಕ್ಕಿಂತಲೂ ಪ್ರಾಚೀನವಾದುವೆಂದು ಕೆಲವು ವಿದ್ವಾಂಸರು 
ಅಭಿಪಾಯಪಡುತ್ತಾರೆ.' ೧೪೬ ಏಕೆಂದರೆ "ನೃತ' ಎಂಬ ಶಬ್ದವು ಯಗ್ಗೇದದ ಕಾಲದಷ್ಟು 
ಹಿಂದೆಯೇ ಬನಕೆಗೊಂಡಿದ್ದರೆ, "ನಟ್‌' ಎಂಬುದು ಪಾಣಿನಿಯ ಕಾಲದಿಂದೀಚೆಗೆ 
ಮಾತ್ರರೂಢಿಯಲ್ಲಿದೆ.?*₹ ಪ್ರಾಚೀನರ ಅಭಿಪ್ರಾಯದ ಪ್ರಕಾರ ಗೀತವಾದ್ಯ 
ನೃತ್ಯಗಳನ್ನೊಳಗೊಂಡಿರುವುದೇ  ಸಂಗೀತವೆನ್ನಿಸಿಕೊಳ್ಳುವುದು.”್‌ “ಉರಿಲಿಂಗಪೆದ್ದಿಪ್ರಿಯ 
ವಿಶ್ವೇಶ್ವರಂಗೆ ಗೀತವಾದ್ಯ ನೃತ್ಯವನಾಡಿ ಮೆಚ್ಚಿಸುವ ಗಣ೦ಗಳಿಗೆ ನಮೋ ನಮೋ ಎಂಬೆನು” 
ಎಂಬ ಒಬ್ಬ ವಚನಕಾರನ ಮಾತಿನಲ್ಲಿಯೂ ಪ್ರಾಯಶಃ ಈ ಅಭಿಪ್ರಾಯವೇ ದ್ವನಿಸಿರುವುದನ್ನು 
ಕಾಣಬಹುದು. ವಚನಗಳಲ್ಲಿ "ಆಡು' ಎಂಬ ಮಾತನ್ನು ನೃತ್ಯಮಾಡು ಎಂಬ ಅರ್ಥದಲ್ಲಿ ಅನೇಕ 
ಕಡೆಗಳಲ್ಲಿ ಬಳಸಲಾಗಿದೆ.” ಪ್ರಾಚೀನ ಕರ್ನಾಟಕದ ದೇವಸ್ಥಾನಗಳಲ್ಲಿ ನೃತ್ಯ ಗೀತಾದಿಗಳ 
ಸೇವೆಯನ್ನು ಸಲ್ಲಿಸುತ್ತಿದ್ದ ವೇಶ್ಯೆಯರನ್ನು ಆಗಿನ ಕಾಲದ ಶಾಸನಗಳು 'ಪಾತ್ರ'ಗಳೆಂದು 
ಕರೆದಿವೆ.” ಪಾತ್ರದ ವಿಳಾಸಿನಿಯಾಗಿದ್ದ ಪದ್ಮಾವತಿಯೆಂಬುವಳ ಹೆಸರು ಹರಿಹರನ 
ಮಲುಹಣನ ರಗಳೆಯಲ್ಲಿ ಬಂದಿದೆ. ಈ ರೀತಿ ನೃತ್ಯಸೇವೆಯನ್ನು ಮೊದಮೊದಲು 
ಪುರುಷ-ಸ್ತ್ರೀಯರಿಬ್ಬರೂ ಸಲ್ಲಿಸುತ್ತಿದ್ದರೂ ಬಹುಪಾಲು ಕಡೆಗಳಲ್ಲಿ ಸ್ತ್ರಪಾತ್ರಗಳನ್ನೇ ಶಾಸನಗಳು 
ಉಲ್ಲೇಖಿಸುತ್ತವೆ. 


ಶಿಷ್ಟ ಸಂಪ್ರದಾಯದ ಅಥವಾ ಶಾಸ್ತ್ರೀಯವೆನ್ನಬಹುದಾದ ನೃತ್ಯಪದ್ಧತಿಯ ಬಗೆ ನಮಗೆ 
ವಚನಗಳಿಂದ ಯಾವ ವಿವರಣೆಗಳು 'ಶೊರಯುವುದಿಲ್ಲ. ಅಲ್ಲಿ ಸತ್ಯದ ಬಗ್ಗೆ ದೊರೆಯುವ 


೧೪೫. ಬಸವ ವ. ೬೧೧: ಪು. ೨೪೫ ( ಇವರು ಹಿರಿಯರುಗಳೇ? ಯಾಗನಟ್ಟುವಿಗ ಪಾಣರು!”) 

೧೪೬. ನೃತ್ಯವು ಕುಣಿತವನ್ನು ಮಾತ್ರಸೂಚಿಸಿದರೆ, ನಾಟ್ಯವು ದೃಶ್ಯಕಾವ್ಯಗಳಲ್ಲಿನ ಅಭಿನಯವನ್ನು ಸೂಚಿಸುತ್ತದೆ. 

೧೪೭ .Chandra Bhan Gupta: The Indian Theatre: 0.೧೩೬ 

೧೪೮. Sangita Ratnakara (Adyar) 101111: ೫.೨ ("ಗೀತ ವಾದ್ಯ ಕಥ ನೃತ್ಯಂ ಯಥ ಸ್ಥಾಲೇ 
ಪ್ರಿಷ್ಠಿಮ್‌') 

೧೪೯. ಉರಿಲಿಂ ಪೆ ವ. ೪೧: ಪು. ೬೫ 

೧೫೦. ಬಸವ ವ. ೪೮೬: ಪು. ೧೯೧: ಸಕಲೇಶ ವ. ೨೩ : ಪು. ೬: ಚನ್ನಬ ವ. ೬೨೫: ಪು.೨೯ ಇತ್ಯಾದಿ. 

೧೫೧. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೧೮೨ 

೧೫೨. ಹರಿಹರ ರ: ಪು. ೧೬೫ (ಮಲುಹಣ) 


ಕಲೆ, ಮನರಂಜನೆ ಇತ್ಯಾದಿ / ೩೧೯ 


ವಿವರಗಳೆಲ್ಲ ಜನಸಾಮಾನ್ಯರಿಗೆ ಸಂಬಂಧಿಸಿದ ಅಥವಾ ಜಾನಪದ ಎನ್ನಬಹುದಾದ 
ನೃತ್ಯಪ್ರಭೇದಗಳಿಗೆ ಸಂಬಂಧಿಸಿದವು. ನೃತ್ಯವು. ಸಾಮಾನ್ಯವಾಗಿ ಗೀತ ವಾದ್ಯಗಳೊಡನೆ 
ನಡೆಯುತ್ತಿತ್ತು” ನೃತ್ಯ ಮಾಡುವವನನ್ನು ವಚನಗಳು "ನಟ್ಟುವ'””” ಅಥವಾ 'ನಟ್ಟುವಿಗ' 
ನಿಂದು ಕರೆಯುತ್ತವೆ. ತಾಳದ ಲಯಕ್ಕೆ ತಕ್ಕಂತೆ ಚೆಟುವಟಿಕೆಯಿಂದ ನರ್ತಿಸುವ 
ವರ್ಣನೆಯು “ಯಶೋಧರ ಚರಿತೆ'ಯಲ್ಲಿದೆನ ನ ನರ್ತನ ಮಾಡುವ ರಂಗಮಂದಿರಕ್ಕೂ 
ಪ್ರೇಕ್ಷಕಾಂಗಣಕ್ಕೂ ನಡುವೆ ತೆರೆಯೊಂದಿರುತ್ತಿತ್ತು ಜವನಿಕೆಯು ಸರಿದಾಗ ನರ್ತನ 
ಪಾರಂಭವಾಗುತ್ತಿದ್ದುದನ್ನು ಹರಿಹರ ಉಲ್ಲೇಖಸುತ್ತಾನೆ.?೫೭ ಜವನಿಕೆ ಹಾಗೂ ತೆರೆಗಳ 
ವಿಷಯವು ನೃತ್ಯದ. ಸಂದರ್ಭದಲ್ಲಿ ವಚನಗಳಲ್ಲೂ ಉಕ್ತವಾಗಿದೆ. ೧೫5 ವರ್ತನ ನಾಟಕಗಳನ್ನು 
ಪ್ರದರ್ಶಿಸುವಾಗ ಜವನಿಕೆಯನ್ನು ಕಟ್ಟುವ ಸಂಪ್ರದಾಯವು ಭಾರತದಲ್ಲಿ ಸಾಕಷ್ಟು ಹಿಂದಿನಿಂದ 
ರೂಢಿಯಲ್ಲಿದ್ದರೂ, ಈ ಪದ್ಧಶಿಯ ಮೂಲದ ಬಗ್ಗೆ ಸ್ವಲ್ಪ ಜಿಜ್ಞಾಸೆಯಿದೆ. ತೆರೆಯನ್ನು 
ಸೂಚಿಸುವ ಸಂಸ್ಕೃತ ಶಬ್ದಗಳಾದ ಯವನಿಕಾ, ಜವನಿಕಾ, ಯಮನಿಕಾ ಎಂಬಿವುಗಳು ಗ್ರೀಕರನ್ನು 
ಸೂಚಿಸುವ "ಯವನ' ಎಂಬುದರಿಂದ ಸಾಧಿತವಾದವುಗಳು. ಹಾಗಾಗಿ ಪ್ರಾಯಶಃ ತೆರೆಯನ್ನು 
ರಂಗಮಂದಿರದ ಮುಂದೆ ಕಟ್ಟುವ ಪದ್ಧತಿಯು ಗ್ರೀಕರ ಪ್ರಭಾವದಿಂದ ನಮ್ಮಲ್ಲಿ 
ಪ್ರಚಲಿತವಾಯಿತೆಂದು ಕೆಲವರ ಅಭಿಪ್ರಾಯವಾಗಿದೆ. ಆದರೆ ಇನ್ನು ಕೆಲವರು ಈ ಪದ್ಧತಿಯು 
ಭಾರತೀಯ ಮೂಲವಾದುದಾದರೂ ತೆರೆಯನ್ನು ಸರಿಸಲು ಯವನೀ ಸ್ತ್ರೀಯರನ್ನು ನೇಮಕ 
ಮಾಡುತ್ತಿದ್ದಿರಬಹುದಾದ ಸಂಭವದಿಂದಲೂ ತೆರೆಗಳನ್ನು ತಯಾರಿಸುವಾಗ" ಗ್ರೀಕ್‌ ಡೇಶದಿಂದ 
ಆಮದು. “ಮಾಡಿಕೊಂಡ ವಸ್ತುಗಳನ್ನು ಬಳಸುತ್ತಿದ್ದಿರಬಹುದಾದ ಕಾರಣದಿಂದಲೂ ಈ 
ಹೆಸರುಗಳು ಬಂದಿರಬಹ್ಮದೆಂದು ಭಾವಿಸುತ್ತಾರೆ. 4d 


ಕುಣಿಯುವ ಕಾಯಕ 


ನರ್ತನ ಮಾಡಿ ಜೀವಿಸುವುದನ್ನೇ ಕೆಲವು ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದರು. 
“ಗಾಡಿಗದೂಷಕನವರವರನಾಡುವುದೆ ನೇಮ, ಕೂಡಲಸಂಗಮದೇವಾ, ಇದವರ 
ಕಾಯಕವಯ್ಯ”್‌ ಎಂಬ ಮಾತಿನಲ್ಲಿ ಗಾರುಡಿನಂತೆಯೇ ದೂಷಕ (-ವಿದೂಷಕ)ನದೂ 
ಒಂದು ಕಾಯಕವೆಂದು ಸೂಚನೆಯಿದೆ. "ಹಲವು ವೇಷವ ತೊಟ್ಟು ಆಡುವಾತ'ನನ್ನು 
ಚನ್ನಬಸವಣ್ಣನು ವಿಡಂಬಿಸುತ್ತಾನೆ.”“” “ಉಲಿಉಲಿದು ಕಂಡವರಿಗೆ ಹಲುಗಿರಿವವನು ಹೊಟ್ಟೆಯ. 


ಹೊರೆವುತ್ತಲವನೆ' ಎಂದು ಇನ್ನೊಬ್ಬ ವಚನಕಾರ ಇಂತಹ ವೃತ್ತಿಯನ್ನು ಸ ಸೂಚಿಸುತ್ತಿದ್ದಾನೆ”. 


೧೫೩. ಹರಿಹರ ರ: ಪು. ೪೬೭ (ಭೃ೦ಗೀಶ್ವರ) 

೧೫೪. ಹಡಪ ಅವ ೨೪ : ಪು. ೨೦ 

೧೫೫. ಬಸವ ವ. ೬೧೧:ಪು. ೨೪೫ 

೧೫೬. ಯಶೋಧ ಚ: ಪು. ೧೩೨ (“ತಳಿರ್ಗಳ ಚಾಳೆಯಮೆಳಲತೆಗಳ ಲುಳಿ ತಿಳಿಗೊಳದ ತೆರೆಯ ತಾಳಂ 
ಪೊಸವೂಗಳ ನೋಟಮಾಗೆ ನೃಪನ೦ ಮಳಯಾನಿಳನೆಂಬ ನಟ್ಟುವಂ ಕೇಳಿಸಿದಂ?) 

೧೫೭. ಹರಿಹರ ರ: ಪು. ೪೬೭ (ಭೃಂಗೀಶ್ನರ) 

೧೫೮. ಸರ್ವಪು. ವ. ೨೨೫: ವ. ೨೫೭ : ಶಿವದಾ ಗೀ: ಪು. ೩೨೪ ಇತ್ಯಾದಿ. 

೧೫೯. Chandra Bhan Gupta: The Indian Theeatre: Pp.60-9 

೧೬೦ ಬಸವ ವ. ೯೭೮:ಪು. ೪೧೦ 

೧೬೧. ಚನ್ನಬ ವ. ೬೨೫: ಪು. ೨೯೪ 

೧೬೨. ಹಡಪ ಅ ವ. ೧೩: ಪು. ೪೯ 


೩೨೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವೇಷ ಹಾಕಿ ಕುಣಿಯುವ ವೃತ್ತಿಯವರು ತಮ್ಮ ಕಾಯಕ ನಡೆಸುವ ಕಾಲದಲ್ಲಿ ಮಾತ್ರ 
ವೇಷಧಾರಣೆ ಮಾಡಬೇಕಾಗಿತ್ತು. ಉಳಿದ ವೇಳೆಗಳಲ್ಲಿಯೂ ವೇಷವನ್ನು 
ಹಾಕಿಕೊಂಡಿರುವವರನ್ನು ಜನರು ಮೆಚ್ಚುತ್ತಿರಲಿಲ್ಲ.”" ಬಹುರೂಪಿ ಚೌಡಯ್ಯನೆಂಬ 
ವಚನಕಾರನೊಬ್ಬನ ಕಾಯಕವೂ ಬಹುರೂಪ ಧರಿಸಿ ಕುಣಿಯುವುದು. ಅಂತೆಯೇ ನಗೆಯ 
ಮಾರಿತಂದೆ ಎಂಬುವ ವಚನಕಾರನು ಕುಂಬಾರ ಜಾತಿಗೆ ಸೇರಿದವನಾದರೂ ಅವನ ಕಾಯಕವು 
ಭಕ್ತರನ್ನು ನಗಿಸುವುದು.“ಎನ್ನ ಚಿತ್ತದಲ್ಲಿ ಕಲೆದೋಹಣೆ ನೀನಾಡಿಸಿದಂತೆ ಆಡಿದೆ: ನೀ ಕೊಟ್ಟ 
ಕಾಯಕವ ಹೊತ್ತೆ” ಎಂದು ಈತನು ಹೇಳಿಕೊಳ್ಳುತ್ತಾನೆ.” ಜನರನ್ನು ನಗಿಸಿ ಅವರಿತ್ತ 
ಹಣವನ್ನು ಪಡೆದು ಜಂಗಮ ದಾಸೋಹವನ್ನೀತ ನೆರವೇರಿಸುತ್ತಿದ್ದ. ಈತನಿಗೆ ಒಮ್ಮೆ ಕಾಯಕಕ್ಕೆ 
ಅವಕಾಶವಿಲ್ಲದಾಗ, ಶಿವನೇ ಮಾಜ ಇವನಲ್ಲಿಗೆ ಬರುತ್ತಾನೆ; ಅವನನ್ನೇ ನಗಿಸಿ 
ಅವನಿಂದಲೇ ಹಣವನ್ನು ಪಡೆದ ಪ್ರಸಂಗವನ್ನು ಹರಿಹರನು ತನ್ನ "ನಗೆಯ ಮಾಲಂಂಡು 
ರಗಳೆಯಲ್ಲಿ ಚಿತಿಸುತ್ತಾನೆ. 3 1 ಕಲಕೇತ ಬೊವ್ಯಯ್ಯನದೂ ವೇಷ ಹಾಕಿ ನಗಿಸುವ 
ಕಾಯಕ. 


ಕಲಕೇತ 


“ವೀರಭದ್ರನ ವೇಷವನ್ನು ಧರಿಸಿ ಕುಣಿದು ಭಕ್ತರನ್ನು ನಲಿಸಿ, ನಗಿಸಿ ಬಂದ ದವ್ಯದಿಂದ 
ದಾಸೋಹ ಮಾಡುವವನು ಕಲಕೇತ. ಚಾ ಭೀಮಕವಿ ವಿರಚಿತ "ಬಸವ ಪುರಾಣ'ದಲ್ಲಿ ಕಲಕೇತ 
ವೇಷವನ್ನು ಈ ರೀತಿ ಚಿತ್ರಿಸಲಾಗಿದೆ. ಹಣೆಗೆ ವಿಭೂತಿ, ಕಿವಿಯಲ್ಲಿ ಕೆ೦ದಳಿರು ಮುಡಿದ ಕಲಕೇತ 
ಕಾಯಕದವನು ಕಪ್ಪಾದ ವಸ್ತ್ರವನ್ನು ಧರಿಸಿರುತ್ತಾನೆ. ಎಡಗಾಲಿಗೆ ಮಾತ್ರ ಕಾಲಂದುಗೆಯನ್ನು 
ಧರಿಸಿ, ಒಂದು ಕಾಲಿಗೆ ಗೆಜ್ಜೆಮೆನ್ನು, ಕಟ್ಟಿಕೊಂಡಿರುತ್ತಾನೆ. ತೂಗಾಡುತ್ತ ನಡೆದುಕೊಂಡು ಬರುತ್ತ. 
ಗಿಲಿಕೆಯಿಂದ ಘುಲುಘುಲು "ಸದ್ದು "ಮಾಡುತ್ತ ಎಡದ "ಕೈಯಲ್ಲಿ ವೀರಭದನಿಂದ ಹತನಾದ ದಕ್ಷನ 
ತಲೆಯ ಕೋಡನ್ನು ಹೋಲುವಂತಹ ಕೊಂಬನ್ನು ಧರಿಸಿ, ಬಲಗೈಯಲ್ಲಿ ಬಿಳಿಯ ಬಣ್ಣದ 
ಗದೆಯಂತಹ ಆಯುಧವನ್ನು ಹಿಡಿದುಕೊಂಡಿರುತ್ತಾನೆ.ಅದನ್ನು ತಿರುಗಿಸುತ್ತ 
“ಧರಾರುದ್ರನಿಟಿಲಾಗ್ನಿಯ ಟಗರು ಬಂದ ಜಿನಧರ್ಮದ ವಿನಾಶಕ ವೀರಭದ್ರನ ಮದಕರಿ 
ಬಂದ” ಎಂದು ಜನರನ್ನು ನಗಿಸುತ್ತಾನೆ.?* ಕೈಯಲ್ಲಿ ಈ ಟಗರ ಕೊಂಬನ್ನು ಹಿಡಿದು 
ಬರುವಂತಹ ಈ ವೇಷದ ವೈಶಿಷ್ಟ್ಯವು ಕಲಕೇತ ಬೊಮ್ಮಯ್ಯನ ಒಂದು ವಚನದಲ್ಲಿ 
ಉಕ್ತವಾಗಿದೆ: “ಕಾಲ ನಾಲ್ಕ ಮುರಿದು, ಕೋಡೆರಡ ಕಿತ್ತು. ಆರಡಗಿತ್ತು ತಗರಿನ ಹಣೆಯಲ್ಲಿ. 
ಮೂರು ಹೋಯಿತ್ತು ತರಗಿನ ಕೋಡಿನ ಎರಡರಲ್ಲಿ. ಎಂಟು ಹೋಯಿತ್ತು ಕಾಲು ನಾಲ್ಕರಲ್ಲಿ, 
ತಗರಿನ ಜೀವ ಉಭಯದ ಸನ್ನೆಯಲ್ಲಿ ಹೋಯಿತ್ತು. ಇಂತೀ ಕಲಕೇತ ವಿದ್ಯವ ಧರಿಸಿ 
ಮಹಾಶರಣರ ಮನದ ಮಂದಿರದಲ್ಲಿ ಕಲಕೇತನ ಒಲವರದಲ್ಲಿ ಮೂಡಿ ಮುಳುಗಬೇಡಾ 


೧೬೩. ಸರ್ವ ಪು. ವ. ೮೪ (“ಹೊತ್ತಾಡಿದ ಚೋಹನ ಮತ್ತೇಕೋ ತೊಟ್ಟು ಬಂದಡೆ ಮೆಚ್ಚರಯ್ಯ 
ಜಗದವರು” - ಗಾವುದಿ ಮಾಚಯ್ಯ) 

೧೬೪. ಡಿ.ಎಲ್‌.ನರಸಿಂಹಾಚಾರ್‌: "ಕೆಲವರು ವಚನಕಾರರು' (ಪೀಠಿಕೆಗಳು, ಲೇಖನಗಳು: ಪು. ೨೫೯) 

೧೬೫. ಶಿವಶರಣರ ಕಥಾಕೋಶ: ಪು. ೨೦೪-೫ 

೧೬೬. ಎಲ್‌.ಬಸವರಾಜು: ಶಿವದಾಸ ಗೀತಾ೦ಜಲಿ: ಪು ೩೪೧ 

೧೬೭. ಬಸವ ಪುರಾಣ: ೨೫.೩-೫ 


ಕಲೆ, ಮನರಂಜನೆ ಇತ್ಯಾದಿ / ೩೨೧ 


ಎಂದು ಸಾರಿ ಮಾರ ಬಂದೆ” ವೀರಭದ್ರನು ಶಿವನಿಂದ ಆಜ್ಞಪವ್ರಾಗಿ ದಕ್ಷಯಜ್ಞವನ್ನು 
ನಾಶಮಾಡಲು ಬಂದು ದಕ್ಷನ ತಲೆಯನ್ನು ಕಡಿದು ಅಗ್ನಿಕುಂಡದಲ್ಲಿ ಬಿಸುಟು ಸುಡುತ್ತಾನೆ: 
ಬಳಿಕ ದೇವತೆಗಳು ಬಂದು ಪ್ರಾರ್ಥಿಸಿದಾಗ ಶಿವನೇ ಬಂದು ಟಗರಿನ ತಲೆಯನ್ನು ತರಿಸಿ 
ಅ ದಕ್ಷನ ದೇಹಕ್ಕೆ ಜೋಡಿಸಿ ಜೀವವನ್ನೀಯುತ್ತಾನೆ ಎಂಬುದು ಪುರಾಣಗಳಲ್ಲಿ ಬರುವ 
ಕಥೆ,” ಆದರೆ ಹರಿಹರನ “ವೀರಭದ್ರ ದೇವರ ರಗಳೆ'ಯಲ್ಲಿ ಈ ಪ್ರಸಂಗವು ಸ್ವಲ್ಪ 
ವ್ಯತ್ಯಾಸಗೊಂಡಿದೆ. ಕೇವಲ ದಕ್ಷಯಜ್ಞವನ್ನು ನಾಶಗೊಳಿಸಲು ಬಂದ ವೀರಭದ್ರನು ದಕ್ಷ 
ತಲೆದರಿದು ಸುಟ್ಟ ಮೇಲೆ, ಶಿವನು ಆಜ್ಞೆಯನ್ನು ನೆನೆದು ಭಯಗೊಳ್ಳುತ್ತಾನೆ, ತಕ್ಷಣವೆ 
ಸನಿಯದಲ್ಲಿ ಬಿದ್ದಿದ್ದ ಕುರಿಯ ತಲೆಯೊಂದನ್ನು ತಂದು ದಕ್ಷನ ದೇಹಕ್ಕೆ ಜೋಡಿಸಿ ತಾನೆ 
ಜೀವವನ್ನೀಯುತ್ತಾನೆ.”  ಕಲಕೇತನ ವೇಷದವನು ಅದಕ್ಕಾಗಿಯೇ ಟಗರಿನ ಕೊಂಬನ್ನು 
ಧರಿಸಿರುವುದು. ಬಸವಣ್ಣನ ಒಂದು ವಚನದಲ್ಲಿ “ಗುಮ್ಮಡಿಯಂತಪ ತಾಯಿ ನೋಡೆನಗೆ, 
ಕಲಕೇತನಂತಪ ತಂದೆ ನೋಡೆನಗೆ, ಮೋಟನಂತಪ ಗಂಡ ನೋಡೆನಗೆ”'' ಎಂಬ ಮಾತು 
ಬರುತ್ತದೆ. ಇಲ್ಲಿನ "ಕಲಕೇತ' ಎಂಬ ಪದಕ್ಕೆ ಬಸವನಾಳರು “ಒಂದು ಬಗೆಯ (ಗಂಡು) 
ಪಿಶಾಚಿ” ಎಂದು ಅರ್ಥೈಸುತ್ತಾರೆ.” ಕಿಟ್ಟಲ್‌ ಕೋಶವನ್ನು ಪರಿಷ್ಕೃತಗೊಳಿಸುವಾಗ 
ಎಂ.ಮರಿಯಪ ಭಟ್ಟರು ಇದನ್ನು ಅನುಮೋದಿಸಿದ್ದಾರೆ. ಸಾಹಿತ್ಯ ಪರಿಷತ್ತಿನ ಕನ್ನಡ-ಕನ್ನಡ 
ನಿಘಂಟಿನಲ್ಲಿ ಇದನ್ನೂ ಒಂದು ಅರ್ಥವಾಗಿ ನಮೂದಿಸಿದ್ದಾರೆ. ಆದರೆ ಇಲ್ಲಿ ಕಲಕೇತ 
ವೀರಭದ್ರನನ್ನೇ ಸೂಚಿಸುತ್ತಿರುವಂತಿದೆ. ಕಲಹಕೇತವೇ ಕಲಕೇತವಾಗಿದೆಯೆಂದು ಕಿಟ್ಟೆಲ್‌ 
ಸೂಚಿಸುತ್ತಾರೆ.” “ಕೇತ” ಎಂಬ ಪದಕ್ಕೆ ಸಂಸ್ಕೃತದಲ್ಲಿ ಆಹ್ವಾನ ಎಂಬ ಅರ್ಥವಿದೆ.” ಕಲಹ 
(ಎಯುದ್ಧ)ಕ್ಕಾಗಿಯೇ ಆಹ್ವಾನಿಸಲ್ಪಟ್ಟವನು.. ಎಂಬರ್ಥದಲ್ಲಿ 'ಕಲಹಕೇತ' ಎಂಬುದು 
ವೀರಭದ್ರನನ್ನೇ ಸೂಚಿಸುತ್ತದೆ. ವೀರಭದ್ರನ ವೇಷವನ್ನು ಹಾಕುವ ಕಾರಣದಿಂದ ಈ 
ವೇಷಗಾರರಿಗೆ “ಕಲಕೇತ' ಎಂದು ಹೆಸರಾಗಿರಬೇಕು. 


ಕೋಡಂಗಿಯಾಟ 


ಅನೇಕ ವಚನಗಳಲ್ಲಿ ಕೋಡಂಗಿಯಾಟನ ಉಲ್ಲೇಖಗಳಿವೆ." ಕೋಡಂಗಿಯಾಟವ 
ನಾಡಿದ ಭಕ್ತಂಗೆ ಬೇಡಿತ್ತನೀವ ನಮ್ಮ ಕೂಡಲಸಂಗಮದೇವ” ಎಂಬ ಬಸವಣ್ಣನ 
ಮಾತಿನಿಂದ ಕೆಲವರಾದರೂ ಈ ಆಟವನ್ನಾಡಿ ಶಿವನಿಗೆ ಸಮರ್ಪಣೆ ಮಾಡುತ್ತಿದ್ದರೆಂದು 
ಊಹಿಸಬಹುದು. ಹರಿಹರನ "ಭೃಂಗೀಶ್ವರ ರಗಳೆ'ಯಲ್ಲಿ ಕೋಡಂಗಿಯಾಟವನ್ನಾಡುವ 
ವೇಷದವನನ್ನು ಈ ರೀತಿ ಚಿತ್ರಿಸಲಾಗಿದೆ: ಅವನು ತಲೆಯಲ್ಲಿ ಕವಡೆಯ ದಂಡೆಗಳನ್ನು 


೧೬೮. ಸರ್ವಪು ವ. ೪೨೯ 

೧೬೯ ಪುರಾಣನಾಮ ಚೂಡಾಮಣಿ (೧೯೫೯) : ಪು. ೨೭೮ 

೧೭೦. ಹರಿಹರ ರ: ಪು. ೪೯೫-೬ (ವೀರಭದ್ರದೇವರ ರಗಳೆ) 

೧೭೧ .ಬಸವ ವ. ೭೨೦: ಪು. ೨೮೭ 

೧೭೨. ಶಿ.ಶಿ. ಬಸವನಾಳ: ಬಸವಣ್ಣನವರ ಷಟ್‌ಸ್ಥಲದ ವಚನಗಳು: ಶಬ್ದಕೋಶ, ಪು. ೯ 
೧೭೩. ಕಿಟ್ಟೆಲ್‌ ಕೋಶ (ಪರಿಷ್ಕೃತ), ಸಂ.೨ : ಪು. ೪೦೭ ("ಕಲಹ' ಪದದಡಿ) 

೧೭೪. ಅದೇ: ಪು. ೫೦೮ 

೧೭೫. ಶಿವಶ ವ: ಪು. (ಅಮುಗೆ ರಾಯಮ್ಮ ೨೯) ಬಸವ ವ. ೧೭೯: ಪು. ೭೮ 
೧೭೬. ಬಸವ ವ. ೧೭೯: ಪು. ೭೮ 


೩೨೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಧರಿಸಿರುತ್ತಿದ್ದ. ಕವಡೆಗಳನ್ನು ತನ್ನ ಹಲ್ಲುಗಳಿಗೂ ಅಳವಡಿಸಿಕೊಂಡಿರುತ್ತಿದ್ದ. ಕಣ್ಣಿನಲ್ಲಿ ಧರಿಸಿದ 
ಬಿಳಿಯ *ಕವಡೆಯು ಅವನು "ಮಳ್ಳೆಗಣ್ಣು ಪಡೆದಂತೆ ತೋರುತ್ತಿತ್ತು. ಇಂಥ ವೇಷವನ್ನು 
ಹಾಕಿಕೊಂಡ ಭೃ೦ಗೀಶ್ವರನು ಹಲ್ಲಿರಿಯುತ್ತ ಕೊಂಕು ನಡಿಗೆಯಿಂದ “ನಡೆಯುತ್ತ ಮೊಳಕೈ“ 
ಮುಂಗೈ ಗಳನ್ನಾ ಡಿಸುತ್ತ "ಹುಬ್ಬು ಕುಣಿಸಿ, ಕುಂಟ- ಕುರುಡರ ರೀತಿಯಲ್ಲಿ ನಡೆದಾಡುತ್ತ, ಮಳ್ಳೆಗಣ್ಣು 
ಮಾಡುವಿಕೆಯ ಮೊದಲಾದ ನಾನಾಚೇಷ್ನೆಗಳಲ್ಲಿ ತೊಡಗಿ ಎಲ್ಲರನ್ನೂ ನಗಿಸುತ್ತಾನೆ. es ಇದೇ 
ರೀತಿಯಲ್ಲಿ ಬೇರೆ ಬೇರೆ ವೇಷಧರಿಸಿ ಭಕ್ತರು ಶಿವನ ತೃಪರ್ಥವಾಗಿ ಕುಣಿಯುತ್ತಿದ್ದರು: “ಕಪ್ಪಡಿ 
ವೇಷದಿಂದಾನು ಬಂದಾಡುವೆ, ಕಪ್ಪಡಿ ವೇಷದಿಂದ” ಎಂಬ ಬಸವಣ್ಣನ ಮಾತಿನಿಂದ, 
ಇಂತಹ ವೇಷಗಳಲ್ಲಿ ಸನ್ಯಾಸಿಯ (<ಕರ್ಪಟವಸನ್ಯಾಸಿ) ವೇಷವನ್ನು ಹಾಕುವುದೂ ಒಂದು 
ಎಂದು ಭಾವಿಸಬಹುದು. 


ಆತರ ಕುಣಿತಗಳು 


ಶಿವನನ್ನೊಲಿಸುವುದಕ್ಕಾಗಿ ಹಾಕುತ್ತಿದ್ದ ವೇಷಗಳಲ್ಲಿ ಹೆಂಗಸರೂ ಇರುತ್ತಿದ್ದರು. ಗೊರವಿತಿ 
(ಭಕ್ತೆಯು ತಲೆಯ ಮೇಲೆ ನೀರಿನ ಕೊಡವನ್ನು ಹೊತ್ತು ನರ್ತಿಸುತ್ತಿದ್ದಳು; ಅವಳು ಕೈಯಲ್ಲಿ 
ಕಂಕಣವನ್ನೂ ಕಾಲಿನಲ್ಲಿ ಗೆಜ್ಜೆಯನ್ನೂ ಕಟ್ಟಿಕೊಂಡಿರುತ್ತಿದ್ದಳು.” ಹರಿಹರನು *ೇಳಿಕೆ' 
ಎಂಬೊಂದು. ನೃತ್ಯ ಪ್ರಭೇದವನ್ನು ಹೇಳುತ್ತಾನೆ: "ಅವನು ಇದನ್ನು ಉಲ್ಲೇಖಿಸುವ ಕಡೆಗಳಲ್ಲಿ” 
ಇದೊಂದು ಕುಣಿತವೆಂದು ಅರ್ಥವಾಗುತ್ತದೆ. ಇದು ರಂಗಮಂಟಪದಲ್ಲಿ ತೆರೆ ಸರಿದಾಗ 
ನಡೆಯುತ್ತಿದ್ದ ನೃತ್ಯಪ್ರಭೇಧವೆಂಬ ಎಲ್‌.ಬಸವರಾಜು ಅವರ ಅಭಿಪ್ರಾಯವು" ಸರಿಯಲ್ಲ. 
“ಬಸವರಾಜದೇವರ ರಗಳೆ'ಯಲ್ಲಿ “ಕೇಳಿಕೆ'ಯ ಉಲ್ಲೇಖವಿರುವ ಎರಡು ಸಂದರ್ಭಗಳಲ್ಲಿಯೂ 
ಇದು ಮೆರವಣಿಗೆಯ ಒಂದು ಭಾಗವಾಗಿ, ವೃಷಭದ್ದಜಗಳು ಗಗನದಲ್ಲಿ ಕುಣಿಯುತ್ತಿರಲು, 
ಅವುಗಳ ಹಿಂದೆ ಬಂದುವೆಂದು ಹೇಳುವುದರಿಂದ, ಕೇಳಿಕೆಯು ಬೀದಿಗುಣಿತವೇ ಹೊರತು ನೃತ್ಯ 
ಪ್ರಭೇದವಲ್ಲ.””ನ ಅಂತೆಯೇ ನಂದೀದ್ವಜವನ್ನು ಕುಣಿಸುವುದೂ ಆಗ ರೂಢಿಯಲ್ಲಿದ್ದ ಒಂದು 
ಬಗೆಯ ಕುಣಿತವೆಂದು ಮೇಲಿನ ಉಲ್ಲೇಖದಿಂದ ಗೋಚರಿಸುತ್ತದೆ. 


ಈ ಬಗೆಯ ಪಾತ್ರಗಳ ಕುಣಿತಗಳು ಕೇವಲ ಪೂಜಾ ಸಂದರ್ಭಗಳಲ್ಲಲ್ಲದೆ ಹಬ್ಬ- 
ಹರಿದಿನಗಳಲ್ಲಿ ವಿನೋದಾರ್ಥವಾಗಿಯೂ ನಡೆಯುತ್ತಿದ್ದುವು. ಪಾಂಡವರ ರಾಜಗೃಹದಂತಿದ್ದ 
ರಾಜಗೃಹವನ್ನು ನಿರ್ಮಿಸಿದಾಗ ದುರ್ಯೋಧನನು ಧರ್ಮರಾಯನನ್ನು ಕರೆದು ತೋರಿಸಿದ್ದು 
'ಸಿಂಹವನಾಡುವರ ಬಾಲಮನಾಡಿದರ್‌' ಎಂದರೆ ಸಿಂಹದ ವೇಷವನ್ನು ಹಾಕಿಕೊಂಡು 
ಕುಣಿಯುವವರ ಬಾಲವನ್ನು ಹಿಡಿದುಕೊಂಡು ಕುಣಿದರು ಎಂಬಂತಿತ್ತು ಎಂದು ಪಂಪನು 


೧೭೭. ಹರಿಹರ ರ: ಪು. ೪೭೨-೪ (ಭೃಂಗೀಶ್ವರನ ರಗಳೆ) 

೧೭೮. ಬಸವ ವ. ೩೪೧: ಹು. ೧೩೫ 

೧೭೯. ಅಲ್ಲಮ ವ ಚಂ. ೧೧೭೦: ಪು. ೨೫೭ (“ಉದಕನ ಕೊಡನ ಹೊತ್ತಾಡುವ ಗೊರವಿತಿಯು ಕೈಯಲ್ಲಿ 
ಕಂಕಣ, ಉಲಿವ ಗೆಜ್ಜೆ ಚರಣದಲ್ಲಿ?) 

೧೮೦. ಬಸವ ರಗಳೆ: ಪು. ೩೮: ಪು. ೭೨: ಹರಿಹರ ರ: ಪು. ೩೨೪ ಇತ್ಯಾದಿ 

೧೮೧. ಶಿವದಾ ಗೀ (ಪೀಠಿಕೆ ಮ. ೧೦೮ 

೧೮೨. ವಿವರಗಳಿಗೆ ನೋಡಿ: ಎಂ.ಚಿದಾನಂದಮೂರ್ತಿ: “ಕೇಳಿಕೆ ಪದದ ಅರ್ಥ ಮತ್ತು ನಿಷ್ಟತ್ತಿ' (ಸಂಶೋಧನ 
ತರಂಗ, ೨ ಪು. ೨೬-೯) 


ಕಲೆ, ಮನರಂಜನೆ ಇತ್ಯಾದಿ / ೩೨೩ 


ವರ್ಣಿಸುತ್ತಾನೆ.” ಈ ರೀತಿ ಪ್ರಾಣಿಗಳ ವೇಷಗಳನ್ನು ಹಾಕುತ್ತಿದ್ದುದಲ್ಲದೆ ಬರ್ಬರ, ಕುಂಟ, 
ಕಿವುಡ, ಮೂಕ, ಕಿರಾತ ಮುಂತಾದವರಂತೆ ವೇಷ ಹಾಕಿ ವಿನೋದ ಪಾತ್ರಗಳು 
ನಟಿಸುತ್ತಿದ್ದುವು.? ಈ ಬಗೆಯಲ್ಲಿಯೇ ಕುಂಟ-ಕುರುಡ ಮುಂತಾದವರಂತೆ ವೇಷಹಾಕಿ 
ಕೋಡಂಗಿಯಾಟದಲ್ಲಿಯೂ ಸಟಿಸುತ್ತಿದ್ದರೆಂಬ ಹರಿಹರನ ವರ್ಣನೆಯನ್ನು? ನೆನೆಸಿಕೊಂಡರೆ 
ಇಂತಹ ವಿನೋದ ಪಾತ್ರಗಳ ಆಟವನ್ನೇ ಕೋಡಂಗಿಯಾಟವೆಂದು ಕರೆಯುತ್ತಿದ್ದರೆನ್ನಿಸುವುದು. 
ಕುಣಿತಗಳಲ್ಲಿ ಹರೆಯನ್ನು ವಿಶೇಷವಾಗಿ ಬಳಸುತ್ತಿದ್ದರು. ಹರೆಯ ಹೊಡೆತದ ಲಯಕ್ಕೆ ಸರಿಯಾಗಿ 
ಪಾತ್ರಗಳು ಕುಣಿಯುತ್ತಿದ್ದುವು. “ಹೊಯಿದ ಹರೆಗೆ ಕುಣಿದಾಡುವರೆಲ್ಲ” ಎಂದು ಸಕಲೇಶ 
ಮಾದರಸನೂ"* “ಹಜ್‌ಿಯ  ಹೊಯಿಸಿ ಕುಜುಹ ಪೂಜಿಸುವವರ ಮೆಚ್ಚ 
ಕೂಡಲಸಂಗಮದೇವ” ಎಂದು ಬಸವಣ್ಣನೂ ಹೇಳುವ ಮಾತು ಇದನ್ನು ಸಮರ್ಥಿಸುತ್ತವೆ. 
ಹರೆಯೆಂಬುದು ಕೈಯಲ್ಲಿ ಹಿಡಿದು ಬಾರಿಸುವ ಚಿಕ್ಕ ಚರ್ಮವಾದ್ಯ. 'ಸಂಸಾರನಾಟಕ ಸೂತ್ರಧಾರಿ 
ಮುರಾರಿ ಕೈ ಪಟ್‌ಗಾಡಿದಂ"ನ5 ಎಂಬ ರುದ್ರಭಟ್ಟನ ವರ್ಣನೆಯಲ್ಲಿ ಇದು ಸ್ಪಷ್ಟವಾಗಿದೆ; 
“ಶಬ್ದಮಣಿದರ್ಪಣ'ದಲ್ಲಿ “ಕೈಪಣೆಗುಟ್ಟಿಯಾಡಿದರ್‌' ಎಂಬ ಪ್ರಯೋಗವಿದೆ.” ಇದರಿಂದ 
ಕುಣಿತದ ಸಂದರ್ಭದಲ್ಲಿ ತಾಳಕ್ಕಾಗಿ ಬಳಸುತ್ತಿದ್ದ ಹರೆಯನ್ನು "ಕೈಪಣಿ'ಯೆಂದು ಕರೆಯುತ್ತಿದ್ದುದು 
ಸ್ಪಷ್ಟವಾಗುತ್ತದೆ. ಕುಣಿತದ ಕಾಲದಲ್ಲಿ ಬಳಸುತ್ತಿದ್ದ ವಾದ್ಯಗಳಲ್ಲಿ ತಂತೀವಾದ್ಯವನ್ನೂ 
ಬಳಸುತ್ತಿದ್ದಿರಬೇಕು. ಏಕೆ೦ದರೆ ಬಸವಣ್ಣನು ತನ್ನನ್ನು ಮಾಯೆಯು ಹೇಗೆ ಕುಣಿಸುತ್ತಿದೆಯೆಂದು 
ವರ್ಣಿಸುವಾಗ “ಟಿ೦ಬನನಾಡಿಸುತ್ತಿದ್ದಿತಯ್ಯಾ ನಿನ್ನ ಮಾಯೆ, ಟೀವಕ 
ಟಿಂಬನನಾಡಿಸುತ್ತಿದ್ದಿತಿಯ್ಯಾ ನಿನ್ನ ಮಾಯೆ”? ಎಂದು ಹೇಳುತ್ತಾನೆ.ಇಲ್ಲಿ ಹೇಳಿರುವ "ಟೀವಕ 
ಟಿಂಬನ' ಮುಂತಾದುವು ಆ ವಾದ್ಯವು ಹೊಮಿಸುತ್ತಿದ್ದ ನಾದದ ಅನುಕರಣೆಯೆಂಬುದರಲ್ಲಿ 
ಸಂದೇಹವಿಲ್ಲ. 


ಬಹುರೂಪ 


ಬಹುರೂಪವೆನ್ನುವ ಹೆಸರೇ ಈ ಕಾಯಕಪ್ರಭೇದವನ್ನು ವರ್ಣಿಸುತ್ತದೆ. ಇತರ 
ವೇಷಗಳಂತೆ, ಉದಾಹರಣೆಗೆ ಕಲಕೇತನಂತೆ, ನಿರ್ದಿಷ್ಟವಾದೊ೦ದು ವೇಷವನ್ನು ಮಾತ್ರಹಾಕದೆ, 
ನಾನಾರೀತಿಯ ವೇಷಗಳನ್ನು ಹಾಕುತ್ತ ಕುಣಿದು ಬಂದ ಹಣದಿಂದ ಜೀವಿಸುತ್ತಿದ್ದವರೇ 
ಬಹುರೂಪಿಗಳು. NEN ಚೌಡಯ್ಯನೆಂಬುವನು ಈ ಕಾಯಕವನ್ನು ಮಾಡುತ್ತಿದ್ದ ಒಬ್ಬ 
ವಚನಕಾರ. ಬಹುರೂಪವು ಕುಣಿತ ನಾಟಕಗಳೆರಡೂ ಅಂಶಗಳನ್ನು ಪಡೆದಿತ್ತಿತೆಂದು 
ವಚನಗಳಲ್ಲಿ ದೊರೆಯುವ ಆಧಾರದಿಂದ ನಿರ್ಧರಿಸಬಹುದು 'ಬಹುರೂಪಕ್ಕೆ ಭಾಷಾಂಗವಲ್ಲದೆ 


೧೮೩. ಡಿ.ಎಲ್‌.ನರಸಿಂಹಾಜಾರ್‌ : ಪಂಪಭಾರತ ದೀಪಿಕೆ: ಪು. ೨೩೫ 

೧೮೪. ಚಂದ್ರಪ್ಪ ಪು. ೬.೮೫ ಗದ್ಯ (“ವಿನೋದ ಪಾತ್ರಂಗಳುಮಪ್ಪ ಬರ್ಬರಶಾಕಬಧಿರ ವರ್ಷಧರ ಮೂಕ 
ಕಿರಾತಜಡುಲಗಡುಲಖಂಜರಂಜಕ ಸಮಾಜಮುಮಂ' ) 

೧೮೫. ಹರಿಹರ ರ: ಪು. ೪೭೨-೪ (ಭೃಂಗೀಶ್ವರ) 

೧೮೬. ಸಕಲೇಶ ವ. ೨೩: ಪು. ೬ 

೧೮೭. ಬಸವ ವ. ೨೦೬: ಪು. ೮೭ 

೧೮೮. ಜಗನ್ನಾಥ ವಿ: ೩.೫೩ 

೧೮೯. ಶಬ್ದಮ ದ (೧೯೬೮) ಪು. ೭೭ 

೧೯೦. ಬಸವ ವ. ೧೮: ಪು. ೧೧ 


೩೨೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮೆಚ್ಚದು ಜನ” ಎಂಬ ಶಿವಲೆಂಕ ಮಂಚಣ್ಣನ ಮಾತಿನಿಂದ ಎರಡು ಅಂಶಗಳು 
ಸ್ಪಷ್ಟವಾಗುತ್ತವೆ; ಒಂದು, ಬಹುರೂಪಿಗಳು ವೇಷವನ್ನು ಧರಿಸುತ್ತಿದ್ದುದಲ್ಲದೆ ಅವಕ್ಕೆ ತಕ್ಕ 
ಮಾತುಗಳನ್ನೂ ಆಡುತ್ತಿದ್ದರು. ಎರಡು, ಕೆಲವರು ಕೇವಲ ವೇಷಧರಿಸಿ ಮಾತನಾಡದೆ 
ಮೂಕಾಭಿನಯವನ್ನು ನೀಡುತ್ತಿದ್ದರು. “ವೇಷಧಾರಿ ಮಾತು ಕಲಿತು ಅಭಿಮಾನಕ್ಕೆ ಪರೀಕ್ಷೆಯ 
ಕೊಡುವಂತೆ” ೧೯೨" ಎಂದು ಚನ್ನಬಸವಣ್ಣನು ಒಂದೆಡೆ ಹೇಳಿರುವುದು ಬಹುರೂಪಿಗಳನ್ನೇ 
ಕುರಿತಿರುವಂತಿದೆ. ಇಲ್ಲಿ ವೇಷಧಾರಿಗಳು (-ಬಹುರೂಪಿಗಳು) ಆಡುತ್ತಿದ್ದ ಮಾತಿನ 
ಸೂಚನೆಯಿದೆ. 


ಬಹುರೂಪವು ಪ್ರಾಯಶಃ ಎರಡು ರೀತಿಗಳಲ್ಲಿ ಪ್ರಚಲಿತವಾಗಿದ್ದಿತು. ಒಬ್ಬನೇ ಬೇರೆ ಬೇರೆ 
ಸಂದರ್ಭಗಳಲ್ಲಿ ವಿವಿಧ ವೇಷಗಳನ್ನು ಹಾಕುವುದು ಒಂದು ಬಗೆಯಾದರೆ, ಹಲವರು ಒಟ್ಟಿಗೇ 
ಬೇರೆ ಬೇರೆಯ ವೇಷಗಳನ್ನು ಹಾಕಿ ನಾಟಕದಂತೆ ಮನೆಗಳ ಮುಂದೆ ಅಭಿನಯಿಸುತ್ತಿದ್ದುದು 
(ಇಂತಹ ರೂಢಿ ಈಗಲೂ ಕರ್ನಾಟಕದ ಹಲವು ಭಾಗಗಳಲ್ಲಿದೆ) ಇನ್ನೊಂದು ಬಗೆ. “ಬಂದ 
ಬಹುರೂಪದಲ್ಲಿ ಸಂದಿಲ್ಲದೆ ಆಟವನ್ನಾಡುತ್ತ ಬಂದ ಬಂದವರ ಮೆಚ್ಚಿಸುತ್ತ ಅವರವರಂದಕ್ಕೆ 
ಕೊಂಡಾಡಿ ಬಂದುದ ಕೈಕೊಂಡೆ”””ಎಂಬ ಚೌಡಯ್ಯನ ಮಾತಿನಲ್ಲಿ ಒಬ್ಬನೇ ಹಲವಾರು 
ವೇಷಗಳನ್ನು ಧರಿಸುತ್ತಿದ್ದ ನ ಚತಹುದ. ಇದಕ್ಕಿಂತ ಇನ್ನೂ ಸ್ಪಷ್ಟವಾಗಿ ಒಬ್ಬನೇ ಬೇರೆ ಬೇರೆ 
ವೇಷಗಳನ್ನು. ಧರಿಸುತ್ತಿದ್ದ ವಿಷಯವು “ನಾನಾವೇಷವ ತೊಟ್ಟು ಆಡುವನಂತೆ ಬಹುರೂಪು 
ಬೇಖಲ್ಲದೆ pr ತಾನೊಬ್ಬನೆ”್‌ ಎಂಬ ಮಾತಿನಲ್ಲಿ ಉಕ್ತವಾಗಿದೆ. ಒಬ್ಬನೇ ಬೇರೆ ಬೇರೆ 
ವೇಷಗಳನ್ನು ಹಾಕುವಾಗ ವೇಷ ಬದಲಾವಣೆಯು ಕಷ್ಟವೇ. ಶೀಘ್ರವಾಗಿ ವೇಷಗಳನ್ನು 
ಬದಲಾಯಿಸಲು ಮುಖವಾಡಗಳನ್ನು ಧರಿಸುತ್ತಿದ್ದ ಪರಿಪಾಠವಿದ್ದಿತು. “ಅಪ್ಪಾ ಬೊಪ್ಪಾ ಎಂದು 
ಚಿಕ್ಕ ಜೋಹಮಂ ತೊಟ್ಟು ಮುಖಕ್ಕೆ ಹೊತ್ತಿಗೊಂದು ಪರಿಯ ಬಚ್ಚಣಿಯನಿಕ್ಕಿ ಮತ್ತದನು 
ತಲೆಯಲ್ಲಿ ಹೊತು ತಪು ಹೆಜೆಯನಿಕ್ಕಿ ಆಡುತ್ತಿದ್ದ ರೇಕಣ್ಣಪ್ರಿಯ ನಾಗಿನಾಥನಲ್ಲಿ 
ಹೊತ್ತುಹೋಗದ ಬಿಹುರೂಪವ” ಎಂಬ ವಚನವು ಸ್ಪಷ್ಟವಾಗಿ ಒಬ್ಬನೇ ಹಲವಾರು 
ವೇಷಗಳನ್ನು ಹಾಕುವಾಗ ಮುಖವಾಡ ಗಳನ್ನು (ಬಚ್ಚಣೆ-ಮುಖವಾಡ) ಧರಿಸಿ ಆಡುತ್ತಿದ್ದ 
ವಿಷಯವಿದೆ. ಬಸವಣ್ಣನ ವಚನವೊಂದರಲ್ಲಿ ಬರುವ “ಬಚ್ಚಣಿಯ ರೂಹುಗಳು”್‌ ಎಂಬ 
ಉಲ್ಲೇಖವು ಬಹುರೂಪಿಗಳ ಮುಖವಾಡಗಳಿಗೆ ಅನ್ವಯಿಸುತ್ತದೆ. ಈ ಮುಖವಾಡಗಳನ್ನು 
ಮರದಿಂದ ತಯಾರಿಸುತ್ತಿದ್ದರು. ನಾನಾವೇಷಧಾರಿಗಳು “ಮರಮೊಗಂಗಳನಿಟ್ಟು ಬಂದು” 
ಆಡುವ ಉಲ್ಲೇಖವು ವಡ್ಡಾರಾಧನೆಯಲ್ಲಿದೆ.” ಬಹುರೂಪಿ ಚೌಡಯ್ಯನು ಹಲವರ ಬಗೆಯ 


೧೯೧. ಶಿವಲೆಂ ಡಕ್ಕೆ ವ: ಪು. ೪೦ (ಶಿವಲೆಂಕ ಮಂಚಣ್ಣ, ೧೨೫) 

೧೯೨. ಚನ್ನಬ ವ. ೫೧೯: ಪು. ೨೧೮ : ಇಲ್ಲಿನ ಪಾಠದಲ್ಲೇನೋ ಕ್ಲಿಷ್ಪತೆಯಿರುವಂತೆ ತೋರುತ್ತದೆ; 
ಆದ್ದರಿಂದ ಈ ಸಾಲಿನ ಸಂಪೂರ್ಣವಾದ ಅರ್ಥವು ಸ್ಪಷ್ಟವಾಗುವುದಿಲ್ಲ. “ಅಭಿಯಾನಕ್ಕೆ' ಎಂಬುದರ 
ಬದಲು "ಅಭಿಮಾನಕ್ಕೆ' ಎಂದೇನಾದರೂ ಇದ್ದಿರಬಹುದೇ? 

೧೯೩. ಸರ್ವಹು ವ. ೨೨೯ 

೧೯೪. ಬಿಬ್ಬಿಬಾ ಮೆರೆ ವ: ಪು. ೨೨ (ಬಿಬ್ಬಿ ಬಾಚಯ್ಯ, ೭೧) 

೧೯೫. ಸರ್ವಪು: ವ. ೨೨೬ 

೧೯೬ .ಬಸವ ವ. ೫೬೦: ಪು. ೨೨೫ 

೧೯೬. ವಡ್ಡಾರಾ : ಪು. ೧೧೮ 


ಕಲೆ, ಮನರಂಜನೆ ಇತ್ಯಾದಿ / ೩೨೫ 


ವೇಷಗಳನ್ನು ಧರಿಸಿ ಆಡುತ್ತಿದ್ದ; ತಾನು ಅಲ್ಲಮ, ಅಜಗಣ್ಣ, ಮುಖವಾಡದಯ್ಯಗಳ ವೇಷಧರಿಸಿ 
ಆಡುವೆನೆಂದು ಆತ ಹೇಳಿಕೊಳ್ಳುತ್ತಾನೆ. ೧೯೮” ಇಲ್ಲಿ ಮುಖವಾಡದಯ್ಯ ಎಂಬುದು: ಮುಖವಾಡ 
ಹಾಕುತ್ತಿದ್ದವ ನೊಬ್ಬನನ್ನು ಸೂಚಿಸುತ್ತಿದೆಯೆಂಬುದು ಕಾಣುತ್ತದೆ. ಮಡಿವಾಳ ಮಾಚಯ್ಯನನ್ನು 
ಆತನ ಕಾಯಕದ "ಹೆಸ ರನ್ನು ಪ್ರಧಾನವಾಗಿಸಿ ಮಡಿವಾಳಯ್ಯನೆಂದು ಕರೆದಂತೆ, ಮುಖವಾಡ 
ಧರಿಸುತ್ತಿದ್ದ ಕಾಯಕದವನನ್ನು ಮುಖವಾಡದಯ್ಯನೆಂದು' ಕರೆದಿರುವ ಸಾಧ್ಯತೆಯಿದೆ. 
ಚನ್ನ ಬಸವಣ್ಣನು ಹೆಸರಿಸುವ 'ಮುಖವಾಡದ ಕೇಶಿರಾಜ' "ನೆಂಬುವನುರ್‌ ಈತನೇ ಇರಬಹುದು. 


ಹಲವರು ಒಟ್ಟಿಗೇ ವೇಷಗಳನ್ನು ಹಾಕಿ ಕುಣಿಯುತ್ತಿದ್ದ ಪ್ರಸಂಗಗಳಲ್ಲಿ ಬಹುರೂಪವು ಹೆಚ್ಚು 
ನಾಟಕದ ಲಕ್ಷಣಗಳನ್ನು ಪಡೆಯುತ್ತಿದ್ದಿತು. ಅದಕ್ಕಾಗಿಯೇ ಚನ್ನಬಸವಣ್ಣನು ಇದನ್ನು 
“ಬಹುರೂಪುಗಳ ನಾಟಕ””ವೆಂದು ಕರೆಯುತ್ತಾನೆ.ಇಂತಹ ಸಂದರ್ಭಗಳಲ್ಲಿ ರಂಗಮಂದಿರದ 
ನಿರ್ಮಾಣವಾಗುತ್ತಿತ್ತು. ಗಳುಗಳನ್ನು ನೆಲದಲ್ಲಿ ಹೂತು, ಅವುಗಳಿಗೆ ಅಡ್ಡಗಳುಗಳನ್ನು ಹಗ್ಗಗಳಿಂದ 
ಬಿಗಿದು ಅಟ್ಟಣೆ ಸಿದ್ದವಾದ ಮೇಲೆ ಅಡ್ಡ ತೆರೆಯೊಂದನ್ನು ಕಟ್ಟುತ್ತಿದ್ದರು.” 
ಬಹುರೂಪವನ್ನಾಡುವಾಗ ಬಳಸುತ್ತಿದ್ದ ತೆರೆಯ ಉಲ್ಲೇಖವು ಅನೇಕ ವಚನಗಳಲ್ಲಿದೆ. 5೨ ಧ್ಯ 
ಆಟಕ್ಕೆ ಸೂತಧಾರನೊಬ್ಬನಿರುತ್ತಿದ್ದ 5ಬ ವೇಷಧಾರಿಗಳು ಮಣಿಮಾಲೆಗಳ ಹಾರ, ಮುತ್ತಿನ ದಂಡೆ, 
ನೀಲದ ತೊಡಿಗೆಗಳನ್ನು ತೊಡುತ್ತಿದ್ದರು. ಮದ್ದಳೆ, ತಾಳ,” ಕಹಳೆ ಫೊಳಲುನ೦ 
ಮುಂತಾದ ವಾದ್ಯಗಳ "ದ್ರನಿಯೊಡನೆ ವೇಷಗಳು ನರ್ತಿಸುತ್ತಿದ್ದವು. ಕುಣಿಯುವ ರೂಪುಗಳು 
'ತತ್ಥಾತಿತ್ಥಿ' ಕ "ಕಣಿಯುತ್ತಿದ್ದುವು 55 “ಹುರೆಪುರೆ' ಎಂದು ಉದ್ಗಾರಗಳನ್ನು 
ಹೊರಡಿಸುತ್ತಿದ್ದುವು.””್‌ ಇಂತಹ ನಾಟಕಗಳಲ್ಲಿ ಸಿಂಹಾಸನವೇ ಮೊದಲಾದ ರಂಗಪರಿಕರಗಳನ್ನು 
ಸಾಂಕೇತಿಕವಾಗಿ ಉಪಯೋಗಿಸುತ್ತಿದ್ದರು.” 


೧೯೭. ವಚನ ಸಾ ಸಂಗ್ರಹ: ಪು. ೫೮೩ (“ಇನ್ನಾಡುವೆ ಜಂಗಮರೂಪ ಅಲ್ಲಮನಂತೆ. ಆಡುವೆ ಬಹುರೂಪ 
ಅಜಗಣ್ಣನಂತೆ. ಆಡುವೆ ಬಹುರೂಪ ಮುಖವಾಡದಯ್ಯಗಳಂತೆ. ಆಡುವೆ ಬಹುರೂಪ 
ಪುರಷಾಂಗಣ ಮೆಟ್ಟಿ, ಆಡುವೆ ಬಹುರೂಪ”) 

೧೯೯. ಚನ್ನಬ ವ. ೧೪೮೪ : ಪು. ೪೪೮ 

೨೦೦. ಚನ್ನಬ ವ. ೯೪೮ : ಪು.೪೪೮ 

೨೦೧. ಸರ್ವಪು ವ.೨೨೫ (“ತೊಗಲ ಸೀರೆಯ ತೆರೆಯ ಹಿಡಿದು ಬಲು ಎಲುವಿನ ಗಳುವಿನಲ್ಲಿ ನರವಿನ 
ಬಿಮ್ಮು ಗಟ್ಟಂಗಟ್ಟಿ ತೆರೆ ನಿಂದಿತ್ತ”) 

೨೦೨. ಭಂಡಾರಿ ಶಾಂ ವ. ೨೦: ಸರ್ವಪು ವ. ೨೩೩:೨೫೭ ಇತ್ಯಾದಿ. 

೨೦೩. ಸರ್ವಪು ವ. ೨೫೯ (“ಬಸವಣ್ಣನು ಎನ್ನ ಬಹುರೂಪಕ್ಕೆ ಸೂತ್ರಧಾರಿಯಾದ”) 

೨೦೪. ಚನ್ನಬ ವ. ೯೪೮:ಪು. ೪೪೮ 

೨೦೫. ಶಿವದಾ ಗೀ: ಪು. ೩೨೪ (ಬಹುರೂಪಿ ಚೌಡಯ್ಯನ ವಚನ) 

೨೦೬. ಸರ್ವಪು ವ. ೨೨೫ 

೨೧೦೭. ಚನ್ನಬ ವ. ೯೪೮ : ಪು.೪೪೮ 

೨೦೮. ಶಿವದಾ ಗೀ: ಪು. ೩೨೪ (ಬಹುರೂಪಿ ಚೌಡಯ್ಯ) 

೨೦೯. ಸರ್ವಪು ವ. ೨೩೩ 

೨೧೦. ಸರ್ವಹು ವ. ೨೫೭ 


೩೨೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬಹುರೂಪಿಗಳು ಡೊಂಬರಂತೆ ಆಟಗಳನ್ನು ಆಡುತ್ತಿದ್ದರು. “ವೇಷ ಎಲ್ಲಿರದು? 
ಸೂಳೆಯಲ್ಲಿ, ಡೊಂಬನಲ್ಲಿ, ಬಹುರೂಪಿಯಲ್ಲಿ ಇರದೆ”್‌”” ಎಂಬ ಮಾತಿನಲ್ಲಿ ಡೊಂಬ, 
ಬಹುರೂಪಿ ಬೇರೆಯವರು ಎಂದು ಸ್ಪಷ್ಟವಾಗಿದೆ. ಆದರೆ ಬಹುರೂಪಿ ಚೌಡಯ್ಯನು ಒಂದು 
ವಚನದಲ್ಲಿ ಕಸರತ್ತಿನ ಆಟಗಳನ್ನು ಆಡುವುದಾಗಿ ಹೇಳಿಕೊಳ್ಳುತ್ತಾನೆ. ಸುತ್ತಲೂ ಇಟ್ಟಿಗಳನ್ನು 
(ಇಟ್ಟೀಯಷ್ಟಿಇಭರ್ಜಿ) ನಟ್ಟು ಅದರ ಮಧ್ಯೆ ಕತ್ತಿಯೊಂದನ್ನು ಹೂತು ಅದರ ತುದಿಯಲ್ಲಿ 
ಆಶ್ಚರ್ಯವನ್ನುಂಟು ಮಾಡುತ್ತಿದ್ದ.” ಹಾಗೆಯೇ ಕೆಲವು ಬೊಂಬಿನ ತಟ್ಟಿಗಳನ್ನು ನೆಟ್ಟು 
ಹಗ್ಗಗಳನ್ನು ಕಟ್ಟಿ ಅದರ ಮೇಲೆ ನಡೆಯುತ್ತಿದ್ದ.” ಪಗರಣಿಗರಂತೆಯೇ ಬಹುರೂಪಿಗಳನ್ನು 


ಯಾವಾಗಲೂ ನಂಬಲಾಗುವುದಿಲ್ಲವೆಂದು ಬ್ರಹ್ಮಶಿವ ಹೇಳುತ್ತಾನೆ. 
ಬೊಂಬೆಯಾಟ 


ಬೊಂಬೆಗಳಿಗೆ ದಾರಗಳನ್ನು ಕಟ್ಟಿ, ಸೂತ್ರಧಾರನು ಆ ದಾರಗಳನ್ನು ಆಡಿಸುವುದರ ಮೂಲಕ 
ಬೊಂಬೆಗಳನ್ನು ಆಡಿಸುವ ಸೂತ್ರದ ಬೊಂಬೆಯಾಟವು ವಚನಗಳ ಕಾಲಕ್ಕೆ ಜನಪ್ರಿಯವಾಗಿತ್ತು. 
ದೇವರು ಮನುಷ್ಯರನ್ನು ಆಡಿಸುವ ರೀತಿಯಲ್ಲಿ ಸೂತ್ರದ ಗೊಂಬೆಯನ್ನಾಡಿಸುವ ಸೂತ್ರಧಾರಿಗೆ 
ಹಲವು ವಚನಕಾರರು ಹೋಲಿಸುತ್ತಾರೆ.” ಮಣ್ಣಿನಿಂದ ಗೊಂಬೆಗಳನ್ನು ತಯಾರಿಸುತ್ತಿದ್ದರು, 
ಅವುಗಳಿಗೆ ಬಣ್ಣಬಣ್ಣದ ಬಟ್ಟೆಗಳನ್ನುಡಿಸಿ, ಕಾಲಿಗೆ ಗೆಜ್ಜೆಗಳನ್ನು ಕಟ್ಟಿ, ಅರಳೆಲೆ ಮುಂತಾದ 
ಆಭರಣಗಳನ್ನು ತೊಡಿಸುತ್ತಿದ್ದರು.”* ತಿಲಕವನ್ನಿಟ್ಟು ಗೊಂಬೆಗಳನ್ನಲಂಕರಿಸಿ ರಂಗದಲ್ಲಿ 
ಸುಳಿಯಲು ಬಿಡುತ್ತಿದ್ದರು.” ಚರ್ಮವನ್ನು ಮನುಷ್ಯರ ಆಕಾರಗಳಲ್ಲಿ ಕತ್ತರಿಸಿ, ಅವುಗಳಿಗೆ 
ಬಣ್ಣವನ್ನು ಹಾಕಿ, ಅದನ್ನೂ ದಾರದ ಸಹಾಯದಂತೆ ತೆರೆಗೆ ಅಂತಿಕೊಂಡಂತೆ ಆಡಿಸುವ 
ತೊಗಲು ಗೊಂಬೆಯಾಟ ಈಗಲೂ ರೂಢಿಯಲ್ಲಿದೆ. ವಚನಗಳಲ್ಲಿ ಈ ಆಟದ ವಿವರಗಳೇನೂ 
ದೊರೆಯುವುದಿಲ್ಲ. ಆದರೆ ತೊಗಲುಗೊಂಬೆಯಾಟ ವನ್ನು ನೋಡುವುದು ಗೌರವಸ್ಥರಿಗೆ 
ತಕ್ಕುದಲ್ಲವೆಂಬ ಭಾವನೆಯು ಆಗ ಪ್ರಚಲಿತ ವಾಗಿದ್ದಿತೆಂಬುದು “ಚಿತ್ರವಿಚಿತ್ರದಾಟವನು ಜಂಗಮ 
ಮುಂತಾಗಿ ನೋಡದೆ ತಾ ನೋಡಿದನಾದಡೆ, ತೊಗಲಬೊಂಬೆಯ ನೋಡಿದ ಸಮಾನ” 
ಎಂಬ ಚನ್ನಬಸವಣ್ಣನ ಮಾತಿನಿಂದ ತಿಳಿಯುತ್ತದೆ. 


೨೧೧. ವಚನ ಶಾ ಸಾ ೧: ಪು. ೧೩೩ ("ರಾಮೇಶ್ವರಲಿಂಗ' ಅಂಕಿತದ ವಚನ) 

೨೧೨. ಸರ್ವಪು ವ. ೨೩೩ : ("ಒಂಬತ್ತು ಇಟ್ಟಿಯ ನಡುವೆ ಒಂದು ಕತ್ತಿಯ ನೆಟ್ಟು ತುಟ್ಟ ತುದಿಯ ಮೆಟ್ಟಿ 
ಆಡಲಾಗಿ”) 

೨೧೩. ಸರ್ವಪು ವ. ೨೨೬ (“ಎಂಟು ತಟ್ಟಿಯ ನಟ್ಟು, ಒಂಬತ್ತು ನೇಣ ಕಟ್ಟಿ, ಎಂಟು ಬಿಟ್ಟು ಒಂದು 
ನೇಣಿನಲ್ಲಿ ಹತ್ತಿ ಆಡುತ್ತಿರಲಾಗಿ””) 

೨೧೪. ಸಮಯ ಪ : ೮.೨೩೮ (“ಪಗರಣಿಗರಂತೆ ಬಹುರೂಪಿಗಳಿಂದಾಡುವರನಾಪ್ಪರೆಂದು ಪೊತ್ತು 
ಬಗೆಯದೆ”) 

೨೧೫. ಬಸವ ವ. ೧.೯೧: ಪು. ೪೯: ವ. ೧೧೯೦: ಪು. ೪೯೪: ಸಿದ್ಧರಾ ವ. ೩೭. ಮು. ೧೪: ಮೋ 
ಮಾ ವ (ಸ). ೧೧೧: ಪು. ೨೧: ಅಕ್ಕನ ವ. ೧೮೨: ಪು. ೭೩ ಇತ್ಯಾದಿ. 

೨೧೬. ಅಲ್ಲಮ ವ ಚಂ. ೧೬: ಪು. ೫ 

೨೧೭. ಆದಯ್ಯ ವ. ೩೪೮: ಪು. ೧೮೯ 

೨೧೮. ಚನ್ನಬ ವ. ೨೮೧: ಪು. ೧೨೪ 


ಕಲೆ, ಮನರಂಜನೆ ಇತ್ಯಾದಿ / ೩೨೭ 


ನಾಟಕ 


ಪ್ರಾಚೀನ ಭಾರತದಲ್ಲಿ (ಅಂತೆಯೇ ಕರ್ನಾಟಕದಲ್ಲಿಯೂ) ನೃತ್ಯ ಹಾಗೂ ನಾಟಕಗಳು 
ಒಂದನ್ನೊಂದು ಅವಲಂಬಿಸಿದುವು. ಆದರೆ ಬರಬರತ್ತ ಅವೆರಡೂ ಎಭಿನ್ನ ಕಲಾಪಭೇದಗಳಾಗಿ 
ಬೇರ್ಪಡೆಯಾದುವು. ನಾಟಕವು ಹತ್ತು ಬಗೆಯ ರೂಪಕಗಳಲ್ಲಿ ಒಂದು ಪ್ರಮುಖವಾದ ಪ್ರಭೇದ, 
ಅಷ್ಟೆ; ರೂಪಕವು ದೃಶ್ಯಕಾವ್ಯಕ್ಕಿದ್ದ ಮತ್ತೊಂದು ಹೆಸರು, ನಟರು ರೂಪಗಳನ್ನು ಧರಿಸುವುದರಿಂದ 
ಇದಕ್ಕೆ ರೂಪಕವೆಂದು ಹೆಸರಾಯಿತೆಂದು “ಸಾಹಿತ್ಯ ದರ್ಪಣ'ವು. ಹೇಳುತ್ತದೆ. 
ಸಿಂಹಭೂಪಾಲನ “ರಸಾರ್ಣವ ಸುಧಾಕರ'ವು ಈ ಹೆಸರು ಬರಲು ಕಾರಣವನ್ನು ಈ ರೀತಿ 
ವಿವರಿಸುತ್ತದೆ. ಪಾತ್ರಗಳಿಗೂ ನಟರಿಗೂ ಪ್ರದರ್ಶನದ ಸಂದರ್ಭದಲ್ಲಿ ಅಭೇದವಾಗುವುದರಿಂದ 
ರೂಪಕವೆಂಬ ಅಲಂಕಾರದ ಸಾದೃಶ್ಯದ ಮೇಲೆ ಈ ಹೆಸರು ಬಂದಿದೆ. “ಲೀಲಾವತಿ'ಯ 
ನೇಮಿಚಂದನು ಭಾರತೀಯ ಅಲಂಕಾರಿಕವನ್ನನುಸರಿಸಿ ಅಭಿನಯವನ್ನು ವಾಚಿಕ, ಆಹಾರ್ಯ, 
ಅಂಗಿಕ, ಸಾತ್ವಿಕಗಳೆಂಬ ನಾಲ್ಕು ಪ್ರಭೇದಗಳನ್ನು ಹೇಳುತ್ತಾನೆ. ೨೨೧. ನಾಟಕದಲ್ಲಿ 
ಪಾತ್ರವಹಿಸುವುದನ್ನೇ ವೃತ್ತಿಯಾಗುಳ್ಳ 'ರಂಗೋಪಜೀವಿ'ಗಳ ಉಲ್ಲೇಖಿ “ಬ್ರಹ್ಮಪುರಾಣ'ದಲ್ಲಿ 
ಬರುತ್ತದೆ.” ನಟರನ್ನು ವಚನಗಳು ನಟ್ಟುವ,*** ನಟ್ಟುವಿಗ ಎನ್ನುತ್ತವೆ. ನಾಟಕದ 
ಉಲ್ಲೇಖವು ಕೆಲವು ವಚನಗಳಲ್ಲಿವೆ. ನಾಟಕ ಶಾಲೆಯ ಉಲ್ಲೇಖ ಒಂದು 'ಪಚನದಲ್ಲಿದೆ. ಸಔ 
ಶಿಷ್ಠರ ನಾಟಕಗಳಲ್ಲಿ ಸಾಮಾನ್ಯವಾಗಿ ವಾದನ- *ಗಾಯನಗಳಿರುತ್ತಿದ್ದುವು; ರಂಗಮಂದಿರವನ್ನು 
ಮರೆಗೊಳಿಸಿರುವ ತೆರೆಯು ಸರಿದಾಗ ನಟರು ನೇಪಥ್ಯದಿಂದ ರಂಗಪ್ರವೇಶ ಮಾಡುತ್ತಿದ್ದರು. 
ಆದಯ್ಯನು ತನ್ನೊಂದು ವಚನದಲ್ಲಿ “ಹಿಂದಣ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ, 
ಮುಂದಣ ಕಥೆಯನಿಂದು ಹೇಳುವ ನಾಟಕವಲ್ಲ” ಎನ್ನುತ್ತಾನೆ. ನಾಟಕವು ಮುಂದಿನ 
ಕಥೆಯನ್ನು ಹೇಗೆ ಹೇಳುತ್ತದೆ? ನಾಟಕ ಪ್ರಾರಂಭದಲ್ಲಿಯೇ ಕಥಾ ಸಾರಾಂಶವನ್ನು ಹೇಳುವ 
“ನಾಂದಿ 'ಯನ್ನು ಇದು "ಸೂಚಿಸಬಹುದು. ಸೂತ್ರದಗೊಂಬೆ, ತೊಗಲುಗೊಂಬೆಗಳಲ್ಲಿಯೂ 
ನಟನಾಂಶವಿರುವುದರಿಂದ ಅವುಗಳನ್ನು ನಾಟಕಗಳೆಂದು ಕರೆಯುತ್ತಿದ್ದಂತೆ ಕಾಣುತ್ತದೆ. ೨೨೮ 


ಪಗರಣ 


ವಚನಗಳಲ್ಲಿ ಸಾಕಷ್ಟು ವಿವರಗಳು ದೊರೆಯುವ ನಾಟಕ ಪ್ರಭೇದವೆಂದರೆ ಪಗರಣ ಅಥವಾ 
ಹಗರಣ. ಹಗರಣವೆನ್ನುವ ಶಬ್ದವನ್ನು ಕೃತಕ, ಅಸಹಜ ಎಂಬ ಅರ್ಥಗಳಲ್ಲಿಯೂ ಹಲವು 


೨೧೯. Chandra Bhan Gupta: The Indina Theeatre: P.0೩ 


೨೨೦. Chandra Bhan Gupta: The Indina Theeatre: 0.೧೩ 
೨೨೧. ಲೀಲಾವತಿ: ೪.೧೧೧ 


೨೨೨. ಸA.P.Karmakar: “Crafts and Professions in the Purnic Period’ (P.K.Gode 


Commermoration Volume: P. ೧೯೭) 
೨೨೩. ಹಡಪ ಅ.ವ.ಪು.೨೦ 
೨೨೪. ಬಸವ ವ. ೬೧೧: ಪು. ೨೪೫ 
೨೨೫. ಭಂಡಾರಿ ಶಾಂ ವ. ೨೭ 
ಪಿವಿ ಚಂದ್ರಪ್ಪ ಪು. ೧೨.೧೨೫ ಗದ್ಯ 
ಪಿವಿ ಆದಯ್ಯ ವ. ೧೪೩: ಪು. ತ 
೨೨೮. ಅಲ್ಲಮ. ವ. ಚಂ. ೧೪೪: ಪು. ೩೫ (“ನಾಟಕ ನಾಟಕವ ನಟಿಸುತ್ತ ಆಡಿಸುವ ಸೂತ್ರದ ಪರಿ”) 


೩೨೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಚನಗಳು ಬಳಸುತ್ತವೆ.” ಇದಕ್ಕೆ ಕಾರಣ ಹಗರಣದಲ್ಲಿ ಪಾತ್ರಧಾರಿಗಳು ಹಾಕುತ್ತಿದ್ದ ವೇಷ. 
ಪಗರಣ ಅಥವಾ ಹಗರಣವು ಸಂಸ್ಕೃತದ “ಪ್ರಕರಣ'ದ ತದ್ಭವ. ಪ್ರಕರಣವು ಹತ್ತು ಬಗೆಯ 
ರೂಪಕಗಳಲ್ಲಿ ಒಂದು. ಸಂಸ್ಕೃತ ಲಾಕ್ಷಣಿಕರ ಪ್ರಕಾರ ಪ್ರಕರಣದ ಲಕ್ಷಣಗಳೆಂದರೆ: ಇದರ 
ನಾಯಕ ಧೀರ ಪ್ರಶಾಂತ: ನಾಯಿಕೆಯು ಸತ್ಕುಲಪ್ರಸೂತೆಯಾದರೂ ಆಗಬಹುದು, 
ವೇಶ್ಯೆಯಾಗಿರಲೂಬಹುದು. ಕೆಲವು ಪ್ರಕರಣಗಳಲ್ಲಿ ಈ ಇಬ್ಬರಲ್ಲಿ ಒಬ್ಬಳು ನಾಯಿಕೆಯಿದ್ದರೆ, 
ಮತ್ತೆ ಕೆಲವರಲ್ಲಿ ಇಬ್ಬರೂ ಇರುತ್ತಾರೆ. ಆದರೆ ಅವರಿಬ್ಬರು ಭೇಟಿಯಾಗುವುದಿಲ್ಲ. ಹೀಗಾಗಿ 
ಪ್ರಕರಣವು ಮೂರು ಬಗೆಯಾದುದು: ನಾಯಕನ ಹೆಂಡತಿಯೇ ನಾಯಿಕೆಯಾಗಿರು ವಂತಹದು 
`ಶುದ್ಧ', ವೇಶ್ಯೆಯು ನಾಯಿಕೆಯಾಗಿರುವುದು "ವಿಕೃತ', ಇಬ್ಬರೂ ಇರುವುದು "ಸಂಕೀರ್ಣ, 
ಕೊನೆಯ ಪ್ರಭೇದವು ನೀಚರಿಗೆ ಸಂಬಂಧಿಸಿದುದು.” 


ಕನ್ನಡ ನಾಡಿನಲ್ಲಿ ಈ ಪ್ರಕರಣವೇ ಜನಪ್ರಿಯವಾಗಿ ಹಗರಣವಾಯಿತು. ಆದರೆ ಇದು 
ಜನಪದ ನಾಟಕ ಸಂಪ್ರದಾಯವಾಗಿ ಬೆಳೆಯಿತೇ ಹೊರತು ಶಿಷ್ಟರ ನಾಟಕವಾಗಿ 
ಬರೆಹದಲ್ಲಿಳಿದಂತೆ ಕಾಣುವುದಿಲ್ಲ. ಪಗರಣದಲ್ಲಿ ಅನೇಕ ಪ್ರಭೇದಗಳೂ ಉಂಟಾಗಿದ್ದುವು. 
ಶಬ್ದಮಣಿದರ್ಪಣದಲ್ಲಿ 'ನಾಲ್ಪಗರಣ'5 ಮತ್ತು `ರಾಕ್ಷಸಪ್ರಕರಣ' ಅಥವಾ 
'ರಕ್ಕಸವಗರಣ'ಗಳ*5 ಉಲ್ಲೇಖವಿದೆ. ಪಗರಣದಲ್ಲಿ ವಾದ್ಯಗಳನ್ನುಪಯೋಗಿಸುತ್ತಿದ್ದೂ ಅವು 
ಗೌರವಭಾಜನ ವಾದವೆನಿಸಿರಲಿಲ್ಲ.೨. ಇವುಗಳಲ್ಲಿ ಹೊಲೆಯರು ಬಡಿಯುತ್ತಿದ್ದ ಹರೆಯೂ 
ಒಂದು. ಧರ್ಮಾಮೃತಕಾರನು “ಮೂಜು ದಿನದ ಪಗರಣಕ್ಕೆ ಗಡ್ಡ ಮೀಸೆ 'ಮಂಡೆಯಂ 
ಬೋಳಿಸಿ” ಕೊಳ್ಳುತ್ತಾರೆನ್ನುವ 3 ಮಾತನ್ನವಲಂಬಿಸಿ ಸ್ತ್ರೀಯರ ವೇಷವನ್ನೂ ಪುರುಷರೇ 
ಹಾಕುತ್ತಿದ್ದರೆಂಬ ತೀರ್ಮಾನಕ್ಕೆ ಬರಬಹುದು. ಆದರೆ” ಕೃಚಿತ್ತಾಗಿಯಾದರೂ. ಸ್ತ್ರೀಯರೂ 
ಪಗರಣದಲ್ಲಿ ಭಾಗವಹಿಸಿ ಪಾತಧರಿಸುತ್ತಿದ್ದರೆಂಬುದಕ್ಕೆ ವಚನಗಳಲ್ಲಿ ಆಧಾರವಿದೆ. ಮೋಳಿಗೆಯ 
ಮಾರಯ್ಯನ ಒಂದು ವಚನಭಾಗವು ಹೀಗಿದೆ: “ಭೈ ರವನಂತೆ ಜಗದೊಳಗೆ ಸುಳಿವ ಬದ್ಧತನದಲ್ಲಿ 
ದ್ರವ್ಯಕ್ಕೆ ಗೊಡ್ಡೆಯನಿರಿವ ದೊಡ್ಡ ಮುದ್ರೆಯ ಕಳ್ಳರು ತುರುಬು ಚಿಮ್ಮುರಿಗಳ ಕಟ್ಟಿ ಹಗರಣದ 
ನಿರಿಗುರುಳ ಬಾಲೆಯರ ಮುಂದೆ ತಿರುಗುತಿಪ್ಪ ಬರಿವಾಯ ಭ೦ಜಕರು. ೩೨೩ ಸುಂದರಿಯರಾದ 
ಹಗರಣದ ಸ್ತ್ರೀಯರ ಮುಂದೆ ತಮ್ಮ ತುರುಬನ್ನು ಕಟ್ಟಿ ರುಮಾಲನ್ನು (ಚಿಮ್ಮರಿ) ಧರಿಸಿ, 
ಅಲಂಕರಿಸಿಕೊಂಡು ಅವರ ಗಮನವನ್ನು ತಳೆಯಲು ಓಡಾಡುವವರನ್ನು ವಚನಕಾರನು 
ವಿಡಂಬಿಸುತ್ತಾನೆ. ಇದರಿಂದ ಪಗರಣದಲ್ಲಿ ಕೆಲವು ಸ್ತ್ರೀಯರೂ (ಪ್ರಾಯಶಃ ಗೌರವಸ್ಥರು 
ದೂರವಿರಿಸುವ) ಭಾಗವಹಿಸುತ್ತಿದ್ದರೆಂದು. ಹೇಳಬಹುದು. ಪಗರಣದಲ್ಲಿ ಒಂದಕ್ಕಿಂತ ಹೆಚ್ಚು 


೨೨೯. ಅಲ್ಲಮ ವ ಚಂ. ೩೫: ಪು. ೯; ವ. ೮೩೩ : ಪು. ೧೮೫: ಹಡಪ ಅವ. ೨೭: ಪ. ೫೨: ಬಸವ 
ವ. ೨೧೮: ಪು. ೯೨ ಇತ್ಯಾದಿ. 


೨೩೦.Chandra Bhan ಮ The Indian Theatr: ೧. ೧೪೧. 

೨೩೧. ಶಬ್ದಮ ದ (೧೯೬೮): ಪು ೭೫ 

೨೩೨. ಅದೇ: ಪು. ೩೪೧ 

೨೩೩. ಚನ್ನಬ ವ. ೭೧೯: ಪು. ೩೪೩ (“ಹಗರಣದ ವಾದ್ಯದಂತೆ ನಗೆಗೆಡೆಯಾಗುತಿಪ್ಪರು”) 
೨೩೪. ಧರ್ಮಾಮೃತ: ೫.೧೦೩ 

೨೩೫. ಧರ್ಮಾಮೃತ: ೧೦.೬೭ 

೨೩೬ .ಮೋಳಿಗೆ ಮಾ ವ. ೭೦೯ : ಪು. ೧೮೮ 


ಕಲೆ, ಮನರಂಜನೆ ಇತ್ಯಾದಿ / ೩೨೯ 


ಪಾತ್ರಗಳು ಭಾಗವಹಿಸುತ್ತಿದ್ದುವು. ಅಕ್ಕಮಹಾದೇವಿಯ ವಚನವೊಂದನ್ನು ಗಮನಿಸಿದರೆ ಈ 
ಪಾತ್ರಗಳು ಒಂದಾದ ಮೇಲೊಂದರಂತೆ ಬಂದು ಪಾತ್ರನಿರ್ವಹಣೆ ಮಾಡುತ್ತಿದ್ದುವೆಂದು 
ಅರ್ಥಬರುವಂತಿದೆ.3*- 


ಪಗರಣ ಅಥವಾ ಹಗರಣವು ಹಾಸ್ಕಪೂರಿತವಾಗಿರುತ್ತಿತ್ತು” ಸಾಮಾನ್ಯ ಜನರು 
ಆಡುತ್ತಿದ್ದುದರಿಂದ ಇದಕ್ಕೆ ನಿರ್ದಿಷ್ಟ ಲಕ್ಷಣಗಳಾಗಲೀ ನಯಮಗಳಾಗಲೀ ಇಲ್ಲವೆಂದು 
ನಯಸೇನನು ಹೇಳುತ್ತಾನೆ.” “ಪಗರಣಗಳಲ್ಲಿ ವಾಚಿಕಾಂಶ ಅಥವಾ ಸಂಭಾಷಣಾಂಶವು 
ಇದ್ದಿತೇ ಇಲ್ಲವೇ ಎಂಬುದು ಧರ್ಮಾಮೃತದಿಂದ ತಿಳಿಯದು; ಅಥವಾ ವೇಷಗಳ ಮೂಲಕ 
ಕಥೆಯೊಂದನ್ನು ನಿರೂಪಿಸುತ್ತಿದ್ದರೇ ಇಲ್ಲವೇ ಎನ್ನುವುದೂ ತಿಳಿಯದು.” ಆದರೆ 
"ಕವಿರಾಜಮಾರ್ಗ'ವು ಪಗರಣದ ವಾಚಿಕಾಂಶದ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುತ್ತದೆ. ಪಗರಣವು 
ನಗಿಸುವ ಕಾರಣದಿಂದ ಅದರಲ್ಲಿ (ಎಂದರೆ ಅದರ ಮಾತಿನಲ್ಲಿ) ಶ್ರುತಿದುಷ್ಟ ಅರ್ಥದುಷ್ಟ ಮತ್ತು 
ಕಲ್ಪನೋಕ್ತಿಕಷ್ಟಗಳು ದೋಷಗಳಾಗುವುದಿಲ್ಲವೆಂದು ಅಲ್ಲಿ ಹೇಳಿದೆ.””” “ಮರುಪತ್ತದ ಮಾತು 
ನಗೆಹಗರಣ” ಎಂಬ ಮಹಾದೇವಿಯಕ್ಕನ" ನುಡಿಯಿಂದಲೂ ಪಗರಣದಲ್ಲಿ ಹಾಸ್ಯಪ್ರಧಾನ 
ಸಂಭಾಷಣೆಯಿತ್ತೆಂದು ತಿಳಿಯುತ್ತದೆ. ಆದರೆ ಅದರಲ್ಲಿ ಕಥಾಂಶವು ಇರದಿದ್ದ ಸಂಭವವೇ 
ಹೆಚ್ಚೆಂದು ಕಾಣುತ್ತದೆ. ಪಾತ್ರಗಳು ಒಂದಾದ ಮೇಲೊಂದು ಪ್ರವೇಶಿಸುತ್ತಿದ್ದ 
ಪದ್ಧತಿಯಿದ್ದಿರಬೇಕೆಂಬುದನ್ನಾಗಲೇ ನೋಡಿದ್ದೇವೆ. ಹಾಗಿದ್ದ ಪಕ್ಷದಲ್ಲಿ ಪಗರಣದ 
ಪದ್ಧತಿಯಿದ್ದಿರಬೇಕೆಂಬುದನ್ನಾಗಲೇ ನೋಡಿದ್ದೇವೆ. ಹಾಗಿದ್ದ ಪಕ್ಷದಲ್ಲಿ ಪಗರಣದ ವಾಚಿಕಾಂಶವು 
ಇತರ ಪಾತ್ರಗಳೊಂದಿಗೆ ಸಂಭಾಷಣೆಯನ್ನು ಮಾಡುವುದನ್ನೊಳಗೊಳ್ಳದೆ, ಕೇವಲ ನಿರೂಪಣೆಯ 
ಮಾತನ್ನು ಮಾತ್ರಪಡೆದಿರುತ್ತಿತ್ತು ಹೀಗಿದ್ದಾಗ ಸಂಭಾಷಣೆಯ ಮಾತು ಕಥೆಯೊಂದನ್ನು 
ಬೆಳೆಸಿಕೊಂಡು ಹೋಗುತ್ತಿದ್ದ. ಸಂಭವವು ಕಡಿಮೆಯೆಂದೇ ಹೇಳಬೇಕು. ಪಾತ್ರಗಳು ಪರಸ ಸರ 
ಸಂಬಂಧವಿರುವಂತಹವೇ ಅಲ್ಲವೇ ಎಂಬುದರ ಬಗ್ಗೆಯೂ ನಮಗೆ ನಿರ್ದಿಷ್ಟವಾದ 
ತಿಳವಳಿಕೆಯಿಲ್ಲ. 


“ವಡ್ಡಾರಾಧನೆ'ಯಲ್ಲಿ ಪಗರಣದ ಮೂಲದ ಬಗ್ಗೆ ಕೊಟ್ಟಿರುವ ವಿವರಣೆಯು ಈ 
ರೀತಿಯಾಗಿದೆ. ವೀರಶ್ರೀಯೆ೦ಬ ರಾಜಕುಮಾರಿಯು ಸನ್ಯಾಸಿಯಾಗಿದ್ದ ತನ್ನ ಸೋದರನಾದ 
ಕಾರ್ತಿಕ ಖಯಷಿಯೆಂಬುವನ ಸಾವಿನಿಂದಾದ ವಿಯೋಗದುಃಖದಲ್ಲಿರುತ್ತಾಳೆ. ಆಗ ಅವಳ ಗಂಡ 


೨೩೭ ಶಿವಶ ವ : ಪು. ೧೨ (ಮಹಾದೇವಿಯಕ್ಕ, ೨೭) 
“ಅಕ್ಕಟಕ್ಕಟಾ , ಸಂಸಾರದ ಹಗರಣ ಬಂದಾಡಿತ್ತಲ್ಲಾ! 
ಅಪ್ಪಾ ಜೂಪ್ಪಾ ಎಂಬ ಜೋಹವು ಅದು ಮೊಟ್ಟ "ಮೊದಲಲ್ಲಿ ಬಂದಾಡಿತ್ತು. ತುಪ್ಪವ ತೊಡೆದಂತೆ 
ಮೀಸೆಯ ಜೋಹವು, ಅದು ನಟ್ಟನಡುವೆ ಬಂದಾಡಿತ್ತು 
ಮುಪ್ಪುಮುಪ್ಪು ಎಂಬ ಚೋಹವು, ಅದು ಕಟ್ಟಕಡೆಯಲ್ಲಿ ಬಂದಾಡಿತ್ತು 
ನಿಮ್ಮ ನೋಟವು ತೀರಲೊಡನೆ ಜಗದಾಟವು "ತೀರಿತ್ತು" 
೨೩೮. ಅಕ್ಕನ ವ. ೩೩೮; ಪು. ೧೪೮: ಧರ್ಮಾಮೃತ: ೪೭೭ 
೨೩೯. ಧರ್ಮಾಮೃತ: ೫.೧೦೩ 
೨೪೦. ಎಂ.ಚಿದಾನಂದಮೂರ್ತಿ: "ನಯಸೇನ-ಒಬ್ಬ ಜಾನಪದ ಚಂಪೂಕವಿ' (ಸಂಶೋಧನ ತರಂಗ ೨ : 
ಪು. ೧೦೧-೨) 
೨೪೧. ಕವಿರಾ ಮಾ. ೧.೬೮ 
೨೪೨. ಅಕ್ಕನ ವ. ೩೩೮: ಪು. ೧೪೮ 


೩೩೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕ್ರೌಂಚನೆಂಬ ದೊರೆಯು ಆಕೆಯನ್ನು ನಗಿಸಿದವರಿಗೆ  ಬಹುಮಾನವನ್ನೀಯುವೆನೆಂದು 
ಸಾರಿಸುತ್ತಾನೆ: ಅದರ ಪರಿಣಾಮವಾಗಿ ಹಲವರು ವೇಷಗಳನ್ನು ಧರಿಸಿ ಬಂದು ಅವಳನ್ನು 
ನಗಿಸಲು ಪ್ರಯತ್ನಿಸಿ ವಿಫಲರಾಗುತ್ತಾರೆ: ಅನಂತರ ಒಬ್ಬನು ಕರಿಯ ಕೌಪೀನವನ್ನು ಧರಿಸಿ, 
ಮೈಗೆಲ್ಲ ಮಸಿಯನ್ನು ಬಳಿದುಕೊಂಡು, ತಲೆಯನ್ನು ಬೋಳಿಸಿಕೊಂಡು, ಕವಡೆಗಳನ್ನು 
ಹಲ್ಲುಗಳಂತೆ ಧರಿಸಿ, ನವಿಲುಗರಿಗಳ ದೊಂದೆಯನ್ನೂ ಕಮಂಡಲವನ್ನೂ ಹಿಡಿದು ಬಂದಾಗ 
ಅರಸನು ವೀರಶ್ರೀಗೆ ಅವನನ್ನು ತೋರಿಸಿ "ನಿಮ್ಮ ಅಣ್ಣ ಬಂದ' ಎನ್ನುತ್ತಾನೆ; ಅವಳು ತನ್ನ 
ಅಣ್ಣನೇ ಬಂದನೆಂಬ ಕಾತರದಿಂದ ಹೋಗಿ ನೋಡಿದಾಗ ಇದ್ದಕ್ಕಿದ್ದಂತೆ ಕಂಡ ಈ ವೇಷದೀಂದ 
ನಗೆಯು ಬರುತ್ತದೆ. “ಅ೦ದಿ೦ದಿತ್ತ ಬಾದುಬ್ದೆಯ ಪರ್ವಮುಂ ನಗರಣದಾಟಮುಮಾದುವು” 
ಎಂದು ವಡ್ಡಾರಾಧನೆ ಹೇಳುತ್ತದೆ. ಈ ಕಥೆಯಿಂದ ಬಾದುಬ್ಬೆಯ ಪರ್ವಕ್ಕೂ ಪಗರಣಕ್ಕೂ 
ಯಾವುದೋ "ಸಂಬಂಧವಿದೆಯೆಂದು ತಿಳಿದರೂ ಆ ಸಂಬಂಧವು ಎಂತಹ ಸ್ಪ ಸ್ವರೂಪದ್ದು ಹೇಗೆ 
ಉಂಟಾದದ್ದು ಎಂಬುದು ಮಾತ್ರ ತಿಳಿಯುವುದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಈಗಲೂ 
ವೈಶಾಖಮಾಸದ ಅಮಾವಾಸ್ಯೆಯನ್ನು 'ಬಾದಮಿ  ಅಮಾವಾಸ್ಕೆ' ಎಂದು ಕರೆಯುತ್ತಾರೆ. 
ಬಾದಮೀ ಎಂಬುದು ಪ್ರಾಯಶಃ ಬಾದುಬ್ಬೆಯ ಮತ್ತೊಂದು ರೂಪ; ಎಂದರೆ ಇದನ್ನೇ 
“ವಡ್ಡಾರಾಧನೆ' “ಬಾದುಬ್ಬೆಯ ಪರ್ವ' ಎಂದು ಕರೆದದ್ದು. ಇದಾದ ಹದಿನೈದು ದಿವಸಕ್ಕೆ ಬರುವ 
ಜ್ಯೇಷ್ಠ ಶುದ್ಧ ಪೌರ್ಣಮಿ ಯನ್ನು "ಕಾರಹುಣ್ಣಿವೆ' ಎಂದು ಕರೆಯುತ್ತಾರೆ. ಚನ್ನ! ಬಸವಣ್ಣ ಒಂದೆಡೆ 
“ಕಾರಹುಣ್ಣಿದೆಯ ಹಗರಣವೆಂಬ” ಎಂದು” ಹೇಳುತ್ತಾನೆ.” ಎಂದರೆ ಕಾರಹುಣ್ಣಿಪೆಯೆಂದು 
ಹಗರಣವನ್ನು ಮಾಡಿ ವೇಷ ಹಾಕುತ್ತಿದ್ದ ಪರಿಪಾಠವಿದ್ದಿತು. ಆದರೆ ಈ ಹಬ್ಬಗಳಿಗೂ 
ಹಗರಣಕ್ಕೂ “ರುವ ಸಂಬಂಧವು ಯಾವ ರೀತಿಯದೆಂದು ಸ್ಪಷ್ಟಪಡಿಸಿಕೊಳ್ಳಲು ಸಧ್ಯಕ್ಕೆ ನಮಗೆ 
ಯಾವ ಆಧಾರಗಳು ಇಲ್ಲ. "ಬಾದಮೀ ಅಮಾವಾಸ್ಯೆ' ಮತ್ತು `ಕಾರಹುಣ್ಣಿವೆ'ಗಳು 
ಬೇಸಗೆಯಲ್ಲಿಯೇ ಬರುವುದರಿಂದಲೂ ಆ ಕಾಲದಲ್ಲಿ ರೈತರು ಬಿಡುವಾಗಿರುವುದರಿಂದಲೂ 
ಪಗರಣದ ವೇಷಗಳನ್ನು ಆಗ ಹೆಚ್ಚಾಗಿ ಹಾಕುತ್ತಿದ್ದಿರಬಹುದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 
ಕೆಲವೆಡೆಗಳಲ್ಲಿ ಈಗಲೂ ನಿರ್ದಿಷ್ಟ ಹಬ್ಬಗಳಂದು "ಪಗರಣ'ದ ವೇಷಗಳನ್ನು ಹಾಕುತ್ತಾರಂತೆ.*** 
ಅದರ ಸ್ವರೂಪವೇನೋ ತಿಳಿಯದು. 


ಚಿತ್ರಕಲೆ 


ಚಿತ್ರವು (ವರ್ಣಾಲೇಖ್ಯವು ಮೂರು ಕಡೆಗಳಲ್ಲಿ ಸಾಮಾನ್ಯವಾಗಿ ಮಾಡುಲ್ಪಡುತ್ತಿದ್ದಿತು. ಹೆಚ್ಚು 
ಶಾಶ್ಚತವಾಗಿರಬೇಕಾದ ಚಿತ್ರಗಳನ್ನು ಗೋಡೆಗಳ ಮೇಲೆ ಬಣ್ಣಿಸಲಾಗುತ್ತಿತ್ತು. ಗೋಡೆಗಳ ಮೇಲೆ 
ಚಿತ್ರಿಸಿದವುಗಳನ್ನು "ಭಿತ್ತಿಚಿತ್ರ ಹ ಕರೆಯುತ್ತಿದ್ದರು. ಚಿತ್ರೀಕರಿಸಜೇಕಾದ ಭಿತ್ತಿಗೋಡೆ)ಯ 
ಉಲ್ಲೇಖವು ಅನೇಕ ವಚನಗಳಲ್ಲಿ ಬಂದಿದೆ.“ `ಜಿತಿಸ ಬೇಕಾದ ಕಡೆಗಳಲ್ಲಿ 


೨೪೩. ವಡ್ಡಾರಾ: ಪು. ೧೧೮ 

೨೪೪ ಚನ್ನಬ ವ. ೨೧೧: ಪು. ೯೬ 

೨೪೪. ಈ ವಿಷಯವು ನನಗೆ ತಿಳಿದದ್ದು ಡಾ. ಚಿದಾನಂದಮೂರ್ತಿಯವರಿಂದ, ಚರ್ಚೆಯೊಂದರ 
ಸಂದರ್ಭದಲ್ಲಿ. ೨೪೬.ಬಸವ ವ. ೩೯೮ : ಪು. ೧೫೭: ವ. ೯೩೮: ಪು. ೩೮೯: ಅಲ್ಲಮ ವ. 
ಚಂ. ೪೦೯ : ಪು. ೯೨: ಬೆಡಗಿನ ವ. ಪು. ೩೫೦ ಇತ್ಯಾದಿ. 


ಕಲೆ, ಮನರಂಜನೆ ಇತ್ಯಾದಿ / ೩೩೧ 


ಎತ್ತರಿಸಿದ ವೇದಿಕೆಯೊಂದನ್ನು ಕಟ್ಟಿ, ಅದರ ಗೋಡೆಗಳ ಮೇಲೆ ಚಿತ್ರವನ್ನು ರಚಿಸುತ್ತಿದ್ದರು. 
ಇದಕ್ಕೆ 'ತಿಟ್ಟವಂದು ಹೆಸರು ಇದನ್ನು ಮಣ್ಣಿನಿಂದ ರಚಿಸುತ್ತಿದ್ದರೆಂದು ಮೋಳಿಗೆಯ 
ಮಾಠೆಯ್ಯನಿಂದ ತಿಳಿಯುತ್ತದೆ” ಗೋಡೆಯ ಮೇಲೆ ಗಾರೆಯನ್ನು ಹಾಕಿ ಮೇಲ್ಮೈಯನ್ನು 
ನಯಗೊಳಿಸುತ್ತಿದ್ದರು. ಇಂತಹ ನಯಗಾರಿಕೆಯ ಕೆಲಸ ಮಾಡಿದ. ಗೋಡೆಯನ್ನು" "ಕಪು 
(ಆಸಂ.ಲೇಪ್ಯ) “ಎಂದು ಕರೆಯುತ್ತಿದ್ದರು." ಇಂತಹ ಗೋಡೆಗಳ ಮೇಲೆ ಚಿತ್ರರಚಿಸುವುದನ್ನು 
ಪಂಪ್‌ ಮತ್ತು ಕೇಶಿರಾಜರು' “ತಿಟ್ಟಮಿಡು' ಅಥವಾ "ತಿಟ್ಟವಿಡು' ಎಂದೇ ಕರೆಯುತ್ತಾರೆ. 
ಕಲ್ಲುಬಂಡೆಗಳ "ಮೇಲೆಯೂ ಚಿತ್ರಗಳನ್ನು ಬರೆಯುತ್ತಿದ್ದರು; ಹೀಗೆ ರಚಿಸುವಾಗ ಕಲ್ಲಿನ 
ಮೇಲ್ಮೈ ಯನ್ನು ನುಣುಪಾಗಿಸಿ ಅದರ "ಮೇಲೆ ಚಿತ್ರರಚನೆ ಮಾಡುತ್ತಿದ್ದರು." ಬಟ್ಟೆಗಳ 
ಮೇಲೆಯೂ "ಚಿತ್ರಗಳನ್ನು ಬರೆಯುವು ರೂಢಿಯಿತ್ತು ಇಂತಹ ಬಟ್ಟೆಯನ್ನು ಪಟ'ವೆಂದು 
ಕರೆಯುತ್ತಿದ್ದರು. ಅದಲ್ಲದೆ ಹಲಗೆಗಳ ಮೇಲೆಯೂ ಚಿತ್ರಗಳನ್ನು ಬರೆಯುತ್ತಿದ್ದರೆಂದು 
“ಆದಿಪುರಾಣ'ವು ಹೇಳುತ್ತದೆ. ಪ್ರಾಯಶಃ ಈ ಹಲಗೆಗಳನ್ನು ಚಿತ್ರಕಾರನು. ತಾನು 
ಚಿತ್ರಿಸಬೇಕಾದ ಆಕಾರದ ರೂಪುರೇಖೆಗಳನ್ನು ಬರೆದಿಟ್ಟುಕೊಳ್ಳಲು ಉಪಯೋಗಿಸುತ್ತಿದ್ದನು. 
ಸಿರಿದಿಣ್ಣನೆಂಬೊಬ್ಬ ರಾಜನು ಒಮ್ಮೆ ಸಹಸ್ರಕೂಟಾಕಾರದ ಮೋಡವನ್ನು ನೋಡಿ, ತಾನು 
ಇಂತಹುದೇ ಚೈತ್ಯಾಲಯವೊಂದನ್ನು. ಕಟ್ಟಸಬೇಕೆಂದು ಅದರ ಆಕಾರವನ್ನು “ಪಲಗೆಯೊಳ್‌ 
ರೇಖೆ' ಗೊಳ್ಳುತ್ತಾನೆಂದು 'ವಡ್ಡಾರಾಧನೆ'ಯು ಚಿತ್ರಿಸುತ್ತದೆ.” 


ಚಿತ್ರರಚನೆಯ ಕ್ರಮ 


ಆಕಾರ ಚಿತ್ರವನ್ನು ರಚಿಸುವುದು ಒಂಬತ್ತು ಸ್ಥಾನ ಅಥವಾ ಭಂಗಿಗಳನ್ನು ಅನುಸರಿಸಿ 
ನಡೆಯಬೇಕೆಂದು 'ನಿಷ್ಣುಧರ್ಮೋತ್ತರ ಪುರಾಣವು' ಸೂಚಿಸುತ್ತದೆ (*ನವಸ್ಥಾನಾನಿ 
ರೂಪಾಣಿ”). ಈ ಒಂಬತ್ತು ಸ್ಥಾನಗಳೆಂದರೆ ಯಜು, ಯಜುಪರಾವ್ಯತ್ತಿ. ಅರ್ಧಯಜು, 
ಅರ್ಧಯಜುಪರಾವೃತ್ತಿ, ಸಾಚೆ, ಸಾಚಿಪರಾವ್ಯತ್ತಿ ಧ್ವರ್ಧಾಕ್ಷಂ, ತತ್ರರಾವ್ಯಕ್ತಿ ಪಾರ್ಶ್ವಗತ 
ಎಂಬುದು.“ ಬವ ಒಂದು ವಸ್ತವನ್ನು ಮ ಅನೇಕ ದೃಷ್ಟಿಕೋನಗಳನ್ನು 
ಸೂಚಿಸುತ್ತವೆ. ಅಲ್ಲಮನ ವಚನವೊಂದರಲ್ಲಿ ಬಂದಿರುವ 'ಸ್ಥಾನ' ಎಂಬ ಮಾತು ಬರುವ 
ಸನ್ನಿ ವೇಶವನ್ನು ಗಮನಿಸಿದರೆ ಅದು ಚಿತ್ರರಚನೆಯ ಸ್ಥಾನವನ್ನೇ ಸೂಚಿಸುವಂತೆ ತೋರುತ್ತದೆ.” 


೨೪೭. ಮೋಳಿಗೆ, ಮಾ ವ. ೪೯೪:ಪು. ೧೨೭: ವ. ೫೭೧:ಪು. ೧೫೧ 

೨೪೮. ಮೋಳಿಗೆ ಮಾ ವ. ೫೭೧: ಪು. ೧೫೧ (“ಮೃತ್ತಿಕೆಯ ತಿಟ್ಟದ ಉಭಯದಲ್ಲಿ”) 

೨೪೯ ಮೋಳಿಗೆ ಮಾ ವ. ೫೫೧: ಪು. ೧೪೪ 

೨೫೦. ಆದಿಪು: ೪.೬೩ ಗದ್ಯ 

೨೫೧. ಶಬ್ದಮ ದ (೧೯೬೮) ಪು. ೨೮೭ (“ತಿಟ್ಟವಿಡು-ಚಿತ್ರಪ್ರಾರಂಭೇ') 

೨೫೨. ಧರ್ಮಾಮೃತ : ೧೨.೨೪ (“ಕಲ್ಲಂ ನುಣ್ಣುಮಾಡದೆ ಚಿತ್ರಂ ಬರೆವ”) 

೨೫೩ .ಅಲ್ಲಮ ವ ಚಂ. ೧೦೮೬ : ಪು. ೨೩೯ : ನೇಮಿನಾಪು. ೫.೪೧ ಗದ್ಯ: ಧರ್ಮಾಮೃತ: ೪.೨೦೫ 

೨೫೪. ಆದಿಪು. ೪.೬೩ ಗದ್ಯ (“ಬರೆಯಲೆನ್ನು ಬಟ್ಟಿಗೆವಲಗೆಯಂ ತರಿಸಿ ತಿಟ್ಟಮಿಟ್ಟು”) 

೨೫೫. ವಡ್ಡಾರಾ: ಪು.೧೦೯ 

೨೫೬. K.K.Handiqui: Yasastilaka and 176111೩ Culture: 0.೧೨೧ 

೨೫೭. ಚ೦ದ್ರಪ್ಪ ಪು. ೧೫.೭೦ ಗದ್ಯ 

೨೫೮. ಅಲ್ಲಮ ವ. ಚ೦ ೧೦೮೬: ಪು. ೨೩೯ (“ಚಿತ್ರಸೌಂದರ್ಯ ನೋಟಕ್ಕೆ ಸುಖವೆಂದಡೇನು? ಭಿತ್ತಿಯ 
ಪಟ ಮುಖ್ಯಸ್ಥಾನವಿಲ್ಲದನ್ನಕ್ಕರ?” ) 


೩೩೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಚಿತ್ರಕಾರರು ತಾವು ರಚಿಸಬೇಕಾದ ಚಿತ್ರದ ಹೊರರೇಖೆಗಳನ್ನು ಮೊದಲು 
ರಚಿಸಿಕೊಳ್ಳುತ್ತಿದ್ದರು; ಇದನ್ನು "ಟಿಪ್ಪಣ ಎಂದು ವಚನಗಳು ಕರೆಯುತ್ತವೆ.” ವರ್ಣಚಿತ್ರವನ್ನು 
ರಚಿಸುವಾಗ. ಮೊದಲು ಚಿತ್ರಕಾರನು ತಾನು-ಪ್ರಾಣಿಯದಾಗಲೀ ಮನುಷ್ಯನದಾಗಲೀ- ಚ 
ಚಿತ್ರವನ್ನು ರಚಿಸಬೇಕೆಂದಿರುವನೋ ಅದನ್ನು ಮನಸಿನಲ್ಲಿ ಕಲ್ಪಿಸಿಕೊಂಡು ಅನಂತರ ಭಿತ್ತಿಯ 
ಮೇಲೆ ರಚಿಸಲು ತೊಡಗಬೇಕು: ಚಿತ್ರವಸ್ತುವಿನ ಅಂಗಾಂಗಗಳು ಪ್ರಮಾಣಬದ್ಧವಾಗಿರಬೇಕೆಂದೂ 
ವಸ್ತುವಿನ ರೂಪರೇಖೆಗಳನ್ನು ತಿಂದುಕ ಮರದ ಕುಂಚದಿಂದ ವಸ್ತುವಿನ ಆಕಾರವನ್ನು ಮಾತ್ರ 
ರೇಖೆಗಳ ಮೂಲಕ ರಚಿಸಬೇಕೆಂದೂ “ಅಭಿಲಷಿತಾರ್ಥ ಚಿ೦ತಾಮಣಿ'ಯು 
ಸಲಹೆಯೀಯುತ್ತದೆ.* ಚಿತ್ರರಚನೆಗಾಗಿ ಬಳಸುತ್ತಿದ್ದ ಕುಂಚವನ್ನು "ಲೆಕ್ಕಣಿಕ' ಎಂದು 
ಕರೆಯುತ್ತಿದ್ದರು.” ಇದು ಮರದ ಕಡ್ಡಿಯಾದುದರಿಂದ ಇದಕ್ಕೆ “ಬೆಕ್ಕಣಿಕೆಯ ಕಣ್ಣ ಎಂಬ 
ಹೆಸರೂ "ಇದ್ದಿತು. ಚಿತ್ರಗಳಲ್ಲಿ ರಸಚಿತ್ರ ಧೂಳಿಚಿತ್ರಗಳೆ೦ಬ "ಎರಡು ಪ್ರಭೇದಗಳನ್ನು 
ಚಂದಪಭಮರಾಣವು ಹೇಳುತ್ತದೆ. ೨೮೩ ರಸಚಿತ್ರವು ದ್ರವರೂಪದ ಬಣ್ಣದಿಂದ ರಚಿಸಿದ ಚಿತ್ರ 
ಧೂಳಿಚಿತ್ರವು ಪ್ರಾಯಶಃ ರಂಗೋಲಿಯಂತಹ ಬಣ್ಣದ ಪುಡಿಯಿಂದ ತುಂಬಿದ ಚಿತ್ರವೆಂದು 
ತೋರುತ್ತದೆ. ಚಿತ್ರದ ರೂಪುರೇಷೆಗಳ ಮಧ್ಯೆ ಗೌರಿಯ ಮರದಿಂದ ತಯಾರಿಸಿದ ಬಣ್ಣದಿಂದ 
ತುಂಬಬೇಕೆಂದು “ಅಭಿಲಷಿತಾರ್ಥ ಚಿಂತಾಮಣಿ'ಯು ಹೇಳುವುದರಿಂದ” ಗೌರಿಮರದ 
ಎಲೆಗಳ ರಸದಿಂದ ಬಣ್ಣವನ್ನು ತಯಾರಿಸುತ್ತಿದ್ದರೆ೦ದು ಕಾಣುತ್ತದೆ. ಬಣ್ಣವನ್ನು ತುಂಬುವಾಗ 
ಬಳಸುವ ಕುಂಚದ ತುದಿಯು ಅನೇಕ ರೋಮಗಳಿಂದ ಕೂಡಿದ್ದರೂ ಚಿತ್ರಲೇಖನದ 
ಸಂದರ್ಭದಲ್ಲಿ ಅವೆಲ್ಲ ಕೂಡುವುದನ್ನು ಅಂಬಿಗರ ಚೌಡಯ್ಯ ಸೂಚಿಸುತ್ತಾನೆ.” ಪ್ರಾಯಶಃ 
ಮೇಲೆ ಸೂಚಿಸಿದ ತಿಂದುಕ ಮರದ ಕಡ್ಡಿಯ ತುದಿಯನ್ನು ಜಜ್ಜಿ ಕುಂಚದಂತೆ 
ಮಾಡಿಕೊಳ್ಳುತ್ತಿದ್ದರು. 


ವಾಸುಶಿಲ 
ಹಾದಿ ಊW 


ಭಾರತದ ವಾಸ್ತುಶಿಲ್ಲವು ಪ್ರಮುಖವಾಗಿ ದೇವಸ್ಥಾನ ನಿರ್ಮಾಣಕ್ಕೆ ಸಂಬಂಧಿಸಿದುದು 
ವಚನಕಾರರು ಸ್ಥಾವರಲಿಂಗಪೂಜೆಯನ್ನು ವಿರೋಧಿಸಿದ್ದರಿಂದ ದೇವಸ್ಥಾನಗಳ ಬಗ್ಗೆ ನಮಗೆ 
ಹೆಚ್ಚು ವಿವರಗಳು ವಚನಗಳಿಂದ ದೊರೆಯುವುದಿಲ್ಲ. ದೇವಸ್ಥಾನಗಳಿಗೆ ಪೂಜಾದಿ 
ಕಾರ್ಯಗಳಿಗಾಗಿ ದತ್ತಿಯನ್ನು ಬಿಡುವ ಸಂಪ್ರದಾಯವನ್ನೂ ವಚನಕಾರರು ಖಂಡಿಸಿದರು. 
“ಹತ್ತು ಮತ್ತರ ಭೂಮಿ, ಬತ್ತದ ಹಯನು, ನಂದಾದೀವಿಗೆಯ ನಡೆಸಿಹೆವೆಂಬವರ ಮುಖವ 


೨೫೯. ಭಂಡಾರಿ ಶಾಂ ವ. ೧೯: (“ಟಿಪ್ಪಣವ ಬರೆದ ಚಿತ್ರಜ್ನನು””) ೨೬೦ .ಅಭಿಲಷಿತಾರ್ಥ ಚಿಂತಾಮಣಿ: 
೩೧೫೮-೬೧ 

೨೬೧. ಕೋಲಶಾಂ ಮಧು ವ: ಪು. ೫೧ (ಮಧುವಯ್ಯ, ೨೧); ಮೋಳಿಗೆ ಮಾ ವ. ೪೯೪:ಪು. 
೧೨೭ಇತ್ಯಾದಿ. 

೨೬೨. ವಿಶೇಷಾ ಷಟ್‌ : ಪು. ೩೨೫: ಬೆಡಗಿನ ವ ಪು. ೩೫೦ (ಸುಂಕದ ಬಂಕಣ್ಣ, ೩೪) 

೨೬೩. ಚಂದ್ರಪು: ಮ. ೧೫.೭೦ ಗದ್ಯ. 

೨೬೪. ಅಭಿಲಷಿತಾರ್ಥ ಚಿಂತಾಮಣಿ: ೩.೧೫೮-೬೧ 

೨೬೫. ಸಕಲಪು ವ: ಪು. ೩೯೨ (ಅಂಬಿಗರ ಚೌಡಯ್ಯ, ೫೪) 
“ಚಿತ್ರವ ಬರೆವ ಲೆಕ್ಕಣಿಗೆಯ ಕಟ್ಟಗೆಯಂತೆ, ನೋಡಿದಡೆ 
ರೋಮ ಹಲವಾಗಿ ಬರೆವೆಡೆ ಕೂಡಿಹ ದಾರಿ ಒಂದೆಯಾಗಿ ತೋಣವೊಲು” 

೨೬೬, ಬಸವ ವ. ೨೨೫: ಪು. ೯೪ 


ಕಲೆ, ಮನರಂಜನೆ ಇತ್ಯಾದಿ / ೩೩೩ 


ನೋಡಲಾಗದು, ಅವರ ನುಡಿಯ ಕೇಳಲಾಗದು” ಎಂದು ಬಸವಣ್ಣನೇ ಈ ಪದ್ಧತಿಯನ್ನು 
ಕಟುವಾಗಿ ಟೀಕಿಸುತ್ತಾನೆ. ಪ್ರಾಸಂಗಿಕವಾಗಿ ಕೆಲವೆಡೆ ದೇವಸ್ಥಾನಗಳಿಗೆ ಸಂಬಂಧಿಸಿದ ಕೊಂಚ 
ವಿವರಗಳು ದೊರೆಯುತ್ತವೆ. ದೇಹವನ್ನೇ ಕೆಲವರು ದೇವಾಲಯದಂತೆ ವರ್ಣಿಸಿದರೆ. ಮತ್ತೆ 
ಕೆಲವರು ತಮಗೆ ಫೂಜ್ಯರಾದವರ ಮನೆಗಳನ್ನು ದೇವಸ್ಥಾನಗಳಂತೆ ವರ್ಣಿಸಿದ್ದಾರೆ. 
ಉದಾಹರಣೆಗೆ ಮಡಿವಾಳ ಮಾಚಿದೇವನು “ಬಸವನ ಮಹಾಮನೆಯ ನೋಡಿ. ಮುಗಿಲ 
ಮೂಲೆದಪ್ಪದೆ ಕುಸುರಿಗೆಲಸದ ನಂದಿಯ ಮಂಟಪಂಗಳ ಮೇಲುಪ್ಪರಿಗೆ ಭದಂಗಳ ನೋಡಿ 
ತಲೆದೂಗುತ್ತ, ಕಲಿದೇವರ ದೇವ ಬಸವನ ಮಹಾಮನೆಯ ಪ್ರದಕ್ಷಿಣ ಬ೦ದು ದ್ವಾರವಟ್ಟದ 
ಮುಂದೆ ನಿಂದಿರ್ದನು್‌ ಎಂದು ಬಸವಣ್ಣನ ಮನೆಯನ್ನು ಮಠನಂದು ಕರೆದರೂ” ಅದನ್ನು 
ದೇವಾಲಯದಂತೆ ವರ್ಣಿಸುತ್ತಾನೆ. ಮಹಾಮನೆಯೆಂಬುದು ಮೊದಲು ದೊಡ್ಡಮನೆ 
ಎಂಬರ್ಥದಲ್ಲಿ ಬಳಕೆಯಲ್ಲಿದ್ದು ಅನಂತರ “ಶಿವಭಕ್ತರ ಗೃಹಗಳಿಗೆ ಇಲ್ಲವೆ ಗೃಹಗಳ ಸಮೂಹಕ್ಕೆ 
“ಮಹಮನೆ' ಎಂಬ ಹೆಸರು... “ರೂಢಿಗೊಂಡಿರಬೇಕು. ೨೭೦% 


ದೇವಸ್ಥಾನ ರಚನೆ 


ಕನ್ನಡನಾಡಿನ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಗರ್ಭಗುಡಿ, ಸುಕನಾಸಿ ಎಂಬ ಎರಡು 
ಒಳಭಾಗಗಳಿರುವ ವಿಮಾನ, ಸುಕನಾಸಿಯ ಮುಂಭಾಗದಲ್ಲಿ ದೊಡ್ಡ ಹಜಾರವಾದ ನವರಂಗ, 
ಅದರ ಮುಂಭಾಗದಲ್ಲಿ  ಮುಖಮಂಟಪವೆಂದು ಕೈಸಾಲೆಯಿರುತ್ತದೆ. ಗುರುಪುರದ 
ಮಲ್ಲಯ್ಯನೆಂಬ ವಚನಕಾರನು ಒಂದೆಡೆ “ಎನ್ನಂಗವೇ ರಂಗಮಧ್ಯವಾಗಿ”* ಎಂದು 
ಹೇಳುತ್ತಾನೆ; ಇಲ್ಲಿನ ರಂಗವು ನವರಂಗವನ್ನೇ ಸೂಚಿಸುತ್ತದೆಯೆನಿಸುತ್ತದೆ. ಇದೇ ವಚನದಲ್ಲಿ 
ನಾಗವೇದಿಯ ಉಲ್ಲೇಖವೂ ಇದೆ. ಇದನ್ನೇ ಧರ್ಮಾಮೃತವು 'ನಾಗವಟ್ಟಿಗೆ' ಯೆಂದು 
ಕರೆಯುವ ಹಾಗೆ ತೋರುತ್ತದೆ.” ಮೇಲಿನ ವಚನದಲ್ಲಿ "ಕಡೆಹದ ಕಂಭ'ಗಳ ಉಲ್ಲೇಖವಿದೆ. 
ಕಂಬಗಳನ್ನು ಯಂತ್ರಗಳಿಂದ ನುಣುಪುಗೊಳಿಸಿರುವುದನ್ನು ಇದು ಸೂಚಿಸುತ್ತದೆ. ಆ ಕಾಲದಲ್ಲಿ 
ದೇವಾಲಯಗಳ ಮೇಲೆ ಕಲಶಗಳಿರುತ್ತಿದ್ದುವು. ಕಳಶ ಹಾಗೂ ಹೊನ್ನ ಕಳಶದ ಉಲ್ಲೇಖ 
ಹಲವಾರು ವಚನಗಳಲ್ಲಿದೆ.”"” ದೇವಸ್ಥಾನದ ಸುತ್ತಲೂ ಪೌಳಿಯನ್ನು ತಟ್ಟರುತ್ತಿದ್ದರು.*** ಕೆಲವು 
ದೇವಾಲಯಗಳಿಗೆ ನಾನಾದಿಕ್ಕುಗಳಲ್ಲಿ ಹಲವಾರು ದ್ವಾರಗಳಿರುತ್ತಿದ್ದುವು." ದೇವಾಲಯಗಳಲ್ಲಿ 
ತೋರಣವನ್ನು ಕಟ್ಟಿರುತ್ತಿದ್ದರು.”” “ಬಸವರಾಜರ ಮಠದ ಮಿಸುನಿಯ ಕಂಭದ ತೋರಣಂ 


೨೬೭. ಬಸವ ವ. ೮೨೦: . ೩೩೩; ಅಲ್ಲಮ ವ ಚಂ. ೧೯೫ : ಪು. ೪೬ ಇತ್ಯಾದಿ 

೨೬೮. ಗೂಳುರು ಕೂಸ್ಕಸರ. ಪು. ೩೬೬ 

೨೬೯. ಚನ್ನಬ ವ. ೩೫೭ : ಹು. ೧೫೬ 

೨೭೦. ಎಂ.ಎಂ.ಕಲಬುರ್ಗಿ: "ಬಸವಣ್ಣನವರ ಜೀವನ ಚರಿತ್ರೆ' ಬಸವೇಶ್ವರರು, ಪು.೬೧) 

೨೭೧. ಎಚ್‌. ತಿಪ್ಪೇರುದ್ರಸ್ವಾಮಿ: ಶರಣರ ಅನುಭಾವ ಸಾಹಿತ್ಯ: . ೧೦೮ರಲ್ಲಿ ಉದ್ದ ತ 

೭ ಲ ಧರ್ಮಾಮೃತ: ೨೧೪೫ 

೨೭೩. ಅಲ್ಲಮ ವ ಚಂ. ೧೯೪: ಹು. ೪೬ ವ.೧೯೫: ಪು. ೪೬ ಬಸವ ವ. ೮೨೦: ಪು.೩೩೩: 
"ಗೂಳೂರು ಶೂನ್ಯಸಂ ಪು. ೩೫೬ (ಹಡಪದಪ್ಪಣ್ಣ) ಇತ್ಯಾದಿ. 

೨೭೪ .ಚನ್ನಬ ವ. ೩೫೭: ಪು. ೧೫೬ ಬಸವ ವ. ೧೩೫೯ : ಪು. ೫೬೬ ಇತ್ಯಾದಿ. 

೨೭೫. ಬಸವ ವ. ೧೩೪೯ : ಪು. ೫೬೬ 

೨೭೬. ಗೂಳೂರು ಶೂನ್ಯಸಂ: ಪ: ೩೫೬ (ಹಡಪದಪ್ಪಣ್ಣ: “ಬಳಸುದೋರಣ') 


೩೩೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಗಳಲ್ಲಿ ರುದ್ರಾಕ್ಷಿಯ ಸೂಸ ನುತ ೦ದು”* ಚನ್ನಬಸವಣ್ಣನು ಹೇಳುತ್ತಾನೆ. ನಯಸೇನನು 
ಚೈತ್ಯಾಲಯಗಳಲ್ಲಿ ಕಟ್ಟಿದ್ದ ಮುತ್ತಿನ ಸೂಸಕಗಳನ್ನು ಉಲ್ಲೇಖಿಸುತ್ತಾನೆ. 
ವಾಸಗೃಹಗಳು 


ಮೊಹೆಂಜೊದಾರೊ-ಹರಪ್ಪ ನಗರಗಳ ಕಾಲಕ್ಕೇ ವಾಸಗೃಹಗಳು ಭದ್ರವಾಗಿ 
ಕಟ್ಟಲ್ಪಡುತ್ತಿದ್ದುವು. ಕಲ್ಲಿನ ಕಟ್ಟಡಗಳು ರಚಿತವಾಗುವುದಕ್ಕೆ ಮುಂಚೆ ಮನೆಗಳನ್ನು ಮಣ್ಣು. 
ಬಿದಿರು, ಹುಲ್ಲು ಮುಂತಾದವುಗಳಿಂದ ಕಟ್ಟುತ್ತಿದ್ದರು; ಶ್ರೀಮಂತರ ಮನೆಗಳನ್ನು ಮರದಿಂದಲೂ 
ಒಣಗಿದ ಅಥವಾ ಸುಟ್ಟ ಇಟ್ಟಿಗೆಗಳಿಂದಲೂ ರಚಿಸುತ್ತಿದ್ದರು. ಈ ವಸ್ತುಗಳನ್ನು ವಾಸಗೃಹಗಳ 


ರಚನೆಯಲ್ಲಲ್ಲದೆ ದೇವಸ್ಥಾನಗಳ ವಿಮಾ ಕಾರ್ಯಕ್ಕೂ "ಬಳಸುತ್ತಿದ್ದರು. 
ಗುಡಿಸಲು 


ಸಾಮಾನ್ಯ ಜನರು ವಾಸಿಸುತ್ತಿದ್ದುದು ಹೆಚ್ಚಾಗಿ ಹುಲ್ಲಿನ ಹೊದಿಕೆಯುಳ್ಳ ಗುಡಿಸಲುಗಳಲ್ಲಿ 
ಮೇಲುದಿಯಲ್ಲಿ ಕವಲಾಗಿರುವ ಮರದ ಕಂಬಗಳನ್ನು (ಇವಕ್ಕೆ "ಕವರು' "ಎಂದು ಹೆಸರು) 
ಮಧ್ಯಧಾಗದಲ್ಲಿ (ಮಧ್ಯದಿಂದ ಎರಡೂ ಕಡೆ ಬಾ) ಮೇಳ ಹೊದಿಕೆಯಿದ್ದ ಮಳೆಯ 
ನೀರು ಇಕ್ಕೆಲಗಳಲ್ಲೂ ಹರಿದುಹೋಗಲು ಅನುಕೂಲವಾಗುವಂತೆ) ನೆಡುತ್ತಿದ್ದರು. ಅದರ ಮೇಲೆ 
ಉದ್ದದ ಮರದ ಕಂಬವೊಂದನ್ನು ಕವಲಿನಲ್ಲಿಡುತ್ತಿದ್ದರು. ಇದನ್ನು ಬೆಮ್ಮರ ಎಂದು 
ಕರೆಯುತ್ತಿದ್ದರು; ಇದು ನೇರವಾಗಿರುತ್ತಿತ್ತು. ಸುತ್ತಲೂ ಕಂಬಗಳನ್ನು ನೆಡುತ್ತಿದ್ದರು. ಇವುಗಳನ್ನು 
ಮುಂಡಗೆ ಎನ್ನುತ್ತಿದ್ದರು.” ಆ ತೊಲೆಗಳಲ್ಲಿ ಅಡ್ಡಡ್ಡಲಾಗಿ ಗಳುಗಳನ್ನು ಕಟ್ಟುತ್ತಿದ್ದರು.” ಈ 
ಗಳುಗಳನ್ನು `ಹುಡುಬಡುವ ಹಾಕಿ ಏಣಿಸುತ್ತಾರೆಂದು ಅರಿವಿನ ಮಾರಿತಂದೆಯು 
ಹೇಳುತ್ತಾನೆ. ೨೮೨ “ಸೂರಿಗೆ ಹಾಕುವ ಸಾಧನ? ಸಣ್ಣಬಡ' ಎಂದು ಬಿ.ಎಸ್‌.ಸಣ್ಣಯ್ಯನವರು ಇದಕ್ಕೆ 
ಅರ್ಥವನ್ನು ಊಹಿಸುತ್ತಾರೆ.” ಪ್ರಾಯಶಃ ಇದು. ಮಧ್ಯದ ಬೆಮ್ಮರದಿಂದ ಪಕ್ಕದ ಕಂಬಗಳೆಡೆಗೆ 
ಇಳಿಜಾರಾಗಿ ಹಾಕಿದ ಜಂತೆಗಳನ್ನು ಸೂಚಿಸುತ್ತದೆ. ಈ "ಗಳು', 'ಮೂಗುತಿಗೋಲಿನಲ್ಲಿ ನಿಂದಿತ್ತು' 
ಎಂದು ಅದೇ ವಚನಕಾರನು ಹೇಳುತ್ತಾನೆ.ಐದಕ್ಕೆ ಅರ್ಥವೇನೋ ತಿಳಿಯದು. ಈ ರೀತಿ 
ಸಿದ್ದವಾದ ರಚನೆಯೇ "ಹಂಜರಗಟ್ಟು,””” ಇದರ ಮೇಲೆ ಹುಲ್ಲನ್ನು ಕಂತೆಗಳಾಗಿ ಕಟ್ಟೆ 
ಹೊದಿಸಲಾಗುತ್ತಿತ್ತು ಈ ಮನೆಯ ಮುಂದೆ ಬಾಗಿಲನ್ನಿರಿಸುತ್ತಿದ್ದರು. ಗೋಡೆಗಳನ್ನು 
ಮಣ್ಣುಗಳಿಂದ ರಚಿಸುತ್ತಿದ್ದಿರಬಹುದು. 


೨೭೬, ಚನ್ನಬ ವ. ೩೫೭: ಪ. ೧೫೬ 
೨೭೮. ಧರ್ಮಾಮೃತ: ೨.೧೪೫ 


೨೭೯. Amita Ray: Villages, Towns and Secular Buildings in Ancient India: P. ೬. 
೨೮೦. ಅರಿ ಮಾ ವ: ೨೬೬: ಪು. ೫೯ 

೨೮೧. ಬೆಡಗಿನ ವ: ಪು.೨೩೨ 

೨೮೨. ಅರಿ ಮಾ ವ: ೨೬೬: ಪು. ೫೯ 

೨೮೩. ಅರಿ ಮಾ ವ: ಪು. ೯೩ 

೨೮೪. ಬೆಡಗಿನ ವ: ಪು. ೨೩೨ 

೨೮೫. ಬೆಡಗಿನ ವ: ಪು.೮೬ 


ಕಲೆ, ಮನರಂಜನೆ ಇತ್ಯಾದಿ / ೩೩೫ 


ಮನೆಗಳು 


ಮನೆಯನ್ನು ಕಟ್ಟಲು ಪಾಯವನ್ನು ತೋಡಿ ಬುನಾದಿಗಳನ್ನು ಕಲ್ಲುಗಳಿಂದ ರಚಿಸುತ್ತಿದ್ದರು. 
ಇದಕ್ಕೆ "ಕೆಸಜಗಲ್ಲು' ಎನ್ನುತ್ತಿದ್ದರು.” ಪಾಯದಲ್ಲಿ ಒಂದು ಸಾಲು ಕಲ್ಲುಗಳನ್ನು ಜೋಡಿಸಿ 
ಕೆಸರು ಹಾಕಿ ಮತ್ತೊಂದು ಚ ಕಲ್ಲನ್ನು ಜೋಡಿಸುತ್ತಿದ್ದುದರಿಂದ ಈ ಹೆಸರು ಬಂದಿರಬೇಕು. 
ಅದರ ಮೇಲೆ ಗೋಡೆಗಳನ್ನು ನಿರ್ಮಿಸುತ್ತಿದ್ದರು. ಕಟ್ಟಡ ನಿರ್ಮಾಣದಲ್ಲಿ ಕಲ್ಲುಗಳನ್ನ ಲ್ಲದೆ ವಚನ 
ಕಾಲದಲ್ಲಿ ಸುಟ್ಟ ಇಟ್ಟಗೆಯನ್ನೂ ಬಳಸುತ್ತಿದ್ದರು. ಇಟ್ಟಿಗೆಯನ್ನು ಸುಡುವುದು ತುಂಬ 
ಪಾಜೀನವಾದ ಪದ್ಧತಿ; ಪಾಣಿನಿಯು ಕಟ್ಟಡಗಳನ್ನು ಕಟ್ಟಲು ಸುವ. ಸಾಮಗ್ರಿಗಳಲ್ಲಿ ಇಷ್ಟಿಕಾ 
(ಇಟ್ಟಿಗೆಯನ್ನು ಹೆಸ ರಿಸುತ್ತಾನೆ.5್‌ ಇಟ್ಟಿಗೆಯನ್ನು “ಸುಡುವುದು ಕೀಳಾದ ಕೆಲಸವೆಂಬ 
ಭಾವನೆಯು ಪಾಚೀನ ಕರ್ನಾಟಕದಲ್ಲಿತ್ತು 5 ಆದರೆ ಕಾಯಣವೇನಿರಬಹುದು! ಮನೆಗಳಲ್ಲಿ 
ಸೂರು ನಿಲ್ಲಲು ಆಸರೆಯಾಗಿ ನಿಲ್ಲಿಸುತ್ತಿದ್ದ ಕಂಬಗಳಿಗೆ ಆಧಾರವಾಗಿರಿಸುವ ಕಲ್ಲನ್ನು 
ಗದ್ದುಗೆಯೆಂದೂ, ಕಂಬಕ್ಕೂ ಅದರ ಮೇಲಿರಿಸುವ ತೊಲೆಗೂ ನಡುವೆಯಿರಿಸುವ ಭಾಗಕ್ಕೆ 
ಬೋದಿಗೆಯೆಂದೂ ಹೆಸರು. ಜೋಡಿಗಂಬಗಳನ್ನು ಹಾಕುವುದೂ ರೂಢಿಯಲ್ಲಿತ್ತು; 
ವಚನಗಳಲ್ಲಿ ಇದನ್ನು "ಜವಳಿಗಂಭ' ಎಂದು ಕರೆದಿದೆ. ಕಂಬಗಳನ್ನು ಕಲ್ಲು ಅಥವಾ 
ಮರದಿಂದ ತಯಾರಿಸುತ್ತಿದ್ದರು. ತೊಲೆಗಳ ಮೇಲೆ ಬಿಗಿಯಾಗಿ ಕುಳಿತ ಜಂತೆಯನ್ನು 
“ಬಿಸುಜಂತೆ' ಯೆಂದೇ ಕರೆಯುತ್ತಿದ್ದರು.” ಹತ್ತಿರ ಹತ್ತರಿ ಜಂತೆಗಳನ್ನು ಹಾಕುವುದರ ಬಿಡಲು 
ಹಲಗೆಗಳನ್ನೇ ಜೋಡಿಸಿ ಅದರ. ಮೇಲೆ ಸೂರನ್ನು ರಚಿಸುತ್ತಿದ್ದರೆಂದು ಕಾಣುತ್ತದೆ; ಇದನ್ನೇ 
'ಜಂತೆವಲಗೆ'ಯು ಪ್ರಾಯಶಃ ಸೂಚಿಸುವುದು "ಜತೆಗೆ 'ಅರಗುಗೋಲು' ಎಂಬ ಹೆಸರೂ 
ಇದ್ದಂತೆ ತೋರುತ್ತದೆ.” ನೆಲವನ್ನು ದಮ್ಮಸ್ಸು ಮಾಡಿ ಮೇಲ್ಮೈಯನ್ನು ನಯಗೊಳಿಸುವುದೇ 
ನೆಲಗಟ್ಟು ಬಾಗಿಲನ್ನು ಮುಚ್ಚಲು ಎರಡು. ಕದಗಳಲನ್ನಿಡುತ್ತಿದ್ದ ಪದ್ಧತಿ ಆಗಲೂ ಇತ್ತು. 
ಇದನ್ನು 'ತಾರುಗದ' ಎನ್ನುತಿದ್ದರು ಎರಡು ಕದಗಳನ್ನು ರಿಸುವ ಮರದ ಭಾಗವೇ 
"ತಾರು" ಆದ್ದರಿಂದಲೇ ಕದಳಿ "ಈ ಹೆಸರು ಬಂದಿರುವುದು : ಬಾಗಿಲನ್ನು ಅಗುಳಿಯಿಂದಲ್ಲದೆ 
ಮರದ ತುಂಡಿನಿಂದಲೂ ಸೇರಿಸುತ್ತಿದ್ದರು. ಇದೇ "ಹಸ್ತಕಂಬಿ'. ಬಾಗಿಲಿಗೆ "ಬಿಯ್ಯಗ' 


೨೮೬. ಅಲ್ಲಮ ವ ಚಂ. ೧೧೨: ಪು. ೨೭ : ವ. ೧೦೦೮: ಪು. ೨೨೨: ಚನ್ನಬ ವ. ೪: ಪು. ೪. 
೨೮೭. ಬಸವ ವ. ೩೯೬: ಪು. ೧೫೬: ಸಮಯ ಪ:೪.೧೨೭ 


೨೮೮. V.S.Agarwala: India as known to Panini: 0.೧೩೫ 

೨೮೯. ಹರಿಶ್ಚಂದ್ರಕಾವ್ಯ ೮.೭೫ 

೨೯೦. ದೇ ದಾ ವ (ಹ) ೪: ಪು. ೧೮ 

೨೯೧. ಅಲ್ಲಮ ವ ಚೀ: ಪು. ೨೪ 

೨೯೨. ಅದೇ. 

೨೯೩. ಅಲ್ಲಮ ವ. ಚಂ. ೧೦೦೮: ಪು. ೨೨೨ 

೨೯೪. ಸರ್ವಪು ವ. ೭೦೭ 

೨೯೫. ಆದಯ್ಯ ವ. ೫೨: ಪು. ೩೨: ಅಲ್ಲಮ ವ ಚಂ. ೫೯೮: ಪು. ೧೩೧ ಇತ್ಯಾದಿ. 
೨೯೬. ಆದಯ್ಯ ವ. ೫೨: ಪು. ೩೨ 

೨೯೭. ಬೆಡಗಿನ ವ: ಮ. ೨೮೬-೭ 


೩೩೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


(ಆಬೀಗುವನ್ನು ಹಾಕುತ್ತಿದ್ದರು. ಗಾಳಿ, ಬೆಳಕು ಬರಲು ಇಡುತ್ತಿದ್ದ ಕಿಟಕಿಗಳೇ ಜಾಲರಿ 
ಅಥವಾ ಜಲ್ಲರಿಗಳುರ್‌್‌ ಸೂರಿನಲ್ಲಿ (ಇದನ್ನು 'ಮಾಳಿಗೆ'ಯೆಂದೂ' ಕರೆಯುತ್ತಿದ್ದರು”) 
ಗವಾಕ್ಷಗಳನ್ನಿಟ್ಟಿರುತ್ತಿದ್ದರು.೩೨ ಗೋಡೆಗಳಿಗೆ ಸುಣ್ಣವನ್ನು ಬಳಿಯುತ್ತಿದ್ದರು.*ನ ಗೋಡೆಗಳ 
ಕೆಳಭಾಗದಲ್ಲಿ ಅಂದಕ್ಕಾಗಿ ಎಳೆಯುತ್ತಿದ್ದ ಬಣ್ಣಗಳ ಗೆರೆಗಳು “ಕಾರಣೆ' ಎನಿಸಿಕೊಳ್ಳುತ್ತಿದ್ದುವು.** 


ಮನೆಯ ಅನೇಕ ಭಾಗಗಳಲ್ಲಿ “ಕೈಸಾಲೆ'ಯ ಹೆಸರು ವಚನಗಳಲ್ಲಿದೆ.*” ಕೋಣೆಗೆ ಓವರಿ 
ಎಂಬ ಹೆಸರೂ ಇತ್ತು” ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳು ಉಪ್ಪರಿಗೆಗಳಿಂದ 
ಕೂಡಿರುತ್ತಿದ್ದುವು; ಸಿದ್ಧರಾಮನು ಮೂರನೆಯ ಮಹಡಿಯನ್ನು (ಕರುಮಾಡ) ಹೆಸರಿಸುತ್ತಾನೆ.“ 
ಆದರೆ ಇಲ್ಲಿನ "ಮೂಅನೆಯ ಕರುಮಾಡ'ವು ಮೂರನೆಯ ಮಹಡಿಯನ್ನು ಸೂಚಿಸುವುದಕ್ಕಿಂತ 
ಸಾಂಕೇತಿಕವಾಗಿರುವುದೇ ಹೆಚ್ಚು ಸಂಭವನೀಯ. ಉಪ್ಪರಿಗೆಯ ಮೇಲಕ್ಕೆ ಹೋಗಲು 
ಮೆಟ್ಟಿಲುಗಳಿರುತ್ತಿದ್ದುದು ನಿಶ್ಚಯವಾದರೂ ಅದರ ಉಲ್ಲೇಖವು ವಚನಗಳಲ್ಲಿರುವುದು ನಮ್ಮ 
ಗಮನಕ್ಕೆ ಬಂದಿಲ್ಲ. 


ಮನೆಯ ಉದ್ದಗಲಗಳನ್ನು ಕೈಗಳ ಅಳತೆಯಿಂದ ಸೂಚಿಸುತ್ತಿದ್ದರೆ೦ದು ತೋರುತ್ತದೆ. ಐಗೈ 
ಮನೆ, ನಾಗೈ ಕಂಬ. ಮೂಗೈ 'ೊಲೆಗಳ ಉಲ್ಲೇಖ ವಚನಗಳಲ್ಲಿವೆ. "೩೦೭ ಅಂಕಣವೂ. ಮು 
ವೈಶಾಲ್ಯವನ್ನು ಸೂಚಿಸುವ ಪದ. ಮೋಳಿಗೆ ಮಾರಯ್ಯನು “ಆರಂಕಣದ ಮನೆ' ಯನ್ನು 
ಉಲ್ಲೇಖಿಸುತ್ತಾನೆ.” ಮನೆಗೆ ಬೇಕಾದ ಮರಮುಟ್ಟುಗಳನ್ನು ತಯಾರಿಸುವವನು 
ಕಾಮಾಟದವನು. ಕಾಮಾಟದ ಭೀಮಣ್ಣನೆಂಬ ವಚನಕಾರನ ವಚನಗಳಿಂದ ಅವನ ಕೆಲಸದ 
ಬಗೆಯನ್ನು ಅರಿಯಬಹುದು (ಈ ವಿಷಯ ಬೇರೆಡೆ ಬಂದಿದೆ). ಮನೆಯನ್ನು ಕಟ್ಟುವುದಕ್ಕೆ 
ಮುಂಚೆಯೂ ಗೃಹಪ್ರವೇಶ ಕಾಲದಲ್ಲಿಯೂ ಶಾಂತ್ಯರ್ಥವಾಗಿ ಧಾರ್ಮಿಕ ವಿಧಿಗಳನ್ನಾಚರಿಸುತ್ತಿದ್ದ 
ಪದ್ಧತಿ ವೇದಗಳಷ್ಟೇ ಹಳೆಯದು; ಮನೆಯ ಸ್ಥಳದಲ್ಲಿ ನೆಲಸಿರಬಹುದಾದ ದುಷ್ಟಶಕ್ತಿಗಳ 
ಉಚ್ಚಾಟನೆಗಾಗಿ ಈ ವಿಧಿಗಳನ್ನಾಚರಿಸುತ್ತಿದ್ದರು. ಇವುಗಳ ವಿಷಯವು ವೇದಗಳು, ಪುರಾಣಗಳು, 
ಆಗಮಗಳು ಮತ್ತು ಶಿಲ್ಪಶಾಸ್ತ್ರದ "ಗಂಥಗಳಲ್ಲಿ ದೊರೆಯುತ್ತದೆ.” 


೨೯೮. ಅಲ್ಲಮ ವ ಚಂ. ೧೦೦೮: ಪು. ೨೨೨ 
೨೯೯. ಸಿದ್ಧರಾ ವ. ೭೯: ಪು. ೨೬ 

೩೦೦. ಮೋ ಮಾ ವ (ಸ) ೫೮: ಪು. ೫೬ 
೩೦೧. ಆದಯ್ಯ ನ ೫೨: ಪು. ೩೨ 

೩೦೨. ಮೋಳಿಗೆ ಮಾ ವ. ೪೪೫: ಪು. ೧೧೬ 
೩೦೩ ಆದಯ್ಯ ವ. ೫೨ : ಪು. ೩೨ 

೩೦೪. ಬೆಡಗಿನ ವ. ಪು. ೨೮೬-೭ 

೩೦೫. ಅಲ್ಲಮ ವ ಚಂ.೧೯೬: ಪು. ೪೬ 
೩೦೬. ಸಿದ್ಧರಾ ವ. ೧೦೧೮ : ಪು. ೩೧೨ 
೩೦೭. ಸರ್ವಪು ನ. ೭೦೬ 

೩೦೮. ಮೋಳಿಗೆ ಮಾ ವ. ೫೫೪: ಪು. ೧೪೫ 
೩೦೯. ಸರ್ವಪು ವ. ೭೦೬ ಮತ್ತು ೭೦೭ 


೩೧೦. ವಿವರಗಳಿಗೆ ನೋಡಿ: Amita Ray: Villages, Towns and Secular Buildings in 
Ancient India: Pp.0೧0-೨೩. 


ಕಲೆ, ಮನರಂಜನೆ ಇತ್ಯಾದಿ / ೩೩೭ 


ಮನರಂಜನೆ 


ಲಲಿತ ಕಲೆಗಳು ಮನಸ್ಸಿಗೆ ಸದ್ಯಃಪರನಿರ್ವೃತಿಯನ್ನು ನೀಡುವುದಾದರೂ ಅವುಗಳ 
ಆಸ್ವಾದನೆಗೆ ಕಲಾಭಿಜ್ಞತೆಯು ಅವಶ್ಯಕ. ಹೀಗಾಗಿ ಶಾಸ್ತ್ರೀಯವಾದ ಕಲೆಗಳು ಸಾಮಾನ್ಯರಿಗೆ ಅಷ್ಟು 
ವ್ಯಾಪಕವಾಗಿ ಹಿಡಿಸದಿರಬಹುದು. ಅದೇ ಜಾನಪದ ಕಲೆಗಳು ಸಾಮಾನ್ಯ ಜನರಿಗೆ 
ಆಹ್ಲಾದವನ್ನುಂಟುಮಾಡುತ್ತವೆ. ಅವುಗಳೊಂದಿಗೆ ಇತರ ಕೆಲವು ಮನೋರಂಜನೆಯ 
ಉಪಾಯಗಳು ರೂಢಿಯಲ್ಲಿದ್ದವು. ಕಲೆಗಳಿಂದ ಪಡೆಯುವ ಸಂತೋಷವು ಕೇವಲ ನೋಡುವಿಕೆ, 
ಕೇಳುವಿಕೆಗಳಿಂದ ಉಂಟಾಗುವಂತಹವು. ಕ್ರೀಡೆಗಳಲ್ಲಿ ಜನರು ನೇರವಾಗಿ ಭಾಗವಹಿಸಿ 
ಸಂತೋಷಪಡಬಹುದು. ಮತ್ತೆ ಹಲವು ಮನರಂಜಕ ಸಾಧನಗಳು ಕೌತುಕವನ್ನು ಕೆರಳಿಸಿ, 
ಸಂತೋಷಪಡಬಹುದು. ಮತ್ತೆ ಹಲವು ಮನರಂಜಕ ಸಾಧನಗಳು ಕೌತುಕವನ್ನು ಕೆರಳಿಸಿ, 
ವಿಸ್ಮಯವನ್ನುಂಟು ರಂಜಿಸುವಂತಹವು. ದಣಿದ ದೇಹ-ಮನಸ್ಸುಗಳು ಮತ್ತೆ ಪ್ರಫುಲ್ಲಗೊಳ್ಳುವಂತೆ 
ಮಾಡಿ ಹೊಸಶ್ರಮಕ್ಕೆ ಮನರಂಜನೆ ಜನರನ್ನು ಸಿದ್ಧಗೊಳಿಸುತ್ತದೆ. 


ದೊಂಬರಾಟ 


ಡೊಂಬ ಅಥವಾ ದೊಂಬನು ದೈಹಿಕವಾದ ಆಟಗಳ ಮೂಲಕ ವಿಸ್ಮಯವನ್ನುಂಟು ಮಾಡಿ 
ಜನರನ್ನು ರಂಜಿಸುವವನು. ದೊ೦ಬರು ಜನರಂಜನೆಯನ್ನು ವೃತ್ತಿಯನ್ನಾಗಿ ಮಾಡಿಕೊಂಡು 
ಜೀವಿಸಬೇಕಾದ್ದರಿ೦ದ ಅವರು ಒಂದೇ ಊರಿನಲ್ಲಿ ಉಳಿಯಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ 
ಊರಿಂದೂರಿಗೆ ಹೋಗಿ ಜನರಿಗೆ ಬೇಸರ ಪರಿಹಾರ ಮಾಡುವ ಅಲೆಮಾರಿ ಜನಾಂಗವಾಗಿತ್ತು. 
ವಚನಗಳಲ್ಲಿ ಇವರ ಅಲೆಮಾರಿತನಕ್ಕೆ ಹಲವು ಉಲ್ಲೇಖಗಳು ದೊರೆಯುತ್ತವೆ; `ಡ೦ಭರಕ್ಕೆ 
ಡೊಂಬನಂತೆ ತಿರುಗುವವ ಜಂಗಮನಲ್ಲ”,*”'  “ಕುಂಭಿನಿಯ ತಿರುಗಿ ಕೋಟಿತೀರ್ಥವ 
ಮಿಂದಡೇನು, ಕುಂಭಿನಿಯ ತಿರುಗಿದ ಡೊಂಬನಂತೆ”* ಇತ್ಯಾದಿ. ಡೊಂಬರು ಸಂತೆ 
ಮುಂತಾದ ಜನರು ಸೇರುವೆಡೆಗಳಲ್ಲಿ ತಮ್ಮ ಆಟವನ್ನು ತೋರಿಸುತ್ತಿದ್ದರು.” “ಹುಟ್ಟು ಕೆತ್ತುವ 
ಡೊಂಬನಂತೆ ಬಿಟ್ಟ ಮಂಡೆಯ ಕೇಶವ ನುಣ್ಣಿಸಿ ಎಣ್ಣೆಗಂಟ ಹಾಕಿದಡೆ ವಿರಕ್ತನೆ?" ಎಂದು 
ಅಕ್ಕನು ಡೊಂಬನ ಬಾಹ್ಯಾಕಾರದ ಒಂದಂಶವನ್ನು ಸೂಚಿಸುತ್ತಾಳೆ; ಡೊ೦ಬರು ಕೂದಲನ್ನು 
ಕತ್ತರಿಸದೆ ಹಾಗೆಯೇ ಬಿಟ್ಟದ್ದು ಅದಕ್ಕೆ ಎಣ್ಣೆಯನ್ನು ಹಾಕಿ ಗ೦ಟು ಹಾಕಿಕೊಳ್ಳುತ್ತಿದ್ದರು. ಆದರೆ 
“ಹುಟ್ಟು ಕೆತ್ತುವ” ಎಂಬ ವಿಶೇಷಣವು ಏನನ್ನು ಸೂಚಿಸುವುದೋ ತಿಳಿಯುವುದಿಲ್ಲ. ಡೊಂಬರು 
ಬಿದಿರು ಗಳದ ಮೇಲೆ ಹತ್ತಿ ಆಟಗಳನ್ನು ತೋರಿಸುತ್ತಿದ್ದರು.* “ಕೆಲವು ವೇಳೆ ಹಿಂದೂಗಳು 
ಬಿದಿರಿನ ಗಣೆಯ ಮೇಲೆ ನಿಂತು ಅಥವಾ ಸೆಳೆದ ಹಗ್ಗದ ಮೇಲೆ ತೂಗಾಡುತ್ತ ಚೆಂಡುಗಳಿಂದ 
ಆಟವಾಡುತ್ತಾರೆ” ಎಂದು ಹನ್ನೊಂದನೆಯ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದ ಆಲ್ಬರೂನಿ 


೩೧೧. ವಚನ ಶಾಸಾ ೧ : ಪು. ೧೬೩ 

೩೧೨. ದೇವರ ದಾ. ದಾ ರ .೭೯: ಪು. ೨೬ 

೩೧೩. ಹಡಪ ಅ ವ. ೧೩: ಪು. ೪೯ 

೩೧೪. ಅಕ್ಕನ ವ. ೩೦೯: ಪು. ೧೩೭ 

೩೧೫. ಚನ್ನಬ ವ. ೧೪೨: ಪು. ೬೩ 

೩೧೬. ಎಚ್‌.ಎಲ್‌.ನಾಗೇಗೌಡ: ಪ್ರವಾಸಿ ಕಂಡ ಇಂಡಿಯಾ " ಪು. ೩೬೧ 


೩೩೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹೇಳುವ ಮಾತು ಡೊಂಬರಿಗೆ ಅನ್ವಯಿಸುತ್ತದೆಂಬುದರಲ್ಲಿ ಸಂದೇಹವಿಲ್ಲ. ಗಳೆಯಾಟ, 
ಮಿಣಿಯಾಟಗಳನ್ನು ಡೊಂಬರು ತೋರಿಸುತ್ತಾರೆಂದು ವಚನಗಳೂ ಸ್ಪಷ್ಟಪಡಿಸುತ್ತವೆ. 
ಡೊಂಬರು ಗಣೆಮಿಣಿಗಳಲ್ಲಿ ಕುಣಿದಾಡುತ್ತಿದ್ದರೆ ನೋಡುತ್ತಿದ್ದವರಿಗೆ 
ಆಶ್ಚರ್ಯವುಂಟಾಗುತ್ತಿತ್ತು.”” ಹಣೆಯ ಮೇಲೆ ಆಟಗಳನ್ನು ತೋರಿಸುತ್ತಿದ್ದವನನ್ನು 
“ವಡ್ಡಾರಾಧನೆ'ಯಲ್ಲಿ “ಲಂಗಿಗ' [«(ಪ್ರಾ) ಲಂಖಿಗ <ಲಂಖಿಕ (ಸಂ) ಎಂದು ಕರೆದಿದೆ.*? 
ಡೊಂಬರಾಟವಾಡುವಾಗ ಒಬ್ಬನು ಆಟಗಳನ್ನು ತೋರಿಸುತ್ತಿದ್ದ. ಮತ್ತೊಬ್ಬನು ಈಗಿನ 
ಆಟಗಳಲ್ಲಿಯಂತೆ ಗಮನ ಸೆಳಯುವುದಕ್ಕೋ ಆಟಕ್ಕೆ ಹಿನ್ನೆಲೆಯನ್ನೊದಗಿಸುವ 
ಕಾರಣದಿಂದಲೋ ಡೊಳ್ಳನ್ನು ಬಾರಿಸುತ್ತಿದ್ದ.” ನಂಬರು ಚಮತ್ಕಾರವಾಗಿ ಮಾತನಾಡಿ 
ಜನರನ್ನಾಕರ್ಷಿಸುತ್ತಿದ್ದರು. ಬಂ” 


ಡೊಂಬನು ತೋರಿಸುತ್ತಿದ್ದ ಮತ್ತೊಂದು ಆಟವೆಂದರೆ, ತಾನು ಅಂಗಾತವಾಗಿ 
ಮಲಗಿಕೊಂಡು ತನ್ನ ಎದೆಯ ಮೇಲೆ ದೊಡ್ಡ ಬಂಡೆಯನ್ನು ಹಾಕಿಕೊಂಡು ಆ ಭಾರವನ್ನು 
ಸಹಿಸುತಿದ್ದುದು. ೨ ಡೊಂಬರು ಕೋಡಗದಾಟವನ್ನೂ ತೋರಿಸುತ್ತಿದ್ದರು. ಕೋಲಿನ 
ತುದಿಯ ಮೇಲೆ ಆಡುವ ಕೋಡಗನ ಚಿತ್ರವನ್ನು ಅಕ್ಕಮಹಾದೇವಿ ಕೊಡುತ್ತಾಳೆ. ೩೨೪ “ಕಿಟ್ಟಿನಯ್ಯ 
ಚಕ್ರದಂಡದಲ್ಲಿ ಸಿಕ್ಕಿದ ಮರ್ಕಟನಂತೆ" ಎಂಬ ಒಬ್ಬ ವಚನಕಾರನ ಮಾತುಗಳಲ್ಲಿರುವ 
“ಚಕ್ರದಂಡ'ವು ಕೋತಿಯನ್ನಾಡಿಸಲು ಉಪಯೋಗಿಸುತ್ತಿದ್ದ "ಕೋಲನ್ನು ನಿರ್ದೇಶಿಸುತ್ತದೆ. ಇಷ್ಟೇ 
ಅಲ್ಲದೆ ಡೊಂಬನು ಅದೃಶ್ಯಕರಣ (ತಾನು ಇತರರಿಗೆ ಅದ್ಯಶನಾಗಿರುವುದು). ೩೨೭” ಅಗ್ನಿಸ್ತ೦ಭ 
(ಮಾಂತಿಕತೆಯಿಂದ ಬೆಂಕಿಯು ಉರಿಯದಂತೆ ಮಾಡುವುದು), ೩೨೭ ಕ್ಷವ್ಯಾವಾದ (9, 
ಆಕರ್ಷಣ (ಇತರರು ತನ್ನ ಅಭಿಲಾಷೆಗೆ ತಕ್ಕಂತೆ ನಡೆದುಕೊಳ್ಳುವ ಹಾಗೆ ಮಾಡುವುದು) 
ಮುಂತಾದ ಚೌಷಷ್ಟಿ ಕಲೆಗಳನ್ನು ತನ್ನ ಉದರಪೋಷಣೆಗಾಗಿ ಕಠಿತಿರುತ್ತಿದ್ದನಂತೆ. ೩೨೯ ಈಗಲೂ 
ವ್ಯತ್ಯಾಸವಿಲ್ಲದೆ ಡೊಂಬರು ಜ್‌ 1 ಜೀವನವನ್ನು ನಡೆಸುತ್ತಾರೆ. ಎಲ್ಲ ವೃತ್ತಿ-ವಿದ್ಯೆಗಳ 
ಹಾಗೆಯೇ ಇದೂ ವಂಶಪಾರಂಪರ್ಯವಾಗಿ ಬಂದಿರುವುದರಿಂದ ಹಾಗೆಯೇ ಉಳಿದುಬಂದಿದೆ. 


೩೧೭. ಉರಿಲಿಂ ಪೆ ವ. ೭೦: ಪು. ೯೨ 

೩೧೮. ಬಿಬ್ಬಿಬಾ ಮೆರೆ ವ. ಪು. ೫೯ (ಮೆರೆಮಿಂಡಯ್ಯ, ೫೭) 

೩೧೯. ವಡ್ಡಾರಾ: ಪು. ೮ 

೩೨೦. ಮೋಳಿಗೆ ಮಾ ವ. ೧೨೯: ಪು. ೩೧ 

೩೨೧. ಧರ್ಮಾಮೃತ: ೮.೯೪ (“ಪೊಣಗಣ್ಣೆ ರಂಜಿಸುವ ಬಹಿರಾಳಾಪದ ಡೊಂಬ?) 

೩೨೨. ಹಡಪ ಅ ವ. ೧೩: ಪು ೪೯ 

೩೨೩. ಪಂಪಭಾ: ೬.೭೨ ವ: ("ಡೊಂಬರ ಕೋಡಗದಂತಾಡಿ”) 

೩೨೪, ಅಕ್ಕನ ವ. ೨೦: ಪು. ೧೬ 

೩೨೫. ಮೋ ಮಾ ವ (ಸ): ೫೩ ಪು. ೧೧ 

೩.೨೬, A.Venkatasubhaiah: The Kalas: 0.೪೯ (“An art by which a person makes 
himself invisible") 

೩೨೭. ಅದೇ ಪು. ೪೭ (“Suspension of the properties or powers of fire, an occult art by 
menas of which one could walk through fire, hold fire in one’s hand etc") 

೩೨೮. ಅದೇ ಪು. ೪೮ (“An ೫ by which one person compels another to come to him") 

೩೨೯. ಉರಿಲಿಂ ಪೆ ವ ೭೦: ಪು. ೯೨ 


ಕಲೆ, ಮನರಂಜನೆ ಇತ್ಯಾದಿ / ೩೩೯ 


ಕೊಲ್ಲಟಿಗರು 


ಕೊಲ್ಲಟಿಗ" ಅಥವಾ ಕೊಲ್ಲಾಟಕೆ ಎಂಬ ಆಟಗಾರ ಪ್ರಭೇದವನ್ನು ವಚನಗಳು 
ಹೆಸರಿಸುತ್ತವೆ. ಹೆಸರೇ ಸೂಚಿಸುವ ಹಾಗೆ ಇದು ಕೋಲಿನೊಡನೆ ನರ್ತಿಸುವವರನ್ನು 
ಸೂಚಿಸುತ್ತದೆ. ಕೊಲ್ಲಟಿಗರು ಗಳೆಯಿಂದ ಆಡುತ್ತಿದ್ದುದನ್ನು ಶಬ್ದಮಣಿ ದರ್ಪಣವು 
ಸಮರ್ಥಿಸುತ್ತದೆ. ಘೆ 'ಕೊಲ್ಲಾಟಿಗರು ಕಥೆ, ಕಾವ್ಯಗಳನ್ನು ಹೇಳುತ್ತಾರೆಂದು ಒಂದು ವಚನವು 
ಹೇಳುತ್ತದೆ. ಂದರೆ ಕೋಲನ್ನು ಹಿಡಿದು ಕುಣಿಯುವಾಗ ಕತೆಯನ್ನು ಒಳಗೊಂಡ ಹಾಡನ್ನೂ 
ಇವರು ಹೇಳುತ್ತಿದ್ದಿರಬೇಕು. 


ಹಾವಾಡಿಗರು 


ಹಾವಾಡಿಗರು ಈಗಿನಂತೆಯೇ ಹಾವುಗಳನ್ನು ಹಿಡಿದು, ಅವುಗಳ ವಿಷದ ಹಲ್ಲು ಕಿತ್ತು. 
ಅವಳನ್ನಾಡಿಸಿ ಜೀವಿಸುತ್ತಿದ್ದರು. ಹಾವುಗಳನ್ನು ಹಿಡಿಯುವ ಚಾಕಚಕ್ಕತೆಯು ಹಾವಾಡಿಗನಿಗೆ 
ತಿಳಿದಿರುವುದೇ ಹೊರತು ಎಲ್ಲರಿಗೂ ಅಲ್ಲ ಎಂದು ಒಬ್ಬ ವಚನಕಾರನು ಹೇಳುತ್ತಾನೆ. 
ಹಾವನ್ನು ಹಿಡಿಯುವವನು ಅದನ್ನು ನಿಶ್ಚೇಷ್ಟಿತಗೊಳಿಸಿ ತನಗದು ತೊಂದರೆಯನ್ನು 
ಮಾಡಲಾಗದಂತೆ ಮಾರ್ಪಡಿಸುವ ಮಂತ್ರವೊಂದನ್ನು ಕಲಿತಿರುತ್ತಿದ್ದ.”” ಹಾವನ್ನು ಓಡಿದ 
ಮೇಲೆ ಅದರ ವಿಷದ ಹಲ್ಲನ್ನು ತೆಗೆದುಬಿಡುತ್ತಿದ್ದರು. ೨ ಹಾವುಗಳನ್ನು ಬುಟ್ಟಿ (ಹೇಳಿಗೆ)ಯಲ್ಲಿ 
ಹಾಕಿ ಮುಚ್ಚಳದಿಂದ ಮುಚ್ಚುತ್ತಿದ್ದರು.*** ಕಾಶ್ಮೀರದಲ್ಲಿ ಹಾವುಗಳನ್ನು ಚರ್ಮದ ಚೀಲದಲ್ಲಿ 
ಹಾಕುತ್ತಿದ್ದರು; ಈ ಚೀಲಗಳಿಂದ "ಹೊರಗೆ ಸುಳಿಯಲು ಒಳೆಗಿನ ಹಾವುಗಳು ಪ್ರಯತ್ನಿಸುತ್ತಿದ್ದ 
ಚಿತ್ರವು “ರಾಜತರಂಗಿಣಿ'ಯಲ್ಲಿದೆ... ಈ ರೀತಿಯಲ್ಲಿ ಪಳಗಿಸಿದ ಹಾವುಗಳನ್ನು 
ಆಡಿಸುತ್ತಿದ್ದರು. 


ಕು 


(29 


ವಚನಗಳಲ್ಲಿ ಗರಡಿಯ ಉಲ್ಲೇಖವಿದೆ. ಅಲ್ಲಿ ಕುಸ್ಲಿಯಾಳುಗಳಂತೆಯೇ ಯೋಧರೂ 
ಅಭ್ಯಾಸದಲ್ಲಿ ತೊಡಗಿರುತ್ತಿದ್ದರು.**್‌ ಸಿದ್ಧರಾಮನು ಹೇಳುವ "ಗರಡಿಕಾಲ',್‌ ಈ ಎರಡು 


೩೩೦. ಚನ್ನಬ ವ. ೩೬೦: ಪು. ೧೬೫ 

೩೩೧. ಬಿಬ್ಬಿಬಾ ಮೆರೆ ವ: ಪು. ೫೨ (ಮೆರೆಮಿಂಡಯ್ಯ, ೩೦) 

೩೩೨. ಶಬ್ದಮ ದ (೧೯೬೮) : ಪು. ೩೨ (“ಗಟೆಯೆಂದು... ಕೊಲ್ಲಟಿಗರಾಡುವುದುಮಕ್ಕುಂ”) 

೩೩೩. ಸರ್ವಪು ವ. ೬೫೩ (“ಅಲ್ಲಿಗಲ್ಲಿಗೆ ಬಲ್ಲರರಿಯೆಂದು ಕೊಲ್ಲಾಟಿಕರಂತೆ ಕಥೆ-ಕಾವ್ಯವ ಹೇಳುವವನಲ್ಲ”) 

೩೩೪. ಹಡಪ ಅ ವ ೪೩: ಪು. ೫೬ (“ಹಾವ ಹಿಡಿವುದ ಹಾವಾಡಿಗ ಬಲ್ಲನಲ್ಲದೆ, ಕಡೆಯಲ್ಲಿದ್ದ 
ಜಾವಳಿಗನೆತ್ತ ಬಲ್ಲನು?”) 

೩೩೫. ಮೋಳಿಗೆ ಮಾ ವ. ೨೨೬: ಪು. ೫೫ 

೩೩೬, ಅಕ್ಕನ ವ. ೧೫೭:ಪು. ೬೪ 

೩೩೭. ದೇವ ದಾ ವ. ೬೨ ; ಪು ೨೦: ಬಸವ ವ. ೯೬೬: ಪು. ೪೦೫ 

೩೩೮. R.S.Pandit (Tr) : Kalhana's Rajatarangini (೧೯೬೮) 5.೩೦೩೮ 

೩೩೯. ಅಲ್ಲಮ ವ. ಚಂ. ೨೧೧:ಪು. ೫೦ 

೩೪೦. ಶಿವಶ ವ. ಪು. ೪೨೬ (ಅಮುಗೆ ರಾಯಮೃ ೪೪) 

೩೪೧. ಸಿದ್ಧರಾ ವ. ೫೫೧: ಪು. ೧೬೫ 


೩೪೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬಗೆಯ ಅಭ್ಯಾಸಿಗಳಿಗೂ ಅನ್ವಯಿಸುತ್ತದೆಂದು ಹೇಳಬಹುದು. ಕುಸ್ತಿಯನ್ನಾಡುವವರು ಮಲ್ಲರು. 
ಆದರೆ ಶಸ್ತ್ರವನ್ನು ಹಿಡಿದು ಮಾಡುವ ಕುಸ್ತಿಯೂ ಇತ್ತು ಇದನ್ನು "ಅಂಕ್‌ ಎನ್ನುತ್ತಿದ್ದರು. ಹೀಗೆ 
ಶಸ್ತ ಹಿಡಿರು ಹೋರಾಡುವುದನ್ನೇ ವೃತ್ತಿಯಾಗಿರಿಸಿಕೊಂಡವರನ್ನು “ಅ೦ಕ' ಚ 'ಕಕಾರ' 
ಎರದು ಕರೆಯುತ್ತಿದ್ದರು. ಹರಿಹರನು” "ಚಿತ್ರಿಸಿರುವ ಏನಾದಿನಾಥನೆಂಬ ಶಿವಶರಣನ ವೃತ್ತಿ ಈ 
ಅಂಕನ ರೀತಿಯದು. ಅಂಕದ ಹೆಸರು ಅನೇಕ ವಚನಗಳಲ್ಲಿದೆ.** ಇದನ್ನೇ 
“ಮೇಳದಂಕ'ವೆಂದು ಪಂಪ ಕರೆಯುತ್ತಾನೆ.” “ಮೇಳಗಾಳೆಗ'ವೆಂದು ಪಂಪನು ಬಳಸಿರುವ 
ಮಾತೂ ಪ್ರಾಯಶಃ ಇದಕ್ಕೇ ಅನ್ವಯಿಸುತ್ತದೆ.** ಇಂತಹ ವೀರನು ತಮ್ಮೊಡನೆ ಹೋರಾಡಲು 
ಎಲ್ಲರಿಗೂ ಆಹ್ವಾನವೀಯುತ್ತಿದ್ದರು. ಇಂತಹ ಹೋರಾಟದಲ್ಲಿ ಗೆದ್ದು ಪಣದ ಹಣವನ್ನು 
ಗೆಲ್ಲುತ್ತಿದ್ದರು. ಹರಿಹರನ ರಗಳೆಯೊಂದರಲ್ಲಿ ಏನಾದಿನಾಥನೆಂಬ ಹೋರಾಟಗಾರ ಹೀಗೆ ಸಾವಿರ 
ಹೊನ್ನನ್ನು ಪಣವಾಗಿಟ್ಟು ಹೋರಾಟಕ್ಕೆ ಆಹ್ವಾನಿಸಿದ ಜಟ್ಟಿಯೊಬ್ಬನನ್ನು ಸೋಲಿಸಿ ಹಣವನ್ನು 
ಗೆಲ್ಲುತ್ತಾನೆ.*** ಹೀಗೆ ಸವಾಲು ಹಾಕಿ, ವಿಷಯವನ್ನು ಎಲ್ಲರಿಗೂ ತಿಳಯುವಂತೆ ಹರೆಯಿಂದ 
ಸಾರಿಸುತ್ತಿದ್ದ ಸೂಚನೆ ಬಸವಣ್ಣನಲ್ಲಿದೆ.** ಜಟ್ಟಗಳಿಗೆ ಕೆಲವರು ಆಶ್ರಯದಾತರಿರುತ್ತಿದ್ದಂತೆ 
ತೋರುತ್ತದೆ. ಯೋಧರ ಪರವಾಗಿ ಅವರ ಪೋಷಕರೇ (ಇವರನ್ನು ವಚನಕಾರರು 
ತೆತ್ತಿಗರೆನ್ನುತ್ತಾರೆ) ಪಣವನ್ನು ಇಡುತ್ತಿದ್ದರು; ಆದ್ದರಿಂದಲೇ ಬಸವಣ್ಣ “ಅಂಕವೋಡಿದಡೆ 
ತೆತ್ತಿಗ೦ಗೆ "ಭೆಂಗವಯ್ಯಾ”ಸ್‌ ಎಂದು “ಹೇಳುವುದು. ಭಾರತದಲ್ಲಿ ಈ ಬಗೆಯ ಹೋರಾಟವು 
ತುಂಬ ಪ್ರಾಚೀನವಾದುದು. ಪ್ರಹರಣವೆಂಬ ಆಯುಧವಿಡಿದು "ಆಟದಲ್ಲಿ ಹೋರಾಡುವುದನ್ನು 
ಪಾಣಿನಿಯು "ಪ್ರಹರಣಕ್ರೀಡಾ' ಎಂದು ಕರೆಯುತ್ತಾನೆ." ಅಂಕ ಮತ್ತು ಅಂಕಕಾರರ ಬಗ್ಗೆ ಕ 


ಗ್ರಂಥದ ಬೇರೊಂದೆಡೆಯಲ್ಲಿ ವಿವರವಾದ ಚರ್ಚೆಯಿರುವುದರಿಂದ ಇಲ್ಲಿ ಅದನ್ನು ದೀರ್ಫವಾಗಿ 
ಪ್ರಸ ಪಿಸಿಲ್ಲ. 


ಮನುಷ್ಯರ ಹೋರಾಟವಲ್ಲದೆ ಪಳಗಿಸಿದ ಪ್ರಾಣಿಗಳಿಂದ ಶಿಕ್ಷಣವಿತ್ತು ಅವುಗಳಿಂದಲೂ 
ಹೋರಾಡಿಸುವ ರೂಢಿಯಿತ್ತು. ಈ ಬಗೆಯ ಕಾಳಗಗಳು ಹಳ್ಳಿಗಳಲ್ಲಿ ಈಗಲೂ ಜನಪ್ರಿಯವಾಗಿದೆ 
ಜಾತ್ರೆ, ಸಂತೆ ಮುಂತಾದ ಸಂದಣಿ ಸೇರುವೆಡೆಗಳಲ್ಲಿ ಇಂತಹ ಆಟಗಳಿಂದ 
ಮನರಂಜನೆಯೊದಗಿಸಿ ಹಣವನ್ನೂ ಸಂಪಾದಿಸುತ್ತಾರೆ. ವಚನಗಳಲ್ಲಿ ಇಂತಹ ಹೋರಾಟದ 
ಸೂಚನೆಗಳಿವೆಯೋ ಹೊರತು ಅವುಗಳ ವಿಷಯವಾದ ವಿವರಗಳು ದೊರೆಯುವುದಿಲ್ಲ. ಬ್ರಹ್ಮ 
ಶಿವನು ಟಗರು, ಕೋಳಿ, ಲಾವಗೆ, ಹೋರಿಗಳ ಹೋರಾಟವನ್ನು ಉಲ್ಲೇಖಿಸುತ್ತಾನೆ.** ಮಲ್ಲ, 
ವೇಷ, ಮಹಿಷ, ಕುಕ್ಕುಟಗಳ ಹೋರಾಟವನ್ನು ಒಂದೆಡೆ ಹೇಳಿ," ಮತ್ತೊಂದೆಡೆಯಲ್ಲಿ 


೩೪೨. ಬಸವ ವ. ೧೭೮: ಪು.೭೭: ವ.ಏ೨೮: ಪು. ೨೯೧: ವ. ೨೯೯: ಪು. ೧೨೧ ಇತ್ಯಾದಿ. 

೩೪೩. ಪಂಪಭಾ : ೬.೭೨ ಗದ್ಯ 

೩೪೪. ಅದೇ: ೧೩.೪೩ 

೩೪೫. ಶರಣ ಚ ಮಾ: ೧೧೮-೨೧ 

೩೪೬. ಬಸವ ವ. ೪೩೬ : ಪು. ೧೭೧ (“ಆಲುತ್ತಲು ಹಜ್‌ಯ ಹೊಯಿಸಿ ಅಂಕವ ಮಾಡಿದವನೆಲ್ಲರ 
ಕಂಡು?) 

೩೪೭. ಬಸವ ವ. ೨೯೯: ಪು. ೧೨೧ 


೩೪೮. V.S.Agarwala: India As known to Panini: ೧.೧೫೮. 
೩೪೯ .ಸಮಯ ಪ: ೫.೧೫ 
೩೫೦. ಹರಿಹರ ರ:ಪು. ೨೨೮ (ಮಳೆಯರಾಜ) 


ಕಲೆ, ಮನರಂಜನೆ ಇತ್ಯಾದಿ / ೩೪೧ 


ಆನೆಗಳಿಂದಲೂ ಈ ವಿಧವಾದ ಹೋರಾಟವನ್ನು ನಡೆಸುತ್ತಿದ್ದರೆಂಬ ಸ್ವಾರಸ್ಯಕರ ಅಂಶವನ್ನು 
ಸೂಚಿಸುತ್ತಾನೆ.” ಇವುಗಳಲ್ಲಿ ಕೆಲವದರ ಉಲ್ಲೇಖ ಮಾತ್ರ `ವಚನಗಳಲ್ಲಿದೆ. “ತರ್ಕವೆಂಬುದು 
ತಗರ ಹೋರಟೆ"ಯೆಂದು ಅಲ್ಲಮ ಹೇಳುವ ಮಾತು ಟಗರು ಕಾಳಗವನ್ನು 
ಸೂಚಿಸುವಂತಿದೆ. ಎರಡು ಟಗರುಗಳು ಹೋರಾಡುವಾಗ ಒಂದರ ಏಟು ಮತ್ತೊಂದರಲ್ಲಿ 
ಆಕ್ರೋಶ, ಹಿಂಸೆಗಳನ್ನು ಪ್ರಚೋದಿಸುತ್ತದೆ. ಹಾಗೆಯೇ ತರ್ಕವು ಕೇವಲ 
ಪ್ರಚೋದಕವಾದುದೆ೦ಬುದೇ ಅಲ್ಲಮನ ಇಲ್ಲಿನ ಆಶಯ. 


ನವಿಲುಗಳನ್ನು ಸಾಕಿ ಅವುಗಳನ್ನು ಕುಣಿಸುತ್ತಿದ್ದ ರೂಢಿಯು ಜೇಡರ ದಾಸಿಮಯ್ಯನ 
ಒಂದು ವಚನದಲ್ಲಿ ಸೂಚಿತವಾಗಿದೆ. ೩೫೩ ಹಸು- ಎತ್ತುಗಳನ್ನು ಈಗಿನಂತೆಯೇ ಕೋಲೆಬಸವನ 
ರೀತಿಯಲ್ಲಿ ಆಡಿಸುವ ರೂಢಿ ಆಗಲೂ ಇತ್ತು “-ಕೂಡಲಚನ್ನ ಸಂಗನ ನಿಲವನಜಚೆಯದೆ, 
ಉಲಿಯದಿರಾ. ಲೀಲೆಯ ಪಶುವ” ಎಂದು ಚನ್ನಬಸವಣ್ಣನು ಹೇಳುವಲ್ಲಿ, "ಲೀಲೆಯ 
ಪಶುವು' ಕೋಲೆಯ ಬಸವನನ್ನು ಸೂಚಿಸಬಹುದು. ತನ್ನ ಒಡೆಯನು ಹೇಳುವ ನುಡಿಗಳಿಗೆ 
ತಲೆದೂಗಿ ಅನುಮೋದಿಸುವುದನ್ನು ಇಲ್ಲಿ "ಉಲಿ' ಎ೦ಬ ಮಾತು ಸೂಚಿಸುತ್ತಿರುವಂತಿದೆ. ಗಿಳಿಗೆ 
ಮಾತನ್ನು ಕಲಿಸುವ ರೂಢಿಯೂ ಹಿಂದೆ ಇತ್ತು ಅದರ ವಿಷಯ ಬೇರೆಡೆ ಬಂದಿದೆ. 


ಕ್ರೀಡೆಗಳು 


ಆಟಗಳು ಎಲ್ಲ ಕಾಲದ ಜನಗಳಿಗೂ ಪ್ರಿಯವಾದ ಮನರಂಜನೆಯ ಸಾಧನ. ಆಟಗಳಲ್ಲಿ 
ಕೆಲವು ಮನಸ್ಸಿನ ಬೇಸರವನ್ನು ಹೋಗಲಾಡಿಸುವುದರ ಜೊತೆಗೆ ದೇಹಕ್ಕೆ ವ್ಯಾಯಾಮವನ್ನೂ 
ನೀಡುವಂತಹವು. ಕೆಲವು ಬಗೆಯ ಆಟಗಳು ಜೂಜುಗಳಾಗಿಯೂ ಪರಿಣಮಿಸಿದ್ದವು. ಯಾವ 


ಒಳ್ಳೆಯ ಕೆಲಸವನ್ನೂ ಮಾಡದೆ, ಸೋಮಾರಿಗಳಾಗಿ ಜೂಜುಗಳನ್ನಾಡುತ್ತ ವ್ಯರ್ಥವಾಗಿ 


ಕಾಲಹರಣ ಮಾಡುವುದನ್ನು ಕೆಲವು ವಚನಕಾರರು ಖಂಡಿಸುತ್ತಾರೆ.*”” 
ಪಗಡೆ 


ವಚನಗಳು ಪಗಡೆಯಾಟವನ್ನು “ಲೆತ್ತಪಗಡೆ* ಅಥವಾ `ನೆತ್ತಪಗಡಿ* ಎನ್ನುತ್ತವೆ 
(ನೆತ್ತನನೇತ್ರ). "ಲೆತ್ತ ಶಬ್ದವನ್ನು ಪಗಡೆಯಾಟದಲ್ಲಿ ಬಳಸುವ ದಾಳ ಎಂಬರ್ಥದಲ್ಲಿ ಒಂದೆಡೆ 
ಬಳಸಲಾಗಿದೆ." ದಾಳಗಳನ್ನು ಕೆಲವರು "ಪಾಸಗೆ' (ಸಂ.ಪಾಶಕ)ಯೆಂದು ಕರೆಯುತ್ತಾರೆ. 


೩೫೧. ನಂಬಿಯ ರ: ಪು. ೩೩ (“ಕುಕಟಾವಳಿಯನನುರಾಗದಿಂದ ಕಾದಿಸುತೆ ಸೊಕ್ಕಿದಾನೆಗಳನಲ್ಲಲ್ಲಿ 
ಕೈಯಿಕ್ಕಿಸುತೆ”) 

೩೫೨. ಅಲ್ಲಮ ವ ಚಂ. ೪೬೫: ಪು. ೧೦೩ 

೩೫೩. ದೇವ ದಾವ. ೧೨೨: ಪು. ೩೮ (“ಜಗದೊಳಗಣ ಮನುಜರು ಸೋಗೆಗಳಂತಿಪ್ಪರು. ಸೋಗೆಗಳ 
ನಾಡಿಸುವ ಓಜ se ಸೋಗೆಗಳನೀಡಾಡಿ ಓಜ ತಾ ಹೋದರೆ ಸೋಗೆ ತಾ ನುಡಿಯಬಲ್ಲುದೇ?” 

೩೫೪. ಚನ್ನಬ ವ. ೫೧೯: . ೨೩೮ 

೩೫೫. ಮಡಿ ಮಾ ವ. ೭೦: ಆ. ೫೦: ಚನ್ನಬ ವ. ೧೪೨: ಪು. ೬೨ ಇತ್ಯಾದಿ. 

೩೫೬. ಮಡಿ ಮಾ ವ. ೭೦: ಪು. ೫೦ 

೩೫೭. ಚನ್ನಬ ವ. ೧೪೨ : ಪು. ೬೨ : ಶಿವಶ ವ: ಪು. ೫೦೯ (ಅಕ್ಕಮ್ಮ ೧೦೮), : ವಚನ ಶಾಸಾ ೧: 
ಪು.೧೬೨ 

೩೫೮. ಸಿದ್ಧರಾ ವ. ೮೨೩ : . ೨೫೧ 

೩೫೯. ಪಂಪಭಾ: ೬.೬೮ ನ ಹರಿವಂ ಪು. ೧೦.೨೧ ಗದ್ಯ. 


೩೪೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಾಡಿರುವುದರಿಂದ ಅವಕ್ಕೆ ನೇತ್ರ (*ನೆತ್ತು ಎಂದು ಹೆಸರಾಯಿತೇನೋ! ಇದನ್ನೇ ಯಗ್ಗೇದದಲ್ಲಿ 
"ಅಕ್ಷ' ಎಂದಿದೆ (ಮುಂದೆಯೂ ಈ ಶಬ್ದ ಸಹ ಬಳಕೆಯಲ್ಲಿತ್ತು. ಆ ಕಾಲದಲ್ಲಿ ದಾಳಗಳನ್ನು 
ವಿಭೇದಕವೆಂಬ ಮರದಿಂದ ತಯಾರಿಸುತ್ತಿದ್ದರು. ಮನೆಮನೆಗಳು ಗುರುತು ಮಾಡಿರುವ 
ಬಟ್ಟೆಯನ್ನೋ ಹಲಗೆಯನ್ನೋ ಹಾಸಿನಂತೆ "ಉಪಯೋಗಿಸುತ್ತಿದ್ದರು. ನೆತ್ತದ ಹಲಗೆ ಅಥವಾ 
ಮಣಿಗಳ ಉಲ್ಲೇಖ ಆನೇಕ” ಕಾವ್ಯಗಳಲ್ಲಿದೆ.** ಮೋಳಿಗೆ ಮಾರಯ್ಯನ ವಚನವೊಂದರಲ್ಲಿನ 
"ಹಾಸು' ಎಂಬ ಪದವು” "ಪಗಡೆಯ ಹಾಸನ್ನೇ ಸೂಚಿಸುತ್ತಿರಬಹುದು. ಬಟ್ಟೆಯ 
ಹಾಸುಗಳನ್ನೂ ಆ ಕಾಲದಲ್ಲಿ ಬಳಸುತ್ತಿದ್ದಿರಬಹುದು. "ದಾಳಗಳನ್ನುರುಳಿಸಿ ಅವುಗಳ ಮೇಲೆ 
ಗುರುತುಗಳ ಸಂಖ್ಯೆಯೆಪ್ಪಿದೆಯೋ ಅಷ್ಟು ಮನೆಗಳಲ್ಲಿ ತಮ್ಮ ಕಾಯನ್ನು ನಡೆಸುತಾರೆ. ಬಸವಣ್ಣ 
ಒಂದು ಕಡೆ “ಎಂತಯ್ಯಾ? ಆಳವಾಡಿ ಕಳೆವನು? ಒಂದು ಜುಗ "ಮಲೆ ಕೆಡದಂತೆ ಸ 
ಎಂದು ಹೇಳುವಲ್ಲಿ ಪಗಡೆ ಯಾಟದ ಸೂಚನೆಯೂ ಇದ್ದಂತಿದೆ. "ಜುಗ'ವು ಎರಡು ಸಂಖ್ಯೆಯ 
ಗರವನ್ನೂ ಕಾಲವನ್ನೂ ಸೂಚಿಸುತ್ತಿದೆಯೇನೋ. 


ಚದುರಂಗ 


ಚತುರಂಗ ಅಥವಾ ಚದುರಂಗವು ಯುದದ ವ್ಯೂಹರಚನೆಯನ್ನು ಆಟದ ಮೂಲಕ 
ಅಭ್ಯಾಸ ಮಾಡುವ ಪ್ರಯತ್ನ. ಇದನ್ನು ಮನೆಮನೆಯುಳ್ಳ ಹಲಗೆ ಮೇಲೆ ಆಡುತ್ತಿದ್ದರು. ಇದರಲ್ಲಿ 
ಪ್ರತಿ ಸಾಲಿಗೂ ಎಂಟೆಂಟು ಮನೆಗಳು (ಎಂದರೆ ಒಟ್ಟು ಅರವತ್ತುನಾಲ್ಕು ಮನೆಗಳು) 
ಇರುತ್ತಿದ್ದವೆಂಬ ವಿಷಯವು ಪತಂಜಲಿಯ ಭಾಷ್ಯದಲ್ಲಿಯೇ ಉಕ್ತವಾಗಿದೆ. ಇದಕ್ಕೆ 
“ಅಷ್ಟಾಪದ'ವೆ೦ಬ ಹೆಸರಿತ್ತೆಂದೂ, ಅದಕ್ಕೆ ಕಾರಣ ಪ್ರತಿಸಾಲಿನಲ್ಲಿ ಎಂಟು 


ಮನೆಗಳಿರುತ್ತಿದ್ದುವೆಂದೂ ಭಾಷ್ಯವು ಸ್ಪಷ್ಟಪಡಿಸುತ್ತದೆ. ಮುಂದೆ ಆ ಆಟಕ್ಕೇ “ಅಷ್ಟಾಪದ' 
ವೆಂಬ ಹೆಸರಾಯಿತು. "ಕಾದಂಬರಿ'ಯಲ್ಲಿ ಈ ಹೆಸರಿನ ಆಟದ ಉಲ್ಲೇಖವಿದೆ. "ಸಮವಾಯ 
ಸೂತ್ರ'ವೆಂಬ ಗಂಥವು 'ಅಠ್ಭಾವಯಮ್‌' (ಸಂ ಅಷ್ಟಾಪದಮ್‌) ಎಂಬುದನ್ನು ಅನೇಕ ಕಲೆಗಳಲ್ಲಿ 
ಒಂದೆಂದು ಪರಿಗಣಿಸುತ್ತದೆ.” ಈ ಆಟವು ಮೊದಮೊದಲು ಸಾಮಾ ನ "ರಲ್ಲಿ ಜ ನ 
“ಪ್ರಿಯವಾಗಿರದೆ ರಾಜರು ಮಂತ್ರಿಗಳಂಥವರು ಆಡುವ ರಾಜಕ್ರೀಡೆಯಾಗಿದ್ದಿರಬಹುದು. 
ಸೋಮೇಶ್ವರನು ತನ್ನ "ಮಾನೋಲ್ಲಾಸ'ದಲ್ಲಿ “ಚತುರಂಗಕ್ರೀಡೆ'ಯ ಆಟದ ವಿಧಾನವನ್ನು 
ವಿವರಿಸಲು ಒಂದು ಪುಟ್ಟ ವಿಭಾಗವನ್ನೇ ಮೀಸಲಾಗಿರಿಸಿದ್ದಾನೆ.* ಅನೇಕ ವಚನಗಳಲ್ಲಿ 
ಚದುರಂಗವನ್ನು ಹೆಸರಿಸಿ, ಅದನ್ನು ಇತರ ಕಾಲಯಾಪಕ ಕ್ರೀಡೆಗಳೊಡನೆ ಸೇರಿಸಿ, ಅದನ್ನು 


೩೬೮ .A.A.Macdonell: “The Origion and Early Histroy of Chess’ (The Journal of 


Royal Asiatic Society of Great Britian and Ireland; Jan. ೧೮೯೮: ೧.೧೧೯) 
೩೬೧. ಹರಿವಂ ಪು. ೪.೫೨ ಗದ್ಯ: ಯಶೋಧ ಚ: ೩.೪೧ 
೩೬೨. ಮೋಳಿಗೆ ಮಾ ವ. ೮೧೧ : ಪು. ೨೬೦ 
೩೬೩. ಬಸವ ವ. ೩೭೦:ಪು. ೧೪೫ 


೩೬೪. A.A.Macdonell: “The Origion and Early Histroy of Chess’ (The Journal of 
Royal Asiatic Society of Great Britian and Ireland; Jan. ೧೮೯೮: 8.೧೧೯) 

೩೬೫. A.Venkatasubbaiah: The Kalas: 0.೧೧ 

೩೬೬. ಮಾನಸೋಲ್ಲಾಸ 11 : ಪು. ೨೨೮-೩೨ 


ಕಲೆ, ಮನರಂಜನೆ ಇತ್ಯಾದಿ / ೩೪೩ 


ಆಡುತ್ತ ಕಾಲಕಳೆಯುವವರನ್ನು ವಿಡಂಬಿಸಲಾಗಿದೆ. ಇದನ್ನು ನೋಡಿದರೆ ವಚನಕಾಲದಲ್ಲಿ 
ಚದುರಂಗವು ಸಾಮಾನ್ಯರಲ್ಲಿಯೂ ಪ್ರಿಯವಾದ ಆಟವಾಗಿದ್ದಿತೆಂದು ಹೇಳಬಹುದು. 


ಜೂಜು 


“ಜೂಜು' ಎಂಬುದು "ದ್ಯೂತ'ವೆಂಬ ಸಂಸ್ಕೃತ ಶಬ್ದದ ತದ್ಭವ. ಮೊದಲು ದ್ಯೂತವು 
ಆಟವೊಂದನ್ನು ಸೂಚಿಸುತ್ತಿದ್ದು, ಅನಂತರ ಪಣವಿಟ್ಟಾಡುವ ಎಲ್ಲ ಆಟಗಳಿಗೂ 'ಜೂಜು' 
ಎಂಬುದು ಅನ್ವಯವಾಗತೊಡಗಿತು. ಆಟವಾಡುವಾಗ ಗೆಲುವು-ಸೋಲುಗಳನ್ವಯಿಸಿ ಪಣದ 
ದ್ರವ್ಯವೂ ಒಲೆದಾಡುತ್ತದೆ; ಇಡೀ ಮಹಾಭಾರತದ ಘಟನಾವಳಿಗಳೆಲ್ಲ ಪಣವೊಡ್ಡಿ 
ಸೋಲುವುದನ್ನೇ ಅವಲಂಬಿಸಿದ್ದುದನ್ನಿಲ್ಲಿ ಸ್ಮರಿಸಬಹುದು. ಹೀಗೆ ಪಣವಿಡುವ ವಿರುದ್ಧ ಪಕ್ಷಗಳ 
ಆಟಗಾರರನ್ನು ವಚನಗಳು “ಬಾಜಿಗಾರ'ರೆನ್ನುತ್ತವೆ.* “ನೀನಿಕ್ಕಿದ ಜೂಜಿಂಗೆ ಹೊಯಿದು ಗೆದ್ದ 
ಸಿರಿಯಾಳ” ಎಂದು ಬಸವಣ್ಣನು ಜೂಜಿನಲ್ಲಿ ಪಣವನ್ನು ಗೆಲ್ಲುವ ವಿಷಯವನ್ನು 
ಪ್ರಸ್ತಾಪಿಸುತ್ತಾನೆ. ಜೂಜನ್ನಾ ಡುವಾಗ ಎರುದ್ಧ ಪಕ್ಷದ ಆಟಗಾರರು ಪಡೆಯುವ 
ಗೆಲವಿನಂಶಗಳನ್ನು (ಖಲಿಂಡಿಜ) “ರೇಖೆ'ಯೆಂದು ಕರೆಯುತ್ತಿದ್ದರು. ಇದೇ ಅರ್ಥದಲ್ಲಿಯೇ 
“ರೇಖೆ' ಎಂಬ ಶಬ್ದವನ್ನು 'ಸೂಕ್ತಿಸುಧಾರ್ಣವ' ಹಾಗೂ 'ಸುಮಾರವ್ಯಾಸ ಭಾರತಗಳಲ್ಲಿಯೂ 
ಬಳಸಲಾಗಿದೆ." ಗೆದ್ದವನಿಗೆ ಸೋತವನಿಗೆ ನೀಡಬೇಕೆಂದು ಮೊದಲೇ ಗೊತ್ತಾಗಿರುವ ಹಣ 
ಅಥವಾ ಯಾವುದೇ ವಸ್ತುವು "ರಪಣ' ಎನ್ನಿಸಿಕೊಳ್ಳುತ್ತಿತ್ತು 'ರಪಣ' ಅಥವಾ "ರವಣ' 
ಎಂಬುದು ರೈ (ರಯ್‌-ಐಶ್ವಯ) ಮತ್ತು ಪಣ ಎಂಬ ಪದಗಳಿಂದಾದ ಸಮಸ್ತಪದ; ಇದರ 
ಮೂಲಾರ್ಥವು ಹಣ, ಒಡವೆ ಎಂಬ ಸಾಮಾನ್ಯಾರ್ಥಗಳನ್ನು ಪಡೆದಿದ್ದರೂ ಜೂಜಿನ 
ಸಂದರ್ಭದಲ್ಲಿ “ಒತ್ತೆಯ' ಅರ್ಥವನ್ನು ಪಡೆಯುತ್ತದೆ. ೩೬೩" 


ಆತರ ಆಟಗಳು 


ವಚನಗಳಲ್ಲಿ ಉಲ್ಲೇಖಗೊಂಡಿರುವ ಆಟಗಳು ತುಂಬ ಕಡಿಮೆ. ಮೋಳಿಗೆಯ ಮಾರಯ್ಯನ 
ವಚನದಲ್ಲಿ “ಸುಡುಗುಡು' ಎಂಬ ಆಟದ ಉಲ್ಲೇಖವಿದೆ. ಇದು ಬಾಲಕರ ಆಟವೆಂಬುದು 
ವಚನದಲ್ಲಿಯೇ ಸ್ಪಷ್ಟವಾಗಿದೆ.” “ಧರ್ಮಾಮೃತ'ವು “ಕುಪ್ಪಕುಣಿ'ಯೆನ್ನುವ 


೩೬೭. ಚನ್ನಬ ವ. ೧೪೨: ಪು. ೬೨: ವಚನ ಶಾಸಾಖ: ಪು. ೧೬೪ : ಶಿವಶ ವ: ಪು. ೫೦೯ (ಅಕ್ಕಮ್ಮ 
೦೮ ಸಟ 

೩೬೮. ಅಕ್ಕನ ವ. ೩೦೫ : ಹು. ೧೩೪ (“ಭಕ್ತಿಯೆಂಬುದು ಬಾಜಿಗಾರರಾಟ”) 

೩೬೯. ಬಸವ ವ. ೬೭೯: ಪು. ೨೭೨ 

೩೭೦. ಅಕ್ಕನ ವ. ೧೮೬ : ಪು. ೭೪ 

೩೭೧. ಡಿ.ಎಲ್‌.ನರಸಿ೦ಹಾಚಾರ್‌: "ರಪನ-ರವಣ ಎಂಬುದರ ಅರ್ಥ ಮತ್ತು ನಿಷ್ಟತ್ತಿ' (ಪೀಠಿಕೆಗಳು, 
ಲೇಖನಗಳು: ಪು. ೮೮೨-೩) 

೩೭೨. ಅಕ್ಕನ ವ. ೧೮೬: ೭೪ 

೩೭೩. ಡಿ.ಎಲ್‌.ನರಸಿ೦ಹಾಚಾರ್‌: "ರಪಣಂ<ರವಣ ಎಂಬುದರ ಅರ್ಥ ಮತ್ತು ನಿಷ್ಟತ್ತಿ' (ಪೀಠಿಕೆಗಳು, 
ಲೇಖನಗಳು: ಪು. ೮೮೪) 

೩೭೪. ಮೋ ಮಾ ವ (ಸ) ೫೭: ಪು. ೬೭ (“ಸುಡುಗುಡನಾಡುವ ಬಾಲಕನಂತೆ”) 


೩೪೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಕ್ಕಳ ಆಟವನ್ನು ಹೆಸರಿಸುತ್ತದೆ.” ಅಲ್ಲಿಯೇ “ಕುತ್ತಂಗುಳಿ'ಯನ್ನೂ ಉಲ್ಲೇಖಿಸಲಾಗಿದೆ." 
'ರಾಮಚಂದ್ರಚರಿತ ಪುರಾಣ'ದಲ್ಲಿ "ತಿಚಿಕಲ್‌' (ಕಲ್ಲುಗಳನ್ನು ಮೇಲಕ್ಕೆಸೆದು ಹಿಡಿಯುವ, ಈಗ 
"ಅಣ್ಣೆಕಲ್ಲು'” ಎಂದು ಕರೆಯುವ ಆಟ)” ಮತ್ತು “ಅಡಂಗುಉಚಾಡು' 
(ಅಡಂಗು-ಉಜುಚಾಡು-ಅಡಗಿಕೊಂಡರವನ್ನು ಹುಡುಕುವುದು-ಕಣ್ಣಾಮುಚ್ಚಾಲೆ)್‌- ಈ 
ಆಟಗಳ ಉಲ್ಲೇಖವಿದೆ. 


ಢಮಾಸದಲ್ಲಿ ಗಾಳಿಪಟವನ್ನು ಹುಡುಗರು ಇಂದಿಗೂ ಸಂಭ್ರಮದಿಂದ ಹಾರಿಸುತ್ತಾರೆ. 
ಹ ! ಅನೇಕ ವಚನಗಳಲ್ಲಿ ಬಂದಿದೆ. ವಚನಗಳಲ್ಲಿ ಇದಕ್ಕೆ ಗಾಳಿಪಟ, ನರ 
ವಾಯುಪಟ,9 ಪಟ? ಎಂಬ ರೂಪಗಳು ದೊರೆಯುತ್ತವೆ. ಗಾಳಿಪಟಕ್ಕೆ "ದಾರದ ಒಂದು 
ತುದಿಯನ್ನು ಕಟ್ಟಿ ಮತ್ತೊಂದು ತುದಿಯನ್ನು ಹಿಡಿದು ಆಡಿಸುವುದರ ವಿವರಣೆ 
ವಚನವೊಂದರಲ್ಲಿದೆ.*5೨ ಆಕಾಶದಲ್ಲಿ ಪಟವು 'ಅಟವಾಡಲು ಸಮತೋಲನ ವನ್ನುಂಟು 
ಮಾಡುವುದಕ್ಕಾಗಿ ಬಾಲಂಗೋಸಿಯನ್ನು ಕಟ್ಟಿರುತ್ತಿದ್ದರು; ಇದಕ್ಕೆ ವಚನಗಳಲ್ಲಿ "ಬಾಲಸರ' ಎಂಬ 
ಹೆಸರಿದೆ.*5* ಬಾಲರಸದಿ೦ದಲೇ ಗಾಳಿಯಲ್ಲಿ ಪಟವು ತೇಳಿದರೂ ಹಿಡಿದ ಸೂತ್ರವು ತಪ್ಪಿದರೆ 
ಅದು ಆಡಲಾರದೆಂಬುದನ್ನು ವಚನಕಾರನೊಬ್ಬನು ಗಮನಿಸಿದ್ದಾನೆ.** 


ಬೇಟೆ 


ಬೇಟೆಯು ಒಂದು ಜನಾಂಗದ ವೃತ್ತಿಯೂ ಹೌದು, ಶ್ರೀಮಂತರ ಮನರಂಜನೆಯ ಒಂದು 
ಬಗೆಯೂ ಹೌದು. ಬೇಡರು ಪ್ರಾಣಿಗಳನ್ನು ಬೇಟೆಯಾಡಿ ಅವುಗಳ ಮಾಂಸವನ್ನು ಮಾರಿ 
ಜೀವಿಸುತ್ತಿದ್ದರು. ಇವೆರಡೂ ಬಗೆಯಲ್ಲಿ ಬೇಟೆಯು ಬಹು ಹಿಂದಿನಿಂದಲೂ ನಮ್ಮ ನಾಡಿನಲ್ಲಿ 
ರೂಢಿಯಲ್ಲಿತ್ತು. ಬೇಟೆ ಅಥವಾ ಮೃಗಯಾವಿನೋದವು ಹಿಂದಿನ ಕಾಲದಲ್ಲಿ ರಾಜರಿಗೆ ತುಂಬ 
ಪಿಯವಾದ ಮನರಂಜನೆಯಾಗಿತ್ತು. ವಚನಕಾರರಿಗೆ ಪ್ರಾಯಶಃ ಬೇಟೆಯ ಸ್ವಂತ 
ಪರಿಚಯವಿಲ್ಲದಿದ್ದರೂ ಬೇಟೆಯಾಡುವ ವಿಧಾನದ ಬಗೆಗೆ ಹಲವು ಅಮೂಲ್ಯ ವಿಷಯಗಳನ್ನು 
ತಿಳಿಸುತ್ತಾರೆ; ಬೇಟೆಗೆ ಸಂಬಂಧಿಸಿದ ವಿಷಯಗಳನ್ನು ಅಲಂಕಾರಗಳಲ್ಲಿ ಬಳಸುವುದರ ಮೂಲಕ 
ಸಮಕಾಲೀನ ವರ್ಣಿಸುವಾಗ ಆ ಕಾಲದ ಬೇಟೆಗಾರರ ವೇಷ-ಭೂಷಣಗಳ ವಿವರ ನೀಡುತ್ತಾನೆ: 
ಗುಂಗುರುದಲೆ, ಕೆಂಗಣ್ಣು, ಗುಲಗಂಜಿಯ ಆಭರಣವನ್ನು ಧರಿಸಿ, ಎದೆಗುಪ್ಪಸ 
ಹಾಕಿಕೊಂಡಿರುತ್ತಾನೆ; ತಲೆ, ಎದೆ ಕೈಗಳಿಗೆ ಕವಡೆಯ ದಂಡೆಗಳನ್ನು ಕಟ್ಟಿರುತ್ತಾನೆ; ಬಿಗಿಯಾದ 


೩೭೬. ಧರ್ಮಾಮೃತ : ೧೩೭೭ 

೩೭೭. ೩೭೬ .ಅದೇ: ೨.೭೧ 

೩೭೮. ೩೭೭. ರಾಮಚಂ ಪು. ೩೭೭ 

೩೭೮. ಅದೇ: ೯.೧೨೦ ಗದ್ಯ 

೩೭೯. ಬೆಡಗಿನ ವ: ಪು. ೬೨ (ಬಿಬ್ಬಿಬಾಚಯ್ಯ, ೩) ೩೮೦. 

ವಚನ ಸಾ ಸಂಗ್ರಹ: ಪು. ೧೩೫ (ಮೆರೆಮಿಂಡಯ್ಯ) 

೩೮೧. ಚನ್ನಬ ವ. ೧೩೩: ಪು. ೫೯ : ಮೋಳಿಗೆ ಮಾ ವ.೧೫೬: ಪು. ೩೭ 
೩೮೨. ವಚನ ಸಾ ಸಂಗ್ರಹ: ೧೩೫ (ಮೆರೆಮಿಂಡಯ್ಯ) 

೩೮೩. ಶಿವಶ ವ: ಪು. ೨೯೭ (ಮೋಳಿಗೆ ಮಹಾದೇವಿ, ೧೦) 

೩೮೪. ಮೋಳಿಗೆ ಮಾ ವ. ೧೫೬: ಪು. ೩೭ 


ಕಲೆ, ಮನರಂಜನೆ ಇತ್ಯಾದಿ / ೩೪೫ 


ಉಟ್ಟ ಚರ್ಮದ ಉಡುಗೆ ಅವನದು; ಕತ್ತಿಗಳನ್ನು ಧರಿಸಿರುವವನು; ಹಣೆಯಲ್ಲಿ ವಿಭೂತಿಯನ್ನು 
ಧರಿಸಿದವನು; ನೆತ್ತಿಯ ಮೇಲೆ ಜಡೆಗೆ ಕನ್ನಡಿಯೊಂದನ್ನು ಕಟ್ಟಿಕೊಂಡು, ಎಡಗೈಯಲ್ಲಿ ಬಿಲ್ಲು, 
ಬೆನ್ನಿನಲ್ಲಿ ಬತ್ತಳಿಕೆಗಳನ್ನು ಧರಿಸಿರುತ್ತಾನೆ - ಇದು ಹರಿಹರನು ನೀಡುವ ಬೇಡನೊಬ್ಬನ ಚಿತ್ರ” 


ಬೇಟೆಗಾರರ ಪರಿಕರಗಳು 


ಹರಿಶ್ಚಂದ್ರ ಕಾವ್ಯದಲ್ಲಿ ಗೋರಿವೆಂಟೆ, ಪಳಹರವೇಂಟೆ, ಪಟವೇಂಟೆ, ವಿದ್ಯಾಧರವೇಂಟೆ, 
ಚಿತ್ರವೇಂಟೆ, ಅಂತುಜಲವೇಂಟೆ, ತೋಹಿನಬೇಂಟೆ, ಸೋಹುಬೇಂಟೆಗಳೆಂಬ ಎಂಟು ಬಗೆಯ 
ಬೇಟೆಯನ್ನು ಹೆಸರಿಸಲಾಗಿದೆ. ಈ ಬೇಟೆಗಳ ಸ್ವರೂಪವನ್ನು ವಿವರಿಸುವುದು ಈಗ ಸಾಧ್ಯವೂ 
ಇಲ್ಲ. ಅದು ಸದ್ಯಕ್ಕೆ ಅಪ್ರಕೃತವೂ ಹೌದು. ವಚನಕಾರರು ನೀಡುವ ವಿವರಗಳನ್ನಿಟ್ಟುಕೊಂಡು 
ಬೇಟೆಯಾಡುತ್ತಿದ್ದ ವಿಧಾನದ ಸ್ಥೂಲಚಿತ್ರವನ್ನು ಮಾತ್ರಇಲ್ಲಿ ಕಟ್ಟಕೊಡಬಹುದು ಅಷ್ಟೆ. ಬೇಡರು 
ಬಿಲ್ಲು-ಬಾಣಗಳನ್ನು ಹಿಡಿದಿರುತ್ತಿದ್ದರು. ಬಿಲ್ಲಿಗೆ ಕಟ್ಟಿರುವ ಹಗ್ಗವೇ “ನಾರಿ', ಹಗ್ಗವನ್ನು ಬಿಲ್ಲಿನ 
ದಂಡಕ್ಕೆ ಬಿಗಿಗೊಳಿಸಿ ಕಟ್ಟಲು ದಂಡದ ತುದಿಯಲ್ಲಿ ಸ್ವಲ್ಪ ಬಾಗಿರುವ ಭಾಗವೇ ತಿರುವು: ಈ 
ತಿರುವನ್ನು ಮೆಟ್ಟಿ ಠೇಂಕರಿಸುತ್ತಿದ್ದರು.(ಜೇವಡೆಗೈ), ಹಾಗೆ ನಿಂತು ಬಾಣವನ್ನು ಬಿಲ್ಲಿಗೆ ಹೂಡಿ 
ಬಾಣಪ್ರಯೋಗ ಮಾಡುತ್ತಿದ್ದರು.” ಬಿಲ್ಲಿಗೆ ಹೂಡುವ ಬಾಣಗಳು ಅನೇಕ ಬಗೆಯವು; 
ವಚನಗಳಲ್ಲಿ ಇೆ೦ಗಣೆಯ ಬಾಣ”, “ಹೊಂಗಣಿಯ ಕೋಲು ಇವುಗಳು ಉಕ್ತವಾಗಿವೆ. 
ಇವು ಬಾಣದ ಹಿಂದೆ ಕಟ್ಟರುತ್ತಿದ್ದ ಹಕ್ಕಿಯ ಪುಕ್ಕಗಳ ಬಣ್ಣವನ್ನು ಸೂಚಿಸುತ್ತವೆ. ಭಕ್ತಿಭಾವದ 
ಬೇಡರು ತಮಗೆ ಯಾವಾಗಲಾದರು ಬೇಟೆಯು ದೊರೆಯದಿದ್ದರೆ ದೇವರಿಗೆ ಹರಸಿಕೊಂಡು, 
ದೇವರ ದಯೆಯಿಂದ ದೊರೆತ ಬೇಟೆಯನ್ನು ದೇವರಿಗೇ ಅರ್ಪಿಸುತ್ತಿದ್ದರು. ಹಾಗೆ 
ದೇವರಲ್ಲಿಗೆ ಹರಕೆ ಹೊತ್ತು ಬರುವಾಗ ಭಕ್ತಿಯಿಂದ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು 
ಬರುತ್ತಿದ್ದರೆಂದು ಕಾಣುತ್ತದೆ." ಬೇಡರು ಬೇಟೆಗೆಂದು ಹೊರಟಾಗ ಬೇಡಿತಿಯರು 
ಗಂಡಂದಿರಿಗೆ ಬೇಕಾದ ಬಿಲ್ಲು ಬಾಣಗಳನ್ನೂ ಬಿದಿರಕ್ಕಿಯನ್ನೂ ಹಿಡಿದು ಅವರೊಂದಿಗೆ 
ಬರುತ್ತಿದ್ದರು.  ಬಿದಿರಕ್ಕಿಯು ಬಿದಿರಿನಲ್ಲಿ ದೊರಕುವ ಬೀಜಗಳು; ಇದನ್ನು ತಮ್ಮ 
ಆಹಾರಧಾನ್ಯವನ್ನಾಗಿ ಬಳಸುತ್ತಿದ್ದುದರಿಂದ ಆಹಾರ ತಯಾರಿಕೆಯಾಗಿ ಬೇಡಿತಿಯರು 
ಬಿದಿರಕ್ಕಿಯನ್ನು ಕೊಂಡೊಯ್ಯುತ್ತಿದ್ದಿರಬಹುದು. 


ಬೇಟೆ ನಾಯಿ 


ಬೇಟೆಗಾರರ ಬಹು ಆಪ್ತಸಹಾಯಕರಾಗಿದ್ದವರೆಂದರೆ ಬೇಟೆಯ ನಾಯಿಗಳು. ಬೇಟೆಯಲ್ಲಿ 
ಪಾಲ್ಗೊಳ್ಳಲು ಶಿಕ್ಷಣವಿತ್ತು. ಸಾಕಿರುವ ನಾಯಿಗಳನ್ನು ಬೇಟೆಗಾರರು ತಮ್ಮೊಡನೆ 
ಕರೆದೊಯ್ಯುತ್ತಿದ್ದರು. ಈ ಪದ್ಧತಿ ತುಂಬ ಪುರಾತನವಾದುದು. ತಮಗೆ ಬೇಟೆಯಲ್ಲಿ ಸಹಾಯ 


೩೮೫. ಶರಣ ಚ ಮಾ: ಪು. ೧೨೭ (ಕಣ್ಣಪ್ಪ 
೩೮೬. ಹರಿ ಕಾ ಸಂ: ೩.೨೩ 

೩೮೭ ಚನ್ನಬ ವ. ೧೪೫೧: ಪು. ೬೪೭ 
೩೮೮. ಅಲ್ಲಮ ವ. ಚಂ. ೫೫೭: ಪು. 
೧೨೨ ೩೮೯.ಚನ್ನಬ ವ. ೩೩೨ : ಪು. 
೧೪೬ ೩೯೦.ಬಸವ ವ. ೯೦೭: ಪು. 

೩೭೨ ೩೯೧.ಚನ್ನಬ ವ. ೫೧: ಪು. ೨೩ 
೩೯೨. ಚನ್ನಬ ವ. ೩೩೨: ಪು. ೧೪೬ 


೩೪೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಾಡಲು ಬಿರುನಾಯಿಗಳನ್ನು ಸಾಕಿ ಬೇರೆಡೆಯಲ್ಲಿ ಅವುಗಳನ್ನು ಬಿಟ್ಟರುತ್ತಿದ್ದರು. ಅವು 
ಶುಭ್ರವಲ್ಲದ್ದರಿಂದ ಮನೆಗಳಲ್ಲಿ ಬಿಟ್ಟುಕೊಳ್ಳದ ಪದ್ಧತಿಯ ಉಲ್ಲೇಖವು ರಾಮಾಯಣದಲ್ಲಿಯೇ 
ದೊರೆಯುತ್ತದಂತೆ.** ಇಂತಹ ಶಕ್ತಿಯುತವಾದ ನಾಯಿಗಳನ್ನು ಬೇಟೆಯ ಪ್ರಾಣಿಗಳ ಮೇಲೆ 
ಛೂ ಬಿಡುತ್ತಿದ್ದರು. ಅವು ಆ ಪ್ರಾಣಿಗಳನ್ನು ಹಿಡಿಯುತ್ತಿದ್ದವು. ಮೊಲಗಳಿಂದ ಹಿಡಿದು ನರಿ, 
ತೋಳ, ಕರಡಿಗಳಂತಹ ಮೃಗಗಳನ್ನೂ ಹಿಡಿಯಬಲ್ಲ ನಾಯಿಗಳಿರುತ್ತಿದ್ದುವು; ಈ ವಿಷಯವನ್ನು 
ಹೇಳುವಲ್ಲಿ ರಾಘವಾಂಕನ ವರ್ಣನೆಯನ್ನು ನೋಡಿದರೆ ನಾಯಿಗಳಲ್ಲಿ ಕೆಲ ಕೆಲವು ಪ್ರಾಣಿಗಳನ್ನು 
ಹಿಡಿಯುವುದರಲ್ಲಿ ವಿಶೇಷ ಶಕ್ತಿಯನ್ನು ಪ್ರದರ್ಶಿಸುತ್ತಿದ್ದವೆಂದೂ, ಅವಕ್ಕೆ ಆ ಬ 
ಶಿಕ್ಷಣವೀಯುತ್ತಿದ್ದರೆಂದೂ ತೋರುತ್ತದೆ." ಮೊಲಕ್ಕೆ ನಾಯಿಗಳನ್ನು ಬಿಟ್ಟು "ಬೇಟೆಯಾಡುತ್ತಿದ್ದ 
ಉಲ್ಲೇಖ ಬಸವಣ್ಣನಲ್ಲಿದೆ. ಇಲ್ಲಿ ಒಂದು ಮೊಲದ ಲಿ ಹರಿಹಾಯ್ದ ಹಲವಾರು 
ನಾಯಿಗಳು ಅದನ್ನೆಳೆದಾಡುವ ಚಿತ್ರವು ಸುಂದರವಾಗಿ ಮೂಡಿದೆ. ನಾಯಿ ಅಟ್ಟಿಸಿಕೊಂಡು 
ಹೋದಾಗ ವೇಗವಾಗಿ ಓಡಲಾರದ ಮೃಗಗಳು ಅವಕ್ಕೆ ಬಲಿಯಾಗುತ್ತಿದ್ದುದನ್ನು ಬಸವಣ್ಣ 
ಮತ್ತೊಂದೆಡೆ ಉಲ್ಲೇಖಿಸುತ್ತಾನೆ.“ ಬೇಟೆಯ ನಾಯಿ ಯೊಂದು ಬೇಟೆಯಲ್ಲಿ ಹಂದಿಯೊಡನೆ 
ಹೋರಾಡಿ ಅದನ್ನು ಕೊಂದು ತಾನೂ ಸತ್ತಾಗ, ನಾಯಿಯ ಒಡೆಯನಾದ ಮಣಲೇರ 
ಎಂಬುವವನು ತನ್ನ ಪ್ರೀತಿಯ ನಾಯಿಯ "ಸ್ಮಾರಕವಾಗಿ ವೀರಗಲ್ಲೊಂದನ್ನು ಸ್ಥಾಪಿಸಿದ 
ಅಪೂರ್ವ ಸಂಗತಿಯು ಶಾಸನೋಕ್ತವಾಗಿದೆ.*“ 


ದೀಹ 


ಪ್ರಾಣಿಗಳನ್ನು ಬೇಟಿಯಾಡುವಾಗ ಅವನ್ನು ಆಕರ್ಷಿಸಿ ಬೇಟೆಗಾರನ ವಶವಾಗುವಂತೆ 
ಮಾಡಲು ಕೆಲವು ಸಾಕಪ್ರಾಣಿಗಳಿಗೆ ಶಿಕ್ಷಣವನ್ನೀಯುತ್ತಿದ್ದರು. ಈ ಪ್ರಾಣಿಗಳು ಕಾಡುಮೃಗಗಳು 
ಬಲೆಯಲ್ಲಿ ಬೀಳುವಂತೆ ಮಾಡುತ್ತಿದ್ದುವು. ಇಂತಹ ಶಿಕ್ಷಿತ ಪ್ರಾಣಿಗಳನ್ನು "ದೀಹ' ಗಳೆನ್ನುತ್ತಿದ್ದರು. 
ಮೃಗ, ಪಕ್ಷಿಗಳೆರಡನ್ನೂ ದೀಹಗಳನ್ನಾಗಿ ಪಳಗಿಸಿರುತ್ತಿದ್ದರು. ಒಂದು ವಚನವು "ದೀಹದ pn 
ಮೃಗ ಗಳನ್ನು ಹೆಸ ರಿಸುತ್ತದೆ. ೩೯೮% ಹರಿಶ್ಚಂದ್ರಮಹಾರಾಜನು ವಿಶ್ವಾಮಿತ್ತನಿಗೆ ತನ್ನ 
ರಾಜ್ಯಪನ್ಗೊಪಿಸಿಕೊಡುವಾಗ ಇತರ ವಸ್ತುಗಳೊಡನೆ "ದೀಹದ ಖಗ 'ಮೃಗಾವಳಿ'ಗಳನ್ನೂ 
ಹೆಸರಿಸಿದಂತೆ ರಾಘವಾಂಕನು ವರ್ಣಿಸುತ್ತಾನೆ." ವಿಷಯವನ್ನು ಈತನೇ ಮತ್ತೊಂದೆಡೆ 
ಸೂಚಿಸುತ್ತಾನೆ.” ಮೊಲವನ್ನು ದೀಹವನ್ನಾಗಿ ಪಳಗಿಸಿದಾಗ ಜತ "ಹಿಡಿಮೊಲ್‌ವೆಂಬ 
ಹೆಸರನ್ನು ಪಡೆಯುತ್ತಿತ್ತು“  ಜೇಟಿಯ ಪ್ರಾಣಿಗಳನ್ನು ಹಿಡಿಯುತ್ತಿದ್ದುದರಿಂದ ಅದಕ್ಕೆ ಈ 


೩೯೩. S.N.Vyas: India in the Ramayana Age: ೧.೨೪೨ 

೩೯೪. ಹರಿ ಕಾ ಸಂ: ೩.೧೬ 

೩೯೫. ಬಸವ ವ. ೩೬: ಪು. ೧೮ 

೩೯೬. ಬಸವ ವ. ೨೬೦: ಪು. ೯೬ 

೩೯೭. ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. ೨೫೧ 
೩೯೮. ಗೂಳೂರು ಶೂನ್ಯ ಸಂ: ಪು. ೩೦೮(ಘಟ್ಟಿವಾಳಯ್ಯ) 

೩೯೯. ಹರಿ ಕಾ ಸಂ: ೫.೩೭ 

೪೦೦. ಅದೇ: ೩.೨೨ 

೪೦೧.ಚನ್ನಬ ವ. ೪೪೪: ಪು. ೧೯೯ 


ಕಲೆ, ಮನರಂಜನೆ ಇತ್ಯಾದಿ / ೩೪೭ 


ಹೆಸರಾಯಿತೆಂದು ತೋರುತ್ತದೆ. ಹೀಗೆ ದೀಹದ ಮಗಗಳ ಸಹಾಯದಿಂದ 
ಬೇಟೆಯಾಡುವುದನ್ನು ಪಂಪ 'ದೀವದವೇಂಟೆ' ಎನ್ನುತ್ತಾನೆ ಹುಲಿ ಮುಂತಾದ 
ಪ್ರಾಣಿಗಳನ್ನು ಹಿಡಿಯಲು ಕಾಡಿನ ಮಧ್ಯೆ ಒಂದು ಎತ್ತನ್ನು ಕಟ್ಟುತ್ತಿದ್ದು”” ಬೇಟೆಯನ್ನು 
ಆಕರ್ಷಿಸುತ್ತಿದ್ದರು. ಇದನ್ನು ತವಕ. 'ತೋಟಿತ್ತು್‌್‌್‌ ಬು "ಕರೆಯುತ್ತಾನೆ. ಬಸವಣ್ಣನ 
ಒಂದು ವಚನದಲ್ಲಿ ಬರುವ “ಬೆಳ್ಳೆತ್ತಿನ ಮಜ್‌ಯಲಿರ್ದು' ಹುಲ್ಲೆಗಂಬ ತೊಡುವಂತೆ” ಎಂಬ 
ಮತ್ತು ಬೇಟೆಗಾರರ ಉಪಾಯವೊಂದನ್ನು ವಿವರಿಸುತ್ತದೆ; ಬೇಟೆಗಾರರು ಎತ್ತಿನ ಹಿಂದೆ ಅಡಗಿ 
ನಿಂತು, ಅದು ಚಲಿಸಿದಾಗ ತಾವೂ "ಚಲಿಸಿ ಹುಲ್ಲೆಯಂತಹ ಮೃಗಗಳು ಎದುರಾದರೂ 
ಅವುಗಳಿಗೆ ಬರಿಯ ಎತ್ತು ಕಾಣುವುದರಿಂದ ಮನುಷ್ಯರಿಲ್ಲವೆಂಬ ಭ್ರಮೆ ಹುಟ್ಟಿಸಿ, ಅವು 
ಏಮಾರಿದಾಗ ಎತ್ತಿನ ಹಿಂದಿನಿಂದ ಬಾಣಬಿಡುತ್ತಿದ್ದರು. 


ಗೋರಿ 


ಹುಲ್ಲೆ ಮುಂತಾದ ಪ್ರಾಣಿಗಳ್ನಾಕರ್ಷಿಸಲು ಬೇಟೆಯಲ್ಲಿ ಹಾಡನ್ನು ಹೇಳುವ ರೂಢಿಯಿತ್ತು. 
ಇದನ್ನು “ಗೋರಿ' ಎನ್ನುತ್ತಿದ್ದರು. ಗೋರಿ ಎಂಬ ಶಬ್ದವನ್ನು ವಚನಗಳು ಬಳಸುತ್ತವೆ.*5* ಗೋರಿ 
ಹಾಡುವ ವಿಷಯವು” "ಪಂಪನಲ್ಲಿಯೂ ಉಕ್ತವಾಗಿದೆ. ೪೦೭ ಫಂಪನು ಗೋರಿಯನ್ನು 
ಹಾಡುವರೆಂದು ಹೇಳಿದರೂ ಇದು ಇಂಪಾದ ಶಬ್ದಮಾಡುವ ಸಂಗೀತವಲ್ಲವೆಂದು ಕಾಣುತ್ತದೆ; 
ಅದು ಪ್ರಾಣಿಯನ್ನು ಆಕರ್ಷಿಸಲು ಅಥವಾ ಅಡಗಿಕೊಂಡ ಮೃಗಗಳನ್ನು ಹೊರಕ್ಕೋಡಿಸಲು 
ಕೂಗುತ್ತಿದ್ದ ಕೂಗು, ಅಷ್ಟೆ. ಅಲ್ಲಮನು ಬೇಟೆಯ ಸಂದರ್ಭದಲ್ಲಿ ಹೇಳುವ "ಸೋವೋವ 
ಸೋವೋವ' ಎಂಬ ಕೂಗು ಇದನ್ನೇ ಪ್ರಾಯಶಃ ಸೂಚಿಸುತ್ತದೆ. ೪ರ ಗ್ಗೆ ಗೋರಿಗೊಳಗಾದ 
ಮೃಗವನ್ನು ಬಲೆಯಲ್ಲಿ ಸಿಲುಕಿಸಲಾಗುತ್ತಿತ್ತು. ೪೦೯ ಇದರ “ಉಲ್ಲೇಖವು ರಾಮಾಯಣದಲ್ಲೇ 
ಇದ೪೧0 ಕ್‌ ಇದನ್ನೆ ರಾಘವಾಂಕನು `ಗೋರಿವೇಂಟೆ' ಎಂದು ಕರೆದದ್ದು. 


ಬೇಟೆಯ ಕಾಲದಲ್ಲಿ ಅಡಗಿಕೊಂಡಿರುವ ಪ್ರಾಣಿಗಳನ್ನು ಹೊರಕ್ಕೆ ಬರುವಂತೆ ಮಾಡಲು 
ಬೊಬ್ಬೆಯಿಡುತ್ತಿದ್ದ ಪದ್ಧತಿಯನ್ನು ಪಾಣಿನಿಯೂ ಹೇಳುತ್ತಾನೆ ಇದನ್ನೇ ಅನುಸರಿಸಿ ಮುಂದೆ 
ಗಲಾಟೆಯುಂಟುಮಾಡಲು ಬೇರೆ ಬೇರೆ ವಿಧಾನಗಳನ್ನನು ಸರಿಸಿದರು. ಹರೆಯನ್ನು ಹೊಯಿದು 
ಬೊಬ್ಬೆಯೆಬ್ಬಿಸುತ್ತಿದ್ದ ವಿಷಯ ವಚನಗಳಲ್ಲಿದೆ; ಹಾಗೆ ಉಂಟಾದ ಶಬ್ದದಿಂದ 


೪೦೨. ಪಂಪಭಾ: ೫.೪೩ ಗದ್ಯ 

೪೦೩. ಅಲ್ಲಮ ವ. ಚಂ. ೧೨೮೧: ಪು ೨೭೯ 

೪೦೪. ಹರಿ ಕಾಸಂ: ೩.೨೧ 

೪೦೫. ಬಸವ ವ. ೬೪೪ : ಪು. ೨೫೮ 

೪೦೬. ಬಸವ ವ. ೮೩೫: ಪು. ೩೪೦ 

೪೦೭. ಆದಿಪು: ೧೫.೮೦ (“ಎರಲೆಗೆ ಪಾಡುವ ಗೋರಿಯನರಣ್ಯದೊಳ್‌ ಮೃಗವಿರೋಧಿಗಂಪಾಡುವುದೇ?”) 
೪೦೮. ಅಲ್ಲಮ ವ ಚಂ ೧೧೮೦: ಪು. ೨೫೯ 

೪೦೯. ಬಸವ ವ. ೮೩೫: ಪು. ೩೪೦ 


೪೧೦. S.N.Vyas: India in the Ramayana Age: 0.೨೩೨ 
೪೧೧. V.S.Agarawal: India as Known of Panini: ೧.೧೬೧ 


೩೪೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹೊರಬಂದ ಪ್ರಾಣಿಗಳನ್ನು ಬಾಣ ಬಿಟ್ಟು ಕೊಲ್ಲುತ್ತಿದ್ದರು." ಅಥವಾ ಈ ರೀತಿ 
ಹೊರಸೆಳೆಯಲ್ಪಟ್ಟ ಪ್ರಾಣಿಗಳನ್ನು ನಿರ್ದಿಷ್ಟವಾದ ದಿಕ್ಕಿಗೆ ಓಡಿಸಿ, ಪೂರ್ವಸಿದ್ಧವಾದ ಇಣುಬಿನಲ್ಲಿ 
(ಕುಳಿಯಲ್ಲಿ) ಬೀಳುವ ಹಾಗೆ ಮಾಡುತ್ತಿದ್ದರು.” ಇಂತಹ ಕುಳಿಯನ್ನು "ತೋಹು' ಎಂದು 
ಕರೆಯುತ್ತಿದ್ದರು.” ತೋಹು ಎಂದರೆ “ಬೇಟೆಯಾಡುವಾಗ ಅಡಗಿಕೊಳ್ಳುವ ಮರೆಯಾದ 
ಜಾಗ” ಎಂದು ಎಲ್‌. ಬಸವರಾಜು ಅವರು ಅರ್ಥಸಮರ್ಥನೆಗಾಗಿ `ಸಿದ್ದರಾಮಚಾರಿತ್ರ'ದಿ೦ದ 
ಉದ್ಧರಿಸುತ್ತಾರೆ.” ಆದರೆ ಅವರು ಕೊಡುವ ಅರ್ಥವು ವಚನ ಸಂದರ್ಭದಲ್ಲಾಗಲೀ 
“ಸಿದ್ದರಾಮಚಾರಿತ್ರ'ದ ಸಂದರ್ಭದಲ್ಲಾಗಲೀ ಸಮರ್ಪಕವೆನಿಸುವುದಿಲ್ಲ. “ತೋಹು' ಎಂದರೆ 
ಬೇಟೆಯ ಪ್ರಾಣಿಗಳನ್ನು ಬೀಳಿಸಲು ತೋಡಿರುವ ಕುಳಿ ಎಂಬುವ ಅರ್ಥವು ಕುಮಾರವ್ಯಾಸನ 
ಪದ್ಯವೊಂದರಿಂದ ನಿಸ್ಪಂಶಯವಾಗುವುದು.* ಇದನ್ನೇ ರಾಘವಾಂಕನು “ತೋಹಿನ ಬೇಂಟೆ' 
ಎಂದು ಕರೆಯುತ್ತಾನೆ; ಪಂಪನು ಇದನ್ನು "ತೋಪಿನ ಬೇಂಟಿ' ಎನ್ನುತ್ತಾನೆ.” 


ಹೀಗೆ ಆನೆಗಳನ್ನು ಕುಳಿಯಲ್ಲಿ ಬೀಳಿಸುವುದನ್ನೇ ಈಗ 'ಖೆಡ್ಡಾ' ಎಂಬ ಹೆಸರಿನಿಂದ 
ಕರೆಯುತ್ತಾರೆ. ಆನೆಗಳನ್ನು ಈ ರೀತಿಯಲ್ಲಿ ಪಳೆಗಿಸುತ್ತಿದ್ದದು ರಾಮಾಯಣ ಕಾಲದಷ್ಟು 
ಹಳೆಯದು." ಇದನ್ನೇ “ವಡ್ಡಾರಾಧನೆ'ಯಲ್ಲಿ “ಬಾರಿ' (ಸಂ. ವಾರಿ) ಎಂದು 
ಕರೆದಿರುವುದು." ಗುಂಡಿಗಳಲ್ಲಿ ನೀರನ್ನು ತುಂಬಿರುತ್ತಿದ್ದುದರಿಂದ ಪ್ರಾಯಶಃ ಈ ವಿಧಾನಕ್ಕೆ 
“ವಾರಿ' ಎಂದೇ ಹೆಸರಾಗಿರುವಂತೆ ತೋರುತ್ತದೆ. ಬಸವಣ್ಣನ ವಚನವೊಂದರ ಸಂದರ್ಭವನ್ನು 
ನೋಡಿದರೆ “ಬಾರಿ' ಎಂದು ಈ ಅರ್ಥದಲ್ಲಿಯೇ ಪ್ರಯೋಗ ಮಾಡಿರುವಂತೆ ತೋರುತ್ತದೆ. 
ಇದನ್ನು "ಕೊಪ್ಪಲ್‌' ಎಂದು "ಶಬ್ದಮಣಿದರ್ಪಣ'ದಲ್ಲಿ ಹೆಸರಿಸಿದೆ??? ಹುಲಿಯ ಬೇಟೆಯ 
ಸ್ಪಾರಸ್ಕಕರವಾದ ವಿಧಾನವೊಂದನ್ನು  "ಧರ್ಮಾಮೃತ'ವು. ವರ್ಣಿಸುತ್ತದೆ. ಹುಲಿಯು 
ವಾಸವಾಗಿರುತ್ತಿದ್ದ ಗುಹೆಯ ಬಾಗಿಲಲ್ಲಿ ದೊಡ್ಡದಾಗಿ ಬೆಂಕಿಯನ್ನು ಹಾಕಿ, ಹೊರಗಡೆಯಲ್ಲಿ 
ಬೇಟೆಗಾರರು ಹರೆಯನ್ನು ಹೊಡೆಯುವುದರ ಮೂಲಕ ಜೋರಾಗಿ ಶಬ್ದವನ್ನು ಮಾಡುತ್ತಿದ್ದರು; 


೪೧೨. ಸಕಲೇಶ ಮಾ ವ. ೧೦: ಪು. ೩ 

೪೧೩. ಅಲ್ಲಮವ ಚಂ ೧೧೮೦: ಪು. ೨೬೦ 

೪೧೪ ಅಲ್ಲಮ ವ ಚಂ. ೭೨೧ : ಪು. ೧೫೭ 

೪೧೫. ಎಲ್‌ ಬಸವರಾಜು: ಅಲ್ಲಮನ ವಚನ: ಪು. ೪೪೧ ೪೧೬.ಕುಮಾರವ್ಯಾಭಾ: ಅರಣ್ಯ: ೫.೩೬ 
(“ಸೋಜಹಿದೆಡೆ ದೆಸೆದೆಸೆಗೆ ಹಾಯ್ದುದು 
ಮೋಹತಮಂಡಂಭಾದಿ ಮೃಗತತಿ 
“ತೋಹಿ'ನಲಿ ಬಿದ್ದುದು ಮಹಾಪಾತಕ ಮದೇಭಚಯ”) 

೪೧೭. ಪಂಪಭಾ: ೧.೧೧೦ ಗದ್ಯ 


೪೧೮. S.N.Vyas: India in the Ramayana Age: P. ೨೪೨ 
೪೧೯. ವಡ್ಡಾರಾ: ಪು. ೩೪ 
೪೨೦. ಬಸವ ವ. ೨೭೦: ಪು. ೧೧೨ 
("ಒಡೆಯನ ಕಂಡಡೆ ಕಳ್ಳನಗಿದರಾ ಮನವೆ, 
ಭವದ ಬಾರಿಯ ತಪ್ಪಿಸಿಕೊಂಬಡೆ 
ನೀನು ನಿಯತನಾಗಿ, ಭಯಭರಿತನಾಗಿ 
ಅಹಂಕಾರಿಯಾಗದೆ ಶರಣೆನ್ನು, ಮನವೆ” 
೪೨೧. ಶಬ್ದಮ ದ (೧೯೬೮) : ಪು. ೪೪ (“ಕೊಪ್ಪಲ್‌ಆಆನೆ ಕೆಡಹು ಕುಳಿ”) 


ಕಲೆ, ಮನರಂಜನೆ ಇತ್ಯಾದಿ / ೩೪೯ 


ಹುಲಿಯು ಈ ಶಬ್ದಕ್ಕೆ ಬೆದರಿ ಗುಹೆಯಿಂದ ತಪ್ಪಿಸಿಕೊಳ್ಳಲು ಬಯಸಿ ಹೊರಗೆ ಹೋಗುವಾಗ 
ಬಾಗಿಲಲ್ಲಿ ಒಟ್ಟಿದ ಬೆಂಕಿಯಲ್ಲಿ ಬಿದ್ದು ಸಾಯುತ್ತಿತ್ತು*** 


ಹೆಗ್ಗಣವನ್ನು ಹಿಡಿಯುವಾಗ ವ್ಯಾಧನು ಸೂಸಲನ್ನು (ಒಂದು ಬಗೆಯ ಖಾದ್ಯ) ಚೆಲ್ಲಿ 
"ಅಡಿಗಲ್ಲ'ನ್ನು ಇಟ್ಟು ಬಲೆಯನ್ನು ಸಿದ್ಧಪಡಿಸುತ್ತಿದ್ದ ("ಅಡಿಗಲ್ಲು' ಎಂಬುದು ಬಲೆಯನ್ನು 
ಸಜ್ಜುಗೊಳಿಸಲು ಬಳಸುವ ಕಲ್ಲನ್ನು ಸೂಚಿಸುತ್ತಿರಬಹುದು). ಹೆಗ್ಗಣವು ಸೂಸಲಿನ 
ವಾಸನೆಯಿಂದ ಆಕರ್ಷಿತವಾಗಿ ಬಂದಾಗ ಬಲೆಯಲ್ಲಿ ಸಿಕ್ಕಿ ಬೀಳುತ್ತಿತ್ತು” ಇದೇ ವಚನದ 
ಮಂದಿನ ಭಾಗವಾದ “ಕೋಪವೆಂಬ ರಾದನೊಡ್ಡಿ, ತಾಪವೆಂಬ ಅರೆಗಲ್ಲನಿರಿಸಿ, ಹುಸಿಯೆಂಬ 
ಮೀಟುಗವಣೆಯ ಜಂತ್ರಿಸಿ, ಹೊನ್ನು ಹೆಣ್ಣು ಮಣ್ಣೆಂಬ ಅಡಿಗಲ್ಲನೊಡ್ಡಿ ಕೆಡಹಿದನಲ್ಲ ನಿಃಕರುಣಿ 
ಮುಕ್ಕಣ್ಣ ವ್ಯಾಧನು” ಎಂಬುದು ಪೂರ್ಣವಾಗಿ ಅರ್ಥವಾಗುವುದಿಲ್ಲ. "ರಾದು' ಎಂಬುದು 
ಕವಣೆಯ ಒಂದು ಭಾಗದಂತೆಯೂ, "ಅರೆಗಲ್ಲು' ಕವಣೆಯಲ್ಲಿ ಬೀಸುವುದಕ್ಕಾಗಿ ಇಟ್ಟುಕೊಳ್ಳುವ 
ಕಲ್ಲನ್ನೂ ಸೂಚಿಸುತ್ತವೆಯೆನಿಸುತ್ತದೆ. ಕಲ್ಲನ್ನು ಕವಣೆಗೆ ಅಳವಡಿಸಿ ಬೀಸುವ ಉಲ್ಲೇಖವು 
ಮತ್ತೊಂದು ವಚನದಲ್ಲಿದೆ.*** ಅಲ್ಲಮನ ವಚನದಲ್ಲಿನ "ಮೀಟುಗವಣೆ' ಸಾಮಾನ್ಯ ಕವಣೆಗಿಂತ 
ಭಿನ್ನವಾದುದಾಗಿರಬೇಕು. 


ಹಕ್ಕಿಯನ್ನು ಹಿಡಿಯುವಾಗ ಮಾಡುತ್ತಿದ್ದ ಉಪಾಯವಿದು: ಕಲ್ಲಿಯೆಂಬ ಒಂದು ಬಗೆಯ 
ಬಲೆಯನ್ನು ಹರಡಿ, ಬತ್ತವನ್ನು ಚೆಲ್ಲುತ್ತಿದ್ದರು. ಗು) ಮುಂತಾದ ಹಕ್ಕಿಗಳು ನೆಲ್ಲನ್ನು ತಿನ್ನಲು 
ಬಂದಾಗ ಬಲೆಯಲ್ಲಿ ಸಿಲುಕಿ ಬೀಳುತ್ತಿದ್ದವು.” ಹಕ್ಕಿಗಳನ್ನು ಹಿಡಿಯುವವನನ್ನು 
"ವಡ್ಡಾರಾಧನೆ'ಯು "ಪುಳುಂಗಾಣ'ನೆಂದು ಕರೆಯುತ್ತದೆ." ಇದು "ಪುಳ್‌' (ಹಕ್ಕಿ) ಎಂಬ 
ಮೂಲಶಬ್ದದಿ೦ದ ಉಂಟಾದ ಪದವಾಗಿದೆ." 


ಬಲೆ 


ಬೇಟೆಯ ಕಾಲದಲ್ಲಿ ಬಳಸುತ್ತಿದ್ದ ಬಲೆಗಳು ಹಲವಾರು ಬಗೆಯವು. ರಾಘವಾಂಕನು 
“ಹರಿಶ್ಚಂದ್ರಕಾವ್ಯ'ದಲ್ಲಿ ಹಲವಾರು ಬಲೆಯ ಪ್ರಭೇದಗಳನ್ನು ಹೇಳುತ್ತಾನೆ." ವಚನಗಳಲ್ಲಿ 
ಬೆಳ್ಲಾರ ಎಂಬ ಬಲೆಯ ಪ್ರಭೇದವೊಂದು ಹಲವೆಡೆ ಉಕ್ತವಾಗಿದೆ." “ಬೆಟ್ಟಕ್ಕೆ ಬೆಳ್ಳಾರ 
ಸುತ್ತಿತ್ತಯ್ಶ್ಯ್‌್‌ ಎಂಬ ಬಸವಣ್ಣನ ಮಾತನ್ನು ನೋಡಿದರೆ ಬೆಳ್ಳಾರವು ದೊಡ್ಡ 
ಬಲೆಯಾಗಿದ್ದಿರಬೇಕು ಎನಿಸುತ್ತದೆ. ಕಲ್ಲಿಯೆಂಬ ಮತ್ತೊಂದು ಬಗೆಯ ಬಲೆಯನ್ನೂ 


೪೨೨, ಧರ್ಮಾಮೃತ : ಹು. ೧೪.೧೧೯ 

೪೨೩. ಅಲ್ಲಮ ವ ಚಂ. ೭೨೬. ಪು ೧೫೯ 

೪೨೪. ಬೆಡಗಿನ ವ: ಪು. ೧೨೬ (ಮನುಮುನಿ ಗೊಮ್ಮಟಯ್ಯ ೩) 

೪೨೫. ಶಿವದಾ ಗೀ: ಪು. ೩೩೯ (ನಗೆಯ ಮಾರಿತಂದೆ) 

೪೨೬, ವಡ್ಡಾರಾ: ಪು. ೧೫೦ 

೪೨೭. ಈ ಶಬ್ದದ ನಿಷ್ಠತ್ತಿ ಹಾಗೂ ಅರ್ಥಗಳ ಚರ್ಚೆಗೆ ನೋಡಿ: ಡಿ.ಎಲ್‌. ನರಸಿಂಹಾಚಾರ್‌: "ಪಕ್ಷಿ ೬ ಹಕ್ಕಿಗೆ 
ಸಮಾನ ಕನ್ನಡ ಶಬ್ದ' (ಪೀಠಿಕೆಗಳು, ಲೇಖನಗಳು; ಪು. ೯೩೮-೪೩) 

೪೨೮. ಹರಿಶ್ಚಂದ್ರಕಾ: ೫.೮ 

೪೨೯. ಅಲ್ಲಮ ವ ಚಂ: ೬೬೨ ಪು. ೧೪೫: ಬಸವ ವ. ೮೩೫: ಹು. ೩೩೯ ಇತ್ಯಾದಿ 

೪೩೦. ಬಸವ ವ. ೮೩೫: ಪು. ೩೩೯ 


೩೫೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಚನಗಳು ಉಲ್ಲೇಖಿಸುತ್ತವೆ."” ಕಲ್ಲಿಯ ಚೀಲವೆಂಬ ಮಾತು ಈಗಲೂ ರೂಢಿಯಲ್ಲಿದೆ. 
ದಾರದಿಂದ ಹೆಣೆದಿರುವ, ಕಣ್ಣುಗಳಿರುವ, ಹಗ್ಗವನ್ನು ಎಳೆಯುವುದರಿಂದ ಮುಚ್ಚಬಹುದಾದ 
ಚೀಲವಿದು. ಆದುದರಿಂದ ಕಲ್ಲಿಯೆಂಬ ಬಲೆಯೂ ಈ ಚೀಲದಂತೆ ಹೆಣೆಯಲ್ಪಟ್ಟು ದಾರದಿಂದ 
ಮುಚ್ಚಬಹುದಾದ ಬಲೆಯೆಂದು ಭಾವಿಸಬಹುದು. ಕಲ್ಲಿಯನ್ನು ಮೀನು ಹಿಡಿಯಲೂ 
ಬಳಸುತ್ತಿದ್ದರು.” ಈ ಬಲೆಯ ಕುಣಿಕೆಯನ್ನು ಕುರಿತೇ ಅಲ್ಲಮನು" “ಬಲೆಯ ನೇಣ ಕಣ್ಣಿ 
ಎಂದಿರುವುದು. "ಬಗಿರಿ'ಯೆಂಬ ಪ್ರಯೋಗವು ಅಲ್ಲಮನಲ್ಲಿದೆ.ನನ್‌ ಇದು 'ವಾಗುರಿ'ಯ 
ತದ್ದವವೆಂದು ಕಾಣುತ್ತದೆ. ವಾಗುರಿಯು ದೊಡ್ಡ ಪ್ರಾಣಿಗಳನ್ನು ಹಿಡಿಯಲು ಬಳಸುವ ಬಲೆ. 
ಬಲೆಯನ್ನು ಸಂಸಾರಬಂಧವನ್ನು ವರ್ಣಿಸಲು ವಚನಕಾರರು ಹಲವಾರು ಕಡೆಗಳಲ್ಲಿ 


ಅಲಂಕಾರಗಳಲ್ಲಿ ಬಳಸಿದ್ದಾರೆ.” 


ಮೀನುಗಾರಿಕೆ 


ರಾಘವಾಂಕನು ಹೇಳಿದ "ಜಲವೇಂಟೆ' ಎಂದರೆ ಮೀನು ಹಿಡಿಯುವುದೆಂದು ಅರ್ಥ. 
ಮೀನುಗಳನ್ನು ಎರಡು ರೀತಿಯಲ್ಲಿ ಹಿಡಿಯುತ್ತಿದ್ದರು. ಸಣ್ಣಪ್ರಮಾಣದಲ್ಲಾದರೆ ಗಾಳದಲ್ಲಿ 
ಒಂದೊಂದೇ ಮೀನನ್ನು ಹಿಡಿಯುವುದು; ಅಧಿಕ ಪ್ರಮಾಣದಲ್ಲಿ ಮೀನುಗಳನ್ನು ಹಿಡಿಯುವಾಗ 
ಬಲೆಯನ್ನು ಬೀಸುವುದು. ವಚನಕಾಲದಲ್ಲಿ ಈ ಎರಡೂ ಬಗೆಯ ಮೀನುಗಾರಿಕೆಯು 
ರೂಢಿಯಲ್ಲಿತ್ತು ಗಾಣದ ಕನ್ನಪನೆಂಬ ವಚನಕಾರನು ಗಾಳವನ್ನು ಹಾಕಿ ಮೀನು ಹಿಡಿಯುವ 
ಕಾಯಕದವನಾದರೆ, ಕಂಭದಮಾರಿ ತಂದೆಯು ಬಲೆ ಬೀಸಿ ಮೀನುಗಳನ್ನು ಹಿಡಿಯುತ್ತಿದ್ದ. 
ಗಾಳದ ಪ್ರಸ್ತಾಪ ವಚನಗಳಲ್ಲಿದೆ.” ಇದಕ್ಕೆ "ಗಾಣ' ಎಂದೂ ಕರೆಯುತ್ತಿದ್ದರು. ಗಾಳದ 
ತುದಿಗೆ ಕಟ್ಟಿರುತ್ತಿದ್ದ ಆಕರ್ಷಣೆಗೂ ದೀಹವೆಂದೆ ಹೆಸರು" ಹೀಗೆ ಗಾಳಕ್ಕೆ ಕಟ್ಟಿರುತ್ತಿದ್ದ 
ದೀಹವೆಂದರೆ ಸಾಮಾನ್ಯವಾಗಿ ಯಾವುದಾದರೂ ಹುಳು." ಮೀನನ್ನು ಅಧಿಕ "ಪ್ರಮಾಣದಲ್ಲಿ 
ಹಿಡಿಯಲು ದೊಡ್ಡ ದೊಡ್ಡ ಕರೆ ಮಡುಗಳ ನಡುನೀರಿಗೆ ಹೋಗುವುದಕ್ಕಾಗಿ ಹುಟ್ಟುಹಾಕುವ 
ದೋಣಿಗಳನ್ನು ಬಳಸುತ್ತಿದ್ದರು. ಹರಿಗೋಲುಗಳಲ್ಲಿ ಹೋಗಿ ನೀರ ಮೇಲೆ ಬಲೆಯನ್ನು 
ಬೀಸುತ್ತಿದ್ದ ವಿಷಯವು "ವಚನಗಳಲ್ಲಿ ಪ್ರಸ್ತಾಪಿತವಾಗಿದೆ. ೪೪೫ ಕೆಲವು ಬಾರಿ ತೆಪ್ಪಗಳ ಮೇಲೆ 
ಹೋಗಿ ಬಲೆ ಬೀಸುತ್ತಿದ್ದುದೂ ಉಂಟು.” 


೪೩೧. ಶಿವದಾ ಗೀ : ಪು.೩೩೯ (ನಗೆಯ ಮಾರಿತಂದೆ) 

೪೩೨. ಮೋಳಿಗೆ ಮಾ ವ. ೪೦: ಪು. ೧೧ 

೪೩೩. ಅಲ್ಲಮ ವ ಚಂ. ೩೭೭: ಪು. ೮೫ 

೪೩೪. ಅದೇ. 

೪೩೫. ಬಸವ ವ. ೧೦೧೪: ಪು. ೪೨೩ : ಅಲ್ಲಮ ವ ಚಂ. ೨೧: ಪು. ೬ ಇತ್ಯಾದಿ. 
೪೩೬. ಚನ್ನಬ ವ. ೩೩೨: ಪು. ೧೪೬ 

೪೩೭. ಶಿವದಾ ಗೀ: ಪು. ೩೦೫ (ಗಾಣದ ಕಣ್ಣಪ್ಪ : ಸರ್ವಪು: ವ. ೩೧೫ 

೪೩೮. ಮೋಳಿಗೆ ಮಾ ವ. ೨೬೪ : ಪು. ೬೫ (“ಜಾಲಗಾಣೆನ ಕೈಯ ದೀಹದಂತೆ”) 
೪೩೯. ಸರ್ವಪು ವ. ೩೧೫ (“ಸೆಳೆಗೋಲಿನ ಗಾಣದ ಕೀಟಕ”) 

೪೪೦. ಮೋಳಿಗೆ ಮಾ ವ. ೧೨೪ : ಪು. ೩೦ 

೪೪೧. ಶಿವಶ ವ: ಪು. ೨೫೧ (ಲಿಂಗಮ್ಮ ೫೫) 

೪೪೨. ಸರ್ವಪು. ವ. ೩೧೬ 


ಕಲೆ, ಮನರಂಜನೆ ಇತ್ಯಾದಿ / ೩೫೧ 


ಆಹಾರ ಪದ್ಧತಿಗಳು 


ಪಾಕಶಾಸ್ತ್ರವೊ೦ದು ಕಲೆಯೆಂದೇ ನಮ್ಮ ಹಿಂದಿನವರ ಭಾವನೆ. ಚೌಷಷ್ಟಿ ಕಲೆಗಳಲ್ಲಿ 
"ಸೂದಕರ್ಮ'ವೂ ಒಂದು್‌ ನಳ, ಭೀಮರು ಪಾಕಶಾಸ್ತ್ರದಲ್ಲಿ ಪ್ರಸಿದ್ಧರಾದ ಪೌರಾಣಿಕ 
ವ್ಯಕ್ತಿಗಳು. ವಚನಗಳಲ್ಲಿ ಅನೇಕ ಖಾದ್ಯಗಳ ಹೆಸರುಗಳು ಪಸ್ತಾಶವಿದೆ. ಅವುಗಳನ್ನು ಪಟ್ಟಿಮಾಡಿ, 
ಸಾಧ್ಯವಾದೆಡೆ ಅವುಗಳ ಸ್ವರೂಪವನ್ನು "ವಿವರಿಸುತ್ತೇವೆ. 


ಅಡಿಗೆಯ ವಿಧಾನ 


ವಚನ ಕಾಲದಲ್ಲಿ ಬೆಂಕಿಯನ್ನು ಮಾಡುತ್ತಿದ್ದ ವಿಧಾನವನ್ನು ಬೇರೊಂದು ಕಡೆ ಪರಿಚಯ 
ಮಾಡಿಕೊಡಲಾಗಿದೆ. ಬೆಂಕಿಯನ್ನು ಯಾವಾಗೆಂದರೆ ಆಗ ತಯಾರಿಸುವುದು ಕಷ್ಟವಾದ್ದರಿಂದ, 
ಪ್ರಾಚೀನ ಕರ್ನಾಟಕದಲ್ಲಿ ಬೆಂಕಿಯನ್ನು ಊರಿನ ಒಂದೆಡೆಯಲ್ಲಿ ಶಾಶ್ವತವಾಗಿ ಉರಿಸುವ ವ್ಯವಸ್ಥೆ 
ಮಾಡಿರುತ್ತಿದ್ದರು. ಊರಿನ ಅಗ್ಗಿಪಿಕೆಯನ್ನು ಸ್ಲಾಪಿಸಿ ಉಳಿಸುವುದಕ್ಕೆ ದಾನ ಮಾಡುವುದನ್ನು 
ಒಂದು 'ಪುಣ್ಯಕಾರ್ಯವೆಂದೇ ಭಾವಿಸಲಾಗಿತ್ತು" ಆ ಸಾರ್ವ ಜನಿಕ ಅಗ್ಗಿಸ್ಟಿಕೆಯಿಂದ 
ಪ್ರತಿದಿನವೂ ಎಲ್ಲ ಮನೆಗಳವರು ಬೆಂಕಿಯನ್ನು. ತಂದು ತಮ್ಮ ಅಡುಗೆಯ ಕಾರ್ಯವನ್ನು 
ಮಾಡುತ್ತಿದ್ದರು. ಮೂರು ಗುಂಡುಕಲ್ಲುಗಳನ್ನು ತಿಕೋಣಾಕಾರವಾಗಿರಿಸಿ ಅದರಲ್ಲಿ ಬೆಂಕಿಯನ್ನು 
ಹಾಕಿ, ಓಳೆಯನಾಗಿ ಉಪಯೋಗಿಸುತ್ತಿದ್ದ ವಿಧಾನವು ವಚನಗಳಲ್ಲಿ ಉಕ್ತವಾಗಿದೆ ಒಲೆ 
ಮತ್ತು ಕುಂಪಟೆ್‌್‌ ಎಂಬ ಶಬ್ದಗಳರಡೂ ಬಳಕೆಯಲ್ಲಿದ್ದುವು. ಇಂಧನವಾಗಿ ಬಳಸುತ್ತಿದ್ದ 
ಸೌದೆಯನ್ನು "ಅಡುಗಬ್ಬು' ಎನ್ನುತ್ತಿದ್ದರು.** ಕಟ್ಟಗೆಯನ್ನಲದೆ ಬೆರಣಿ" ಮತ್ತು ಇದ್ದಿಲು” 
ಗಳನ್ನೂ ಇಂಧನವಾಗಿ” ಬಳಸುತ್ತಿದ್ದರು. ಒಲೆಯ ಕೆಳಭಾಗದಲ್ಲಿ ಊದಿದರೆ "ಮೇಲ್ಭಾಗದಲ್ಲಿ 
ಹರಡುವ ಹೊಗೆ ಮತ್ತು ಉರಿಯುವ ಬೆಂಕಿಗಳ ಚಿತ್ರಬಸವಣ್ಣನಲ್ಲಿದ?*೨ ಪ್ರಾಯಶಃ 
ಅಡಿಗೆಯನ್ನು ಮಣ್ಣಿನ "ಹಾಗೂ ಲೋಹದ ಪಾತ್ರೆಗಳೆರಡರಲ್ಲಿಯೂ ಮಾಡುತ್ತಿದ್ದರು. 
ಹುರಿಯುವುದನ್ನೂ ಮಣ್ಣಿನ ಪಾತ್ರೆಯಲ್ಲಿಯೇ ಮಾಡುತ್ತಿದ್ದರು; ಹುರಿಯುವ ಪಾತ್ರೆಯನ್ನು. ಓಡು 
ಎನ್ನುತ್ತಿದ್ದರು.” ಮಾಂಸವನ್ನು ಬೇಯಿಸಿದ ಮಡಕೆಯನ್ನು ಹೊರಗಿಡು(ಎಸೆಯು?್ತಿದ್ದರು. 
ಆದರ" ಅನ್ನ; ವನ್ನು (ಶಾಖಾಹಾರವನು ) ತಯಾರಿಸಿದ ಮಡಕೆಯನ್ನು ಹಾಗೆ ಮಾಡುತ್ತಿರಲಿಲ್ಲ. ಸಳ 


೪೪೩. A.Venkatasubbaiah: The Kalas: ೧.೪೬ 

೪೪೪. ವಿವರಗಳಿಗೆ ನೋಡಿ, ಎಂ.ಚಿದಾನಂದಮೂರ್ತಿ: ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು. 
೪೪೭-೮. 

೪೪೫. ಅಭಿಲಷಿತಾರ್ಥ ಚಿಂತಾಮಣಿ: ಪು. ೯ 

೪೪೬. ಸಿದ್ಧರಾ ವ. ೪೩: ಮು. ೧೬ 

೪೪೭. ಬಸವ ವ. ೯೩೦: ಪು. ೩೮೫ 

೪೪೮. ಶಿವಲೆಂ ಡಕ್ಕೆ ವ: ಪು. ೬೭ (ಡಕ್ಕೆಯ ಬೊಮ್ಮಣ್ಣ, ೪೩) 

೪೪೯. ಅಲ್ಲಮ ವ. ಚಂ. ೧೧೭೫: ಪು. ೨೫೯ 

೪೫೦. ಸರ್ವಪು ವ. ೫೦೪ : ಬಸವ ವ. ೧೬೬ ; ಪು. ೭೩ 

೪೫೧. ಅಲ್ಲಮ ವ ಚಂ. ೬೮೩ ; ಪು. ೧೮೩ 

೪೫೨. ಬಸವ ವ. ೯೩೦: ಪು. ೩೮೫ 

೪೫೩. ಬಸವ ವ. ೧೩೬ ; ಪು. ೬೨: ವ. ೯೮: ಪು. ೪೭ ; ಶಬ್ದ ಮದ (೯೬೮) ಪು. ೨೮೬ (“ಓಡು- 
ಭಾಂಡಸಕಲೇ ಚ”) 

೪೫೪. ಧರ್ಮಾಮೃತ: ೮.೪೩ (“ಅಡಗಟ್ಟ ಮಡಕೆಯಂ ಪೊಣಗಿಡುವಂತೆ ಕೂಟನಟ್ಟ ಮಡಕೆಯನೇಕೆ 
ಪೊಣಗಿಡರ್‌??) 


೩೫೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಊಟದ ಸಾಮಗಿ 


ವ್ಯಂಜನಗಳನ್ನು ಬಸವಣ್ಣ "ಮೇಲುಸಾಧನ' ಎಂದಂತೆ ತೋರುತ್ತದೆ.*** ಸಾಂಬಾರ 
ಪದಾರ್ಥಗಳನ್ನು ಒಂದೆಡೆ "ಸಭಾರ'. ಎಂದು ಕರೆಯಲಾಗಿದೆ.” ಶಾಕಾಹಾರ- 
ಮಾಂಸಾಹಾರಗಳೆರಡೂ ಆಗ ರೂಢಿಯಲ್ಲಿದ್ದ ಆಹಾರವಾದರೂ ವಚನಕಾರರೆಲ್ಲ 
ಮಾಂಸಾಹಾರವನ್ನು ನಿಷೇಧಿಸಿದರು.** ಪ್ರಾಣಿಹಿಂಸೆಯನ್ನು ಪ್ರೇರಿಸುತ್ತದೆಂಬ ಕಾರಣದಿಂದ 
ಯಜ್ಞಯಾಗಾದಗಿಳನ್ನೇ ಧಿಕ್ಕರಿಸಿದ ವಚನಕಾರರಿಗೆ ಇದು ಸಹಜವೇ ಆಗಿದೆ. ಅಂಬಲಿಯು 
ಸಾಮಾನ್ಯವಾದ ಆಹಾರವಾಗಿದ್ದಿತೆಂದು ತೋರುತ್ತದೆ. “ಅ೦ಬಳಿ ಅಳೆಯಾಗಿ, ತುಂಬೆಯೇ 
ಮೇಲೋಗರವಾಗಿ ಉಂಬ ಸದ್‌ಭಕ್ತನ ಮನೆಯಾಗಿ ಲೋಕದ ಡಂಬಕರ ಮನೆ ಬೇಡ” 
ಎನ್ನುವಂತಹ ವಚನಗಳನ್ನು ನೋಡಿದರೆ ಅ೦ಬಲಿಯು ಸಾಮಾನ್ಯರ ನಿತ್ಯಾಹಾರವಾಗಿದ್ದಿತೆ 
ನಿಸುವುವು. ಮಾದಾರ ಚನ್ನಯ್ಯನ ಮನೆಯಲ್ಲಿ ಶಿವನು ಅಂಬಲಿಯನ್ನುಂಡು 
ಜೋಳರಾಜನಿಗಿಂತ ಅವನಿಗೇ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಿದ ಕತೆಯು ವೀರಶೈವ 
ಪುರಾಣಗಳಲ್ಲಿ ಅನೇಕ ಬಾರಿ ಬಂದಿದೆ. ಚನ್ನಯ್ಯನ ಮನೆಯಲ್ಲಿ ಶಿವ ಅಂಬಲಿಯನ್ನುಂಡ 
ಕತೆಯನ್ನು ಭಕ್ತಿಯ ಮಹಿಮೆಯನ್ನು ವರ್ಣಿಸಲು ನಾಣ್ಣುಡಿಯಂತೆ ಅನೇಕ ವಚನಗಳಲ್ಲಿ 
ಬಳಲಿಕೆ 98 ಗಂಜಿಯ ಉಲ್ಲೇಖವೂ ವಚನಗಳಲ್ಲಿದೆ. ಇನಿದು ಅಂಬಲಿಗಿದ್ದ ಮತ್ತೊಂದು 
ಹೆಸರು. ಕೂಳಿನ (ಅನ್ನ) ಹೆಸರು, "ಹುಳಿ ಮತ್ತು ಹುಳಿಯನ್ನದ”"* ಹೆಸರುಗಳು ವಚನಗಳಲ್ಲಿ 
ಉಕ್ತವಾಗಿವೆ. "ಕೈಯ ಮುದ್ದೆಯ ಕೆಡಹಿನಲ್ಲಿ ಬಾಯಿಗೆ ಬಯಲು" ಎಂಬ ಮಾತು ಹಿಟ್ಟನ್ನು 
ಸೂಚಿಸೂುದೋ ಅಥವಾ" ಕೇವಲ ತುತ್ತನ್ನು ಸೂಚಿಸುವುದೋ ಹೇಳಲು ಸಾಧ್ಯವಲ್ಲ. 
ಮೆಣಸಿನಕಾಯಿಯ ಉಲ್ಲೇಖವು ವಚನಗಳಲ್ಲಿ ಉಕ್ತವಾಗಿಲ್ಲ; ಅದಕ್ಕೆ ಕಾರಣ ಅದನ್ನು ಆ 
ಕಾಲದಲ್ಲಿ ಭಾರತದಲ್ಲಿ ಬೆಳೆಯುತ್ತಲೂ ಇರಲಿಲ್ಲ, ಬಳಸುತ್ತಲೂ ಇರಲಿಲ್ಲ ಮೆಣಸಿನಕಾಯಿಗೆ 
ಇಂಗ್ಲೀಷಿನಲ್ಲಿ “ಅಚಿಬಧಿಣಟ' ಎನ್ನುತ್ತಾರೆ. ಇದು ಮೊದಲು ಸ್ಪೆಯಿನ್‌ದೇಶದಲ್ಲಿ ಬೆಳೆಯುತ್ತಿದ್ದು, 
ಅನಂತರ ಯುರೋಪಿಗೆ ಬಂದಿತು ಪೋರ್ಚುಗೀಸರ ಮೂಲಕವಾಗಿ ಭಾರತದಲ್ಲಿ 
ಮೆಣಸಿನಕಾಯಿಯ ಪ್ರವೇಶವಾಯ್ತು* ಆಗ ಖಾರಕ್ಕಾಗಿ ಬಳಸುತ್ತಿದ್ದ ವಸ್ತು ಮೆಣಸು.” 
ಅಲ್ಲಮನ ವಚನದಲ್ಲಿ ಬರುವ "ಸಾಸುವೆಗಲಸಿಪ್ರಾಯಶಃ ಒಗ್ಗರಣೆ ಎಂಬರ್ಥದಲ್ಲಿ ಬಂದಿದೆ. 


೪೫೫. ಬಸವ ವ. ೧೩೭೬: ಪು. ೫೮೦ 

೪೫೬. ಅಲ್ಲಮ ವ ಚಂ. ೩೯೮ : ಪು. ೮೯ 

೪೫೭. ಚನ್ನ ಬವ. ೩೬೮:ಪು. ೧೬೯: ಬಸವ ವ. ೭೬೮ : ಪು. ೩೧೦: ಅಕ್ಕನ ವ. ೧೪೦: ಪು. ೫೬ ಇ. 

೪೫೮. ದೇವರ ದಾ ವ. ೯೦: ಪು. ೨೯ 

೪೫೯. ದೇವರ ದಾ ವ. ೧೨೭: ಪು. ೪೧: ಬಸವ ವ. ೬೦೦: ಪು. ೨೪೧: ೭೪೦-೧: ಪು. ೨೯೭. ವ. 
೭೪೯:ಪು. ೨೯೯ ಇತ್ಯಾದಿ. 

೪೬೦. ಬೆಡಗಿನ ವ: ಪು. ೮೮ 

೪೬೧. ಅಲ್ಲಮ ವ ಚಂ.೫೬೮: ಪು. ೧೨೫ 

೪೬೨. ಸಿದ್ದರಾ ವ. ೨೮೬: ಪು. ೮೬ 

೪೬೩. ಶಿವಶ ವ: ಪು. ೨೯೫ (ಮೋಳಿಗೆ ಮಹಾದೇವಿ, ೫) 

V.P.Hedrick (Ed): Sturtevant's Edible Plants of the World: 0.೧೩೬ 

೪೬೪. ಅಲ್ಲಮ ವ ಚಂ. ೫೬೮ : ಮ. ೧೨೫ ("ಗಂಗಾದೇವಿಯ ಹುಳಿಯ ಕಾಸಿ, ಗೌರೀದೇವಿಯ 
ಕೂಳನಟ್ಟು, ಭಕ್ತನ ಬಾಡನಟ್ಟು, ದೇವನ ಸಾಸವೆಗಲಸಿ””) 

೪೬೫. ಅದೇ 


ಕಲೆ, ಮನರಂಜನೆ ಇತ್ಯಾದಿ / ೩೫೩ 


ಗೊಜ್ಜು ಎಂಬ ಖಾದ್ಯವೂ ವಚನಗಳಲ್ಲಿ ಉಕ್ತವಾಗಿದೆ; ಇದು ಹೆಚ್ಚು ಹುಳಿಯಾಗಿರುತ್ತಿತ್ತು”"” 

'ಸಜ್ಜಿಕ' ಸ್ವಾದುವೆಂದಡೆ' ಎಂಬ ಮಾತನ್ನು ನೋಡಿದರೆ, ಸಜ್ಜಿಕವು ತನ್ನ ಮೂಲಾರ್ಥವಾದ 
ರವೆಯನ್ನು. ಇಲ್ಲಿ ಸೂಚಿಸದೆ, ಆದರಿಂದ. ತಯಾರಿಸಿದ ಒಂದು ತಿಂಡಿಯನ್ನು ಸೂಚಿಸುತ್ತಿದೆ 
ಎನ್ನುವುದು ಸ್ಪಷ್ಟ ಒಂದು ವಚನದಲ್ಲಿ 'ಪರಡಿ ಸೊಜ್ಜಿಗೆ'ಯ ಉಲ್ಲೇಖವಿದೆ. 
ಉಪಿನಕಾಯಿಯು ಆಗಲೂ ಒಂದು ಜನಪ್ರಿಯ ವ್ಯಂಜನ ಸಾಮಗಿಯಾಗಿತ್ತು “ಬೆಟ್ಟದ 
ನೆಲ್ಲಿಯಕಾಯಿ, ಸಮುದ್ರದೊಳಗಣ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ ಎಂಬಲ್ಲಿ 
ನೆಲ್ಲಿಕಾಯಿಯ ಉಪ್ಪಿನಕಾಯನ್ನೇ ಸೂಚಿಸಲಾಗಿದೆ ಬಹುಪಾಲು. 'ರೀಲಾವತಿ'ಯಲ್ಲಿ ಹಿಪ್ಪಲಿ, 
ಚಲ್ಲಗಾಯ್‌, ಮೆಣಸು, ಮಾಗಳಿಬೇರು, ಶುಂಠಿ, ಎಲೆ, ಮಾಮಿಡಿ, ಕರಂಜಿಕೆ, ಅ೦ಬಟೆ, ನಿಂಬೆ, 
ನೆಲ್ಲಿ. ಮಾದುಫಲ ಮುಂತಾದವುಗಳಿಂದ ತಯಾರಿಸಿದ ಉಪ್ಪಿನಕಾಯಿ ಗಳನ್ನು 
ಹೆಸರಿಸಲಾಗಿದೆ?) 


ವಿಶೇಷ ಖಾದ್ಯಗಳು 


ವಚನಗಳಲ್ಲಿ ಉಕ್ತವಾದ ಹೋಳಿಗೆ" ಮತ್ತು ಎಣ್ಣೆ ಹೋಳಿಗೆಗಳು"* ಒಂದನ್ನೇ 
ಸೂಚಿಸುತ್ತವೆಯೋ ಬೇರೆ ಜೇರೆ ಖಾದ್ಯಗಳೋ ಸ್ಪಷ್ಟವಾಗುವುದಿಲ್ಲ. ಎಣ್ಣೆಹೂರಿಗೆ*ೌ ಮಡಿವಾಳ 
ಮಾಚಯ್ಯನ ವಚನದಲ್ಲಿದೆ. ಹೂರಿಗೆಯ ಒಂದು ಪಭೇದವಾಗಿರಬಹುದಾದ 
'ಬೀಸುಂಬೂರಿಗೆ'ಯನ್ನು ಹರಿಹರ ಹೇಳುತ್ತಾನೆ? ಗೋಧಿಯ ಹಿಟ್ಟು ಅಥವಾ ರವೆಯನ್ನು 
ಕಲಿಸಿ ಸ್ವಲ್ಪ ಸೇರಿಸಿ ನಾರು ಹರಿಯದ. ಕಣಕವನ್ನಾಗಿ ಮಾಡಿ ನಿಂಬೆಹಣ್ಣಿನ ಗಾತ್ರದ 
ಉಂಡೆಗಳನ್ನು ಬಟ್ಟೆಯಲ್ಲಿ ಮುಚ್ಚಿಡಬೇಕು: ಕಡಲೆಯ ಬೇಳೆಯನ್ನು ಬೇಯಿಸಿ ಅದಕ್ಕೆ ತಕ್ಕಷ್ಟು 
ಬೆಲ್ಲವನ್ನು ಸೇರಿಸಿ ತಯಾರಿಸಿದ ಹೂರಣವನ್ನು ಒಂದು ಗೋಳಕದ ಮೇಲಿಟ್ಟು, ಅದರ ಮೇಲೆ 
ಮತ್ತೊಂದು ಹಿಟ್ಟಿನುಂಡೆಯನ್ನಿಟ್ಟು ಕೈಯಗಳ ಹರವಿ ಅದನ್ನು ಹಂಚಿನ ಮೇಲೆ ತುಪ್ಪದಲ್ಲಿ 
ಬೇಯಿಸುವುದೇ 'ಹೂರಿಗೆ' ಮು ಮಂಗರಸನ 'ಸೂಪಶಾಸ್ತ್ರವು ಹೆಳುತ್ತದೆ. ೪೭೭ 
“ಒಡಪೂರಿಗೆ'ಯೆಂಬ ಖಾದ್ಯವೂ""” ಹೂರಿಗೆಯ ಒಂದು ಬಗೆಯಿರಬೇಕು. ಬಸವಣ್ಣನು 
“ಖಂಡಮಂಡಗೆ'ಯೆಂಬ ತಿಂಡಿಯನ್ನು ಹೆಸರಿಸುತ್ತಾನೆ." ಮಡಿವಾಳ ಮಾಚಿದೇವನು ಹೇಳುವ 
"ಕಟ್ಟು ಮಂಡಗೆ'ಯೂ ಇದೇ ಬಂಡು ಕಾಣುತ್ತದೆ. ಕಣಕದಲ್ಲಿ ಬರಿಯ ಸಕ್ಕರೆ ಮತ್ತು ತುಪ್ಪಗಳ 


೪೬೭. ಸಿದ್ದರಾ ವ.೯೭೭ : ಪು. ೨೯೭ 

೪೬೮ ಅದೇ. 

೪೬೯. ಶಿವಗ ಶೂನ್ಯಸಂ; ಪು. ೧೪೪ (ಮಡಿವಾಳ ಮಾಚಿದೇವ) 
೪೭೦. ಅಲ್ಲಮ ವ. ೫೯: ಪು. ೧೫ 

೪೭೧. ಲೀಲಾವತಿ: ೫.೬೩ 

೪೭೨. ಬೆಡಗಿನ ವ : ಪು. ೨೯ (ಕೋಲಶಾಂತಯ್ಯ, ೨೩) 
೪೭೩. ಚನ್ನಬ ವ. ೪೮೮ : ಪು. ೨೧೯ 

೪೭೪. ಶಿವಗ ಶೂನ್ಯಸಂ: ಪು. ೧೪೪ (ಮಡಿವಾಳ ಮಾಚಿದೇವ) 
೪೭೫. ಬಸವ ರ: ಪು. ೪೫ 

೪೭೬. ಸೂಪಶಾ: ೨.೨೬ 

೪೭೭. ಶಿವಗ ಶೂನ್ಯಸಂ: ಪು. ೧೪೪ (ಮಡಿವಾಳ ಮಾಚಿದೇವ) 
೪೭೮. ಬಸವ ವ.೧೦೬೭: ಪು. ೪೪೩ 


೩೫೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹೂರಣವನ್ನು ಅಟ್ಟು ಸಕ್ಕರೆಯನ್ನು ತಳಿದು ಬಿಸಿಯೋಡಿನ ಮೇಲಿರಿಸುವುದೆ "ಖಂಡಮಂಡಕ' 
ಅಥವಾ "ಖಂಡಮಂಡಗೆ'.” ಬಸವಣ್ಣನು “ಬೆಲ್ಲದಾಕ್ಷೆ ಸಕ್ಕರೆ ಸರಿಭಾಗವಾದ ಹೊಸ ಹೆಸಜ 
ಭಕ್ಷ್ಯವನ್ನೂ "ಸುಲಿಗಡಲೆಯ ಕಜ್ಜಾಯ'ವನ್ನೂ ಹೆಸರಿಸುತ್ತಾನೆ.” ಹೆಸರು ಭಕ್ಷ್ಯವು ಖಾದ್ಯದ 
ಹೆಸರನ್ನು ಸೂಚಿಸುವುದೋ ಅಥವಾ ಹೆಸರಿನಿಂದ ತಯಾರಿಸಿದ ಒಂದು ಭಕ್ಷ್ಯವೆಂಬ 
ಅರ್ಥವನ್ನು ಸೂಚಿಸುವುದೋ ಸ್ಪಷ್ಟವಾಗುವುದಿಲ್ಲ “ಸುಲಿಗಡಲೆಯ ಕಜ್ಜಾಯ'ವು ಕಜ್ಜಾಯದ 
ಒಂದು ಪ್ರಭೇದವೆಂದು ಸ್ಪಷ್ಟಪಡಿಸುತ್ತದೆ. ಅಂತೆಯೇ ಇತರ ಬಗೆಯ ಕಜ್ಜಾಯಗಳ 
ಇರುವಿಕೆಯನ್ನು ಸೂಚಿಸುತ್ತದೆ. ವಚನಗಳಲ್ಲಿ ಉಕ್ತವಾದ ಮತೊಂದು ಭಕ್ಷ್ಯವೆಂದರೆ 
"ಉಂಡಲಿಗೆ; "ಒಡೆಯರಿಗೆ ಉಂಡಲಿಗೆಯ ಮುಡಿದಿಕ್ಕಿನಂತೆ್‌ ಎಂಬ ಮಾತಿನಿಂದ 
ಮುರಿಯಬಹುದಾದ ಉಂಡೆಯಾಕಾರದ ಭಕ್ಷ್ಯವಿದು ಎಂದು ತಿಳಿಯುತ್ತದೆ. "ಒಡೆಯರಿಗೆ 
ಉಂಡೆಯ ಮುರಿದಿಕ್ಕಿ” ಎಂಬ ಮಾತಿನಿಂದ ಪ್ರಾಯಶಃ ಉಂಡಲಿಗೆಯನ್ನು “ಉಂಡೆ” 
ಯೆಂದೂ ಕರೆಯುತ್ತಿದ್ದರು. "ಹಾಲುಂಡೆ' ಎಂಬುದೂ ವಚನಗಳಲ್ಲಿ ಉಕ್ತವಾದುದು.*** 
ಹರಿಹರನೂ ಹಾಲುಂಡೆಯನ್ನು ಹೆಸರಿಸುತ್ತಾನ*್‌ ಕಡೆಗಂದಿಯೆಮ್ಮೆಯ ಹಾಲಿನಲ್ಲಿ ತುರುವೆ 
ಬೇರನ್ನು ಜಜ್ಜಿ ಹಾಕಿ, ಆ ಹಾಲನ್ನು ಅರ್ಧವಾಗುವವರೆಗೂ ಕಾಸಿ ಅದಕ್ಕೆ ತುಪ್ಪ ಸಕ್ಕರೆಗಳನ್ನು 
ಬೆರಸಿ, ಲವಂಗ-ಪತರೆ-ಏಲಕ್ಕಿಗಳನ್ನು ಪುಡಿಮಾಡಿ ಅದರಲ್ಲಿ ಕಲಸಿ, ಆ ಗಟ್ಟಿಯಾದ ಹಾಲನ್ನು 
ತೆಗೆದು ಉಂಡೆಗಳನ್ನಾಗಿ ಮಾಡುವುದೇ ಹಾಲುಂಡೆ ಅಥವಾ `ಕ್ಷೀರದುಂಡೆ'ಯೆಂದು 
“ಲೋಕೋಪಕಾರ'ವು ವಿವರಿಸುತ್ತದೆ.” ಉಂಡೆ ಮತ್ತು ಹಾಲುಂಡೆಗಳು ಭಿನ್ನವಾದವೋ 
ಒಂದೆಯೋ ಹೇಳಬರುವುದಿಲ್ಲ. 


ಅಲ್ಲಮನು "ಸೂಸಲು' ಎಂಬ ಖಾದ್ಯವನ್ನು ಹೆಸರಿಸುತ್ತಾನೆ.” ಈಗ ಸೂಸಲು ಎಂಬುದು 
ಸೇವಗೆಯೊಡನೆ ಕಲಸಿ ತಿನ್ನಲು ಮಾಡಿದ ಎಳ್ಳುಬೆಲ್ಲಗಳ ಮಿಶ್ರಣವನ್ನು ಸೂಚಿಸುತ್ತದೆ. 
ಸೇವಗೆಯನ್ನು ಪರಡಿ ಎಂದೂ ಕರೆಯುತ್ತಿದ್ದರು. ಹರಿಹರನು "ಪರಡಿಯ ಪಾಯಸ'ವನ್ನು 
ಹೆಸರಿಸುತ್ತಾನೆ.” ಮಂಗರಸನು ಹೇಳುವ "ಸೂಸಲು ಸಕ್ಕರೆ'ಯೂ ಅಲ್ಲಮನು ಹೇಳುವ 
ಸೂಸಲು ಒಂದೇ ಇರಬಹುದು. ಹಾಲನ್ನು ಗಟ್ಟಿಯಾಗುವಂತೆ ಕಾಸಿ ಅದನ್ನು ಗಾಳಿಯಲ್ಲಿ ಆರಿಸಿ 
ಸಕ್ಕರೆಯನ್ನು ಸೇರಿಸಿದರೆ “ಸೂಸಲು ಸಕ್ಕರೆಯಾಗುತ್ತದೆಂದು ಮಂಗರಸನು ವಿವರಿಸುತ್ತಾನೆ.” 
ಪಾಯಸವನ್ನು ವಚನಗಳಲ್ಲಿ “ತುಯ್ಕಲು*್‌ ಎಂದು ಕರೆದಿದೆ. ಅದನ್ನು ಪ್ರಾಯಶಃ 


೪೭೯. ಸೂಪಶಾ: ೨.೨೮ 

೪೮೦. ಬಸವ ವ. ೧೦೬೭: ಪು. ೪೪೩ 

೪೮೧. ಬಸವ ವ. ೨೨೫ : ಪು. ೯೪: ವ. ೬೬೦: ಪು. ೨೬೪ 
೪೮೨. ಅಲ್ಲಮ ವ ಚಂ. ೧೦೧೬: ಪು. ೨೨೫ 

೪೮೩. ಶಿವಗ ಶೂನ್ಯಸಂ: ಪು. ೧೪೪ (ಮಡಿವಾಳ ಮಾಚಿದೇವ) 
೪೮೪. ಬಸವ ರ: ಪು. ೪೫ 

೪೮೫. ಲೋಕೋಪ: ೮.೧೦ 

೪೮೬. ಅಲ್ಲಮ ವ ಚಂ. ೭೨೬: ಪು. ೧೫೯ 

೪೮೭. ಬಸವ ರ: ಪು. ೪೫ 

೪೮೮. ಸೂಪಶಾ: ೧.೫೯ 

೪೮೯. ಅಲ್ಲಮ ವ ಚಂ. ೬೦೭: ಪು. ೧೩೩ : ಬಸವ ವ. ೧೨೦: ಪು. ೫೬ 


ಕಲೆ, ಮನರಂಜನೆ ಇತ್ಯಾದಿ / ೩೫೫ 


ಹಾಲಿನಿಂದ ತಯಾರಿಸುತ್ತಿದ್ದರು. ಸು ಣ್ಣ ಹಾಗೂ ತುಯ್ಯಲ ಬಣ್ಣವು ಒಂದೇ ಒಂದು ಬಸವಣ್ಣನು 
ಹೇಳುತ್ತಾನೆ.””” 


ಆತರ ಖಾದ್ಯಗಳು 


ಹಡಪದಪ್ಪಣ್ಣನು ದೋಸೆ-ಕಡುಬುಗಳನ್ನು ಹೆಸರಿಸುತ್ತಾನೆ.” “ಕಡುಬು” ಎನ್ನುವುದು 
ಬಹುಶಃ ಇಡ್ಡಲಿಯನ್ನು ಸೂಚಿಸುತ್ತದೆ. (ಆ ಡಿ ಈಗಲೂ ಇದೆ). "ಇಡ್ಡಲಿಗೆ' ಯನ್ನು 
ಕಾವ್ಯಗಳು ಉಲ್ಲೇಖಿಸುತ್ತವೆ.” ಉದ್ದನ್ನು ರುಬ್ಬಿ ಮೊಸರು, ಇಂಗು, ಜೀರಗೆ, ಕೊತ್ತಂಬರಿ, 
ಮೆಣಸು. ಶುಂಠಿಗಳನ್ನು ' ಅದಕ್ಕೆ ಸೇರಿಸಿ "ಬೇಯಿಸುವುದು ಇಡ್ಡಲಿಗೆಯೆಂದೆನಿಸಿಕೊಳ್ಳುತ್ತಿತ್ತು** 
ಗುಗ್ಗರಿ,” ಅವಲಕ್ಕಿ ಬೇರೆಡೆಯಲ್ಲಿ ಉಕ್ತವಾಗಿವೆ. 


“ಕಿಚ್ಚಡಿ””" ಎಂಬುದೂ, “ಮೇಲೋಗರ'ವೂ"" ಒಂದು ವಿಶಿಷ್ಟ ರೀತಿಯಲ್ಲಿ ತಯಾರಿಸಿದ 
ಅನ್ನಗಳು. ಚನ್ನಬಸವಣ್ಣನು "ಹುಗ್ಗಿ" ಮತ್ತು 'ಬೆಳಸೆ'ಗಳನ್ನು ಹೇಳುತ್ತಾನೆ *ಹುಗ್ಗಿ'ಯ 
ಹಳಗನ್ನಡ ರೂಪವಾದ  'ಪಟ್ಲಿಚ್ಚೆ, “ರಾಮಚಂದ್ರಚರಿತ ಪುರಾಣ'ದಲ್ಲಿ ಉಕ್ತವಾಗಿವೆ ನ್‌ 
"ಪುಟ್ಲೆ'ಯೆಂದು ಉರ್ದು ತೊವರಿ ಹೆಸಜು ಮೊದಲಾದುವನಿಕ್ಕಿ ಅಟ್ಟಕೂರ್ಟ್‌ೌಂ ಎಂದು 
ಕೇಶಿರಾಜನು ವಿವರಿಸುತ್ತಾನೆ."ಬೆಳಸೆ' ಎಂದರೆ ಯಾವ ಖಾದ್ಯವೋ ಯದು. 


ಹಾಲಿನ ಉತ್ಪನ್ನಗಳು 


ಕರು ಹಾಕಿದ ಎಮ್ಮೆ ಅಥವಾ ಹಸುವಿನ ಹಾಲೇ ಗಿಣ್ಣು. ಇದನ್ನು ವಚನಗಳಲ್ಲಿ 
ಉಲ್ಲೇಖಿಸಲಾಗಿದೆ. ಇದು ಜನಪ್ರಿಯವಾಗಿದ್ದಿರಬೇಕು.*5? "ಹೆಪನೆಜೌದ ಹಾಲು ಕೆಟ್ಟು” 
ಮೊಸರಾಗುತ್ತಿತ್ತು. ಮೊಸ ರನ್ನು ಕಡೆಯುತ್ತಿದ್ದರು. ಕಡೆಗೋಲನ್ನು ವಚನಗಳು "ಮಂತು” 
ಎನ್ನುತ್ತವೆ. ೫ ಸಡೆಗೋಲು' pe ಪದವೂ ಬಳಕೆಯಲ್ಲಿತ್ತು ಜ್‌ ಬೆಣ್ಣೆಯನ್ನು ತೆಗೆದು ಸೂರಿಗೆ 
ತಗಲುಹಾಕಿರುವ ಹಗ್ಗದ ನೆಲುವಿನಲ್ಲಿರಿಸುತ್ತಿದ್ದರು.””” ಉಳಿದುದಕ್ಕೆ ನೀರು ಹಾಕಿದಾಗ ಆಗುವ 


೪೯೦. ಬಸವ ವ. ೧೨೦: ಪು. ೫೬ 

೪೯೧. ಹಡಪ ಅ ವ. ೧೬: ಪು. ೩೧ 

೪೯೨. ವಡ್ಡಾರಾ: ಪು. ೭೮ 

೪೯೩. ಲೋಕೋಪ: ೮.೧೧ 

೪೯೪. ಬಸವ ವ. ೬೬೨: ಪು. ೨೫೬; ಚನ್ನಬ ವ. ೧೭೭: ಪು. ೮೩ 
೪೯೫. ಬಸವ ವ. ೯೮: ಪು. ೪೭ 

೫೯೬. ಬಸವ ವ. ೨೩೨: ಪು. ೯೭ 

೪೯೭. ದೇವರ ದಾ ವ. ೯೦: ಪು. ೨೯ 

೪೯೮. ಚನ್ನಬ ವ.೧೭೭ : ಪು. ೮೩-೪ 

೪೯೯. ರಾಮಚಂ: ಪು. ೧೩೯೬ 

೫೦೦. ಶಬ್ದಮ ದ: ಪು. ೩೦ 

೫೦೧. ಅಲ್ಲಮ ವ ಚಂ. ೮೨೭. ಪು. ೧೮೪ 

೫೦೨. ಬಸವ ವ. ೮೬೮: ಪು. ೩೫೬ಅ 

೫೦೩. ಬೆಡಗಿನ ವ. ಘು. ೩೦೮ ( ಸಗರದ ಬೊಮ್ಮಣ್ಣ, ೯) 
೫೦೪. ಶಿವಶ ವ: ಪು. ೨೧೧ (ನೀಲಮ್ಮ ೭೮) 

೫೦೫. ಅಕ್ಕನ ವ. ೨೮೭: ಪು. ೧೨೭ 


೩೫೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಜ್ಜಿಗೆಯನ್ನು ವಚನಗಳು ಅಳೆ ಎಂಬ ಪದದಿಂದಲೂ ಸೂಚಿಸುತ್ತವೆ.” ತುಪ್ಪದ 
ಉಲ್ಲೇಖವೂ “ ವಚನಗಳಲ್ಲಿವೆ3೦೭ ಬೆಣ್ಣೆಯನ್ನು ಕಾಸಿ ತುಪ್ಪವನ್ನು ಮಾಡುವ ಪದ್ಧತಿಯು 
ಭಾರತದಲ್ಲಿ ಪ್ರಾಚೀನವಾದುದು. ಯಜ್ಞಯಾಗಾದಿಗಳಲ್ಲಿ ಬಳಸುತ್ತಿದ್ದ ವಸ್ತುವಿದು. ಹಾಲಿಗೆ ಸಕ್ಕರೆ, 
ತುಪ್ಪ, ಮೊಸರು ಮತ್ತು ಜೇನುಗಳನ್ನು ಸೇರಿಸಿ ದೇವರಿಗೆ ಅಭಿಷೇಕ ಮಾಡಿದಾಗ " ಪಂಚಾಮೃತ” 
ವೆನಿಸಿಕೊಳ್ಳುತ್ತಿತ್ತು. "ಬಸವ ಪುರಾಣ'ವು ಮೊಸರಿಗೆ ಬದಲು ಬಾಳೆಯ ಹಣ್ಣನ್ನು ಹೇಳುತ್ತದೆ.” 
ಪಂಚಾಮೃತದ ಉಲ್ಲೇಖ ವಚನಗಳಲ್ಲಿ ದೊರೆಯುತ್ತದೆ.” ಹಾಲಿಗೆ 'ತುಪ್ತ ಸಕ್ಕರೆಗಳನ್ನು 
ಸೇರಿಸುವುದನ್ನು ಮಹಾದೇವಿಯಕ್ಕನು "ತ್ರಿವಿಧಾಮೃತ'ವೆ೦ದು ಕರೆಯುತ್ತಾಳೆ. ೫೧೦% 


ತಾಂಬೂಲ 


ತಾಂಬೂಲವು ಜೀರ್ಣಕಾರಿಯೆಂಬ ಭಾವನೆಯು ಈಗಿರುವಂತೆಯೇ ಹಿಂದೆಯೂ ಇತ್ತು. 
“ಈ ದೇಶ (ಭಾರತ) ಉಷ್ಣ ದೇಶವಾದ್ದರಿ೦ದ ದೇಹದಲ್ಲಿ ಶೀತವಾಗಿ ಉಷ್ಣ ಕಡಿಮೆಯಾಗುತ್ತದೆ. 
ಉಷ್ಣ ಕಡಿಮೆಯಾದರೆ ಜೀರ್ಣಶಕ್ತಿ ಕುಂದುತ್ತದೆ. ಅದನ್ನು ಹೆಚ್ಚಿಸಲು ” ಊಟವಾದ ಮೇಲೆ 
ತಾಂಬೂಲ ಮೆಲ್ಲಬೇಕು. ವೀಳೆಯದೆಲೆ "ಶರೀರದ ಶಾಖವನ್ನು ಹೆಚ್ಚಿಸುತ್ತದೆ. ಸುಣ್ಣ 
ತೇವವನ್ನಾರಿಸುತ್ತದೆ. ಅಡಕೆ ಹಲ್ಲು-ವಸಡುಗಳನ್ನು ಜಠರವನ್ನೂ ಗಟ್ಟಿಗೊಳಿಸುತ್ತದೆ. ಎಂದು 
ಅಲ್ಲೆರೂನಿಯು ತಾನು ಕೇಳಿದ ಕಾರಣವನ್ನು ವಿವರಿಸುತ್ತಾನೆ. ತಾಂಬೂಲವು ಎರಡು ಸಾವಿರ 
ವರ್ಷಗಳಷ್ಟು ದೀರ್ಫ ಇತಿಹಾಸವನ್ನು ಪಡೆದಿದೆ. ಭಾರತವು ಪೂರ್ವದ್ವೀಪಗಳೊಡನೆ 
ಸಂಪರ್ಕವನ್ನು ಪಡೆದ ಮೇಲೆ, ಅಲ್ಲಿನವರ ಪ್ರಭಾವದಿಂದ ಗುಪ್ತರ ಕಾಲದ ಆದಿಭಾಗದಲ್ಲಿ 
ಭಾರತೀಯರಲ್ಲಿ ಬಳಕೆಗೆ ಬಂದಿತು.” ವಿಧವೆಯರಿಗೆ ತಾಂಬೂಲ ಸೇವನೆಯನ್ನು 
ನಿಷಿದ್ಧಗೊಳಿಸಿದ ಪದ್ಧತಿಯು ದಕ್ಷಿಣ ಭಾರತದಲ್ಲಿಯೂ ಸಾಕಷ್ಟು ಪ್ರಾಚೀನವಾದುದು.” ಅಡಿಕೆ, 
(ವೀಳೆಯ) ಎಲೆ ಮತ್ತು ಸುಣ್ಣಗಳು ಸೇರಿ ವೀಳೆಯವಾಗುತ್ತಿತ್ತು ೫೧೪ ವೀಳೆಯಕ್ಕೆ ಕರ್ಪೂರವನ್ನು 
(ಪಚ್ಚಕರ್ಪೂರ) ಹಾಕಿ ಸುವಾಸನೆಗೊಳಿಸುತ್ತಿದ್ದರು. "ಕರ್ಪೂರ ವೀಳೆಯ'ದ ಹೆಸರು 
ವಚನವೊಂದರಲ್ಲಿ ಉಕ್ತವಾಗಿದೆ.*೧೫ ವಚನಗಳಲ್ಲಿ ತಾಂಬೂಲದ ಬಗ್ಗೆ ಹೆಚ್ಚು ವಿವರಗಳು 
ದೊರೆಯುವುದಿಲ್ಲ. 


೫೦೬. ದೇವರ ದಾ ವ. ೯೦: ಪು. ೨೯ 

೫೦೭. ಬಸವ ವ. ೮೬೮: ಪು. ೩೫೬ 

೫೦೮. ಬಸವ ಪು: ೧೮.೩೫ 

೫೦೯. ಬಸವ ವ. ೨೨೩: ಪು. ೯೩: ವ. ೭೭೨: ಪು. ೨೬೮ 

೫೧೦. ಅಕ್ಕನ ವ. ೧೪೮: ಪು. ೫೯ 

೫೧೧. ಎಚ್‌.ಎಲ್‌.ನಾಗೇಗೌಡ: ಪ್ರವಾಸಿ ಕಂಡ ಇಂಡಿಯಾ೧ : ಪು. ೩೮೩ 

೫೧೨. 0.1.೮006: Use of Tambula Outside India (Studies in Indian Cultural History, 
Vol ೧: ಪು. ೧೪೦) 

೫೧೩. A.Nilakantha Sastri: The Colas: 0.೭೫. 

೫೧೪. ಅಲ್ಲಮ ವ. ಚಂ. ೩೭೪: ಪು. ೮೪ 

೫೧೫. ಆದಯ್ಯ ವ. ೨೫೧:ಪು. ೧೪೭ 


ಕಲೆ, ಮನರಂಜನೆ ಇತ್ಯಾದಿ / ೩೫೭ 


ಪಾತ್ರೆ ಪಡುಗಗಳು 


ಸಾಮಗ್ರಿಗಳನ್ನು ಬಿದಿರು, ಮರ, ಲೋಹ ಮುಂತಾದ ಪಾತ್ರೆಗಳಲ್ಲಿ ತುಂಬಿಡುತ್ತಿದ್ದರು.** 
ಮಣ್ಣಿನ ಪಾತ್ರೆಗಳು ಹೆಚ್ಚಾಗಿ ಬಳಕೆಯಲ್ಲಿದ್ದುವು. ಕೆರೆ, ನದಿಗಳಿ೦ದ ನೀರನ್ನು ತರಲು ಬಳಸುತ್ತಿದ್ದ 
ಪಾತ್ರೆಯನ್ನು ಕರಡಗೆಯೆನ್ನುತ್ತಿದ್ದರು; ಕರಡಗೆಯನ್ನು ಕಂಬಿ ಎನ್ನುವ ಬಿದರ ಅಡ್ಡೆಯ ಎರಡೂ 
ತುದಿಗಳಿಗೂ ಅಳವಡಿಸಿರುತ್ತಿದ್ದರು.3₹ ಕರಡಗೆಯಿಂಬುದು ಹೂ ಆರಲು ಬಳಸುತ್ತಿದ್ದ ಲೋಹದ 
ಬುಟ್ಟಿಗೂ ಅನ್ವಯಿಸುವ ಹೆಸರು.375 ನೀರನ್ನು ತುಂಬಿಡುವ ಪುಟ್ಟ ಲೋಹಪಾತ್ರೆಯನ್ನು "ಗಿಂಡಿ 
ಎನ್ನು ತ್ತಿದ್ದರು; ತು ಸನ್ಯಾಸಿಗಳ ಕಮಂಡಲನ್ನು ಸೂಚಿಸುತ್ತಿದ್ದ ಪದವಾಗಿತ್ತು ೫೧೯ ಹಾಲನ್ನ, ರಿಸುವ 
ಪಾತ್ರೆಗೆ ಕಂದಲು ನಂಜ ಹೆಸರಿತ್ತು” ದೋಸೆ ಮುಂತಾದುವನ್ನು ಹೊಯ್ಯುತ್ತಿದ್ದ ಹಂಚನ್ನು 
“ಹೊಯಿಗಲ' (ಹೊಯ್‌. ಅಗಲ? ಎನ್ನುತ್ತಿದ್ದರು.*""ಅಗಲ' ಆಗಾ ಅಗಲು" ಎಂದರ 
ಊಟದ ತಟ್ಟೆ” ಊಟದ ತಟ್ಟೆಯನ್ನು ಕಂಚಿನಿಂದ ತಯಾರಿಸುತ್ತಿದ್ದುದರಿಂದ ಅದಕ್ಕೆ 'ಕಂಚು' 
ಎಂದೇ ಹೆಸರು? ಇದನ್ನೇ "ಚನ್ನಾಗಿ ಬೆಳಗಿ ಕನ್ನಡಿಯನ್ನಾಗಿ ” ಉಪಯೋಗಿಸುತ್ತಿದ್ದರು. 
ಊಟವನ್ನು ತಟ್ಟೆಯಲ್ಲಲ್ಲದೆ ಎಲೆಯಲ್ಲಿಯೂ ಮಾಡುತ್ತಿದ್ದರು.” ಬಾಳೆಯ ಎಲೆಯನ್ನು ಹಾಸಿ 
ಊಟ ಮಿಡಿದ "ಪದ್ಧತಿಯನ್ನು "ಮೋಳಿಗೆ ಮಾರಯ್ಯನ ಉಲ್ಲೇಖಿಸುತ್ತಾನ*** ಬಟ್ಟಲನ್ನು 
'ಗಿಣ್ಚಿಲು' ಎನ್ನುತ್ತಿದ್ದರು.” ಗಣ್ಜಿಲನ್ನು ದೈವದಂತೆ ಪೂಜಸುತ್ತಿದ್ದ ಪದ್ಧತಿಯನ್ನು ಬಜ 
ವಿಡಂಬಿಸುವುದನಿಲ್ರಿ ನನೆಯಬಹುದು ಸೌಟನ್ನು "ಸಟ್ಟುಗ'ವೆಂದು ಕರೆಯುತ್ತಿದ್ದರು.” 
ಊಟ ನತ ಟ್‌ ಕೆಲವರು ತಟ್ಟೆಯನ್ನು "ಅಡ್ಡಣಿಗೆ ಯಿಂಬ ಮುಕ್ಕಾಲು ಮಣೆಯ 
ಮೇಲಿರಿಸಿಕೊಳ್ಳುತ್ತಿದ್ದರು.” (ಈಗಲೂ ಈ ರೂಢಿಯಿದೆ) 


ಚರ್ಮದ ಚೀಲಗಳಲ್ಲಿ ನೀರು, ತುಪ್ಪ, ಮದ್ಯ ಮುಂತಾದುವನ್ನು ತುಂಬಿಡುತ್ತಿದ್ದರು. 
ತುಪ್ಪವನ್ನಿಡುವ ಚೀಲವನ್ನು "ಸಿದ್ದಲಿಕೆ'ಯೆ೦ದೂ, ನೀರನ್ನಿಡುವ ಚೀಲವನ್ನು “ಸಗ್ಗಳೆಕೆ'ಯೆಂದೂ 


೫೧೬. ಸರ್ವಪು ವ. ೩೫೭ (ವೀರಸಂಗಯ್ಯ) 

೫೧೭. ಬಸವ ರ (೧೯೩೯): ಪು. ೧೩ 

೫೧೮. ಅಲ್ಲಮ ವ ಚಂ. ೮೭೦ : ಪು. ೧೯೩ 

೫೧೯. ಸಿದ್ಧರಾ ವ. ೫೩೧: ಪು. ೧೫೮ 

೫೨೦. ಬಸವ ವ. ೪೧೬ : ಪು. ೬೩: ಅಲ್ಲಮ ವ ಚಂ. ೩೪೫: ಪು. ೫೭ 
೫೨೧. ಮೋಳಿಗೆ ಮಾ ವ. ೭೨೬ : ಪು. ೧೯೩ 

೫೨೨. ಬಸವ ವ. ೪೩೯: ಪು. ೧೬೩: ಅಲ್ಲಮ ವ ಚಂ. ೧೦೦೮: ಪು ೨೨೨ 
೫೨೩. ಬಸವ ವ. ೧೩೬೯: ಪು. ೫೭೮: ವಡ್ಡಾರಾ : ಪು. ೧೮೯: ಗದಾಯುಸಂ: ೭.೪೮ 
೫೨೪. ಬಸವ ವ. ೮೬೦: ಪು.೩೫೩ 

೫೨೫. ಗಣವ ಮ. ಪು. ೯೦ 

೫೨೬. ಮೋಳಿಗೆ ಮಾ ವ. ೪೨೭: ಪು. ೧೦೭ 

೫೨೭. ಚನ್ನಬ ವ. ೫೫೭: ಪು. ೨೫೮ 

೫೨೮. ಬಸವ . ೫೬೧: ಪು. ೨೫ 

೫೨೯. ಬಸವ ವ. ೮೫೧; ಪು. ೩೪೬ 

೫೩೦. ಅಲ್ಲಮ ವ ಚಂ. ೫೬೮; ಪು. ೧೨೫; ವ. ೧೦೦೮, ಪು. ೨೨೨ 


೩೫೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಚನಗಳು ಕರೆಯುತ್ತವೆ.**  ಸಿದ್ದಲಿಕೆಗೆ “ಸಿದ್ದಿಗೆ ಎಂಬ ಹೆಸರೂ ಇತ್ತು" 
ಚರ್ಮದಚೀಲವನ್ನೂ *ತಿತ್ತಿ' ಎಂದು ಕರೆಯುತ್ತಿದ್ದರು. “ಬೊಕ್ಕಣ' ಎಂದೂ ಚರ್ಮದ 
ಚೀಲಕ್ಕಿದ್ದ ಹೆಸರು.*“* ನೀರನ್ನು ಮಿತವಾಗಿ ಸುರಿಸುವ “ಜೂಳಿ” ಎಂಬ ಮೂರ್ತಿಯುಳ್ಳ 
ಪಾತ್ರೆಯನ್ನು “ಕಣಿಕೆ' ಎನ್ನುತಿದ್ದರು.” ಎಣ್ಣೆ ಮುಂತಾದುವನ್ನು ಸಂಗ್ರಹಿಸಲು “ಲಳಿಗೆ 
(ಆನಳಿಗೆನಳಕ) ಎಂಬ ಬಿದಿರಿನ ಕೊಳವಿಯನ್ನು ಬಳಸುತ್ತಿದ್ದುದೂ ಉಂಟು. ನೀರು- 
ಎಣ್ಣೆಗಳನ್ನಿಡಲು ಗಾಜಿನ "ಕುಪ್ಪಿಗೆ'ಗಳ ಬಳಕೆಯೂ ಇತ್ತು ೫೫೭ "ದೀಪವನ್ನು ಹಚ್ಚಲು ಪಣಿತೆ 
(<ಸಂ.ಪಣೀತೆ) ಯನ್ನು ಬಳಸುತ್ತಿದ್ದರು? ಇದನ್ನು ಪ್ರಾಯಶಃ ಲೋಹ ಮತ್ತು 
ಮಣ್ಣುಗಳೆರಡರಿಂದಲೂ ತಯಾರಿಸುತ್ತಿದ್ದರು. 


ಭೋಗಸಾಮಗಿಗಳು 


ಉಡುಪು ಮುಖ್ಯತಃ ದೇಹರಕ್ಷಣೆಗಾಗಿದ್ದರು. ಮಾನವನ ಸೌಂದರ್ಯಪ್ರಜ್ಞೆ ಬೆಳೆದಂತೆಲ್ಲ 
ತನ್ನ ಉಡುಪನ್ನು ಅಭಿರುಚಿಗೆ ರಕ್ಕಂತೆ ಬದಲಾಯಿಸಿ ವಿನ್ಯಾಸಗೊಳಿಸಲು ಪ್ರಾರಂಭಿಸಿದ. 
ಬರಬರುತ್ತ ಅದು ಅವನ ಸಂಸ್ಕೃತಿಯ ಮಟ್ಟದ ಸಂಕೇತವಾಯಿತು; ಹಾಗೆಯೇ ಇತರ ಅನೇಕ 
ಬಗೆಯ ಭೋಗಸಾಮಗಿಗಳ ವಿಚಾರ. 


ಉಡುಪು 


ಪ್ರಾಚೀನ ಕಾಲದಿಂದ ಭಾರತ-ಚೀನಾಗಳು ನವುರಾದ ಬಟ್ಟೆಗಳನ್ನು . 
ತುಂಬ ಪ್ರಸಿದ್ಧವಾದ ದೇಶಗಳು. ಹರಿಹರನು ತನ್ನ ಕಾಲದ ನಕಿವಾಶಿ ವಸ್ತಪ್ರಭೇದಗಳನ್ನು 
ಹೆಸರಿಸುತ್ತಾರೆ; ಮಹಾಚೀನಿ, ಲತಾವಳಿ, ಪುಷ್ಪಾದಳಿ, ನೇತ್ರಾವಳಿ, ಗಜಾವಕೆ, ಸಿಂಹವಳಿ: 
ಚಿತ್ರಾವಳಿ, ಸುರಾವಳಿ, ಹಂಸಾವಳಿ, ಪಟ್ಟಾವಳಿ “ಮುಂತಾದುವು. ವಚನಗಳಲ್ಲಿ ಬಟ್ಟೆಗಳ 
ಬಗೆಗಾಗಲೀ, ಉಡುಪುಗಳ ವಿಷಯವಾಗಲೀ ಹೆಚ್ಚಿನ ವಿವರಗಳು ದೊರೆಯುವುದಿಲ್ಲ. 
ಹೊಲಿಯದಿದ್ದ ಬಟ್ಟೆಗೆ "ಸೀರೆ' (ಆಸಂ.ಜೀರ) ಎಂದು ಹೆಸರು.**್‌ ಹೆಂಗಸರು ಉಡುವ 
ವಸ್ತ್ರವೆಂಬರ್ಥಕ್ಕೆ ಈ” ಪದದ ಅರ್ಥ ಆಗಿನ್ನೂ ಸಂಕುಚಿತವಾಗಿರಲಿಲ್ಲ. ಈಗಿನ ಸೀರೆಗೆ ಆಗ 
"ಬಣ್ಣ ಎನ್ನುತ್ತಿದ್ದರು. ಬಾಲಕಿಯರು ಉಡುತ್ತಿದ್ದ ಚಿಕ್ಕ ಸೀರೆಯನ್ನು “ಕಿರುಗೆ' ಎಂಬ 


೫೩೧. ಶಿವಶ ವ: ಪು. ೩೯೧ (ಕಾಳವ್ವೆ, ೧೩) 

೫೩೨. ಬಸವ ವ. ೫೯೫: ಪು. ೨೩೯ 

೫೩೩. ಮೋಳಿಗೆ ಮಾ ವ. ೧೯೩:ಪು. ೪೭ 

೫೩೪. ಕವಿವಿ ಹಸ್ತ ಸಂ ೪೫೭ : ಪು. ೪೭ 

೫೩೫. ಶಿವದಾ ಗೀ : ಪು. ೩೪೭ (ಗುಪ್ತಮ೦ಚಯ್ಯ) 

೫೩೬. ಮೋಳಿಗೆ ಮಾ ವ. ೪೧೬ : ಪು. ೧೦೪ 

೫೩೭. ಗಣವ ಮಂ: ಪು. ೫೪ 

೫೩೮. ಅಲ್ಲಮ ವ ಚಂ ೫೭. ಪು. ೧೪: ವ. ೭೮: ಪು. ೧೯ 
೫೩೯. ಹರಿಹರ ರ: ಪು. ೭೨ (ಅಮರನೀತಿ) 

೫೪೦. ಬಸವ ವ. ೪೩೫: ಪು. ೧೭೧ (“ಸೀರೆಯೊಳಗೊಂದೆಳೆಯ?) 
೫೪೧. ಬಸವ ವ. ೧೨೦೮: ಪು. ೫೦೦: ಅಲ್ಲಮ ವ ಚಂ ೧೬: ಪು. ೫: ವ. ೬೯೦: ಪು. ೧೫೧ ಇ. 


ಕಲೆ, ಮನರಂಜನೆ ಇತ್ಯಾದಿ / ೩೫೯ 


ಹೆಸರಿನಿಂದ ಕರೆಯುತ್ತಿದ್ದರು.** ತುಂಬ ನವುರಾದ ಬಟ್ಟೆಗೆ "ನಾಣ್ಯ' ಎಂಬ ಹೆಸರಿದ್ದಂತೆ 
ತೋರುತ್ತದೆ.*** “ಕುಪ್ಪಸ” (ಆಕೂರ್ಪಾಸದ ಹೆಸರು ಒಂದು "ವಚನದಲ್ಲಿದೆ. ೫೪೪ ದು ಸ್ತೀಯೂ 
ಪುರುಷರೂ ಧರಿಸುತ್ತಿದ್ದ ಉಡುಪು. ಪಂಪ ಹರಿಹರನು ಕುಪ್ಪಸವನ್ನು ಹೆಸರಿಸುತ್ತಾರೆ.” 
ಗಂಡಸರು ಧರಿಸುತ್ತಿದ್ದ “ಚಲ್ಲಣ'ದ ಉಲ್ಲೇಖವೂ ವಚನಗಳಲ್ಲಿದೆ. ೫೭ ಜಂಗಮರು ಮುಂತಾದ 
ವಿರಕ್ಷರು ಕಾವಿಯನ್ನುಡುತ್ತಿದ್ದರು (ಕಾಷಾಯಾಂಬರ).** ಕೆಲವು ಸನ್ಯಾಸಿಗಳ ಉಡುಪೆಂದರೆ 
ಕೌಖೀನ ಮಾತ್ರ್‌ ಹರಿದ ವಸ್ತಗಳನ್ನು ಸೇರಿಸಿ ದಪ್ಪಗೆ ಹೊಲಿದುದನ್ನು “ಬೊಂತೆ” 
ಎನ್ನುತ್ತಿದ್ದರು. ಉಡುಪುಗಳನ್ನು" ಸೂಜಿಯಿಂದ ಹೊಲಿಯುತ್ತಿದ್ದರು (ಈ ವಿಷಯ 
ಬೇರೊಂದೆಡೆ ಬಂದಿದೆ). ವಚನಗಳಲ್ಲಿ ಹಾಸಿಗೆ? ತಲೆದಿಂಬು ಮಂಚಗಳ 
ಉಲ್ಲೇಖಗಳೂ ದೊರೆಯುತ್ತವೆ. ಬಿಸಿಲು ಮಳೆಗಳಿಂದ ರಕ್ಷಣೆ ಪಡೆಯಬಹುದಾದ ಕೊಡೆಯ 
ಉಲ್ಲೇಖವೂ ವಚನಗಳಲ್ಲಿದೆ.** ಗಂಡಸರು "ಟೊಪ್ಪಿಗೆ, "ಬೀರಣೆ'ಗಳನ್ನು ಧರಿಸುತ್ತಿದ್ದರೆಂದು 
ಹರಿಹರನ ವರ್ಣನೆ,” 'ಟೊಪ್ಪಿಗೆಯನ್ನು ವಚನಗಳು `"ಟೊಪ್ಪರ' ಎಂದು ಕರೆಯುತ್ತವೆ. ಸರಿಯ 


ಆಭರಣಗಳು 


ಆಭರಣಗಳ ಆಕಾರ, ಹೆಸರುಗಳು ಬದಲಾಯಿಸುತ್ತವೆಯಾದ್ದರಿಂದ ವಚನಗಳಲ್ಲಿ ಉಕ್ತವಾದ 
ಹಲವು ಆಭರಣಗಳು ನಮಗಿಂದು ಕೇವಲ ನಾಮಮಾತ್ರವಾಗಿವೆ; ಕೆಲವು ಹೆಸ ರುಗಳಿಂದ 
ಅವುಗಳ ಆಕಾರವನ್ನು ಊಹಿಸಬಹುದು. ಮತ್ತೆ ಕೆಲವೇಳೆ ವರ್ಣನೆಗಳಿಂದ ಅವುಗಳನ್ನು 
ಧರಿಸುತ್ತಿದ್ದ ಅಂಗವನ್ನು ತಿಳಿಯಬಹುದು. ಆಭರಣಗಳನ್ನು ತಯಾರಿಸುವ ಅಕ್ಕಸಾಲೆಯ 
ವಿಷಯವು ಬೇರೊಂದು ಅಧ್ಯಾಯದಲ್ಲಿ ವಿವರವಾಗಿ ಬಂದಿದೆ. ಅಂಗಡಿಯಲ್ಲಿ 
ಆಭರಣಗಳನ್ನಿಟ್ಟು ಮಾರುತ್ತಿದ್ದ ಪ್ರಸ್ತಾಪವು ಒಂದು ವಚನದಲ್ಲಿ ಈ ರೀತಿ ಬಂದಿದೆ: “ನಿಜ 
ಭೋಗಸಂಗನೊಳು ಒಚ್ಚತ ಹೋದ ಶರಣರ ಇರವು ಅರಳೆಲೆಯ ಸಿಂಗಾರದ ಸರಮಾಲೆಯ 
ಸರಕನವ ಪಸರವನಿಕ್ಕಿ ಮಾರುವ ಬಹುಭಾಷಿಗಳಿಗೆಂತು ಸಾಧ್ಯವಪ್ಪುದು ಹೇಳಯ್ಯ” ಈ 
ಮಾತಿನಿಂದ ಆಭರಣಗಳನ್ನು ಮಾರಲು ವಿಶೇಷ ಅಂಗಡಿಗಳೇ ಇರುತ್ತಿದ್ದ ವಿಷಯವು 


೫೪೨. ಅಲ್ಲಮ ವ. ಚಂ. ೮೬೫: ಪು. ೧೯೨ 

೫೪೩. ಚನ್ನಬ ವ. ೩೬೭: ಪು. ೧೬೮ (“ತೊತ್ತು ಲಕ್ಷಣವಿರಲು ನಾಣ್ಯವನುಡಿಸಿ ನವರತ್ನಾಭರಣ೦ಗಳ 
ತೊಡಿಸಿ?) 

೫೪೪. ಸರ್ವಪು: ವ. ೬೩೧ 

೫೪೫. ಪಂಪಭಾ: ೮.೧೦೩: ಬಸವ ರ: ಪು. ೨೭ 

೫೪೬. ಅಲ್ಲಮ ವ ಚಂ. ೨೬೦: ಪು. ೬೦ 

೫೪೭. ಚನ್ನಬ ವ. ೨೧೧: ಪು. ೯೬ 

೫೪೮. ಬಸವ ವ. ೧೩೮೭ ಪು. ೫೩೫ 

೫೪೯. ಬಸವ . ೪೧೧: ಪು. ೧೬೨ 

೫೫೦. ಹಡಪ ಅ ವ. ೫೯ : ಪು. ೬೧: ಅಕ್ಕನ ವ. ೧೬೭, ಪು. ೬೭ 

೫೫೧. ಅಲ್ಲಮ ವ ಚಂ. ೮೧೪: ಪು. ೧೮೧ 

೫೫೨. ಬವ ವ. ೩೯೫: ಪು. ೧೫೬ 

೫೫೩. ಅಲ್ಲಮ ವ. ಚಂ. ೮೪೯: ಪು. ೧೮೮ 

೫೫೪. ಬಸವ ರ: ಪು. ೨೭ 

೫೫೫. ಚನ್ನಬ ವ. ೧೧೨೧: ಪು. ೫೨೪ 

೫೫೬. ಬೆಡಗಿನ ವ: ಪು. ೩೭೦ 


೩೬೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಸ್ಪಷ್ಟವಾಗುತ್ತದೆ. ರತ್ನಗಳನ್ನು ಚಿನ್ನದಲ್ಲಿ ಕುಂದಣವಿರಿಸಿ ಆಭರಣಗಳನ್ನು ತಯಾರಿಸುತ್ತಿದ್ದರು.**₹ 
ನವರತ್ನಾಭಿರಣಗಳನ್ನು ವಚನಗಳು. ಉಲ್ಲೇಖಿಸುತ್ತವೆ.” ವಜ್ರ- “ಮುತ್ತುಗಳನ್ನು ಸೇರಿಸಿ 
ಆಭರಣಗಳನ್ನು ಮಾಡುತ್ತಿದ್ದರು. ್‌ ಹೆಂಗಸರು ಕೈಗಳಿಗೆ ಧರಿಸುವ "ಕಂಕಣ' (ಬಳೆ), ಕಾಲಿನ 
“ಅಂದುಗೆ', ಮೂಗಿಗೆ ಹಾಕುವ 'ಮೂಗುತಿ' ಮತ್ತು “ರುಳವಟ್ಟಗೆ'ಗಳನ್ನು ಒಂದು ವಚನದಲ್ಲಿ 
ಹೆಸರಿಸಲಾಗಿದೆ.” ರುಳವಟ್ಟಿಗೆಯು ಪ್ರಾಯಶಃ ಡಾಬನ್ನು ಸೂಚಿಸುತ್ತದೆ ಇದಕ್ಕೆ ಕಾರಣ ಈ 
ಹೆಸರಿನ ಉತ್ತರಾರ್ಧದ " ಪಟ್ಟಿಗೆ” ಪಟ್ಟಕಾದ ತದ್ಧವವಾದ್ಧರಿಂದ ಯಾವುದೋ ಪಟ್ಟಿಯಂತಿರುವ 
ಆಭರಣವನ್ನು ಸೂಚಿಸುತ್ತದೆ. 'ಲೇವಳ೧ ಅಥವಾ “ನೇವಳ*ೆಟೆ ಎಂಬವೂ ಡಾಬನ್ನು 
ಸೂಚಿಸುವ 'ಹೆಸರುಗಳಾಗಿದ್ದವು. ಕಿವಿಗೆ "ಓಲೆ'ಯನ್ನು ಧರಿಸುತ್ತಿದ್ದರು.” ಓಲೆಯಗರಿಯನ್ನೇ 
ಸುರುಳಿಯಾಗಿ ಸುತ್ತಿಕೊಳ್ಳುತ್ತಿದ್ದ ಅಭ್ಯಾಸದಿಂದಾಗಿ (ಈ ಅಭ್ಯಾಸವು ಈಗಲೂ ಕೆಲವು 
ಪಂಗಡಗಳಲ್ಲಿದೆ) ಕಿವಿಗೆ ಧರಿಸುವ ಆಭರಣವನ್ನೂ "ಓಲೆ' ಎಂಬ ಹೆಸರಿನಿಂದಲೇ 
ನಿರ್ದೇಶಿಸಿರಬೇಕೆಂದು ಕಾಣುತ್ತದೆ. ಹರಿಹರನು 'ಹೊನ್ಕೋಲೆ' ಯನ್ನು ಹೆಸರಿಸುತ್ತಾನೆ.” 
ಬೇಡರಂತಹ ಪಂಗಡದವರು ದಂತದ ಓಲೆಯನ್ನೂ, ಇಟ ಬಳಪದ ಓಲೆಯನ್ನೂ?- 
ಧರಿಸುತ್ತಿದ್ದ ರೂಢಿಯನ್ನು ನೇಮಿನಾಥನು ಹೇಳುತ್ತಾನೆ.ಕಟಕ ಅಥವಾ ಕಡಗವು ಕಾಲಿಗೆ 
ಧರಿಸುತ್ತಿದ್ದ ಒಂದು ಒಡವೆ.” “ಕಡೆಯಾಣಿ'ಯೆಂಬುದೂ ಕಾಲಿಗೆ ತೊಡುವ ಆಭರಣವೆಂದು 
ಬಸವಣ್ಣನು ಸೂಚಿಸುತ್ತಾನೆ.” ಕಾಲಿಗೆ ಗೆಜ್ಜೆಗಳನ್ನು ಕಟ್ಟಿಕೊಳ್ಳುವ ರೂಢಿಯು ವಚನಗಳ 
ಕಾಲದಲ್ಲಿಯೂ ಇತ್ತು” “ಅರಳೆಲೆ' ಎಂಬುದು ಆ ಆಭರಣವು ಅರಳಿಯ ಎಲೆಯ 
ಆಕಾರದಲ್ಲಿದ್ದುದಕ್ಕಾಗಿ "ಬಂದ ಹೆಸರು.” ಇದನ್ನು ಮಕ್ಕಳ ಹಣೆಗೆ ಕಟ್ಟಿರುತ್ತಿದ್ದರು. ಆದಯ್ಯನ 
ವಚನಗಳಲ್ಲಿ “ಕ (ನಕಲಿಯ ಮಣಿಗಳನ್ನು ಒಪ್ಪ ಹಾಕಿದ ಆಭರಣ” ಮತ್ತು ಟೀಕೆ” 
(ಕಂಠೀಹಾರ)*ಲ್‌ - ಇವುಗಳ ಉಲ್ಲೇಖವಿದೆ. ಹರಿಹರನು ನೇವುರ ಕಾಲಂದುಗೆ), 


೫೫೭. ಅಲ್ಲಮ ವ ಚಂ. ೧೦೮೬ : ಪು. ೨೩೯ 

೫೫೮. ಚನ್ನಬ ವ. ೩೬೭ : ಪು. ೧೬೮ 

೫೫೯. ಅಕ್ಕನ ವ: ಯೋಗಾಂಗ ತ್ರಿವಿಧಿ ೯: ಪು. ೨೧೭ 

೫೬೦. ಅಕ್ಕನ ವ. ೧೭೬: ಪು. ೭೧ 

೫೬೧. ಬಸವ ವ. ೧೨೯೭ : ಪು. ೫೩೮: ಬಿ.ಎಸ್‌.ಸಣ್ಣಯ್ಯ (ಸಂ): "ಗಜೇಶ ಮಸಣಯ್ಯನ ವಚನಗಳು' 
(ಪ್ರಬುದ್ಧ ಕ. ೪೫.೧:ಪು. ೧೯) 

೫೬೨. ಗಿರಿಜಾ ಕ: ೩೯೧ ಗದ್ಯ 

೫೬೩. ಅಕ್ಕನ ವ. ೮೭. ಪು. ೪೦ 

೫೬೪. ಗಿರಿಜಾ ಕ: ೩೯೧ ಗದ್ಯ 

೫೬೫. ಲೀಲಾವತಿ ೮.೩೬ 

೫೬೬, ಅದೇ: ೭.೫೩ ಗದ್ಯ 

೫೬೭. ದೇವ ದಾ ಮ ೧೦೩ಪು. ೩೨ 

೫೬೮. ಬಸವ ವ.೨೫೧: ಪು. ೧೦೪ (“ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಾಣಿಯ ಮಾಡಿ, ನಿಮ್ಮ ಶರಣರ 
ಪಾದಕ್ಕೆ ತೊಡಿಗೆಯ ಮಾಡಿ ಸಲಹಯ್ಯ”) 

೫೬೯. ಅಲ್ಲಮ ವ ಚಂ. ೧೬: ಪು. ೫ 

೫೭೦. ಬೆಡಗಿನ ವ: ಪು. ೩೭೦: ಅಲ್ಲಮ ವ ಚಂ. ೧೬; ಪು. ೫: ಬಸವ ರ: ಪು. ೭ ಮತ್ತು ೭೧: ಗಿರಿಜಾ 
ಕ: ೩೯೧ ಗದ್ಯ ಇತ್ಯಾದಿ. 

೫೭೧. ಆದಯ್ಯ ವ. ೯೯: ಪು. ೬೨ 

೫೭೨. ಅದೇ. 


ಕಲೆ, ಮನರಂಜನೆ ಇತ್ಯಾದಿ / ೩೬೧ 


ಪಾಡಗ (ಆಸಂ.ಪಾದಕಟಕ), ಉಡೆವಣಿ (ಉಡಿದಾರ), ತೋಳಬಂದಿ, ಪುಲಿಯುಗುರು 
(ಉಗುರಿನಾಕಾರದ ಆಭರಣ), ಮಾಗಾಯ್‌ (ಮಾವಿನಕಾಯಿಯಾಕಾರದ ಆಭರಣ), 
ಸೂಸಕಗಳನ್ನು ಹೆಸರಿಸುತ್ತಾನೆ.” 


ಸುಗಂಧದ್ರವ್ಯಗಳು 


ಪರಿಮಳ ದ್ರವ್ಯಗಳು ತಯಾರಿಕೆ ಮತ್ತು ಮಾರಾಟಗಳಲ್ಲಿ ತೊಡಗಿದ್ದ ಗಂಧಯುಕ್ತಿಜ್ಞ 
ಗಂಧಯುಕ್ತಿವಿದ್‌ ಮತ್ತು ಕಾಚ್ಛಿಕರನ್ನು ವರಾಹಮಿಹಿರನ ತನ್ನ "ಬೃಹಂತ್ರಂಹಿತೆ' ಯಲ್ಲಿ 
ಹೆಸ ರಿಸುತ್ತಾನೆ.* ಪಂಪನು 'ಘಟ್ಟವಳಿ'ಯನ್ನು ಹೇಳುತ್ತಾನೆ. ' ಘಟ್ಟವಾಳಯ್ಯನೆಂಬೊಬ್ಬ 
ವಚನಕಾರನೇ ಇದ್ದಾನೆ: ಸುಗಂಧದ್ರವ್ಯಗಳ ತಯಾರಿಕೆಯೇ ಇವನ ಕಾಯಕವಾಗಿದ್ದತೆಂದು 
ಕಾಣುತ್ತದೆ. ನೇಮಿಚ೦ದ್ರನು ಸುಗಂಧದವ್ಯಗಳನ್ನು ಮಾರುವ 'ಗಂದಿಗ'ರನ್ನು ಉಲ್ಲೇಖಿಸುತ್ತಾನೆ; 
ನಾನಾವಿಧವಾದ ಪರಿಮಳಗಳನ್ನು ಹೊತ್ತು ತಂದ" ಗಾಳಿಯು ಗಂದಿಗರಂತೆ ಬೀಸಿತು ಎಂದವನು 
ವರ್ಣಿಸುತ್ತಾನೆ.*`* ಮೈಗೆ ಬಳಿದುಕೊಳ್ಳುವ ಪರಿಮಳಗಳನ್ನು ವಚನಗಳು “ಅನುಲೇಪನ' ಎಂದು 
ಕರೆಯುತ್ತಷೆ.೫೭೭ ವಚನಗಳಲ್ಲಿ ಕೆಲವು' ಪರಿಮಳ ದ್ರವ್ಯಗಳ ಹೆಸರುಗಳೂ ದೊರೆಯುತ್ತವೆ; 
ಪ್ರಾಚೀನ" ಕಾಲದಿಂದಲೂ ಕರ್ನಾಟಕವು ಶ್ರೀಗಂಧ ತವರು. ಇದನ್ನು ಅನೇಕ ಹೆಸರುಗಳಿಂದ 
ಕರೆಯುತ್ತಿದ್ದರು; ಪಂಪನು ಇದನ್ನು 'ಸಿರಿಕಂಡ' ಎನ್ನುತ್ತಾನೆ” ಶ್ರೀಗಂಧವನ್ನು ಕೆಲವು 
ವಚನಗಳು “ಬಾವನ್ನ'ವೆಂದರೆ,* ಮತ್ತೆ ಕೆಲವು “ಚಂದನ ಎಂಬ ಹೆಸರಿನಿಂದ 
ಕರೆಯುತ್ತವೆ. ಶ್ರೀಗಂಧದ ಮರದ ತುಂಡನ್ನು ಸಾಣೆಯ ಕಲ್ಲಿನ ಮೇಲೆ ತೆಯ್ದು ಪರಿಮಳವನ್ನು 
ತಯಾರಿಸುತ್ತಿದ್ದರು.* “ಕಸ್ತೂರಿ” ಎಂಬ ಪರಿಮಳ ದ್ರವ್ಯವು ಆ ಹೆಸರಿನ ಮೃಗದ 
ನಾಭಿಯಿಂದ ಪಡೆಯುವಂತಹುದು. ಇದನ್ನು ಬಳಸುವಂತೆ ತಯಾರಿಸುವ ಕ್ರಮವು ಹೀಗಿತ್ತು; 
ಕರ್ಪೂರ, ಕಸ್ತೂರಿಯ ಕಾಳಾಗರು, ತಮಾಳ (ಕರ್ದಾಳಿ, ಜಾಯಿಫಲ-ಇವುಗಳನ್ನು 
ಸಮಪ್ರಮಾಣದಲ್ಲಿ ಸೇರಿಸಿ, ಇದರ ಸಮಭಾಗ ತೊರೆ ಹುಲಿಗಿಲಬೀಜ ಸೇರಿಸಿ ಅದನ್ನು 
ಜೇನುತುಪ್ಪದಿಂದ ಅರೆಯಬೇಕು; ಹೀಗೆ ಅರೆದುದಕ್ಕೆ ಪುಷ್ಪರಸ, ಕಾಡುನುಗ್ಗೆಯ ರಸ, ಆಡಿನ 
ಮೂತ್ರಇವುಗಳನ್ನು ಸೇರಿಸಿ ಕುದಿಸಿ, ಅದಕ್ಕೆ ಕೇದಗೆಹೂವಿನ ವಾಸನೆಯನ್ನಿತ್ತು ಕರಡಿಗೆಯಲ್ಲಿ 
ತುಂಬಿ ಧಾನ್ಯದ ರಾಶಿಯೊಳಗೆ ಕೆಲವು ದಿನಗಳಿರಿಸಿ ತೆಗೆದರೆ ಅದು ಕಸ್ತೂರಿಯಾಗಿರುತ್ತದೆ.*5* 
“ಕಸ್ತೂರಿ ತಿಲಕ'ದ ಉಲ್ಲೇಖವು ಹರಿಹರನಲ್ಲಿದೆ.*್‌ "ಕತ್ತೆ ಬಲ್ಲುದೆ ಕತ್ತುರಿಯ ವಾಸನೆಯ” 


೫೭೩. .ಗಿರಿಜಾ ಕ ೩೯೧ ಗದ್ಯ 


೫೭೪. 4.1. 685111: India as Seen in the Brihatsamhita of Varahamihita: 7.೨೩೮. 
೫೭೫. ಪಂಪಭಾ: ೮.೫೬ 

೫೭೬. ನೇಮಿನಾಪು.೫೯೨ 

೫೭೭. ಅಕ್ಕನ ವ. ೧೬೭: ಪು. ೬೭ 

೫೭೮. ಪಂಪಭಾ: ೪.೨೧: ೫.೩೦ 

೫೭೯. ಚನ್ನಬ ವ. ೧೦೮: ಪು. ೪೬ 

೫೮೦. ಅಕ್ಕನ ವ. ೫೮: ಪು. ೨೮: ಬಸವ ವ. ೬೭: ಪು. ೩೧ 
೫೮೧. ಅಲ್ಲಮ ವ ಚಂ. ೩೧೫ : ಪು. ೭೧ 

೫೮೨. ಬಸವ ವ. ೬೩೭: ಮು. ೨೫೬ 

೫೮೩. ಲೋಕೋಪ : ೭.೬೪-೬೫ 

೫೮೪. ಬಸವ ರ: ಪು. ೪೯ 


೩೬೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಎಂಬ ಗಾದೆಯು ವಚನಗಳ ಕಾಲಕ್ಕಾಗಲೇ ರೂಢಿಯಲ್ಲಿತ್ತು*. "ಗೋರೋಜನ' 
(ಆಗೋರೋಚನ)ವೆಂಬ ಪರಿಮಳದ್ರವ್ಯದ ಹೆಸರು ವಚನಗಳಲ್ಲಿದೆ; "ಗೋವುಗಳಲ್ಲಿ 
ಗೋರೋಜನ ರಂಜಿಸುವಂತೆ ಎಂಬ ಮಾತಿನಲ್ಲಿ ಗೋರೋಜನವು ಗೋವುಗಳಲ್ಲಿ 
ಸಹಜವಾಗಿರುವುದು ಎ೦ಬ ಅಭಿಪ್ರಾಯವಿದೆ. ಗೋವಿನ ಮೂತ್ರಅಥವಾ ಪಿತ್ತಕೋಶದಿಂದ 
ತಯಾರಿಸಿದುದು ಅಥವಾ ಗೋವು (ಖಳಿಧಿಛಚಿಟಚಿ) ಅಥವಾ ಗೋವಿನ ತಲೆಯಲ್ಲಿರುವುದು 
ಗೋರೋಚನ: "ಗುಗ್ಗುಳ'ವೆಂಬುದೂ ಮತ್ತೊಂದು ಬಗೆಯ ಸುಗಂಧದ್ರವ್ಯ; ಇದು ಒಂದು 
ಮರದ ಅಂಟಿನಿಂದ ತಯಾರಿಸಿದುದು; ಈಗಿನಂತೆಯೇ ವಚನ ಕಾಲದಲ್ಲಿಯೂ ಪೂಜಾ 
ಸಮಯದಲ್ಲಿ "ಗುಗ್ಗುಳ ಧೂಪ'ವನ್ನು ದೇವರಿಗೆ ಹಾಕುತ್ತಿದ್ದರು.” ಧೂಪದ ಗುಂಡಿಗೆ ಎಂಬ 
ಪಾತ್ರೆಯನ್ನು ಧೂಪ ಹಾಕಲು ಉಪಯೋಗಿಸುತ್ತಿದ್ದರು. ಆ ಪಾತ್ರೆಯಲ್ಲಿ ಕೆಂಡವನ್ನು ತುಂಬಿ 
ಅದರ ಮೇಲೆ ಗುಗ್ಗುಳದಂತಹ ಪರಿಮಳ ದವ್ಯವನ್ನುದುರಿಸಿದಾಗ ಪರಿಮಳಭರಿತವಾದ 
ಹೊಗೆಯು ಬರುತ್ತಿದ್ದುತು.””” ಹರಿಹರನು “ಕೊಂಗುಲಿಧೂಪ'ವನ್ನು ಹೆಸರಿಸುತ್ತಾನೆ.” 
ಭದ್ರಮುಸ್ಕೆ, ಅಗರು, ಕಲ್ನಾರು, ಜಟಾಮಾಂಸಿ, ನಖ, ರುಜೆ, ಹುಲಗಿಲಬೇರ ತಿಗುಡು, 
ನಸುಗುನ್ನಿಯ ಬೇರು, ಮುಡಿವಾಳ, ಶ್ರೀಗ೦ಂಧ-ಈ ಹತ್ತು ಬಗೆಯ ದ್ರವ್ಯಗಳನ್ನು ಸೇರಿಸಿ 
ತಯಾರಿಸಿದ "ದಶಾಂಗ'ವೆ೦ಂಬ ಸುಗಂಧದವ್ಯವೂ ಆಗ ಬಳಕೆಯಲ್ಲಿತು.** ಕರ್ಪೂರದ 
ಉಪಯೋಗವೂ ವಚನಕಾಲಿಕ್ಕಿತ್ತು೫"? ಕರ್ಪೂರವನ್ನು ಕರ್ಪೂರದ ಮರಗಳಿಂದ ಉತ್ಪನ್ನ 
ಮಾಡಲಾಗುತ್ತಿತ್ತು” ಕರ್ಪೂರವನ್ನು ದೇವರಿಗೆ ಆರತಿಯನ್ನೆತ್ತಲು ಉರಿಯುವುದಕ್ಕಾಗಿ 
ಬಳಸುತ್ತಿದ್ದರು. ಉರಿದ ನಂತರ ಕರ್ಪೂರವು ಕರಿಕನ್ನೂ ಉಳಿಸದೆ ಸಂಪೂರ್ಣವಾಗಿ 
ಇಲ್ಲವಾಗುವುದನ್ನು ಜೀವವು ಶಿವನಲ್ಲಿ ಪೂರ್ಣವಾಗಿ ಸೇರಿಹೋಗಿ ತನ್ನ ಅಸ್ತಿತ್ವವನ್ನು 
ಕಳೆದುಕೊಳ್ಳುವ ಐಕ್ಕಸ್ಥಿತಿಗೆ ವಚನಕಾರರು ಉಪಮೆಯಾಗಿ ಬಳಸುತ್ತಾರೆ.” ಪಚ್ಚಕರ್ಪೂರವನ್ನು 
ವಾಸನೆಗಾಗಿ ವೀಳೆಯದಲ್ಲಿ ಬಳಸುತ್ತಿದ್ದರು. ಇದನ್ನು "ಕರ್ಪೂರ ವೀಳೆಯ'ವೆಂದು ವಚನಗಳು 
ಕರೆದುದನ್ನಾಗಲೇ ಗಮನಿಸಿದ್ದೇವೆ... ಪಚ್ಚಕರ್ಪೂರವನ್ನು ತಯಾರಿಸುವ ಕ್ರಮವನ್ನು 
“ಲೋಕೋಪಕಾರ'ವು ಹೀಗೆ ವಿವರಿಸುತ್ತದೆ; ಟಂಕಣವನ್ನು ಬಿಸಿನೀರಿನಿಂದಲೂ, ಅನ್ನದ 
ಗಂಜಿಯಿಂದಲೂ, ಎಮ್ಮೆಯ ಹಾಲಿನಲ್ಲೂ ತೊಳೆದು, ಅನಂತರ ಕೇದಗೆಯ ಬೇರಿನ ರಸದಲ್ಲಿ 
ತೊಳೆಯಬೇಕು. ಪ್ರತಿಯೊಂದರಲ್ಲಿ ತೊಳೆದ ನಂತರವೂ ಬಿಸಿಲಲ್ಲಿ ಒಣಗಿಸಬೇಕು. ಈ 
ಕ್ರಮದಿಂದ ಒಣಗಿಸಿದ ಟಂಕಣವನ್ನು ಭುಜಪತ್ರದಲ್ಲಿ ಕಟ್ಟಿ ಕುದಿಯುವ ಹಾಲಿನಲ್ಲಿ ಹಾಕಿ, 


೫೮೫. ದೇವರ ದಾ ವ. ೨೭: ಪು. ೧೦ 

೫೮೬. ಗೂಳೂರು ಶೂನ್ಯಸಂ: ಪು. ೨೭೧ (ಆಯ್ದಕ್ಕಿ ಮಾರಯ್ಯ) 

೫೮೭. ಮೋಳಿಗೆ ಮಾ ವ. ೨೮೧: ಪು. ೭೧ 

೫೮೮. ಅಕ್ಕನ ವ. ೧೩೨: ಪು. ೫೪ 

೫೮೯. ಶರಣ ಚ. ಮಾ: ಪು. ೧೫೨ (ಕಣ್ಣಪ್ಪ 

೫೯೦. ಲೋಕೋಪ: ೭.೩೫ 

೫೯೧. ಬಸವ ವ. ೧೩೯೦: ಪು. ೫೯೦ 

೫೯೨. ಬಸವ ವ. ೫೯೩ ಪು. ೨೩೮ 

೫೯೩. ಅಲ್ಲಮ ವ. ಚಂ. ೬೮೩: ಪು. ೧೪೯: ಬಸವ ವ. ೧೩೯೦: ಪು. 
೫೯೪. ೫೯೦: ಆದಯ್ಯ ವ. ೨೮೨; ಪು. ೧೬೦ ಇತ್ಯಾದಿ. 


ಕಲೆ, ಮನರಂಜನೆ ಇತ್ಯಾದಿ / ೩೬೩ 


ಚೆನ್ನಾಗಿ ಕಾಸಿದ ನಂತರ ತೆಗೆದು ಅದರಲ್ಲಿ ನಾಲ್ಕರಲ್ಲಿ ಒಂದರಷ್ಟು ಭಾಗ ಒಳ್ಳೆಯ 
ಕರ್ಪೂರವನ್ನು ಬೆರೆಸಿದರೆ ಅದು ಪಚ್ಚಕರ್ಪೂರವಾಗುತ್ತದ.** 


ಆತರ ಅಲಂಕರಣ ಸಾಮಗ್ರಿಗಳು 


ಹೆಂಗಸರು ಅಲಂಕಾರ ಸಾಮಗಿಗಳಾಗಿಯೂ ಸೌಭಾಗ್ಯಸೂಚಕವಾಗಿಯೂ ಕುಂಕುಮ” 
ಮತ್ತು ಅರಿಸಿನಗಳನ್ನು೫* ಬಳಸುತ್ತಿದ್ದರು. ಮಹಾದೇವಿಯಕ್ಕನು "ಒಳಗುಂದದರಿಸಿನ'ವನ್ನು 
ಹೆಸ ತಿಸುತ್ತಾಳೆ. jis ಒಮ ಆ ಕಾಲಕ್ಕೆ” ಅರಿಸಿನವನ್ನೊದಗಿಸುವುದರಲ್ಲಿ ಪ್ರಸಿದ್ಧವಾದ ಊರಿನಿಂದ. 
ಸರಬರಾಜಾದ ಅರಿಸಿನವನ್ನು ಇಸಚಸಬಹುದು' ಕಸ್ತುರಿಯ ತಿಲಕವನ್ನಿಡುತ್ತಿದ್ದ 
ವಿಷಯವನ್ನಾಗಲೇ ನೋಡಿದ್ದೇವೆ. ಕಸ್ತೂರಿಯನ್ನು ಬೆರೆಸಿದ ವಿಭೂತಿಯನ್ನೂ ಸಾದನ್ನೂ 
ಬಳಸುತ್ತಿದ್ದ ವಿಷಯವನ್ನು ಹರಿಹರನು ಹೇಳುತ್ತಾನೆ.” ಕುಂಕುಮಕ್ಕೂ ಕೆಸ್ತೂರಿಯನು. 
ಸೇರಿಸುತ್ತಿದ್ದರು; ಇದನ್ನು "ಕುಂಕುಮ ಕಸ್ತೂರಿ'ಯೆಂದು ಕರೆಯುತ್ತಿದ್ದರು. ರ್ಜ" ಕಣ್ಣಿಗೆ 
ಕಾಡಿಗೆಯನ್ನು ಹಚ್ಚಿಕೊಳ್ಳುತ್ತಿದ್ದರು.555 “ಕಾಣದೆಂತುಂ ಕಣ್ಗಳ್‌ ತಮ್ಮ ಕಾಡಿಗೆಯಂ'ಲಎಂಬ 
ಸಾಯ ಭತ "ಉಕ್ತಿಯು ಒಂದು ನಾಣ್ಣುಡಿಯಾಗಿದ್ದಿರಬಹುದು. ಅರ್ಜುನನು 
ಕಾಡಿಗೆಯನ್ನು ಧರಿಸಿದ್ದುದನ್ನು ಪಂಪನು ವರ್ಣಿಸಿರುವುದರಲ್ಲಿ ಆಗ ಗಂಡಸರು 
ಕಾಡಿಗೆಯನ್ನು ಹಚ್ಚಿಕೊಳ್ಳುವ ರೂಢಿಯಿತ್ತೆಂದು ಹೇಳಬಹುದು. ತಲೆಗೆ ಮುಡಿಯುತ್ತಿದ್ದ ಹೂವಿನ 
ದಂಡೆಯನ್ನು ವಚನಗಳು "ತೊಂಡಿಲು' ಎನ್ನುತ್ತದೆ." ಪ್ರಾಚೀನ ಕರ್ನಾಟಕದಲ್ಲಿ ಗಂಡಸರು 
ಹೆಂಗಸರಂತೆ ಮುಡಿಗೆ ಹೂವನ್ನು ಧರಿಸುತ್ತಿದ್ದರು! ಅಲ್ಲಮಪ್ರಭು ಕಾಮಲತೆಯನ್ನು ಕಂಡಾಗ 
ಅವನು ಪಾದರಿ-ಕೇದಗೆಗಳನ್ನು ತುರುಬಿನಲ್ಲಿ 'ಧರಿಸಿದ್ದನೆಂದು ಹರಿಹರನು ವರ್ಣಿಸುತ್ತಾನೆ. ತ 
ಸ್ನಾನದ ಕಾಲದಲ್ಲಿ ಮೈಯುಜ್ಜಲು ಬಳಸುತ್ತಿದ್ದ ಕಲ್ಲನ್ನು 'ಕೆರಗಲ್ಲು' ಎನ್ನುತ್ತಿದ್ದರು” ಗಾಳೆಯನ್ನು 
ಬೀಸುವ ಬೀಸಣಿಗೆಯ. 'ಆಲವಟ್ಟ' (ಸಂ. 'ಅಲಾವರ್ತ) ಎನ್ನಿಸಿಕೊಳ್ಳುತ್ತಿತ್ತು. ತ 


೫೯೪. ಲೋಕೋಪ : ೭೬೬-೭ 

೫೯೫. ಬಸವ ವ, ೬೩೭೪ಳ ಒಯ, ೨೫೬ 

೫೯೬. ಅಜ್ಜನ ವ, ೧೧೫ಳ ಒಯ, ೪೯ 

೫೯೭. ಅಕ್ಕನ ವ. ೭೮: ಪು. ೩೬: ವ. ೧೧೫: ಪು. ೪೮೯ 

೫೯೮. ಬಸವ ರ: ಪು. ೪೯ 

೫೯೯. ಬಸವ ವ. ೬೩೭: ಹು. ೨೫೬ 

೬೦೦. ಮೋಳಿಗೆ ಮಾ ವ. ೭೬೪: ಪು. ೨೦೯ ; ಚನ್ನಬ ವ. ೧೨೮೮ : ಪು. ೫೮೦: ವಚನ ಶಾಸಾ೧: ಹು 
೩೪೫ 

೬೦೧. ಕವಿರಾ ಮಾ: ೧.೪೫ 

೬೦೨. ಪಂಪಭಾ: ೨.೮ 

೬೦೩. ಅಲ್ಲಮ ವ ಚಂ. ೬೦೭: ಪು. ೧೩೩ ; ಅಕ್ಕನ ವ. ೭೮: ಪು. ೩೭: ಬಸವ ವ. ೧೧೮೦: ಪು. 

೪೯೧: ಇತ್ಯಾದಿ. 

೬೦೪. ಹರಿಹರ ರ: ಷು. ೪೫೨ (ಪ್ರಭುದೇವರ ರಗಳೆ) 

೬೦೫. ಚನ್ನಬ ವ. ೨೪೪: ಪು. ೧೦೮ 

೬೦೬. ಅರಿ ಮಾರಿ ವ. ೩೭ ; ಪು. ೯ 


೩೬೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕರಕುಶಲ ವಸ್ತುಗಳು 


ಸೂತ್ರದ ಗೊಂಬೆ, ತೊಗಲುಗೊಂಬೆಗಳ ವಿಷಯವನ್ನಾಗಲೇ ನೋಡಿದ್ದೇವೆ. 
ಸೂತ್ರದಗೊಂಬೆಗಳನ್ನು ಮಣ್ಣಿನಿಂದ ತಯಾರಿಸುತ್ತಿದ್ದರೆಂದು ಕಾಣುತ್ತದೆ.” ಅರಗಿನಿಂದಲೂ 
ಗೊಂಬೆಗಳನ್ನು ತಯಾರಿಸುತ್ತಿದ್ದರು. ಅರಗಿನ ಗೊಂಬೆಗಳನ್ನು ಎರಕಹೊಯ್ದು 
ತಯಾರಿಸುತ್ತಿದ್ದರು. ಎರಕ ಹೊಯ್ಯುವುದಕ್ಕೆ “ಕರುವಿಡು' ಎಂದು ಹೆಸರು, ಈ ಗೊಂಬೆಗಳನ್ನು 
“ಕರುವಿನ ` ಗೊಂಜೆ' ಎನ್ನುತ್ತಿದ್ದರು.” ಚಟುವಟಿಕೆಯಿಂದ ಓಡಾಡುವ ದೇಹವು 
ಸಾವಿಗೊಳಗಾಗಿ ನಿಶ್ಚೇಷ್ಟಿತವಾಗುವುದನ್ನು ವರ್ಣಿಸುವಾಗ ಬಸವಣ್ಣನು "ಬೆಡಗಿನ ಕೀಲು ಕಳೆದು 
ಕೆಡೆದ ಬಳಿಕ. ಎಂದು ವರ್ಣಿಸುತ್ತಾನೆ." ಇದು ಕೀಲುಗೊಂಬೆಯನ್ನೇನಾದರೂ 
ಸೂಚಿಸುತ್ತಿರಬಹುದೇ? ನಿರ್ಧಾರವಾಗಿ ಹೇಠಲಾಗುವುದಿಲ್ಲ. ತೊಗಲುಗೊಂಜೆಯಾಟೆ ಬೇಕಾದ 
ಆಕಾರಗಳನ್ನು ಚರ್ಮದಲ್ಲಿ ಕತ್ತರಿಸಿ, ಬಣ್ಣ ಹಾಕುತ್ತಿದ್ದರೆ೦ದು ಕಾಣುತ್ತದೆ. 


ಸಾಕುಪ್ರಾಣಿಗಳು 


ಪ್ರಾಣಿಗಳನ್ನು ಯುದ್ಧದ ಸಂದರ್ಭದಲ್ಲಿಯೋ, ವಾಹನಗಳಾಗಿಯೋ ಬಳಸುತ್ತಿದ್ದ ವಿಚಾರದ 
ಬಗ್ಗೆ ಈ ಗ್ರಂಥದ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಇಲ್ಲಿ ಮುದ್ದಿಗಾಗಿ ಸಾಕಿದ 
ಪ್ರಾಣಿಗಳ ವಿಷಯವನ್ನು ವಚನಗಳಲ್ಲಿ ದೊರೆಯುವ ಆಧಾರದಿಂದ ತಿಳಿಸಲು ಪ್ರಯತ್ನಿಸಲಾಗಿದೆ 
ಗಿಳಿಯನ್ನು ಪಂಜರದಲ್ಲಿಟ್ಟು ಸಾಕುತ್ತಿದ್ದರು; ಮನೆಗೆ ಬಂದವರ ಸೂಚನೆಯನ್ನೀಯಲು 
ಅನುಕೂಲವಾಗಲೆಂದೋ ಏನೋ ಪಂಜರವನ್ನು ಮನೆಯ ಪ್ರವೇಶದಲ್ಲಿಯೇ ಇರಿಸುತ್ತಿದ್ದರು."”” 
ಪಂಜರದೊಳಗೆ ಗಿಳಿಯು ಕುಳಿತು ಕೊಳ್ಳಲನುಕೂಲ ವಾಗುವಂತೆ ಇಟ್ಟಿರುತ್ತಿದ್ದ ಕಡ್ಡಿಗೆ "ಜಂಪಿನ 
ಕಡ್ಡಿ' ಎನ್ನುತ್ತಿದ್ದರು." ಸಾಕಿದ ಗಿಳಿಗಳಿಗೆ ಕೊಡುತ್ತಿದ್ದ ಆಹಾರಧಾನ್ಯಕ್ಕೆ ತೊರಕೂಳು' ಎಂದು 
ಹೆಸರು ಗೆ ಮಾತುಗಳನ್ನು ಕಲಿಸುತ್ತಿದ್ದರು; ಅವುಗಳು 'ಹೇಳಿಕೊಟ್ಟಷ್ಟನ್ನು ಮಾತ್ರ 
ಪುನರುಚ್ಚರಿಸುತ್ತಿದ್ದವು.*** ನಾಯಿಯನ್ನೂ ಸಾಕುತ್ತಿದ್ದರು. ಯಜಮಾನನ ಹಿಂದೆ 
ಬಾಲವಾಡಿಸುತ್ತೆ ಹೋಗುವ ನಾಯಿಯ ಚಿತ್ರಬಸವಣ್ಣನ ಬಂದು ವಚನದಲ್ಲಿದೆ.*”” 


ಚಟಗಳು 


“ಜಂಗಮಕ್ಕೆ ತಾಂಬೂಲವ ಕೊಡದೆ ತಾ ವೀಳೆಯವ ಮಾಡಿದಡೆ ತ್ರಿಭಂಗಿಯ ಕೊಂಡ 
ಸಮಾನ” ಎಂದು ಚನ್ನಬಸವಣ್ಣ ಒಂದೆಡೆ ಹೇಳುತ್ತಾನೆ. ಇಲ್ಲಿನ "ತಿಭಂಗಿ' ಎಂಬುದಕ್ಕೆ 


೬೦೭. ಶಿವಮಂ (ಹಳ) ವ. ೩೪ 


೬೦೮. ಬಸವ ವ. ೪೯೨:ಪು. ೧೯೩: ವ. ೬೬೦ :ಹು. ೨೬೪ ಇತ್ಯಾದಿ. 

೬೦೯. ಅಲ್ಲಮ ವ. ಚಂ. ೩೯೬ : ಪು. ೮೦: ಅಕ್ಕನ ವ. ೨೪೪: ಪು. ೧೦೮ 

೬೧೦. ಬಸವ ವ. ೪೦: ಪು. ೨೦ 

೬೧೧. ಬಸವ ವ. ೩೭೪: ಪು. ೧೪೭ 

೬೧೨. ಚನ್ನಬ ವ. ೧೨೮೬: ಪು. ೫೭೯ 

೬೧೩. ಅಲ್ಲಮ ವ. ಚಂ. ೧೫: ಪು. ೫: ವ. ೪೯೭ : ಪು. ೧೩೧: ಚನ್ನಬ ವ. ೧೨೮೬: ಪು. ೨೭೯ 
೬೧೪. ಬಸವ ವ. ೧೨೩ : ಪು. ೫೭: ಅಕ್ಕನ ವ. ೨೪೪: ಪು. ೧೦೮ 

೬೧೫. ಬಸವ ವ. ೨೧೭ : ಪು. ೯೧ 

೬೧೬. ಚನ್ನಬ ವ. ೨೮೧: ಪು. ೧೨೩ 


ಕಲೆ, ಮನರಂಜನೆ ಇತ್ಯಾದಿ / ೩೬೫ 


ಆರ್‌.ಸಿ.ಹಿರೇಮಠರು “ಸೇದುವ-ತಿನ್ನುವ-ಕುಡಿಯುವ ಮಾದಕದವೃಗಳು” ಎಂದು 
ಅರ್ಥೈಸುವುದು ಉಚಿತವಾಗಿ ತೋರುತ್ತದೆ. ಬೆಳ್ಳೆ ಭಂಗಿ, ನುಗ್ಗಿ ಮತ್ತು ಉಳ್ಳಿಗಳನ್ನು 
ತಿನ್ನುವುದನ್ನು ವಚನಕಾರರು ನಿರ್ದೇಶಿಸುತ್ತಾರೆ.ಆಕೆ `ಅ೦ಗದಿಚ್ಛೆಗೆ ಮದ್ಯ "ಮಾಂಸ ಬಳ್ಳ 
ಬಂಗಿಯ ತಿಂಬರು'ರ ಎಂಬ ಚನ್ನಬಸವಣ್ಣನ ವಚನದಲ್ಲಿನ ಬಳ್ಳ ಮತ್ತು ಷ್ಟ ಉಕ್ತವಾದ 
ಬೆಳ್ಳೆ ಒಂದೇ ಎಂದು ಕಾಣುತ್ತದೆ; ಪ್ರಾಯಶಃ ಇದು ಬೆಳ್ಳುಳ್ಳಿಯನ್ನು ಸೂಚಿಸುತ್ತದೆ. ಈರುಳ್ಳಿ- 
ಬೆಳ್ಳುಳ್ಳಿಗಳನ್ನು ನಿಷೇಧವೆಂದಿರುವುದಕ್ಕೆ ಕಾರಣ ಪ್ರಾಯಶಃ ಅವುಗಳ ವಾಸನೆ.ಬಸವಣ್ಣನೇ 
ಉಳ್ಳಿಯನ್ನು “ಅಭೋಜ್ಯವೆನುತ್ತ' ನಿಂದಿಸಿದಾಗ ಕಿನ್ನರಬೊಮ್ಮಯ್ಯನೆಂಬ ಭಕ್ತನು 
ಕೋಪಿಸಿಕೊಂಡು ಹೋಗುವುದು, ಅವನನ್ನು ಕರೆತರಲು ಬಸವಣ್ಣನು ಮಾಡಿಸುವ ಉಳ್ಳಿಯ 
ಮೆರವಣಿಗೆ-ಇವುಗಳು ಹರಿಹರನ ರಗಳೆಯಲ್ಲಿವೆ.`್‌ ನುಗ್ಗೇಕಾಯಿಯನ್ನು ನಿಷಿದ್ಧವೆನ್ನಲು ಏನು 
ಕಾರಣವೋ ತಿಳಿಯದು. ಮಿಕ್ಕವು ಮಾದಕದ್ರವ್ಯಗಳು. 


ಮದ್ಯಪಾನವನ್ನು ವಚನಕಾರರು ತೀವ್ರವಾಗಿ ಖಂಡಿಸುತ್ತಾರೆ. ಮದ್ಯವನ್ನು ಈಚಲು 
ಮರದಿಂದ ಇಳಿಸುತ್ತಿದ್ದರು."ನ ಮದ್ಯವನ್ನು ಭಟ್ಟಿಯಿಳಿಸುವ ಕ್ರಮವನ್ನು ಒಂದು ವಚನವು 
ಪರ್ಯಾಯವಾಗಿ ವಿವರಿಸುತ್ತದೆ. ಚ ಭಂಗಿಯನ್ನು. ಮಾದಕದ್ರವ್ಯವನ್ನಾಗಿ "ಬಳಸುತ್ತಿದ್ದ ವಿಷಯ 
ಅನೇಕ ವಚನಗಳಲ್ಲಿದೆ ಒಕೆ 'ಜಂಗಮದೊಳಗೆ ಲಿಂಗವನರಿಯದವರು ಭಂಗಿ "ಠಿಂದಂತೆ' 
ಎಂಟ್‌ 'ಮುಕ್ಕುವರು ಭಂಗಿಯ ಸಕ್ಕರೆ ಇರಲ್ಕೆ ಎಂಬ ಮಾತುಗಳಲ್ಲಿ ಭಂಗಿಯ 
ಸೊಪ್ಪನ್ನು ತಿನ್ನುವ ಹವ್ಯಾಸದ ಖಂಡನೆಯಿದೆ. ಭಂಗಿಯ ಸೊಪ್ಪನ್ನು ಹೊಗೆ ಸೇದುವುದಕ್ಕೂ 
ಬಳಸುತ್ತಿದ್ದರೇನೋ ತಿಳಿಯದು. 


`ನಾಶಿ-ತಂಬಾಕು'ಗಳನ್ನು ಖಂಡಿಸುವ ವಚನಗಳೆರಡು ನಮ್ಮ ಗಮನಕ್ಕೆ ಬಂದಿವೆ. “ಭಂಗೀ 
ಭಕ್ಷಕನ ಸಂಗಕ್ಕಿಂತಲೂ ನಾಕಿತಂಬಾಕು ಮಾಡುವವನ ಸಂಗ ಮಹಾಪಾಪ ಬೇ ಎಂಬ ಮಾತು 
ಅಂಬಿಗರ ಚೌಡಯ್ಯನದೆನ್ನಲಾದ ವಚನವೊಂದರ ಭಾಗವಾಗಿ ಬರುತ್ತದೆ. ಹಾಗೆಯೇ 
ಬಹುರೂಪಿ ಚೌಡಯನಿಗೆ ಆರೋಪಿಸಲ್ಪಟ್ಟ ವಚನವು ಹೀಗಿದೆ: “ಅಯ್ಯಾ, ತಂಬಾಕು ಭಕ್ಷಣೆಯ 
ಮಾಡಿದಡೆ ಹಂದೀ ನರಕವ ಕೊಂಡ ಸಮಾನ. ಭಂಗೀ ಭಕ್ಷಣವ ಮಾಡಿದಡೆ ಮಾರ್ಜಾಲನ 
ಮಲವ ತಿಂದ ಸಮಾನ: ಗಾಂಜೀ ಭಕ್ಷಣವ ಮಾಡಿದಡೆ ಹದಿನೆಂಟು ಜಾತಿ ನೂರೊಂದು 
ಕುಲದ ಮಲವ ತಿಂದ ಸಮಾನ: ಇದು ಕಾರಣ, ತಂಬಾಕು ನಾಸಿ ಭಂಗಿ ಗಾಂಜಿ ಭಕ್ಷಿಸಿ 
ಮನೆಯೊಳಗಿಟ್ಟು...” ನ್‌ ಇಲ್ಲಿನ "ನಾಸಿ' ಎಂಬ ಶಬ್ದ ಈಗಿನ "ನಶ್ಯ'ವನ್ನು ಸೂಚಿಸುತ್ತದೆ. 


೬೧೭. ಅದೇ: ಪು. ೭೧೪ 

೬೧೮. ಶಿವಶ ವ: ಪು. ೫೦೨ (ಅಕ್ಕಮ್ಮ ೯೩) 

೬೧೯. ಚನ್ನಬ ವ. ೪೭೪: ಪು.೨೧೨ 

೬೨೦. ಬಸವ ರ: ಪು. ೭೩-೭೯ 

೬೨೧. ಚನ್ನಬ ವ. ೪೭೪: ಮು. ೨೧೨: ದೇವರ ದಾ ವ. ೫೦: ಪು. ೧೭ ಇತ್ಯಾದಿ. 
೬೨೨. ಸಿದ್ಧರಾ ವ. ೭೭೨ ;: ಪು. ೨೩೬ 

೬೨೩, ಸರ್ವಪು ವ. ೬೯೫ ವಿಷಯ ಬೇರೆಡೆ ವಿವರವಾಗಿ ತವಕ 

೬೨೪. ಚನ್ನಬ ವ. ೪೭೪ : ಪು. ೨೧೨: ಅಂಬಿಗ ಚೌ ವ. ೪೨: ಪು. ೧೪: ಗಣಭಾ ರ ಮಾ: ಪು.೧೬೨ 
೬೨೫. ಅಂಬಿಗ ಚೌ ವ. ೪೨: ಪು. ೧೪ 

೬೨೬. ಗಣಭಾ ರ ಮಾ: ಪು.೧೬೨ 

೬೨೭. ವಚನ ಶಾಸಾ ೧: ಹು. ೨೮೩ 

೬೨೮. ವಚನ ಶಾಸಾ ೧: ಪು. ೫೨೮-೯ 


೩೬೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


(ನಾಸಿಕದಿ೦ದ ನಾಸಿ ಬಂದಿದೆ). ತಂಬಾಕು ಇಂಗ್ಲೀಷಿನ "ಇಂಛಚಿಛಿಛಿ೪' ದಿಂದ ಬಂದದ್ದು. 
ಹೊಗೆಯ ಸೊಪ್ಪು ಭಾರತದಕ್ಕೆ ಹದಿನಾರನೆಯ ಶತಮಾನದಲ್ಲಿ, ಅಕ್ಬರನ ಆಳ್ವಿಕೆಯ ಕಾಲದಲ್ಲಿ, 
ಪೋರ್ಚುಗೀಸರ ಮೂಲಕ ಬಂದಿತು. ಆದರೆ ಭಾರತದಲ್ಲಿ ಈ ಮೊದಲೇ ಇತ್ತು ಎಂದು 
ವಾದಿಸುವವರೂ ಇದ್ದಾರೆ. ಧೂಮವರ್ತಿಯ ಉಲ್ಲೇಖವು ಬಾಣ, ಸುಶ್ರುತ, ವಾಗ್ದಟ, ಚರಕರ 
ಕೃತಿಗಳಲ್ಲೇ ಕಾಣಿಸುತ್ತದೆ; "ಸ್ಕಾಂದಪುರಾಣ'ದಲ್ಲಿ “ಧೂಮಪಾನೇನ ಭೋ ಪ್ರೇತಾ ಪೇತತ್ವಂ 
ಚೈವ ಜಾಯತೇ। ಕಲೌತು ಕಾಲರೂಪಂ ಹಿ ತಮಾಲಮೇವ ಜಾಯತೆ” (ಧೂಮಪಾನ 
ಮಾಡುವವರು ಮರಣಾನಂತರ ಪ್ರೇತಗಳಾಗುತ್ತಾರೆ. ಕಲಿಯಗದಲ್ಲಿ ಕಲಿಯೇ ತಮಾಲಪತ್ರದ 
ರೂಪದಲ್ಲಿ ಅವತರಿಸುತ್ತಾನೆ) ಎನ್ನುವಲ್ಲಿ ಉಕ್ತವಾದ ತಮಾಲವು ಹೊಗೆಯಸೊಪನ್ನು 
ಸೂಚಿಸುತ್ತದೆಂದು ಇವರು ವಾದಿಸುತ್ತಾರೆ." ಆದರೆ ತಮಾಲವು ಹೊಗೆಯ ಸೊಪ್ಪೇ ಎಂದು 
ಆತುರವಾಗಿ ಹೇಳಲು ಯಾವ ಆಧಾರಗಳೂ ಇಲ್ಲ. ಹೊಗೆಯಸೊಪ್ಪು ಲ್ಯಾಟಿನ್‌ಅಮೆರಿಕದಿಂದ 

ಪ್ರಂಚದ ಇತರ ಭಾಗಗಳಿಗೆ ಪಯಣ ಬೆಳೆಸಿದ ತೇದಿಯು ಕ್ರಿಶ.೧೫೫೬ ಎಂದು 
ಶವ ನಮಗೆ ತಿಳಿದಿರುವುದರಿಂದ” ಭಾರತದಲ್ಲಿ ಈ ಸೊಪ್ಪು ಈಚೆಗೆ ಬಳಕೆಗೆ 
ಬಂದಿರುವುದು ನಿಶ್ಚಯ. ಆದ್ದರಿ೦ದ ಎಸ್‌.ಶ್ರೀಕಂಠ ಶಾಸ್ತ್ರೀಯವರ ತೀರ್ಮಾನವನ್ನು ನಾವು 
ಒಪ್ಪಬಹುದು: “ಧೂಮಪಾನವು ಜಾತಕ ಕಥೆಗಳು,” ಕಾದಂಬರೀ, ವೈದ್ಯಗಂಥಗಳಲ್ಲಿ 
ಉಕ್ತವಾಗಿರುವುದರಿ೦ದ ಪ್ರಾಚೀನ ಪದ್ಧತಿ. ತಂಬಾಕಿನ ಧೂಮಪಾನವು ೧೬ನೆಯ ಶತಾಬ್ಬದಲ್ಲಿ 
ಪಾಶ್ಚಾತ್ಯರಿಂದ. ಪ್ರಚಾರವಾಯಿತು."್‌ ಹೀಗಿರುವುದರಿಂದ... ಈ ವಚನಗಳನ್ನೇ 
ಆಧಾರವಾಗಿಟ್ಟುಕೊಂಡು ವಚನಗಳ ಕಾಲಕ್ಕೆ ತಂಬಾಕಿನ ಧೂಮಪಾನವೂ ಅದರಿಂದ 
ತಯಾರಿಸಿದ ನಶ್ಯ ಸೇವನೆಯೂ ಪ್ರಚಲಿತವಾಗಿದ್ದುವೆಂದು ಹೇಳುವುದು ತಪ್ಪಾಗುತ್ತದೆ. ಅದರ 
ಬದಲು ಈ ಎರಡು ವಚನಗಳು ಅಥವಾ ಈ ವಿಷಯವನ್ನು ಹೇಳುವ ವಚನ ಭಾಗಗಳು, 
ಹದಿನಾರನೆಯ ಶತಮಾನಾನಂತರದಲ್ಲಿ ಎಂದರೆ ಕರ್ನಾಟಕದಲ್ಲಿ ತಂಬಾಕಿನ ಉಪಯೋಗವು 
ಜನಪ್ರಿಯವಾದ ಮೇಲೆ ಬೇರೆ ಯಾರಿಂದಲೋ ರಚಿತವಾಗಿ ಹನ್ನೆರಡನೆಯ ಶತಮಾನದ 
ಇಬ್ಬರು ವಚನಕಾರರಿಗೆ ಇವುಗಳ ಕರ್ತೃತ್ವವನ್ನು ಆರೋಪಿಸಲಾಗಿದೆ ಎಂದು ನಿರ್ಧರಿಸಬಹುದು. 


00 


೬೨೯. Vincent: A.Smith: His letter (Indian Antiquary: 701.೩೭, 5.೨೧೦) 

೬೩೦. Ganapathy Ray in his reply to the letter cited above (Indian Antiquary: 
Vol.40:Pp.39-40) 

೬೩೦. Encyclopaedia Britannica: Vol. 99: P.9೬೩. 

೬೩೧. ಎಸ್‌.ಶ್ರೀಕ೦ಠಶಾಸ್ತ್ರೀ: ಭಾರತೀಯ ಸಂಸ್ಕೃತಿ : ಪು. ೧೯೭ 


ಕಲೆ, ಮನರಂಜನೆ ಇತ್ಯಾದಿ / ೩೬೭ 


೯ 


ವೈಜ್ಞಾನಿಕತಿಳಿವಳಿಕೆ 
ಅ 


ವೈದ್ಯಚ್ಛಾನ 


ಭಾರತದ ವೈದ್ಯಪದ್ಧತಿಯು ಆಯುರ್ವೇದವೆಂಬ ಹೆಸರಿನಿಂದ ಬಹು ಹಿಂದಿನಿಂದಲೂ 
ಬಳಕೆಯಲ್ಲಿದೆ. ಅದು ಅಥರ್ವವೇದದ ಉಪಾಂಗವೆಂದೂ ಯಗ್ಗೇದದ ಉಪವೇದವೆಂದೂ 
ಹೆಸರು ಪಡೆದಿದೆ. ಭಾರತದ ಪ್ರಾಚೀನ ವೈದ್ಯಕೃತಿಗಳೆಲ್ಲವೂ ವೈದ್ಯಜ್ಞಾನವು ದೈವಮೂಲವೆಂದು 
ಹೇಳುತ್ತವೆ; ಆದರೆ ಅದರ ಪ್ರಾರಂಭವನ್ನು ಬೇರೆ ಬೇರೆ ಕೃತಿಗಳಲ್ಲಿ ಬೇರೆ ಬೇರೆ ದೇವತೆಗಳಿಗೆ 
ಆರೋಪಿಸಲಾಗಿದೆ.” ಆಯುರ್ವೇದದ ಚಿಕಿತ್ಸೆಯನ್ನು ಪ್ರಾಚೀನ ಭಾರತೀಯರು ಎಂಟು 
ಶಾಖೆಗಳಾಗಿ ವಿಂಗಡಿಸಿದ್ದರು; ೧. ಶಲ್ಯ -ದೇಹದಲ್ಲಿ ಸಿಕ್ಕಿಕೊಂಡ ಬಾಣ, ಸಿಬಿರು 
ಮುಂತಾದವುಗಳನ್ನು ತೆಗೆಯುವುದು; ೨. "ಶಾಲಾಕ್ವ -ಕಣ್ಣು ಕಿವಿ, ಮೂಗು ಮುಂತಾದ 
ಬಾಹ್ಯಾಂಗಗಳ ರೋಗನಿವಾರಣೆ; ೩. ಕಾಯ ಚಿಕಿತ್ಸಾ- ದೈಜಕರೋಗಗಳ ನಿವಾರಣೆ; ೪. 
ಭೂತವಿದ್ಯಾಭೂತಪ್ರೇತಗಳ ಕಾರಣದಿಂದುಂಟಾದ ಅಸ್ಥಾಸ್ಥ್ಯ RRS ೫. ಕುಮಾರಭೃತ್ಯಾ 
ಮಕ್ಕಳ ರೋಗಗಳು; ೬. ಆಗ್ಬ- ವಿಷಾಪಹಾರಿ ದವ್ಯಗಳ ಉಪಯೋಗ; ೭. ರಸಾಯನ- 
ರಸಾಯನಶಾಸ್ತ್ರ ಮತ್ತು ೮. ವಾಜೀಕರಣ- -ವೀರ್ಯವೃದ್ಧಿಯ ತಂತ್ರ” ಬಸವಣ್ಣನು 
ಒಂದೆಡೆಯಲ್ಲಿ” ಮಂತ್ರತೈದ್ಯ -ಶಸ್ತ್ರವೈದ್ಯಗಳೆಂಬ ವಿಭಾಗಗಳನ್ನುಲ್ಲೇಖಿಸುತ್ತಾನೆ.* ಮತ್ತೊಂದೆಡೆ 
ರಸವೈದ್ಯವನ್ನೂ ಹೆಸ ರಿಸುತ್ತಾನೆ.** ತ ಮೂರೂ ಮೇಲೆ ಉಕ್ತವಾದ ಎ೦ಟು ವಿಭಾಗಗಳಲ್ಲಿ 
ಕ್ರಮವಾಗಿ ಭೂತವಿದ್ಯಾ ಶಲ್ಯ ಹಾಗೂ ರಸಾಯನಗಳನ್ನು ಸೂಚಿಸುತ್ತವೆ ಎ೦ದು ಕಾಣುತ್ತದೆ. 
ಧರ್ಮಾಮೃತವೂ ಮಂತ್ರವೃದ್ಯವನ್ನು ಹೇಳುತ್ತದೆ.” ಪಂಪಭಾರತದಲ್ಲಿ "ವಣವೈದ್ಯ'ದ 
ಉಲ್ಲೇಖವಿದೆ." ಬಸವಣ್ಣನೇ ಮತ್ತೊಂದೆಡೆ ಹೇಳುವ ಗಜವೈದ್ಯವು" ಮೇಲೆ ಹೇಳಿದ 


. J.Filliozat: The Classicial Doctrine of Indian Medicine: Pp.0-೨ 


Ramesh Chandra Dutt: Later Hindu Civilization: 0.೧೧೧ 
ಬಸವ ವ. ೬೫೩ : ಪು. ೨೬೧ 

ಬಸವ ವ. ೨೪೩ : ಪು. ೧೦೧ 

ಧರ್ಮಾಮೃತ : ೪.೪೮ ೬. ಪಂಪಾ : ೬೭೨ ಗದ್ಯ 

ಬಸವ ವ. ೨೪೩ : ಪು. ೧೦೧ 


೧೫೫ ಟಿ 


ವೈಜ್ಞಾನಿಕ ತಿಳಿವಳಿಕೆ / ೩೬೯ 


ನರವೈದ್ಯದಿಂದ ಹೊರತಾದ ಆನೆಗಳ ರೋಗ ಹಾಗೂ ನಿದಾನಗಳ ಅಧ್ಯಯನವನ್ನು 
ಸೂಚಿಸುತ್ತದೆ. ಇದಲ್ಲದೆ ಗೋವೈದ್ಯ, ಅಶ್ವವೈದ್ಯಗಳು ಚಾಲ್ತಿಯಲ್ಲಿದ್ದುವು. "ಲೋಕೋಪಕಾರ'ದಲ್ಲಿ 
ಈ ಶಾಖೆಗಳ ಬಗ್ಗೆ ಹಲವಾರು "ನರಗಳನ್ನು ಕಾಣಬಹುದು. ಪ್ರಾಚೀನ ಭಾರತದಲ್ಲಿ ಶಸ್ತ್ರವೈದ್ಯ 
ಅಥವಾ ಶಸ್ತಚಿಕಿತ್ತೆಯೂ ಸಾಕಷ್ಟು ಮುಂದುವರಿದಿದ್ದಿತೆಂದು ಹೇಳಲು ಅನೇಕ BE, 
ಶಸ್ತಚಿಕಿತ್ಸಕನೆ' (ಶಲ್ಪಕ್ಕಂತ) ಸತ್ತ ಗರ್ಭವನ್ನು ಹೊರತೆಗೆಯುವಂತೆ ರಾವಣನು ತನ್ನನ್ನು 
ಕೊಂದು' ತನ್ನ ಅಂಗಾಂಗಳನ್ನೆ್ಲ ಛೇದಿಸಬಹುದೆಂದು ಸೀತೆಯ ಭೆಯಪಡುವುದನು. 
ರಾಮಾಯಾವ' ವರ್ಣಿಸುತ್ತದೆ.” ps ಸ್ಮವೈದ್ಯವನ್ನು ಛೇದನ (ಕತ್ತರಿಸುವುದು); ಭೇದನ (ಕತ್ತರಿಸಿ 
ಹೆಚ್ಚಿನ ಬೆಳವಣಿಗೆಯನ್ನು "ತೆಗೆದು RS ಲೇಖನ (ತೂತು ಮಾಡುವುದು ಮತ್ತು 
ಚುಚ್ಚುಮದ್ದು) ವ್ಯಧನ (ಕೊರೆಯುವುದು), ಏಷ್ಯಮ್‌ (ಶಸ್ತ್ರ ದಿಂದ ಗಾಯತ್ರೀಮಾತೆಯ ಪರೀಕ್ಷೆ 
ಮಾಡುವುದು), 'ಅಹಾರ್ಯ (ದೇಹದಿಂದ ಘನಪದಾರ್ಥಗೆಳನ್ನು ತೆಗೆದು ಹೊರಹಾಕುವುದು). 
ವೈಶ್ರವಣ (ದೇಹದಿಂದ ದ್ರವಗಳನ್ನು ಹೊರತೆಗೆಯುವುದು), ಮತ್ತು ಸೇವನ (ಹೊಲಿಯುವುದು) 
ಗಸ ವಿಶ್ಲೇಷಿಸಿದ್ದರು ಶಸ್ತ್ರ ಚಿಕಿತ್ಸ ನಡೆಸಲು ತುಂಬ ಸೂಕ್ಷ ವಾದ ಆಯುಧಗಳನ್ನು 
ಪಯೋಗಿಸುತ್ತಿದ್ದರು; “ಪಾಚೀನ” ನೌವ್ಯದ್ಧಗಂಥಗಳಲ್ಲಿ ನೂರಪ್ಪತ್ತೇಳರಷ್ಟು "ಸಂಖ್ಯೆಯ ನಿ 
ಶಸ್ತಚಿಕಿತ್ಟೋಪಯೋಗಿ ಆಯುಧಗಳನ್ನು ಹೇಳಲಾಗಿದೆ." ವೈದ್ಯವಿಜ್ಞಾನದಲ್ಲಿ ದೀರ್ಫ್ಥಕಾಲದ 
ಕ್‌ ನೀಡುವ ವ್ಯವಸ್ಥೇಯೂ ಇತ್ತು. ಹೀಗೆ ಪರಿಣಿತಿಯನ್ನು ಪಡೆದವನು 
ವೈದ್ಯವೃತ್ತಿಯನ್ನವಲಂಜಿಸಲು ರಾಜನ ಅನುಮತಿಯನ್ನು ಪಡೆಯಬೇಕಾಗಿದ್ದಿತು. “ಚರಕ 
ಸಂಖತೆಯು ಶಿಕ್ಷಣವನ್ನು ಪೂರೈ ಸಿದ ವಿದ್ಯಾರ್ಥಿ ವೈದ್ಯರಿಗೆ ಸಂ ಅವರು ತಮ್ಮ ವೃತ್ತಿಯನ್ನು 
ಅಸುಸರಸಜೀಕಾದನಿತಿಬಚೆಂಯ ಭಾಗವನ್ನೂ ಗಡ ಸ 


ವಚನ ಕಾಲದ ಕರ್ನಾಟಕದಲ್ಲಿ ಈ ಬಗೆಯ ವೈದ್ಯಶಿಕ್ಷಣವನ್ನು ನೀಡುತ್ತಿದ್ದರೋ ಅಥವಾ 
ವೈದ್ಯವೃತ್ತಿಯು ಈಚೆಗೆ ಕಂಡುಬರುವಂತೆ ವಂಶಪಾರಂಪರ್ಯವಾದುದೋ ಎಂಬುದನ್ನು 
ತಿಳಿಯಲು ವಚನಾಧಾರಗಳು ನಮಗೆ ಯಾವ ಸಹಾಯವನ್ನೂ ಮಾಡುವುದಿಲ್ಲ. 
ವೈದ್ಯಸಂಗಣ್ಣನೆಂಬ ವಚನಕಾರನು ಇದ್ದರೂ, ಅವನ ವಚನಗಳೇ ಕೆಲವು ನಮಗೆ 
ದೊರೆತಿದ್ದರೂ. ಅವನ ವೃತ್ತಿಯು ವಂಶಪಾರಂಪರ್ಯವಾದುದೋ ಶಿಕ್ಷಣವನ್ನೂ ಪಡೆದ ನಂತರ 
ಅನುಸರಿಸಿದುದೋ ತಿಳಿಯುವುದಿಲ್ಲ. ಆಯುರ್ವೇದ ವಿಜ್ಞಾನವು ಸಾಕಷ್ಟು ಮುಂದುವರೆದಿದ್ದರೂ 
ಒಂದೊಂದೂ ಕಾಯಿಲೆಗೂ ಒಂದೊಂದು ದೇವತೆಯ ಕೋಪವೇ ಕಾರಣವೆಂದು 
ನಂಬಿಕೊಂಡು ಆ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನೇ ಮೂಢರು ಮಾಡಿಸುವುದಿಲ್ಲವೆಂದು ಬ್ರಹ್ಮಶಿವನು 
ಟೀಕಿಸುತ್ತಾನೆ.”” ವಚನಕಾರರಲ್ಲಿ ಕೆಲವರೂ ಔಷಧದ ಬಗ್ಗೆ ತಿರಸ್ಕಾರಭಾವವನ್ನು ತಾಳುತ್ತಾರೆ. 


೮. “ತಸ್ಮಿನ್ನಾಗಚ್ಛತಿ ಲೋಕನಾಥೇ ಗರ್ಭಸ್ಯ ಜಂತೋರಿವ ಮಾನವೇಂದಹ” 
ನೂನಂ ಮಮಾಂಗಾನ್ಯಚಿರಾದನಾರ್ಯಃ ಶಸ್ತ್ರೈ; ಸಿತೈಶ್ಚೇತ್ಸ್ಯೃತಿ ಮಾನವೇಂದ್ಯಃ” 
Quoted by Ved Mehta:Education in Ancient India: 0.೨೭ 


€. Ramesh Chandra Dutt: Later Hindu Civilization: 0.೧೧೬ 


೧೦. Veda Mehta: Education in Ancient India: 0.೨೭ 

೧೧. ಸಮಯ ಪ: ೮.೨೬ (“ಅಂಬುಳುವಾದಡೆ ಷಣ್ಮುಖನೆಂಬರು, ಸೀವಳಿಗೆಯಾಗೆ ಸಲೆ ಮಾರಿಯ 
ಹುಣ್ಣೆಂಬರು, ತುಜ್‌ಯಾದರೆ ಫಣಿಯೆಂಬರ್‌, ಮತಿಹೀನಜನರೇನ೦ ಮಾಡರ್‌”) ಇದನ್ನೂ ನೋಡಿ: 
೯.೭೭ 


೩೭೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಪಾದತೀರ್ಥಪ್ರಸಾದಗಳನ್ನು ಸೇವಿಸುವ ಜನರು ಜಾ ಸ್ವೀಕರಿಸುವುದು ಆಚಾರಕ್ಕೆ 
ವಿರುದ್ಧವಾದುದೆಂದು ಒಬ್ಬಳು ವಚನಕಾರ್ತಿಯು ಹೇಳಿದರೆ,” ಇಂತಹ ವ್ರತಭ್ರಷ್ಟರನ್ನು 
ಉರಿಲಿಂಗಪೆದ್ದಿಯು ತುಂಬ ಕಟುವಾದ ಮಾತುಗಳಿಂದ ಟೀಕಿಸುತ್ತಾನೆ." ಆದರೆ ರೋಗಗಳಿಗೆ 
ಔಷಧೋಪಚಾರವನ್ನು ಮಾಡಿಕೊಳ್ಳುತ್ತಿದ್ದವರೇ ಹೆಚ್ಚೆಂದು ಕಾಣುತ್ತದೆ. ರೋಗದಿಂದ 
ಬಳಲುವವರು ವೈದ್ಯನ ಬಳಿ ದೈನ್ಯದಿಂದ ಹೋಗಿ ಹಣವನ್ನು ಕೊಟ್ಟು ಔಷಧವನ್ನು 
ತರುತ್ತಿದ್ದರು.?? ಆದರೆ ಎಲ್ಲ ವೈದ್ಯರೂ ಶ್ರೇಷ್ಠರಾಗಿರಲು ಸಾಧ್ಯವಿಲ್ಲವಲ್ಲ; ಕೆಲವರು 
ನಿಜವಾಗಿಯೂ ಒಳ್ಳೆಯ ವೈದ್ಯರಾದರೆ, ಮತ್ತೆ ಕೆಲವರು ಹೊಟ್ಟೆಯ ಪಾಡಿಗಾಗಿ 
ಸೋಗುಹಾಕುವವರು. ತನ್ನ ರೋಗವನ್ನೇ ವಾಸಿ ಮಾಡಿಕೊಳ್ಳಲಾರದಿದ್ದರೂ ಇತರರ 
ರೋಗನಿವಾರಣೆ ಮಾಡುತ್ತೇವೆಂದು ಔಷಧಗಳನ್ನು ಹೊತ್ತು ತಿರುಗುವವರನ್ನು ಮೋಳಿಗೆಯ 
ಮಾರಯ್ಯನು ವಿಡಂಬಿಸುತ್ತಾನೆ.”* ವೈದ್ಯಜ್ಞಾನ ಹಾಗೂ ಪ್ರಾಯೋಗಿಕ ಪರಿಣತಿಯನ್ನು ಪಡೆದ 
ವೈದ್ಯರು ದುಷ್ಟವೈದ್ಯರೆಂಬ ಆನೆಗಳಿಗೆ ಸಿಂಹಗಳಂತಿರುವರೆಂದು ವಾದಿರಾಜನು ವರ್ಣಿಸುತ್ತಾನೆ.”* 
ವೈದ್ಯರಷ್ಟೇ ಪರಿಣಿತರಾದರೂ ಅವರ ಪರಿಮಿತಿಯನ್ನು ರೋಗಕ್ಕೆ ಚಿಕಿತ್ಸೆಯನ್ನು ಮಾಡುವುದಕ್ಕಷ್ಟೇ 
ಹೊರತು ಮರಣಕ್ಕೆ ಔಷಧಿಯನ್ನವರು ಕೊಡಲಾರರು. “ವ್ಯಾಧಿಗೆ ಔಷಧವ ಕೊಡುವರಲ್ಲದೆ 
ಮರಣಕ್ಕೆ ಔಷಧವ ಕೊಡುವರಾರೂ ಇಲ್ಲ” ವೆಂದ?₹ ಸಿದ್ಧರಾಮನು 
ನುಡಿಯುತ್ತಾನೆ.ಇಹಲೋಕದ ಬಾಧೆಯಿಂದ ಪಾರು ಮಾಡುವ ದೇವರನ್ನು 
“ಭವರೋಗವೈದ್ಯ'ನೆಂದು ಕರೆಯುವುದು ವಚನಕಾರರಲ್ಲೂ ಇದೆ.” 


ದೇಹದ ಭಾಗಗಳು 


ವೈದ್ಯರಿಗೆ ದೇಹರಚನೆಯ ಅಭ್ಯಾಸವು ತುಂಬ ಅಗತ್ಯವಾದುದು; ಪ್ರಾಚೀನ ಭಾರತದ 
ವೈದ್ಯಗ್ರಂಥಗಳಲ್ಲಿ  ದೇಹರಚನೆಯನ್ನು ಸೂಕ್ಷವಾಗಿ ವಿವರಿಸುವುದನ್ನು ಕಾಣಬಹುದು. 
ವೇದಸಂಹಿತೆಗಳಲ್ಲಿಯೂ ದೇಹದ ಕೆಲವು ಭಾಗಗಳು ಉಲ್ಲೇಖಗೊಂಡಿರುವುದನ್ನು ನಾವು 
ಕಾಣಬಹುದು. ಆದರೆ ಈ ಶಬ್ದಗಳನ್ನು ಅಲಂಕಾರಿಕವಾಗಿಯೂ ಸುತ್ತುಬಳಸಾಗಿಯೂ 
ಬಳಸಿದ್ದಾರೆಯೇ ವಿನಾಪಾರಿಭಾಷಿಕ ಶಬ್ದಗಳಾಗಿ ಅಲ್ಲ." ಕೀಲು, ನರ”? ಮುಂತಾದ 
ಸಾಮಾನ್ಯವಾದ ದೇಹದ ಭಾಗಗಳ ಹೆಸರುಗಳು ವಚನಗಳಲ್ಲಿ ಕಾಣುವುದಲ್ಲದೆ, ಕೆಲವೆಡೆಗಳಲ್ಲಿ 


೧೨. ಶಿವಶ ವ: ಪು. ೪೯೮ (ಅಕ್ಕಮ್ಮ ೮೫) 
೧೩. ಉರಿಲಿಂ ಪೆ ವ. ೬೬ ಪು. ೨೭ 

೧೪. ಅಂ ಚೌ ವ (ಹ) ೧೦ 

೧೫. ಮೋಳಿಗೆ ಮಾ ವ. ೫೯೯ : ಪು. ೧೬೦ 
೧೬. ವಾದಿರಾಜನ ಯಶೋ ಚ: ೩.೪ 

೧೭. ಸಿದ್ಧರಾ ವ. ೭೨೭: ಪು. ೨೨೧ 

೧೮. ಬಸವ ವ. ೬೮ : ಪು. ೩೨ 


೧೯. J.Filliozat: The Classical Doctrine of Indian Medicine: 0.೧೫೭ 
೨೦. ಬಸವ ವ. ೫೦: ಪು. ೨೦ 
೨೧. ಬವ ವ. ೪೯೮ : ಪು. ೧೯೫ 


ವೈಜ್ಞಾನಿಕ ತಿಳಿವಳಿಕೆ / ೩೭೧ 


ವೈಜ್ಞಾನಿಕವಾದ ವಿವರಣೆಯೊಡನೆಯೂ ಕೆಲವು ಹಸರುಗಳು ಬರುತ್ತವೆ. ವೈದ್ಯಸಂಗಣ್ಣನು 
ಒಂದೆಡೆ ಮಯೂರನಾಡಿ, ಮಂಡುಕನಾಡಿ, ಜಳೂಕನಾಡಿ, ಅಹಿವಳಿನಾಡಿ, 
ಮಂಡಲಗಮಕನಾಡಿ, ಷಡೇತರಥನಾಡಿ, ದೀರ್ಪನಾಡಿ, ಅಧಮನಾಡಿ, ಉತ್ತರನಾಡಿ, 
ಪೂರ್ವನಾಡಿ, ಪಶ್ಚಿಮನಾಡಿ, ಗಜಗಮನನಾಡಿ, ಹಚ್ಚೊತ್ತುನಾಡಿ, ಶೈತ್ಯನಾಡಿ, ಉಷ್ಣನಾಡಿ, 
ವಿಹಂಗನಾಡಿ, ಕೂರ್ಮನಾಡಿ, ಮರ್ಕಟನಾಡಿ, ಪಿಪೀಲಿಕನಾಡಿ, ದಂಷ್ಟನಾಡಿ, ಮಕರನಾಡಿ, 
ಕರ್ಕೋಟಕನಾಡಿ, ಸಮರಸನಾಡಿ ಮತ್ತು ಸ೦ತೋಷನಾಡಿಗಳೆಂಬ ಇಪ್ಪತ್ತನಾಲ್ಕು ನಾಡಿಯ 
ಹೆಸರುಗಳನ್ನು ಹೇಳುತ್ತಾನೆ.೨5 ಇಲ್ಲಿ "ನಾಡಿ'ಯು ನಾಳಗಳನ್ನೂ ನರಗಳನ್ನೂ ಸೂಚಿಸುವ 
ಧಮನಿಗಳನ್ನು ಕುರಿತೇ ಹೇಳುತ್ತಿರುವಂತಿದೆ. ಸುಶ್ರುತನು ಇಪ್ಪತ್ತನಾಲ್ಕು 'ಧಮನಿ'ಗಳನ್ನು ಹೇಳಿ, 
ಅವುಗಳನ್ನು ಶಿರಸ್‌ (ರಕ್ತವನ್ನು ಹೃದಯಕ್ಕೆ ಒಯ್ಯುವ ನಾಳಗಳು), ಧಮನಿ (ಹೃದಯದಿಂದ 
ರಕ್ತವನ್ನು ಕೊಂಡೊಯ್ಯುವ ನಾಳಗಳು) ಮತ್ತು ಸ್ರೋತ (ರಸದವ್ಯಗಳ ನಾಳಗಳು)-ಎಂದ 
ಮೂರು ಬಗೆಯಾಗಿ ವರ್ಗೀಕರಿಸುವುದನ್ನು ಸಮರ್ಥಿಸುತ್ತಾನೆ; ಈ ಎಲ್ಲ ಧಮನಿಗಳ 
ಮೂಲಕವೂ ನಾಭಿಯೆಂದೂ ಹತ್ತು ಧಮನಿಗಳು ನಾಭಿಯಿಂದ. ಮೇಲ್ಭಾಗಕ್ಕೂ, ಹತ್ತು ಕೆಳಗೂ 
ನಾಲ್ಕು ಧಮನಿಗಳು ಪಕ್ಕಕ್ಕೋ ಅಡ್ಡಡ್ಡಲಾಗಿಯೋ ಹಾದುಹೋಗುವ ನಾಳಗಳೆಂದೂ 'ಸುಶ್ರುತನು 
ಹೇಳುತ್ತಾನೆ.** ಪ್ರಾಯಶಃ" ವೈದ್ಯಸಂಗಣ್ಣನು ಪ್ರತಿಯೊಂದು ನಾಡಿ(-ನಾಳ) ಹೆಸರನ್ನೂ 
ಹೇಳುತ್ತಿದ್ದಾನೆ.ಸಾಮಾನ್ಯವಾಗಿ "ನಾಡಿ' ಎ೦ಬುದು ರಕ್ತದ ಒತ್ತಡವನ್ನು ಪರೀಕ್ಷಿಸುವ ಸ್ಥಾನವನ್ನು 
ಸೂಚಿಸುತ್ತದೆ. ಯಾವುದೇ ರೋಗದ ವಿಶ್ಲೇಷಣೆಯನ್ನು ಮಾಡುವುದಕ್ಕೆ ಮೊದಲು ನಾಡಿ, ಜಿಹೆ 
ಮತ್ತು 'ಮೂತ್ರಗಳನ್ನು ಪರೀಕ್ಷಿಸಬೇಕೆಂದು ವೈದ್ಯಶಾಸ್ತ್ರ (ಭಾರತೀಯ)ವು ಹೇಳುತ್ತದೆ. 
ಭಾರತೀಯ ವೈದ್ಯಪದೃತಿಯಲ್ಲಿ ನಾಡೀಪರೀಕ್ಷೆಯು ತುಂಬ ಮುಖ್ಯವಾದುದು; ಆದ್ದರಿಂದಲೆ 
"ನಾಡಿ ನೋಡದೆ ಮದ್ದು ಕೊಟ್ಟರೆ ಕಾಡುರೋಗ ಬರುವುದು' ಎಂಬ ಗಾದೆಯು ಹುಟ್ಟಿರುವುದು, 
ವೈದ್ಯನು ರೋಗಿಯ ಹಸ್ತವನ್ನು ಹಿಡಿದು ನಾಡಿಯ ಮಿಡಿತವನ್ನು ಪರಿಶೀಲಿಸಿ ರೋಗನಿರ್ಧಾರ 
ಮಾಡುವುದನ್ನು ಸಂಗಣ್ಣನೇ. ಹೇಳುತ್ತಾನೆ.” ಸ್ತ್ರೀ ಪುರುಷರು ಶಿವ- ತ್ವಾ ನೌರಾದ 
ಕಾರಣದಿಂದಲ 3 ದೇಹದ ಬಲಭಾಗವು ಶಿವಾತಕವೂ ಎಡಭಾಗವು ಕ್ರ್ಯಾತ್ಮವೂ 
ಆಗಿರುವುದರಿ೦ದಲೂ, ಪುರುಷರಿಗೆ ಬಲಭಾಗವೂ ಸ್ತ್ರೀಯರಿಗೆ ಎಡಭಾಗವು ಮುಖ್ಯ ೬.11 
ಪುರುಷರಿಗೆ ಬಲದ ಕೈಯಲ್ಲಿಯೂ ಸೀಯರಿಸೆ ಎಡದ ಕೈಯಲ್ಲಿಯೂ "ನಾಡಿಯನ್ನು 
ನೋಡಬೇಕೆಂದು ವೈದ್ಯಶಾಸ್ತವ "ಹೇಳುತ್ತದೆ" 


ವೈದ್ಯ ಸ೦ಗಣ್ಣನು ಒಂದು ವಚನದಲ್ಲಿ ಸಂದುಗಳ ವಿವರವನ್ನು ಈ ರೀತಿ ಕೊಡುತ್ತಾನೆ; 
“ಕಟಿ. ಮೊದಲಾದ ಕೀಳು ದೆಸೆಯಲ್ಲಿ ಸಂದಿನ ಭೇದ. ಅಂಗುಲಿಸಂದು ಇಪ್ಪತ್ತು. 
ಮಡಸಂದೆರಡು, ಪಚ್ಚಳ(?) ಸಂದೆರಡು, ಇಂತೀ ಅಧಮನಾಳದಿಂದ ಕೆಳಗಾದ ನಾಳ 
ನಾಡಿಗಳ ಸೋದಿಸಿಕೊಂಡು ಊರ್ಧ್ವದಂಡದಲ್ಲಿ ಉಭಯಪಕ್ಷದಲ್ಲಿ ಕೆಲವರಿದ ಸಂದು 


೨೨. ಸರ್ವಪು ವ. ೯೮ 

೨೩. K.K.Bhishagratna (Tr): The Sushruta Samhita, Vol Il: P. ೨೦೯ 

೨೪. ವೈದ್ಯಸಾರಸಂಗಹಂ: ೧.೩ (“ಅದೌ ಸರ್ವೇಷು ರೋಗೇಷು ಜಿಹ್ವಾಂ ಚ ಯಾತ್ರಕಂ ಪರೀಕ್ಷಯೇತ್‌ 
ಸ್ವಯಂ ವೈದ್ಯಃ”) 

೨೫. ಶಿವದಾ ಗೀ: ಪು. ೩೪೯ 

೨೬. ವೈದ್ಯಸಾರ ಸಂಗ್ರಹಂ: ೧.೫ 


೩೭೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಅರವತ್ತಾರು. ಅಂತು ಕೀಲು ಮೊದಲಾದ ಸಂದು ಇಪ್ಪತ್ತು. ಅದರಿಂದ ಉಭಯಕರ ಸಂದು 
ಇಪ್ಪತ್ತೆಂಟು. ಇಂತೀ ಉಭಯಕರದ ಸಂದಾರು. ಇಂತೀ ಕರದೊಳಗಾದ ಮೂವತ್ತನಾಲ್ಕರ 
ಸಂಧಿ. ನವನಾಳ ನಾಡಿಗಳನರಿದು ಅದರಿಂದ ಮೇಲೆ ಸಂಘಟವೆರಡು, ಜಿಹ್ವೆ ಮೊದಲಾದ ಏಳು 
ದ್ವಾರಂಗಳ ಸೋದಿಸಿಕೊಂಡು ಕಪಾಲದ ತಿವಿಧದ ಹೊಲಿಗೆಯ ಸಂ ಊರ್ಧ್ವನಾಳದಲ್ಲಿ 
ಏರಿಳಿವ ಜೀವನ ತವಕ...” ಸುಶ್ರುತನ ಸಂಧಿ(-ಕೀಲು)ಗಳನ್ನು ಚಲಿಸುವ ಮತ್ತು ಚಲಿಸದ 
ಎಂದು ಎರಡು ವಿಭಾಗ ಮಾಡುತ್ತಾನೆ; ಒಟ್ಟು ಇನ್ನೂರ ಹತ್ತು ಸಂಧಿಗಳಿವೆಯೆಂದು 
ಹೇಳುತ್ತಾನೆ.” ಸಂಗಣ್ಣನು ಹೇಳುವ ಕೀಲುಗಳ ಏರಿಗಡಣೆಯ ಸ್ಪಷ್ಟವಾಗಿ ಅರ್ಥವಾಗುವುದಿಲ್ಲ 
"ಕಪಾಲದ ತ್ರಿವಿಧದ ಹೊಲಿಗೆ'ಯೆಂಬುದು ಪ್ರಾಯಶಃ ಸುಶ್ರುತನು ಹೇಳುವ ಕಟಿ ಪ್ರದೇಶದಲ್ಲಿ 
ವಸ್ತಿಕುಹರ(ಕಿಜಟತ) ದಲ್ಲಿ ಮೂರು ಸಂಧಿ ಗಳಿವೆಯೆಂಬುದನ್ನೇ ಸೂಚಿಸುತ್ತದೆ.” ಇದರ 
ಆಕಾರವು ಪಾತ್ರೆಯಂತಿರುವುದರಿಂದ ಇದಕ್ಕೆ 'ಕಪಾಲ'ವೆಂದು ಕರೆದಿರಬೇಕು. 


ರೋಗಗಳು 


ವಾತ, ಪಿತೃ, ಶ್ಲೇಷ್ಠಗಳಿಂದ ವ್ಯಾಧಿಯು ಬರುತ್ತದೆಂದು ವೈದ್ಯವರ್ಗವು ಭಾವಿಸಿತ್ತು" ವಾತ, 
ಪಿತ್ಥ, ಶ್ಲೇಷ್ಠಗಳನ್ನು ಒಟ್ಟಿಗೆ "ತಿಧಾತು'ಗಳೆಂದು ಕರೆಯುವುದು ರೂಢಿ. ಇವುಗಳ 
ಅತಿರೇಕದಿಂದಾಗಲೀ ಅಥವಾ ಕೊರತೆಯಿ೦ದಲಾಗಲೀ ರೋಗಗಳುಂಟಾಗುವುದೆಂದು ಪ್ರಾಚೀನ 
ಭಾರತೀಯರ ನಂಬಿಕೆಯಾಗಿತ್ತು. ಹೀಗೆ "ತ್ರಿಧಾತು'ಗಳಿಂದಾದ ರೋಗಗಳನ್ನು 
`ತ್ರಿದೋಷ'ಗಳೆಂದೇ ಕರೆಯುತ್ತಿದ್ದರು. ವಾತ, ಪಿತ್ಥ, ಶ್ಮೇಷ್ಠಗಳು ಕ್ರಮವಾಗಿ ಗಾಳಿ, ಅಗ್ನಿ, 
ನೀರುಗಳ ಭಿನ್ನರೂಪಗಳು, `ಇವುಗಳಿಂದಲೆ ದೇಹಕ್ಕೆ ಪ್ರಾಣಸಂಚಾರವಾಗುವುದು ಹಾಗೂ 
ದೇಹವು ಕಿಯಾತಕವಾಗುವುದೆಂದು ಭಾವಿಸಲಾಗಿತ್ತು ದೇಹಕ್ಕುಂಟಾಗುವ ರೋಗಗಳ 
ಸಂಖ್ಯೆಯೆಷ್ಟು ಎಂಬುದರ ಬಗ್ಗೆ ಕೆಲವು ವಚನಗಳು ಭಿನ್ನಸಂಖ್ಯೆಗಳನ್ನೀಯುತ್ತವೆ. 
“ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ” ಎಂದು ಬಸವಣ್ಣನು 
ಹೇಳುತ್ತಾನೆ.ಇಲ್ಲಿನ "ಅಷ್ಟೋತ್ತರಶತ'ವೆ೦ಬುದು ನೂರ ಎಂಟನ್ನೇ ಸೂಚಿಸುತ್ತದೆಯೋ ಅಥವಾ 
ಹುಸಂಖ್ಯೆಯ ಎಂಬುದನ್ನು ಸೂಚಿಸುವ `ನೂರೆಂಟು' ಎಂಬ ಕನ್ನಡದ ನುಡಿಗಟ್ಟಿನ 
ಸಂಸ್ಕೃತೀಕರಣವೋ ತಿಳಿಯದು. ಮುನ್ನೂರರವತ್ತು ವ್ಯಾಧಿಗಳು ದೇಹಕ್ಕೆ ಬರಬಹುದಾದ ಒಟ್ಟು 
ರೋಗಸಂಖ್ಯೆಯೆಂದು ಮತ್ತೊಂದು ವಚನವು ಹೇಳುತ್ತದೆ.** 


“ಈಖೌಲು' ಎಂಬುದು ಮಕ್ಕಳಿಗೆ ಬರುವ ವ್ಯಾಧಿಯೆಂದು ಚನ್ನಬಸವಣ್ಣನಲ್ಲಿ ಉಕ್ತವಾಗಿದೆ.” 
ಆದರೆ ಇದು ಶಕಟರೇಫದಿಂದ ಕೂಡಿರುವುದು ಸರಿಯಲ್ಲ. "ಈರಿಲು' ಮಗುವು ಹಸುರಾಗಿ 
ಭೇದಿ ಮಾಡಿಕೊಂಡಾಗ ಆಗಿರುವ ರೋಗವೆಂದು ಹೇಳುತ್ತಾರೆ. ಆ ಮಗುವಿಗೆ "ಈರಲಾಗಿದೆ' 


೨೭. ಸರ್ವಹು ವ. ೧೦೧ 

೨೮. K.K.Bhishagranta (Tr): The Sushruta Samhita, Vol Il: P. ೧೬೬ 

೨೯. ಅದೇ. 

೩೦. ಸರ್ವಹು ವ. ೧೦೧ (“ವಾತ ಪಿತ್ಥ ಶ್ಲೇಷ್ಠಗಳಿಂದ ವ್ಯಾಧಿ ಬಂದಿತ್ತೆಂದು ನುಡಿವರು ಪಂಡಿತ 
ವರ್ಗಂಗಳೆಲ್ಲರು”) 

೩೧. J.Filliozat; The Classical Doctrine of Indian Medicine: 0.೨೮ 

೩೨. ಬಸವ ವ. ೧೧೨೯ ; ಪು. ೪೩ 

೩೩. ವಚನ ಶಾಸಾ ೧: ಪು. ೨೯೨ 

೩೪. ಚನ್ನಬ ವ.೩೯೯ : ಪು. ೧೮೨ 


ವೈಜ್ಞಾನಿಕ ತಿಳಿವಳಿಕೆ / ೩೭೩ 


ಎಂದು ಹೇಳುತ್ತಾರೆ. ಬಹಿಷ್ಠೆಯು ಹೆರಿಗೆಯ ಮನೆಯಲ್ಲಿರುವ ಎಳೆಯ ಮಗುವನ್ನು ನೋಡಿದರೆ 
ಅಥವಾ ಮುಟ್ಟಿದರೆ ಈ ರೋಗವುಂಟಾಗುತ್ತದೆ೦ದು ಜನರಲ್ಲಿ ನಂಬಿಕೆಯಿದೆ. ಯಕೃತ್ತಿನ ಕೆಲಸವು 
ಅಸಮರ್ಪಕವಾಗಿರುವುದರಿಂದಲೇ ರೋಗವುಂಟಾಗಬಹುದು. ತಮಿಳಿನಲ್ಲಿ “ಈರಲ್‌' ಅಥವ 
“ಈರುಳ್‌', ಮಲೆಯಾಳದಲ್ಲಿ “ಈರಲ್‌', ಕನ್ನಡದಲ್ಲಿ 'ಹೀರಿ'' ಎಂದರೆ ಮೇದೋಜೀರಕ ಎಂಬ 
ಅರ್ಥವಿರುವುದರಿಂದ ಈ ಕಾಯಿಲೆಗೆ "ಠಈರಲು' ಎಂಬ ಹೆಸರಾಗಿರಬಹುದೆಂದು 
ಡಿ.ಎಲ್‌.ಎನ್‌ಭಾವಿಸುತ್ತಾರೆ.”” ಒಂದು ವಚನದಲ್ಲಿ ಜ್ವರದ ಹೆಸರಿದ್ದು, ಅದನ್ನು 
ಹೋಗಲಾಡಿಸಲು ಕಷಾಯವನ್ನು ಕುಡಿಯುತ್ತಿದ್ದ ಸೂಚನೆಯಿದೆ. ಮತ್ತೊಂದೆಡೆಯಲ್ಲಿ ತದ್ದು, 
ತುರಿ, ತಲೆಬೇನೆ, ಮೈಕೆಟ್ಟು ಸೀತ, ವಾತ, ಬಹುಜ್ಜರ, ಹೊಟ್ಟೆಬೇನೆ, ಕೆಟ್ಟ ಹುಣ್ಣುಗಳನ್ನು 
ಹೆಸರಿಸಲಾಗಿದೆ.*` ಮೈಮೇಲೆ ಏಳುವ ಬೊಕ್ಕೆಗಳೇ ತದ್ದು ಅಥವಾ ದದ್ದು (ಸಂ.ದದ್ರು. 
ನೆಲಾವರೆಯ ಬೇರು ಮತ್ತು ನೆಲ್ಲೀಕಾಯಿಗಳನ್ನು ಬೆರಟಿಯಲ್ಲಿ ತೇದು 'ಬಾರ್ದಿಲಿ ಮಿಂಚಿ'ಯ 
ರಸದೊಡನೆ ಕಲಸಿ, ಐದು ದಿನಗಳು ಲೇಪಿಸಿದರೆ ತದ್ದುಗಳು ವಾಸಿಯಾಗುತ್ತವೆಂದು 
"ಶಬ್ದಮಣೆದರ್ಪಣ'ದ ಪ್ರಯೋಗ ಪದ್ಯವೊಂದು ಹೇಳುತ್ತದೆ. ಮೈಕೆಟ್ಟು ಎನ್ನುವುದು ದೇಹದ 
ಸಾಧಾರಣ ದೌರ್ಬಲ್ಯದಿಂದಾದ ಕೃಶತೆಯನ್ನು ಸೂಚಿಸುತ್ತದೆಯೇನೋ. `ಬಹುಜ್ಜರ'ವು ಯಾವ 
ರೀತಿಯ ಸರವನ್ನು ಸೂಚಿಸುತ್ತದೆಯೋ ತಿಳಿಯದು. ಹರಿಹರನು “ಮಹಜ್ಜರ'ವನ್ನು 
ಹೆಸರಿಸುತ್ತಾನೆ.” ಜ್ವರದಲ್ಲಿ ವಾತಜ್ಜರ, ಶ್ಲೇಷ್ಠಜ್ವರ, ವಾತಪಿತ್ತಜ್ವರ, ಶ್ಲೇಷ್ಠಜ್ವರ, ಶ್ಲೇಷ್ಠವಾತಜ್ಜರ, 
ಸನ್ನಿಪಾತಜ್ಞರ ಮತ್ತು ಆಗ೦ತುಕಜ್ಜರಗಳೆಂಬ ಎಂಟು ಬಗೆಗಳಿವೆಯೆಂದು `ವೈದ್ಯಸಾರ 
ಸಂಗ್ರಹ'ದಲ್ಲಿ ಹೇಳಿದೆ; ದಕ್ಷಾದ್ದರದ್ದಂಸಿಯಾದ ರುದ್ರನ ಹಣೆಗಣ್ಣಿನಲ್ಲಿ ಹುಟ್ಟಿದ ಕೋಪವೇ 
ಜ್ವರವೆಂಬ ನಂಬಿಕೆಯನ್ನೂ ವ್ಯಕ್ತಪಡಿಸುತ್ತದೆ.” 


ಔಷಧಗಳು 


ವೈದ್ಯ ಸಂಗಣ್ಣನ ಒಂದು ವಚನವು ಔಷಧ ತಯಾರಿಕೆಯ ಕ್ರಮದ ಬಗ್ಗೆ ವಿವರಣೆಯನ್ನು 
ನೀಡುತ್ತಿರುವಂತಿದೆ: “ವೈದ್ಯವೆ೦ದು ಮಾಡುವಲ್ಲಿ ನಾನಾಮೂಲಿಕೆ, ವನದ್ರವ್ಯ, ಸಹಮೂಲ 
ಮುಂತಾಗಿ ಲವಣ, ಪಾಷಾಣ, ಲೋಹ ಪಂಚಸಿಂಧುರಗಳಿಂದ ರಸದವ್ಯ ಮುಂತಾದ 
ಸಾರಂಗಳ ಕ್ರಮವಾಗಿ ಸರಸಂಧಾನ, ವಿಹ೦ಗ, ಮೃಗದರ ಮತ್ತಿವರೊಳಗಾದ ನಾನಾಜೀವಗಳ 
ನಿಮಿತ್ತವ ಪ್ರಮಾಣಿಸಿ...” ನಾನಾರೀತಿಯ ಗಿಡಮೂಲಿಕೆಗಳ ಸಾರಕ್ಕೆ ಲವಣ ಪಾಷಾಣ 
ಲೋಹ ಪಂಚಸಿಂಧೂರಗಳನ್ನು ಸೇರಿಸಿ ಅಗತ್ಯವಾದ ಔಷಧಿಗಳನ್ನು ತಯಾರಿಸುವ 


ಸ್ಥೂಲವಿಧಾನವನ್ನಿಲ್ಲಿ ಹೇಳಿರುವಂತೆ ತೋರುತ್ತದೆ.  'ನಿಮಿತ್ತವ ಪ್ರಮಾಣಿಸಿ' ಎಂಬ ಮಾತು 


೩೫. ಡಿ.ಎಲ್‌.ನರಸಿ೦ಹಾಚಾರ್‌: “ಈಜ್‌ಲ್‌' ಎಂದರೇನು? (ಪೀಠಿಕೆಗಳು, ಲೇಖನಗಳು: ಪು.೯೨೦) 
೩೬. ಗಣಭಾ ರ ಮಾ: ೩೩ (ಹಡಪದಪ್ಪಣ್ಣ 

೩೭. ವಚನ ಸಾ ಸಂಗ್ರಹ: ಪು. ೩೭೯ (ಮಡಿವಾಳ ಮಾಚಯ್ಯ) 

೩೮. ಶಬ್ದಮ ದ. ಪು. ೩೧೨ 

೩೯. ಹರಿಹರ ರ: ಪು. ೪೫೫ (ಪ್ರಭುದೇವ) 

೪೦. ವೈದ್ಯಸಾರಸಂಗ್ರಹಂ : ೩.೨-೪ 

೪೧. ಸರ್ವಪು: ರ. ೧೦೯ 


೩೭೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಔಷಧಿಯನ್ನು ತಯಾರಿಸುವಾಗ ಶಕುನವನ್ನು ನೋಡುತ್ತಿದ್ದ ಪದ್ಧತಿಯೇನನ್ನಾದರೂ 
ಸೂಚಿಸುವುದೋ ತಿಳಿಯದು. ಬೇರುಗಳನ್ನು ಜಜ್ಜಿ ಅದನ್ನು ನೀರಲ್ಲಿ ಹಾಕಿ ಕಡೆದು ಕಾಸಿ 
ಕಷಾಯದಂತಹ ಔಷಧಗಳನ್ನು ತಯಾರಿಸುತ್ತಿದ್ದರು. ಘೆ 


ಯಾವ ರೋಗಕ್ಕೆ ಎಂತಹ ಔಷಧಿಯನ್ನು ತೆಗೆದುಕೊಳ್ಳಬೇಕೆಂದು ತಿಳಿದಿದ್ದರೆ 
ಮಾತ್ರಸಾಲದು, ಅದನ್ನು ಸೇವಿಸಿದರೆ ಮಾತ್ರದೇಹದ ಮೇಲೆ ಪರಿಣಾಮವುಂಟಾಗಿ ರೋಗ 
ನಿವಾರಣೆಯಾಗುವುದು ಎಂದು ಮತ್ತಾವುದೋ ಆಧ್ಯಾತ್ಮಿಕ ವಿಷಯವನ್ನು ಸ್ಪಷ್ಟಪಡಿಸುವ 
ಸಂದರ್ಭದಲ್ಲಿ ಅಲ್ಲಮನು ಹೇಳುತ್ತಾನೆ." ಆದರೆ ಹಾಗೆ ರೋಗವನ್ನು ಸೇವಿಸುವಾಗ ಆ 
ಔಷಧವು ತನ್ನ ರೋಗವನ್ನು ಹೋಗಲಾಡಿಸುವ ಸಾಮರ್ಥ್ಯವನ್ನು ಪಡೆದಿದೆಯೆಂಬ 
ನಂಬಿಕೆಯೂ ಅವಶ್ಯಕವೆಂದು ಅಲ್ಲಮ ಹೇಳುತ್ತಾನೆ.” ಆದರೆ ಕೆಲವರು ರೋಗಕ್ಕೆ ಚಿಕಿತ್ಸೆಯನ್ನು 
ಮಾಡಿಸುವುದರ ಬದಲು ರೋಗಿಗಳಿಗೆ ದೇವರು ಕಾರಣವೆಂದು ಪೂಜಿಸುತ್ತಿದ್ದುದನ್ನು ಬ್ರಹ್ಮಶಿವ 
ಹೇಳಿದುದನ್ನಾಗಲೇ ಗಮನಿಸಿದ್ದೇವೆ. ಇನ್ನು ಕೆಲವರು ನೋಟಗಾತಿ (-ಮಾಂತ್ರಿಕಳು)ಯ ಮನೆಗೆ 


ಹೋಗಿ ಅವಳಿಗೆ ಕಾಣಿಕೆಯನ್ನರ್ಪಿಸಿ ಅವಳು ಕೊಡುವ ತಾಯಿತಗಳನ್ನು ಕಟ್ಟಿಕೊಳ್ಳುತ್ತಿದ್ದರು.”” 


ಔಷಧ ಸೇವನೆಯು ನಾನಾಬಗೆಯಾಗಿದ್ದಿತು. ರೋಗಿಯು ತನ್ನ ಸೊಂಟದಲ್ಲಿ ಕೆಲವು 
ನಾರುಬೇರುಗಳನ್ನು ಕಟ್ಟಿಕೊಂಡರೆ ಸಾಕು, ರೋಗಿಯ ಕೆಲವು ರೋಗಗಳು 
ವಾಸಿಯಾಗುತ್ತವೆಂದು ಚನ್ನಬಸವಣ್ಣ ಒಂದೆಡೆ ಹೇಳುತ್ತಾನೆ? ಹಣ್ಣು-ಹುಗುಳುಗಳಾದರೆ 
ನಾರುಬೇರುಗಳನ್ನರೆದು ತಿನ್ನುತ್ತಿದ್ದರು. ವಾತ-ಪಿತ್ತ-ಶ್ಲೇಷ್ಠವ್ರ ಹೆಚ್ಚಾದಾಗ ನಾನಾವಾಸನೆಯ 
ಗಿಡಮೂಲಿಕೆಗಳನ್ನು ಕುಟ್ಟಿ ನೀರಲ್ಲಿ ಕುದಿಸಿ ಕುಡಿಯುತ್ತಿದ್ದರು.” ಗಾಯ ಮುಂತಾದವುಗಳಿಗೆ 
ಗಿಡಗಳ ಎಲೆಗಳನ್ನರೆದು ಅದರ ರಸಲೇಪನ ಮಾಡುತ್ತಿದ್ದರು." ಕೊಡಸಾರಿ'ಯನ್ನು ಹಿಡಿದ 
ವ್ರಣವೈದ್ಯನನ್ನು ಪಂಪನು ಉಲ್ಲೇಖಿಸುತ್ತಾನೆ; ಕೊಡಸಾರಿಯೆಂದರೆ ಒಂದು ಮೂಲಿಕೆ.” 
ದತ್ತೂರವು ಇಂದಿಗೂ ಔಷಧ ಮೂಲಿಕೆಯಂತೆ ಬಳಸಲ್ಪಡುತ್ತದೆ; ಇದರ ಉಲ್ಲೇಖವು ಅನೇಕ 
ವಚನಗಳಲ್ಲಿದೆ.* ಕುರುವಿಗೆ ದತ್ತೂರಿಯ ಸೊಪ್ಪಿನ ರಸವನ್ನು ತೆಗೆದು ಲವಣವನ್ನು ಬೆರೆಸಿ 
ಲೇಪಿಸಿದರೆ ಅದು ವಾಸಿಯಾಗುವುದೆಂದು "ಕಾವ್ಯಾವಲೋಕನ'ದ ಪ್ರಯೋಗಪದ್ಯವೊಂದು” 


೪೨. ಸರ್ವಪು ವ. ೯೩ (“ಈ ರೋಗ ನಿರೋಗವಹುದಕ್ಕೆ ನಾಮೂರ ಬೇರ ತಂದೆ. ಒಂದು ಅಂಗದಲ್ಲಿ 
ಮರ್ದಿಸಿ, ಬಂದ ಆತ್ಮನಲ್ಲಿ ಮಹನಿಸಿ, ಒಂದು ಅರಿವಿನಲ್ಲಿ ಪಾಕವ ಮಾಡೆ ರೋಗ ಹರಿವುದು?) 

೪೩. ಅಲ್ಲಮ ವ ಚಂ. ೮೭೬; ಪು. ೧೯೪ 

೪೪, ಅಲ್ಲಮ ವ. ಚಂ. ೨೫೫: ಪು. ೫೯ (“ಮದ್ದ ನಂಬಿ ಕೊಂಡಡೆ ರೋಗ ಮಾಣದಿಪ್ಪುದೆ”) 

೪೫. ವಚನ ಶಾಸಾ ೧: ಪು. ೨೯೨ 

೪೬. ಚನ್ನಬ ವ. ೪೧: ಪು. ೧೯ (“ಗಿಡುಮರಬಳ್ಳಿಗಳ ನಾರುಬೇರುಗಳ ಶರೀರದೊಂಡೆಯಲ್ಲಿ ಧರಿಸಿದಡೆ 
ರೋಗಿಯ ಹಲವು ರೋಗಗಳು ನಷ್ಟವಪ್ಪ ಪರಿಯಂತೆ””) 

೪೭. ಕವಿವಿ ಹಸ್ತಪ್ರತಿ : ೩೬೮; ಹು. ೧೦೩-೪ 

೪೮. ಅಲ್ಲಮ ವ ಚಂ ೩೭೫ : ಪು. ೮೪ 

೪೯. ಡಿ.ಎಲ್‌.ನರಸಿಂಹಾಚಾರ್‌: ಪಂಪಭಾರತ ದೀಪಿಕೆ: ಪು. ೨೩೭ 

೫೦. ದೇವರ ದಾ ವ. ೪೫: ಪು. ೧೫: ಬೆಡಗಿನ ವ: ಪು. ೧೧೨: ಮೋಳಿಗೆ ಮಾ ವ ೩೫೬: ಪು.೮೯ 

೫೧. ಕಾವ್ಯಾವ : ೬೩ 


ವೈಜ್ಞಾನಿಕ ತಿಳಿವಳಿಕೆ / ೩೭೫ 


ಸೂಚಿಸುತ್ತದೆ. ದತ್ತೂರಕ್ಕೆ ಮದ್ದು ಗುಣಿಕೆಯಂಬ ಹೆಸರೂ ಇದ್ದಿತು.” ಮದ್ದುಗುಣಿಕೆಯನ್ನು 
ಶಿಂದವನಿಗೆ ಎಲ್ಲವೂ. ಹೊಂಬಣ್ಣವಾಗಿ ಕಾಣುತ್ತದೆಂದು ಧರ್ಮಾಮ ತವು ಹೇಳುತ್ತದೆ. ೫ ಅನೇಕ 
ಔಷಧಿಗಳಲ್ಲಿ ಈಗಲೂ ತುಂಬ ಪ್ರಮುಖವಾಗಿರುವ ಜಾಯಿಕಾಯಿ, ಜಾಯಿಪತ್ರೆಗಳೂ 
ವಚನಗಳಲ್ಲಿ ಉಲ್ಲೇಖಗೊಂಡಿವೆ.** ಆವರಿಕೆಯಲ್ಲಿ ಒಂದು ಬಗೆಯಾದ ಹೊನ್ನಾವರಿಕ* 
(= ತಂಗಡಿ) ಬಜಗಳ* ಉಲ್ಲೇಖವನ್ನೂ ಕಾಣಬಹುದು. ಭಾರತೀಯರಿಗೆ ಎಷ್ಟು ಪೂಜ್ಯವೋ 
ಅಷ್ಟೂ ಉಪಯುಕ್ತವಾದುದು ತುಳಸಿ, ೫೭ ಹರಳಿನಿಂದ ಎಣ್ಣೆಯನ್ನು ತೆಗೆಯುತ್ತಿದ್ದರು. 
ಹರಳೆಣ್ಣೆಯೂ ಆಯುರ್ವೇದದಲ್ಲಿ ತುಂಬ ಗಣ್ಯವಾದುದು. ಹರಳನ್ನು ವಚನಗಳು ವಿರಂಡ 
ಅಥವಾ ಹೇರಂಡವೆಂದು ಕರೆಯುತ್ತವೆ. 16 ಕಣ್ಣುನೋವು ಬಂದಾಗ ಈಗಲೂ ಔಷಧಿಗಾಗಿ 
ಬಳಸುವ ಲೋಯಿಸರ ಅಥವಾ ಲೋಳಿರಸ ವೂ ವಚನಗಳಲ್ಲಿ ಉಕ್ತವಾಗಿದೆ.” ಅಳಲೆಕಾಯಿಯ 
ತೊಗಟೆಯಿಂದ ಗರ್ಭಸ್ರಾವವಾಗುತ್ತದೆ; ತ್ರಿಫಲೆಯ ಸೇವನೆಯಿಂದ ಮಲಶುದ್ಧಿಯಾಗುತ್ತದೆ; 
ಹುಣಸೆಯ ಚಿಗುರು ಮತ್ತು ಉಪ್ಪುಗಳಿಂದ ಕಣ್ಣುನೋವು ನಿವಾರಣೆಯಾಗುತ್ತದೆ; ಶುಂಠಿ ಮತ್ತು 
ಅಮೃತಬಳ್ಳಿ. ಪುಷ್ಕರಮೂಲ ಮತ್ತು ಬರಿವದನೆಗಳು ಜ್ವರವನ್ನು ನಿವಾರಿಸುತ್ತವೆ; ತೊಟ್ಟಿಯೆಲೆಯ 
ಕಾಯವ ಅಜೀರ್ಣವನ್ನು ಹೋಗಲಾಡಿಸುತ್ತದೆ ಗ ನಯಸೇನನು ಆ ಕಾಲದ 
ಔಷಧಗಳಲ್ಲಿ ಕೆಲವನ್ನು ಕುರಿತು ಹೇಳುತ್ತಾನೆ.” ಮೂಲಿಕೆಗಳಿಂದ ಔಷಧ ತಯಾರಿಸುವ 
ಕೌಶಲವನ್ನು 'ಮೂಲಿಳಾಸಿದ್ದಿ' ಎಂದು "ಕರೆಯುತ್ತಿದದರು.* ಗಿಡಮೂಲಿಕೆ ಗಳನ್ನಲ್ಲದೆ 
ಮಾಂಸವನ್ನೂ ಔಷಧಿಗೆ ಬಳಸುತ್ತಿದ್ದರು; ಮಾಂಸ ಸೇವನೆಯನ್ನು ನಿಷೇಧಿಸುವ ಸೋಮದೇವನು 
ಔಷಧಕ್ಕಾಗಿಯೂ ಮಾಂಸವನ್ನು ಬಳಸಬಾರದೆಂದು ಹೇಳುತ್ತಾನೆ.” ಮದ್ದಿನ ಗುಳಿಗೆಗಳನ್ನೂ 
ತಯಾರಿಸುತ್ತಿದ್ದ ರೂಢಿಯಿತ್ತು. ಟು ಇದಲ್ಲದೆ. ಪಾದರಸ-ಅಭ್ರಕಗಳಿಂದ ವಜ್ರದೇಹವನ್ನು. 
ತಯಾರಿಸುತ್ತಿದ್ದ ಘುಟಿಕೆಗಳ ಬಗ್ಗೆ ಮುಂದೆ ಪ್ರಸ್ತಾಪಿಸಲಾಗುವುದು. ಔಷಧಿಗಳನ್ನಿಡಲು 
ಚೀಲವನ್ನು ಬಳಸುತ್ತಿದ್ದರು." ಆಯುರ್ವೇದದಲ್ಲಿ ಔಷಧ ಸೇವನೆಯೆಷ್ಟು ಮುಖ್ಯವೋ ರೋಗ 
ಕಾಲದಲ್ಲಿ ರೋಗಿ ಅನುಸರಿಸಬೇಕಾದ ಪಥ್ಯವೂ ಅಷ್ಟೇ ಮುಖ್ಯ. “ರೋಗಿಗೆ ಅಪಥ್ಯವೇ ಮಾಯಿ” 
ಎಂದು ಸಿದ್ಧರಾಮ ಹೇಳುತ್ತಾನೆ." 


೫೨. ವಚನ ಶಾಸಾ ೩: ಪು. ೪೮೦ 

೫೩. ಧರ್ಮಾಮೃತ : ೧.೧೧೮ 

೫೪. ಚನ್ನಬ ವ. ೫೦೧: ಪು. ೨೨೬ 

೫೫. ಅಕ್ಕನ ವ ೭೭: ಪು. ೩೬ 

೫೬. ಮೋಳಿಗೆ ಮಾ ವ. ೪೨೮: ಪು. ೧೦೮ 

೫೭. ವಚನ ಶಾಸಾ ೧: ಪು. ೩೩ 

೫೮. ಬಸವ ವ. ೧೩೩೨ : ಪು. ೫೫೪ : ಶಿವಶ ವ : ಪು. ೪೬೦ (ಅಕ್ಕಮ್ಮ ೩) 
೫೯. ಅಲ್ಲಮ ವ ಚಂ. ೪೭೭ : ಪು. ೧೪೮ 

೬೦. ಧರ್ಮಾಮೃತ : ೯.೧೦೮ 

೬೧. ಅರಿ ಮಾ ವ . ೧೫೯ : ಪು. ೩೦ 

೬೨, K.K.Handiqui : Yasastilaka and Indian Culture: ೧.೨೬೪ 
೬೩ ಮೋ ಮಾವ (ಸ) ೫೯:ಪು. ೬೮ 

೬೪. ಮೋಳಿಗೆ ಮಾ ವ. ೭೯೪ : ಪು. ೨೪೩ 

೬೫. ಸಿದ್ಧರಾ ವ. ೩೮: ಪು. ೧೪ 


೩೭೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮರುಜೀವಣಿ 


ಸತ್ತವನನ್ನೂ ಮತ್ತೆ ಬದುಕಿಸಬಲ್ಲುದೆ೦ದು ನಂಬಲಾಗಿದ್ದ ಮರುಜೀವಣಿಯ ಹೆಸರು ಅನೇಕ 
ವಚನಗಳಲ್ಲಿ ಉಕ್ತವಾಗಿದೆ. "ಮಣುಜವಣಿ',  “ಮಜುಜೇವಣಿ”” ಎಂಬ ರೂಪಗಳು 
ದೊರೆಯುತ್ತವೆ. “ಸ೦ಜೀವಿನಿ'ಯೆಂಬ ಹೆಸರೂ ಇದಕ್ಕೆ ಇದೆ. “ಮರುಜೀವಣಿ' ಎಂಬ ಪದಕ್ಕೂ 
“ಸ೦ಜೀವಿನಿ'ಗೂ ಸಂಬಂಧವಿರುವಂತೆ ತೋರುತ್ತದೆ. ಜೀವವು ಹೋದರೆ ಈ ಮೂಲಿಕೆಯ 
ರಸವನ್ನು ಹಿಂಡಿ ಜೀವ ಮರಳುವಂತೆ ಮಾಡಬಹುದೆಂಬ ನಂಬಿಕೆಯು ವಚನಗಳಲ್ಲಿ 
ವ್ಯಕ್ತವಾಗಿದೆ. ಮರುಜೀವಣಿ ಹಣ್ಣಿನ ಉಲ್ಲೇಖವೂ ವಚನಗಳಲ್ಲಿದೆ. ನ ಮರುಜವಣಿಯ 
ಕಡ್ಡಿಯು ಕೈಯಲ್ಲಿದ್ದರೆ ಸರ್ಪವು ಕಡಿಯಲಾರದೆ೦ಬ ನಂಬಿಕೆಯೂ ಇತ್ತು” ಮರುಜೀವಣಿ 
ಎಲೆಯನ್ನು ಹಿಂಡಿ ಬಂದ ರಸವನ್ನು ಕಿವಿಯಲ್ಲಿ ಹಾಕಬೇಕೆಂಬ ವಿಷಯವು ವಚನಗಳಲ್ಲಿದೆ.” 
ಸಂಜೀವಿನಿಯ ಬೇರು ಸಾವನ್ನು ತಪ್ಪಿಸಬಲ್ಲುದೆ೦ಬ ವಿಶ್ವಾಸ ಜನರಲ್ಲಿತ್ತು"” ಶಸ್ತ್ರಚಿಕಿತ್ಸೆಯನ್ನು 
ನಡೆಸುವಾಗ ಪ್ರಾಚೀನ ಭಾರತದಲ್ಲಿ. *ಸಮ್ಮೋಹಿನಿ'ಯೆಂಬ ಜ್ಞಾನ ತಪ್ಪಿಸುವ 
ಔಷಧಿ(೦ಟಿಚಿಜಣುಜಣುಛಿ)ಯನ್ನು ಕೊಡುತ್ತಿದ್ದರು. ಚಿಕಿತ್ಸೆಯಾದ ನಂತರ ರೋಗಿಗೆ ಜ್ಞಾನವು 
ಮರಳಿ ಬರುವಂತೆ `ಸ೦ಜೀವಿನಿ'ಯನ್ನು ನೀಡುತ್ತಿದ್ದರೆಂಬ ವಿಷಯ "ಭೋಜಪ್ರಬಂಧ'ವೆಂಬ 
ಸಂಸ್ಕೃತ ಗ್ರಂಥದಲ್ಲಿ ಉಕ್ತವಾಗಿದೆ. ಪ್ರಾಯಶಃ ಒಂದು ಪ್ರಭಾವಶಾಲೀ ಗಿಡಮೂಲಿಕೆಯ 
ಶಕ್ತಿಯನ್ನು ಉತ್ಪೇಕ್ಷಿಸಿ ಅದು ಸತ್ತವನನ್ನೂ ಬದುಕಿಸಬಲ್ಲುದೆಂದು ಅಲಂಕಾರಿಕವಾಗಿ ಹೇಳಲು 
ಪ್ರಾರಂಭವಾದುದು ಬರಬರುತ್ತ ಒಂದು ನಿಜವಾದ ಸಸ್ಯವೆಂಬ ನಂಬಿಕೆಯಾಗಿ ಬೆಳೆದು 
ಬಂದಿರಬೇಕು. 


ರಸವೈದ್ಯ 


ಎಂಟು ಬಗೆಯ ವೈದ್ಯಗಳಲ್ಲಿ ರಸಾಯನವೂ ಒಂದೆಂದೂ, ಇದನ್ನೇ ಬಸವಣ್ಣನು 
ರಸವೈದ್ಯವೆಂದು ಕರೆದಿರುವನೆಂದೂ ಹಿಂದೆಯೇ ಗಮನಿಸಿದೆವು. ವ್ಯಾಧಿಗಳನ್ನು 
ಹೋಗಲಾಡಿಸಲು ಜನರು ರಸರಸಾಯನದ ಹಂಗಿಗೆ ಒಳಗಾಗುವರೆಂದು ಸಿದ್ಧರಾಮನು 
ಹೇಳುತ್ತಾನೆ." ರಸಾಯನದಲ್ಲಿ ಪರಿಣತಿಯನ್ನು ಪಡೆಯುವುದನ್ನೇ "ರಸಸಿದ್ದಿ' ಎ೦ಬ 
ಜ್ಞಾನಶಾಖೆಯೆಂದು ಕರೆಯುತ್ತಿದ್ದರು. ರಸವೈದ್ಯದ ಪ್ರಕಾರ ದೇಹವನ್ನು ವಜ್ರಕಾಯವನ್ನಾಗಿ 
ಮಾಡಲು ರಸಸಿದ್ಧರು ಪ್ರಯತ್ನಿಸುತ್ತಿದ್ದುದರ ಉದ್ದೇಶವಿದು; ಜೀವಕ್ಕೆ ಆಕೃತಿಯಿಲ್ಲದಿದ್ದರೂ 


೬೬. ಬಸವ ವ. ೧೧೩೭ : ಪು. ೪೭೭ : ಶಿವಶ ವ. ಪು. ೪೩೯ (ಅಮುಗೆ ರಾಯಮ್ಮ ೭೫) 
೬೭. ಅಲ್ಲಮ ವ ಚಂ. ೪೫೬: ಪು. ೧೦೧ 

೬೮, ಅಲ್ಲಮ ವ ಚಂ. ೪೬೭; ಪು. ೧೦೩ 

೬೯. ಬಸವ ವ. ೧೧೩೭ : ಪು. ೪೭೭ : ದೇವ ದಾ ವ. ೧೫ : ಪು. ೫ 

೭೦. ಅಲ್ಲಮ ವ ಚಂ. ೪೫೬ ; ಪು. ೧೦೧ 

೭೧. ಶಿವಶ ವ. ಫು. ೪೩೯ ಪು. ೧೦೧ 

೭೨. ದೇ ದಾ ವ (ಹ) ೧೫: ಪು. ೨೫ 

೭೩. ಅಲ್ಲಮ ವ ಚಂ ೪೬೭: ಪು. ೧೦೩ 

೭೪. K.K.Bhishagratna (Tr) : The Sushruta Samhita . 370111, Intro: P.xii 
೭೫. ಸಿದರಾ ವ. ೫೭೪: ಪು. ೧೭೨ 

೭೬. ಅರಿ ಮಾ ವ. ೧೫೯: ಪು. ೩೦ 


ವೈಜ್ಞಾನಿಕ ತಿಳಿವಳಿಕೆ / ೩೭೭ 


ಅದು ದೇಹದಲ್ಲಿ ವಾಸಿಸಿ, ಆ ದೇಹದ ಅಕಾರವನ್ನು ಪಡೆಯುತ್ತದೆ. ದೇಹವು ಸಾವಿಗೆ 
ಒಳಗಾಗುವಂಥದು. ಒಂದು ದೇಹವು ಸಾವಿಗೊಳಗಾದ ನಂತರ ಜೀವವು ಮತ್ತೊಂದು 
ದೇಹವನ್ನು ಹೋಗುತ್ತದೆ; ಹಿಗೆ ಜೀವನ್ಮರಣಗಳು ಚಕ್ರಗತಿಯಲ್ಲಿ ಸಾಗುತ್ತದೆ. ಇದನ್ನು 
ನಿವಾರಿಸಿಕೊಳ್ಳಬೇಕಾದತೆ ದೈಹಿಕ-ಆಧ್ಯಾತ್ಮಿಕ ಸಾಧನೆಯು ಅತ್ಯಂತ ಅವಶ್ಯಕ. ಈ ಸಾಧನೆಯಿಂದ 
ನಿತ್ಯಕಾಯವನ್ನು ನರಾ ನದು ಇದನ್ನು ಪಡೆಯುವ ಸಾಧನವೇ ರಸಾಯನ: 
ವಜ್ರಕಾಯವನ್ನು ನೀಡಬಲ್ಲ ಔಷಧವನ್ನು ಸಾಮಾನ್ಯವಾಗಿ ಪಾದರಸ ಮತ್ತು ಆಭ್ರಕಗಳನ್ನು 
ಮಿಶ್ರಮಾಡಿ ತಯಾರಿಸುತ್ತಿದ್ದರು. ಆಭ್ರಕವನ್ನು ಪಾರ್ವತಿಯ ರಜಸ್ಸೆಂದೂ ಪಾದರಸವನ್ನು ಶಿವನ 
ವೀರ್ಯವೆಂದೂ ಭಾವಿಸಿ ಅವೆರಡರ ಮಿಶ್ರಣದಿಂದ ಶಿವ ಪಾರ್ವತಿಯರ ಸಂಯೋಗವನ್ನು 
ಸಾಧಿಸಲು ಪ್ರಯತ್ನಿಸಿದರು." ಈ ಮಿಶ್ರಣವನ್ನು ಗುಳಿಗೆಳ ರೂಪದಲ್ಲಿ ತಯಾರಿಸುತ್ತಿದ್ದರು. 
ಇಂತಹ ಘುಟಿಗೆ * (ಗುಳಿಗೆ) ತಯಾರಿಸಬಲ್ಲವರನ್ನು ಬನು `ಘುಟಿಕಾಸಿದ್ಧ'ರೆ೦ದೇ 
ಕರೆಯುತ್ತಿದ್ದರು. ನ ಈ ಗುಳಿಗೆಗಳ ಸೇವನೆಯಿಂದ. ಪ್ರಸಾದ ಕಾಯ'ವು ಲಭಿಸುತ್ತದೆಂಬ 
ನಂಬಿಕೆಯು. ಆ ಕಾಲದಲ್ಲಿದ್ದುದು ವಚನಗಳಲ್ಲಿಯೂ ಪ್ರಶಿದ್ದನಿತವಾಗಿದೆ." ಹರ್ಷನೆಂಬ ಕಾಶ್ಮೀರ 
ರಾಜನೊಬ್ಬನು ನಿತ್ಯಕಾಯನಾಗಬೇಕೆಂಬ ಬಯಕೆಯಿಂದ ಯಾವನೋ ಸಿದ್ಧನೊಬ್ಬನು 
ತಯಾರಿಸಿದ ರಸಾಯನವನ್ನು ಸೇವಿಸಿ ಅಪಾರ ಹಣವನ್ನು ಕಳೆದುಕೊಂಡದ್ದಲ್ಲದೆ ತನ್ನ 
ಅಮೂಲ್ಯವಾದ ಆರೋಗ್ಯವನ್ನೂ ಹಾಳುಮಾಡಿಕೊಂಡನೆಂದು ಕಲ್ಲಣನು ಪರಿಹಾಸ 
ಮಾಡುತ್ತಾನೆ.” ಸಮಾನ್ಯವಾಗಿ ನಾಥಸಂಪ್ರದಾಯದ ಸಾಧಕರು ಈ ರಸವಿದ್ಯೆಯನ್ನು 
ಕರಗತಮಾಡಿಕೊಳ್ಳಲು ಪ್ರಯತ್ನಿ ಸಿದವರು. ಈ ಸಂಪ್ರದಾಯ ಮುಖ್ಯರೆಂದರೆ ನವನಾಥ ಸಿದ್ಧರು. 
ಅಲ್ಲಮನು ಘುಟಿಕಾಸಿದ್ದರನ್ನೂಲೌ” ನವನಾಥಸಿದ್ಧರನ್ನೂ ಹಾಸ್ಕಮಾಡುತ್ತಾನೆ. "ಈ 
ನವನಾಥಸಿದ್ಧರಲ್ಲಿ ಪ್ರಾಯಶಃ ಒಬ್ಬನಾದ ಗೋರಕ್ಷನೊಡನೆ ಅಲ್ಲಮನು ಸಂವಾದ ನಡೆಸಿ 
ಅವನನ್ನು ಗೆದ ವಿಷಯವು `ಶೂನ್ಯಸ ಸಂಪಾದನೆ' ಮತ್ತು “ಪ್ರಭುಲಿಂಗಲೀಲೆ'ಗಳಲ್ಲಿ 


ಎ 


ವರ್ಣಿತವಾಗಿದೆ. 
ಮಂತ್ರವೈದ್ಯ 


ಹಾವು ಮುಂತಾದ ವಿಷಜ೦ತುಗಳು ಕಚ್ಚಿದಾಗಲೋ ಅಥವಾ ಭೂತಪಿಶಾಚಿಗಳು 
ದೇಹವನ್ನು ಪ್ರವೇಶಿಸಿದಾಗಲೋ ಮಾಂತ್ರಿಕರನ್ನು ಕರೆಸಿ ವಿಷವನ್ನಿಳಿಸುತ್ತಿದ್ದರು ಅಥವಾ 
ದೇಹದಿಂದ ದುಷ್ಟಶಕ್ತಿಯನ್ನೋಡಿಸುತ್ತಿದ್ದರು. ಇದನ್ನೇ ಬಸವಣ್ಣ "ಮಂತ್ರವೈದ್ಯ'ವೆಂದು ಕರೆದುದು; 
ಪ್ರಾಚೀನ ವೈದ್ಯಪದ್ಧಶಿಯಲ್ಲಿ ಇದನ್ನು "“ಭೂತವಿದ್ಯೆ'ಯೆಂಬ ಹೆಸರಿನಿಂದ ಕರೆಯುತ್ತಿದ್ದರು. 
pasa ಕಚ್ಚಿದಾಗ ವಿಷಾಪಹಾರಿ ದ್ರವ್ಯಗಳನ್ನು ಪ್ರಯೋಗಿಸಿ ವಿಷವನ್ನು ಇಳಿಸುತ್ತಿದ್ದುದೂ 
ಜನಪ್ರಿಯವಾಗಿತ್ತು ಇದನ್ನು `ಆಗ್ಫ' ಎಂದು ಕರೆಯುತ್ತಿದ್ದರು. ವಿಷಸರ್ಪವು ಕಡಿದವನಿಗೆ 


೭೭. Buddha Prakash: Aspects of Indian History and Civilization: ಔ0.೩೦೮-೯ 

೭೮. ಅಲ್ಲಮ ವ ಚಂ. ೭೧೬ : ಪು. ೧೫೬ : ೧೨೭೮: ಪು. ೨೭೯ 

೭೯. ಸಿದ್ಧರಾಮ ವ. ೬೨೧ : ಪು. ೧೮೬ (“ಪ್ರಸಾದಕಾಯನಾದ ಬಳಿಕ ರಸರಸಾಯನದ ಔಷಧಿಯ 
ಹಂಗೇಕೋ??) 


೮೦. R.S. Pandit (Tr) : Kalhana's Rajatarangini: 3111 . ೧೧೩೩-೪ 
೮೧. ಅಲ್ಲಮ ವ ಚಂ. ೭೧೬ : ಪು. ೧೫೬ 
೮೨. ಅಲ್ಲಮ ವ ಚಂ. ೩೭೧: ಮ. ೮೨ : ವ. ೭೨೪ : ಪು. ೧೫೮ 


೩೭೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಾಡಬೇಕಾದ ಶುಶ್ರೂಷೆಯ ವಿಧಾನವನ್ನು “ಶಬ್ದಮಣಿ ದರ್ಪಣ'ದ ಪ್ರಯೋಗ ಪದ್ಯವೊಂದು 
ಈ ರೀತಿ ವಿವರಿಸುತ್ತದೆ: “ಉರಗಂ ಕೊಂಡಲ್ಲಿಗೆ "ನಾಲ್ವೆರಲನಿತಂ ಕಳೆದು ಕಟ್ಟ ಮೇಗಂ ಬೇಗಂ 
ಸೆರೆವಿಡುಗೆ ಸುಡುಗೆ" ಕಡಿದರಿದಿಕ್ಕುಗೆ ನೀವಿ ಕಳೆಗೆ ನಿರ್ವಿಷಮಕ್ಕುಂ.” ಈ ಬಗೆಯ ಚಿಕಿತ್ಸೆಯ 
ವಿಷಯವಾಗಿ ವಚನಗಳಲ್ಲಿ ಯಾವ ಬಗೆಯ ವಿವರಗಳು ದೊರೆಯುವುದಿಲ್ಲ. ಆದರೆ” ಆ 
ಕಾಲದಲ್ಲಿ ಮಂತ್ರವನ್ನು ಹಾಕಿ ನಿರ್ವಿಷಗೊಳಿಸುತ್ತಿದ್ದ ಬಗ್ಗೆ ವಚನಗಳಲ್ಲಿ ಆಧಾರಗಳಿವೆ. 
ಆಲ್ಲೆರೂನಿ ತನ್ನ ಪ್ರವಾಸ ಕಾಲದಲ್ಲಿ ಭಾರತದಲ್ಲಿ ಕಂಡ ಮಂತ್ರ ಹಾಕುವ ವಿಷಯವಾಗಿ ಈ 
ರೀತಿ ಹೇಳುತ್ತಾನೆ: “ಮಂತ್ರಹಾಕಿ ಕಾಯಿಲೆಗಳನ್ನು ಅದರಲ್ಲಿಯೂ ಹಾವು ಕಚ್ಚಿದವನನ್ನು 
ಗುಣಪಡಿಸುವ ವಿದ್ಯೆಯೊಂದಿದೆ, ಹಿಂದೂಗಳಲ್ಲಿ ಈ ವಿದ್ಯೆಯನ್ನು ಹೇಳುವ ಗ್ರಂಥಕರ್ತೃ್ಯ ಗರುಡ. 
ಹಾವು ಕಚ್ಚಿದವನನ್ನು ಮಂತ್ರ ಹಾಕಿ ಮಾತ್ರ ಗುಣಪಡಿಸಬಹುದೆಂದು ಕೆಲವರು ಹೇಳಿದರು... 
ವಿಷಸರ್ಪಪೊಂದು "ಮನುಷ್ಯನನ್ನು ಕಚ್ಚಿದಾಗ ಮಂತ್ರಗಾರನು ಕೂಡಲೇ ಸಿಕ್ಕದಿದ್ದರೆ ಹಾವು 
ಕಚ್ಚಿದವನನ್ನು ಕಟ್ಟಿಗೆ ಹೊರೆಗೆ ಕಟ್ಟಿ ಅವನ ಮೇಲೆ ಮಂತ್ರಗಾರನ ಆಶೀರ್ವಾದವನ್ನು ಬರೆದ 
ಎಲೆಯೊಂದನ್ನಿಡುತ್ತಾರೆ.””” ವಚನಗಳಲ್ಲಿ ಮಂತ್ರ ಹಾಗೂ ಮಂತ್ರಗಾರನ ಅನೇಕ 
ಉಲ್ಲೇಖಗಳಿವೆ. ಆದರೆ ಅದರ ವಿವರಗಳು ಮಾತ್ರ ಕಡಿಮೆಯೇ. ಹೀಗೆ ಹಾಕುವ ಚಿಕಿತ್ತೆಯಲ್ಲಿ 
ಎರಡು ಭಾಗಗಳಿವೆ. ಮಂತ್ರಮತ್ತು ತಂತ್ರ. ಮಂತ್ರವು ಬಾಯಿಯಲ್ಲಿ ಉಚ್ಚರಿಸಬೇಕಾದ ಶಬ್ದಗಳು; 
ಈ ಮಂತ್ರಗಳನ್ನುಚ್ಚರಿಸುತ್ತಿದ್ದರೆ ಮಾತ್ರಅದು ಸಿದ್ಧಿಸುತ್ತದೆಯೇ ಹೊರತು. ಮಂತ್ರವನ್ನು 
ತಿಳಿದಿದ್ದರೂ ಸುಮ್ಮನಿದ್ದಾಗ ಅಲ್ಲ. ಮಂತ್ರವನ್ನು ಕಲಿತಿದ್ದು ಅದನ್ನು ಮರೆತರೆ ಅದು ವ್ಯರ್ಥ್‌ೌ 
ಎಂದು ಅಲ್ಲಮನು ಹೇಳುತ್ತಾನೆ.ಬಸವಣ್ಣನ ಒಂದು ವಚನದಲ್ಲಿ ಸರ್ಪದಷ್ಟನಾದವನೂ 
ಉಚ್ಚರಿಸಬೇಕಾದ ಮಂತ್ರಗಳಿದ್ದುವೆಂಬ ವಿಷಯವು ತಿಳಿಯುತ್ತದೆ: “ಸಂಸಾರವೆಂಬ ಸರ್ಪ 
ಮುಟ್ಟಲು ಪಂಚೇಂದ್ರಿಯ ವಿಷದಿಂದ ಅನು ಮುಂದುಗೆಟ್ಟೆನಯ್ಯಾ;: ಆನು ಹೊರಳಿ 
ಬೀಳುತ್ತಿದ್ದೆನಯ್ಯಾ, ಓಂ ನಮಃ ಶಿವಾಯ ಎಂಬ ಮತ್ರವ ಜಷಿಸುತ್ತಿದ್ದೆನಯ್ಯಾ”್‌ ಅಗಸ್ತ್ಯನಿಂದ 
ರಚಿತವಾದ ವಿಷಸ್ತಂಭನವೆಂಬ ಮಂತ್ರವು ಹೀಗೆ ಹೇಳುತ್ತದೆ: “ಮದ್ಯವನ್ನು ಮಾರುವವನ 
ಮನೆಯಲ್ಲಿ ಚರ್ಮದ ಚೀಲವಿರುವ ಹಾಗೆ ಈ ವಿಷವನ್ನು ನಾನು ಸೂರ್ಯಮಂಡಲದಲ್ಲಿ 
ಸೇರಿಸುತ್ತೇನೆ." ತಂತ್ರವೆಂದರೆ ಹೀಗೆ ಮಂತ್ರವನ್ನು ಹೇಳುವ ಕಾಲದಲ್ಲಿ ಮಾಡುವ ಅಂಗಾಂಗ 
ಚಲನೆಗಳು ಹಾಗೂ ಉಪಯೋಗಿಸುವ ವಸ್ತುಗಳನ್ನು ಸೂಚಿಸುತ್ತದೆ. ಮಂತ್ರ-ತಂತ್ರಗಳನ್ನು 
ವಚನಗಳು ಹೇಳುತ್ತವೆ. ವಿಷದಷ್ಟನಾದವನ “"ಎಷವನ್ನಿಳಿಸುವ ಮಂತ್ರವನ್ನು, 
“ಗಾರುಡಮಂತ್ರ'ವೆಂದು ಕರೆಯುತ್ತಿದ್ದರು ಮೇಲೆ ಉಕ್ತವಾದ ಆಲ್ಚೆರೂನಿಯ ಮಾತುಗಳಲ್ಲಿ. 


೮೩. ಶಬ್ದಮ ದ : ಪು. ೨೦೮ 

೮೪. ಎಚ್‌.ಎಲ್‌.ನಾಗೇಗೌಡ: ಪ್ರವಾಸಿ ಕಂಡ ಇಂಡಿಯಾ ೧: ಪು. ೩೬೦-೧ 

೮೫. ಅಲ್ಲಮ ವ. ಚಂ. ೮೭೬ : ಪು. ೧೯೩ (“ಮಂತ್ರಕಲಿತಡೇನು, ಪುನಶ್ಚರಣೆ ಮಾಡಿದಲ್ಲದೆ ಸಿದ್ಧಿಸದು”) 
೮೬. ಅಲ್ಲಮ ವ ಚಂ. ೧೨೭೯ : ಪು. ೨೭೯ 

೮೭. ಬಸವ ವ. ೨೦: ಪು. ೧೧-೨ 


೮೮. Rajendralal Mitra : Indo-Aryans. Voll: 8.೨೭೭ 
೮೯. ಚನ್ನಬ ವ. ೪೨: ಪು. ೨೦: ಬಸ ವ. ೧೬೦: ಪು. ೭೧: ವ. ೯೬೬; ಪು. ೪೦೫ 


ವೈಜ್ಞಾನಿಕ ತಿಳಿವಳಿಕೆ / ೩೭೯ 


ಹೇಳಿರುವಂತೆ ಈ ಮಂತ್ರವನ್ನು ಬಲ್ಲವನನ್ನು "ಗಾರುಡಿಗ' ಎನ್ನುತ್ತಿದ್ದರು," ಇವನಿಗೆ "ಗಾಡಿಗ' 
ಎಂಬ ಹೆಸರೂ ಇತ್ತು ಣ್‌ ಗಾಡಿಗ ಎಂ ಗಾರುಡಿಗ ಚಟ್ಟ ಸಂಕ್ಷಿಪ್ತ್ರರೂಪವೆಂಬುದು 
ಸ್ಪಷ್ಟ ಸರ್ಪವನ್ನು "ಓಡಿಯುವಾಗಲೂ ಹಾವನ್ನು ಮತ್ತಿಗೊಳಗು ಮಾಡುವ ಮಂತ್ರವನ್ನು 
ಚ "ಮಾಂತ್ರಿಕನ ಮಂತ್ರಶಕ್ತಿಯಿಂದ 'ಹಾವಿನ ಹಲ್ಲಿನ ವಿಷವು ನಾಶವಾಗುವಂತೆ 
ರಾಮನಾಮ ಸ್ಮರಣೆಯಿಂದ ಸೀತೆಗೆ ಸಮಾಧಾನವಾಗುತ್ತದೆಂದು ನಾಗಚಂದ್ರನ ಹನುಮಂತನು 
ಹೇಳುತ್ತಾನೆ.?* ಮಂತ್ರವಾದಿಯು ಮಂತ್ರವನ್ನು ಹಾಕುವಾಗ ಹರೆಯನ್ನು ಹೊಡೆಯುತ್ತಿದ್ದರೆಂದು 
ಕಾಣುತ್ತದೆ. ಸುಮಿತ್ರಶೆಟ್ಟ ಎಂಬುವವನ ಮಗ ವಸುಮಿತ್ರನನ್ನು ಸರ್ಪವು ಕಚ್ಚಲು ಮಾರನೆಯ 
ದಿನ ಮಂತ್ರವಾದಿಯೊಬ್ಬನು “ಪಣಿಗುಟ್ಟಿ ಮಂತ್ರಿಸಿ” ಬದುಕಿಸುತ್ತಾನೆಂದು "ವಡ್ಡಾರಾಧನೆ'ಯು 
ಹೇಳುತ್ತದೆ." ಹಾವಿನಂತೆ ರೇಖೆಯನ್ನು ಬರೆದು ಮಂತ್ರಶಕ್ತಿಯಿಂದ ವ್ಯಕ್ತಿಯು 
ಮೂರ್ಛೆಗೊಳ್ಳುವಂತೆಯೂ ಮಾಡುತ್ತಿದ್ದರಂತೆ.*? 


ದುಷ್ಟಶಕ್ತಿಗಳು. ಹೊಕ್ಕಿರುವ ಮನುಷ್ಯರನ್ನು ಗುಣಪಡಿಸಲೂ ಮಂತ್ರ-ತಂತ್ರಗಳನ್ನು 
ಬಳಸುತ್ತಿದ್ದರು. ಯಾಂತ್ರಿಕ (ರಕ್ಷಣಾ ಯಂತ್ರವನ್ನು ತಯಾರಿಸುವವನು) ಯಂತ್ರ-ಮಂತ್ರಗಳಿಂದ 
ಮನುಷ್ಯನನ್ನು ಹಿಡಿದಿದ್ದ ಪಿಶಾಚಿಯು ಓಡಿಹೋಗುತ್ತದೆಂದು ನಂಬಲಾಗಿತ್ತು" ಭೂತಗಳು 
ಹಿಡಿದಾಗ ಜನರು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದರು, ಅಂಥವರಿಗೆ ಮಂತ್ರ 
ಹಾಕುತ್ತಿದದರು."” ಹಾಗೆಯೇ ದುಷ್ಟಗ್ರಹಗಳು ಮನುಷ್ಯನನ್ನು ಹೊಕ್ಕಾಗಲೂ ಮಂತ್ರವಾದಿಯನ್ನು 
ಕರೆಸಿ ಪರಿಹಾರ ಕಂಡುಕೊಳ್ಳುತ್ತಿದ್ದರು. ಗ್ರಹಗಳು ಹೊಕ್ಕಾಗ ಅವುಗಳನ್ನು ಸಾಮಾನ್ಯ ಜನರು 
ಮಾತನಾಡಿಸಲಾರರು, ಮಂತ್ರವಾದಿಯು ಮಾತ್ರಅವುಗಳನ್ನು ಮಾತನಾಡಿಸಬಲ್ಲವನೆಂದು 
ನಂಬಿಕೆಯಿತ್ತು" ಮನುಷ್ಯನನ್ನು ಹೊಕ್ಕ ಗ್ರಹವನ್ನು ಮಂತ್ರವಾದಿಯು ಸಂಭಿತಗೊಳಿಸುತ್ತಿದ್ದ. ಚ 
ಗ್ರಹಗಳನ್ನೋಡಿಸುವವನನ್ನು ನಯಸೇನನು 'ಗಹವಾದಿ' ಯೆಂದೇ ಕರೆಯುತ್ತಾನೆ.?90 ಗ್ರಹಗಳನ್ನು 
ತೃಪ್ತಿಗೊಳಿಸಲು ಶಾಂತಿಯನ್ನು ಮಾಡಿ ಮಂತ್ರವಾದಿಯು ಅವುಗಳನ್ನು ಓಡಿಸುತ್ತಿದ್ದನೆಂದು 
ತೋರುತ್ತದೆ. “ಗಾಡಿಗ ಡಿಂಬುಗಂಗೆ ಚೆಕ್ಕುಮುಟ್ಟಿಗೆ ಹಸುರಂಬಲಿಮುಟ್ಟಿಗೆ ಹುರಿಬುತ್ತಿಯ ಬೇಡಿ, 


೯೦. ಬಸವ ವ. ೮೫೬ : ಪು. ೩೫೨: ದೇವರ ದಾ ವ ೨೩ : ಪು. ೯ 
೯೧. ಅಲ್ಲಮ ವ ಚಂ. ೮೭೦: ಪು. ೧೯೩ : ಬಸವ ವ. ೫೫೪ : ಪು. ೨೨೨ ಇತ್ಯಾದಿ. 
೯೨. ಮೋ ಮಾ ವ. (ಸ) ೧೭೮: ಪು. ೩೪ 

೯೩. ರಾಮಚಂ ಪು. ೧೧.೧೬೭ 

೯೪. ವಡ್ಡಾರಾ: ಪು. ೧೫ 

೯೫. ರಾಮಚಂ ಪು. ೪.೯೩ 

೯ ಚನ್ನಬ ವ. ೪೧: ಮು. ೧೯ 

೯೭. ಕವಿವಿ ಹಸ್ತಪ್ರತಿ : ೩೬೮: ಹು. ೧೦೩ 

೯೮. ಬಸ ವ ೧೩೨: ಪು. ೬೦ 

೯೯. ಪಂಪಭಾ: ೪.೫೯ ಗದ್ಯ 

೧೦೦.ಧರ್ಮಾಮೃತ : ೮.೯೭ 


೩೮೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮನುಷ್ಯರ ಪಿಡಿದು ಪೀಡಿಸಿ, ತಮ್ಮ ಬಸುರ್ಗೆ ಕಾಣದೆ, ಈಡಾಡಿದ ಕೂಳಂಬಲಿಯನಾಯ್ದು 
ಕುಜುಕುವ ಹೇಸಿ ದೈವಂಗಳ ಬೇಡಿ ಬೇಡಿ ನಿರರ್ಥಕ ಕೆಡಬೇಡೆಲವೊ: ಕೂಡಲಸಂಗಮದೇವರ 
ನೆಜ್‌ ನಂಬುವುದೆಲವೊ.”””” ಇಲ್ಲಿ ತಮ್ಮ ಹೊಟ್ಟೆ ಹೊರೆಯಲು ಗಹಗಳನ್ನೋಡಿಸಬೇಕೆಂದು 
ಜನರನ್ನು ಕಾಡಿಸಿ ಅವರಿಂದ ದೀಪ (ಡಿಂಬು), ನೀರು (ಗಂಗೆ). ಚೆಕ್ಕು (?) ಹಸುರಂಬಲಿ- 
ಹುರಿಬುತ್ತಿಗಳನ್ನು ಪಡೆದುಕೊಂಡು, ಅದರಲ್ಲಿ ಒಂದು ಮುಷ್ಟಿಯನ್ನು (ಮುಟ್ಟಿಗೆ) ನೆಲದಲ್ಲಿ 
ಈಡಾಡಿದಾಗ ಗ್ರಹಗಳು ಅದನ್ನಾರಿಸಿಕೊಂಡು ತಿನ್ನುವುದನ್ನು ಈ ವಚನ ಸೂಚಿಸುತ್ತಿರುವಂತಿದೆ. 
ಆದರೆ ಈ ವಚನಕ್ಕೆ ಸಂಪೂರ್ಣವಾಗಿ ಅರ್ಥಮಾಡಲು ಸದ್ಯಕ್ಕೆ ಸಾಧ್ಯವಿಲ್ಲ. ಕ್ರಿಶ.೧೧೭೧ರ 
ಒಂದು ಶಾಸನದಲ್ಲಿ ಸರ್ಪ, ಗೃಹ, ಶಾಕಿನಿ-ಡಾಕಿನಿ, ಭೂತ ಪ್ರೇತ ಬೆಂತರ ಪಿಶಾಚಿ 
ಮುಂತಾದವುಗಳಿಗೆ ಮಂತ್ರಹಾಕುತ್ತಿದ್ದ ಸೈದ್ಧಾಂತಿಕ ಭಾನುಕೀರ್ತಿಯೆಂಬುವನ 
ಮಹಿಮೆಯೆಷ್ನೆಂದರೆ ಅವನು ಹೇಳಿದುದೇ ಮಂತ್ರ, ಕೊಟ್ಟ ಬೇರು ಮಂತ್ರ- ಇಂತಹ 
ಮುನಿನಾಥನ ಅಜ್ಜೆ ಸಾಮಾನ್ಯವಾದುದೇ ಎಂದು ವರ್ಣಿಸುತ್ತದೆ.” ಜನರನ್ನು 
ವಶಪಡಿಸಿಕೊಳ್ಳುವ ವಶೀಕರಣ ಮಂತ್ರವನ್ನು ವಚನಗಳನ್ನು 'ವಶ್ಯ' ಎನ್ನುತ್ತವೆ (ಓಂ ನಮಃ 
ಶಿವಾಯ ಎಂಬ ಮಂತ್ರ ಸರ್ವಜನವಶ್ಯವು?.75* "ಸಿತಾಳ ಮಂತ್ರ'ವೆಂಬ ಮಂತ್ರವೊಂದರ 
ಉಲ್ಲೇಖವೂ ವಚನಗಳಲ್ಲಿದೆ. ಇದು ಸುಟ್ಟಗಾಯದ ಉರಿಯಂತಹುದನ್ನು ಹೋಗಲಾಡಿಸುವ 
ಮಂತ್ರವೆಂದು ತೋರುತ್ತದೆ. ಚಂದಿಮರಸನೆಂಬ ವಚನಕಾರನ ವಚನವೊಂದರಿಂದ ಇದನ್ನು 
ಊಹಿಸಬಹುದು; “ನಿಸ್ನಂಗತಿಯ ಒಡಲೊಲೆಯ ಬೂದಿಯ ಕೆದಜುವನತಕ ಒಳಗೊಂದು 
ಸುಜ್ಜಾನವೆಂಬ ಕಿಡಿಯಿರ್ದು ಎನ್ನ ಮನ ಬೆಂದು ಹೃದಯದಲ್ಲಿ ಮರುಗುತ್ತಿದ್ದೇನೆ.ಇದಕ್ಕೆ ಸೀತಾಳ 
ಮಂತ್ರಉಂಟೆ ಅಯ್ಯಾ”. “ಸಿತಾಳ' ಅಥವಾ "ಸೀತಾಳ' ಎಂಬುದು ಶೀತಲ ಎಂಬುದರ 
ತದ್ಭವವೆಂಬುದು ಸ್ಪಷ್ಟವಾಗಿದೆ. 


ರಸವಾದ ಅಥವಾ ಧಾತುವಾದ 


ರಸವಾದಿಗಳಲ್ಲಿ ಒಂದು ಭಾಗವು ಪ್ರಸಾದಕಾಯವನ್ನು ಪಡೆಯಲು ಘುಟಿಕೆಯನ್ನು 
ತಯಾರಿಸುವುದರಲ್ಲಿ ಆಸಕ್ತಿ ಪಡೆದರೆ, ಮತ್ತೊಂದು ಕೀಳುಲೋಹಗಳನ್ನು ಚಿನ್ನವನ್ನಾಗಿ 
ಪರಿವರ್ತಿಸುವ ಪ್ರಯತ್ನದಲ್ಲಿ ತೊಡಗಿತು. ಕಾವ್ಯಗಳಲ್ಲಿ ಕವಿಸಮಯದಂತೆ ಬರುವ 
ಪುರುಷಶಿಲೆಯು ಅಥವಾ ಸ್ಪರ್ಶಶಿಲೆಯು ಕಬ್ಬಿಣವನ್ನು ಹೊನ್ನಾಗಿ ಮಾಡುವುದೆಂದು 
ನಂಬುತ್ತಿದ್ದರು. ಆದರೆ ಸ್ಪರ್ಶಶಿಲೆಯನ್ನು ತಯಾರಿಸುತ್ತಿರಲಿಲ್ಲವೆಂದು ಕಾಣುತ್ತದೆ; ಅದು 
ಸಿದ್ಧರೂಪದಲ್ಲಿ ಸಿಗುತ್ತದೆಂದು ಜನರು ನಂಬಿದ್ದರು. ಪುರುಷದ ಉಲ್ಲೇಖಗಳು ಹಲವೆಡೆ 
ವಚನಗಳಲ್ಲಿ ಬಂದಿವೆ. "ಪುರುಷ ಕೈಯಲುಳ್ಳಡೆ ಸಿರಿಯ ಹಂಗೇಕೆ?” ಎನ್ನುವಂತಹ 
ಮಾತುಗಳಲ್ಲಿ, ಬೇಕಾದಾಗ ಚಿನ್ನವನ್ನು ಪಡೆಯುವ ಸಾಧ್ಯತೆಯು ಪರುಷತಶಿಲೆಗುಂಟು ಎಂಬ 


೧೦೧. ಬಸವ ವ. ೫೫೪: ಪು. ೨೨೨ 

೧೦೨. E.C.VI (Part ID: 507೩0೩ ೩೪೫. 

೧೦೩. ಬಸವ ವ. ೭೮: ಪು. ೩೮ ; 'ಉರಿಲಿಂಗದೇವನ ವಚನಗಳು' (ಸಂ: ಬಿ.ಎಸ್‌.ಸಣ್ಣಯ್ಯ): ಪ್ರಬುದ್ಧ 
ಕ. ೪೫.೩ : ಪು. ೩೧ 

೧೦೪. ಡಿ.ಎಲ್‌.ನರಸಿಂಹಾಚಾರ್‌: "ಕೆಲವು ವಚನಕಾರರು' (ಪೀಠಿಕೆಗಳು, ಲೇಖನಗಳು: ಪು. ೪೪೯) 

೧೦೫. ಅಲ್ಲಮ ವ ಚಂ. ೩೦: ಪು. ೧೯ 


ವೈಜ್ಞಾನಿಕ ತಿಳಿವಳಿಕೆ / ೩೮೧ 


ಅಭಿಪ್ರಾಯವನ್ನು ಸೂಚಿಸುತ್ತದೆ. ಮರಳಿನಲ್ಲಿನ ಚಿನ್ನದ ಗುರುತುಗಳಿಗಾಗಿ ಜಲಗರವನ್ನು 
ತೊಳೆಯುವುದು ಪುರುಷ ದೊರೆತ ನ೦ತರ ಅನವಶ್ಯಕ; ಒಂದೇ ಬಾರಿಗೆ ಬೇಕೆನಿಸಿದಾಗ ಅಪಾರ 
ಹಣವನ್ನು ಪಡೆಯಬಹುದೆಂಬ ನಂಬಿಕೆಯನ್ನೂ ವಚನಗಳು ವ್ಯಕ್ತಪಡಿಸುತ್ತದೆ. ವನ್ನು 
ಮಾರ್ಪಡಿಸುವ ಅದರ ಶಕ್ತಿಯನ್ನು ಕುರಿತೂ ವಚನಗಳು ಉಲ್ಲೇಖಿಸುತ್ತವೆ. ಈ 
ಬಗೆಯಲ್ಲಲ್ಲದೆ ಸಾಧಾರಣ ಲೋಹಗಳನ್ನು ಬೇರೊಂದು ಬಗೆಯಾಗಿಯೂ ಚಿನ್ನವನ್ನಾಗಿ 
ಮಾರ್ಪಡಿಸಬಹುದೆಂಬ ನಂಬಿಕೆಯಿತ್ತು ಇದೇ ಧಾತುವಾದ. ತಾಮ್ರಮತ್ತು ಮೂಲಿಕೆಗಳನ್ನು 
ಸೇರಿಸಿದರೆ ಚಿನ್ನವಾಗುತ್ತದೆಂದು ನಯಸೇನನು ಹೇಳುತ್ತಾನೆ.” ಕಬ್ಬಿಣವನ್ನು ಚಿನ್ನವಾಗಿ 
ಮಾರ್ಪಡಿಸಬಲ್ಲವರನ್ನು ಸಿದ್ಧರಸವೇದಿಗಳೆ೦ದು ಕರೆಯುತ್ತಿದ್ದರು.” 


ಸಾಧಾರಣ ಲೋಹಗಳಿಗೆ ಯಾವುದೋ ಒಂದು ಬಗೆಯ ರಸವನ್ನು ಹಾಕುತ್ತಿದ್ದರು. 
ರಾಘವಾಂಕನು ಈ ವಿಧಾನವನ್ನು ಸ್ಥೂಲವಾಗಿ ಹೀಗೆ ವಿವರಿಸುತ್ತಾನೆ; ಮೂಷಿಕೆಯಲ್ಲಿ 
ಯಾವುದೋ ಮೂಲಿಕೆಯಿ೦ದ ತಯಾರಿಸಿದ ಸಿದ್ದರಸವನ್ನಿಟ್ಟು ಅದರಲ್ಲಿ ಲೋಹವನ್ನು ಹಾಕಿ 
ಚೆನ್ನಾಗಿ ಕಾಸಿ ಅದರ ಕಲ್ಮಷಗಳೆಲ್ಲವೂ ಹೋಗುವಂತೆ ಮಾಡಿ ಪಾದವನ್ನು ಚಿನ್ನವನ್ನಾಗಿ 
ಮಾಡಿದ ಸಿದ್ಧರು ಅದನ್ನು ಮಾರುತ್ತಿದ್ದರೆಂದು "ಸಿದ್ದರಾಮ ಚಾರಿತ್ರ' ದಲ್ಲಿದೆ.” ಸಿದ್ಧರಸವು 
ಲೋಹವನ್ನು (ಪ್ರಾಯಶಃ ತಾಮ್ರ ಚಿನ್ನವಾಗಿ ಮಾರ್ಪಡಿಸುತ್ತದೆಯೇ ಹೊರತು ಇತರ ಎಲ್ಲ 
ವಸ್ತುಗಳನ್ನಲ್ಲ ಎಂಬುದನ್ನು ಸೂಚಿಸುವ *ಸಿದ್ಧರಸ ಲೇಸೆಂದಡೆ ತಾನಿದ್ದ ಕುಡಿಕೆ 
ಹೇಮವಾದುದಿಲ್ಲ. ಲೋಹವಲ್ಲದೆ ಛೇದಿಸದು ಆ ವಸ್ತು” ಎಂಬ ವಾಕ್ಯವು ದೈವಕೃಪೆಯಿದ್ದರೂ 
ಶ್ರೇಷ್ಠತೆಯನ್ನು ಸಂಪಾದಿಸಲು ಸ್ವಂತ ಯೋಗ್ಯತೆಯೂ ಮುಖ್ಯ ಎಂಬಂತಹ ಭಾವನೆಯನ್ನು 
ಸ್ಪಷ್ಟಪಡಿಸಲು ಉಪಮೆಯನ್ನಾಗಿ ಕೆಲವು ವಚನಗಳಲ್ಲಿ ಬಳಸಲಾಗಿದೆ.” ತಾರ (ತಾಮ್ರದಿಂದ 
ಚಿನ್ನವನ್ನೂ ವಂಗ (ತವರ) ದಿಂದ ಬೆಳ್ಳಿಯನ್ನೂ ಪಡೆಯುವ ಬಗೆಯನ್ನು "ಅಭಿಲಷಿತಾರ್ಥ 
ಚಿಂತಾಮಣಿ'ಯು ಹೀಗೆ ವಿವರಿಸುತ್ತದೆ; ಪಲಾಶ (ಮುತ್ತುಗ) ಒಣಹೂವನ್ನು ಶುದ್ದಿಮಾಡಿ 
ಪುಡಿಯಾಗಿ ಕುಟ್ಟಿ ಅದನ್ನು ಹೋತದ ಮೂತ್ರದಲ್ಲಿ ಕಲಸಬೇಕು; ವಂಗದ ಪುಡಿಗೆ ಆ 
ಚೂರ್ಣವನ್ನು ಆರುಭಾಗಕ್ಕೆ ಒಂದು ಭಾಗದಷ್ಟರಂತೆ ಲೇಪಿಸಿ ಪುಟಕ್ಕಿಟ್ಟು ಕಾಯಿಸಿದರೆ ತವರವು 
ಹೆಚ್ಚು ಪ್ರಕಾಶಮಾನವಾಗುತ್ತದೆ; ಶ್ವೇತಬ್ರಹ್ಮ (ಮುತ್ತುಗ್ರಿದ ಹೂವನ್ನು ಅದರ ರಸದಲ್ಲಿಯೇ ನೆನೆಸಿ 
ಅದನ್ನು ಮೂವತ್ತೆರಡು ಬಾರಿ ತವರದ ಚೂರ್ಣಕ್ಕೆ ಲೇಪಿಸಬೇಕು, ಮತ್ತೆ ಪುಟಕ್ಕಿಟ್ಟಾಗ ತವರವು 
ತನ್ನ ಮೃದುತ್ವ ಹಾಗೂ ಕಪ್ಪುಬಣ್ಣಗಳನ್ನು ಕಳೆದುಕೊಂಡು ಪಾರದರ್ಶಿಯಾಗುತ್ತದೆ. ಶ್ವೇತಬ್ರಹ್ಮ 
ತರುವಿನ ಬೀಜದಿಂದ ತೆಗೆದ ಎಣ್ಣೆಯಲ್ಲಿ ಈ ಶುದ್ಧ ತವರವನ್ನು ನೆನೆಸಿ ಎಣ್ಣೆಯು ಹತ್ತುವಂತೆ 


೧೦೬. ಬಸವ ವ. ೮೦೦: ಪು. ೩೨೬: ವ. ೧೩೭: ಪು. ೬೨: ವ. ೪೪೮: ಪು. ೧೭೫ ಇತ್ಯಾದಿ. 

೧೦೭ .ಧರ್ಮಾಮೃತ: ೪.೩೯ (“ಕಿಸುವಂ೦ ಮೂಲಿಕೆಯಂ ಪೊರ್ದಿಸೆ ನಗೆಯೊಳ್‌ ಹೇಮಮಪ್ಪ'ಐದಿಂದಂ”) 

೧೦೮. ಸಕಲೇಶ ವ. ೭೨: ಪು. ೧೯ 

೧೦೯. ಸಿದ್ಧರಾ ಚಾ : ೧.೧೧ ("ಭಸಿತವೇ ಘುಟಕೆ ರುದಾಕ್ಷೆ ಮೂಲಿಕೆ ಸಿದ್ಧರಸ ಮೂಲಮಂತ್ರನಿಜಹಸ್ತ 
ಮೂಷಿಕೆ ನಿಯಾಮಿಸುವಾಜ್ಞೆಯಿ೦ಂಧನ೦ ಜ್ಞಾನಾಜ್ಞೆಯುಪದೇಶ ಕಣ್ಣಿಡುವುದಾಗಿ, ಹೊಸಪಾಪ 
ಗಂಧ ಕಾಳಿಕೆ ಕೆಡಲು ಭವಿಲೋಹವಿಸರಮಂ ಕಳೆದಾ ಮಹಾಮಹೇಶ್ವರರೆನಿಪ 
ಮಿಸುನಿಯಂ ಮಾಡಿ ರುದ್ರಂಗೆ ಮಾವಾ ಸಿದ್ಧನಾಸಿದ್ಧರಾಮಯ್ಯನು'') 

೧೧೦.ಮೋಳಿಗೆ ಮಾ ವ. ೪೨೬: ಪು: ೧೦೭ : ಅರಿ ಮಾ ವ. ೧೩೭ ; ಪು. ೨೭ 


೩೮೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಾಡಬೇಕು. ಇದಕ್ಕೆ ಏಳುಭಾಗ ಗ೦ಧಕವನ್ನು ಸೇರಿಸಿ ಅದನ್ನು ತಾಮಕ್ಕೆ ಲೇಪಿಸಿ ಪುಟಕ್ಕಿಟ್ಟು 
ಕಾಯಿಸಿದರೆ ಅದು. ಚಿನ್ನವಾಗುತ್ತದೆ. ಮೇಲೆ ಹೇಳಿದ ಶ್ವೇತಬ್ರಹ್ಮದ ತೈಲದಿಂದ ದರದ 
(ಕೆ೦ಂಪುಸೀಸ), ಗಂಧಕ ಮತ್ತು ಪಾದರಸಗಳನ್ನು ನುಣುಪಾದ ಕಲ್ಲಿನ ಮೇಲೆ 
ಪಿಷ್ಠವಾಗುವವರೆಗೂ ತೇಯಜೇಕು. ಇದನ್ನು ತವರದ. ತಗಡುಗಳಿಗೆ ಎರಡೂ ಬದಿಯಲ್ಲಿ 
ಲೇಪಿಸಿ ಮೂವತ್ತೆರಡು ಬಾರಿ ಸುಟ್ಟು, ಈ ಪಿಷ್ಟದಿಂದ ಲೇಪಿಸಿ ಮತ್ತೆ ಸುಟ್ಟು ಮಾಡಿದರೆ ವಂಗ 
(ತವರ)ವು ಆಗ ಬೆಳ್ಳಿಯಾಗುತ್ತದೆ. ಶಾಕವೃಕ್ಷ (ಮರಾಗರು)ದ ರಸವನ್ನು ತೆಳುವಾದ ಬಟ್ಟೆಯಲ್ಲಿ 
ಶೋಧಿಸಿ ಅದನ್ನು ಶಿಗ್ರು(ನುಗ್ಗೆವಿನ ಚೂರ್ಣಕ್ಕೆ ಬೆರಸಿ ತಾಮ್ರದ ತಗಡಿಗೆ ಬಳಿದು ಪುಟಕ್ಕೆ ಹಾಕಿ 
ಕಾಯಿಸುವುದನ್ನು ಐದು ಬಾರಿ ಮಾಡಿದರೆ ತಾಮ್ರವು ಚಿನ್ನವಾಗುತ್ತದೆ. ಶಾಕವೃಕ್ಷದ ಹಣ್ಣುಗಳನ್ನು 
ಜಜ್ಜಿ ಬಂದ ರಸವನ್ನು ಕೆಲ್ಕದ ರಸಕ್ಕೆ ಬೆರಸಿ ಅದನ್ನು ತಾಮ್ರದ ತಗಡುಗಳಿಗೆ ಲೇಪಿಸಿ 
ಕಾಯಿಸಿದರೂ ಚಿನ್ನವಾಗುತ್ತದೆ; ಹಾಗೆಯೇ ಕರವೀರ (ಕಣಿಗಿಲೆ) ಹಾಗೂ ಶಾಕದ ರಸಗಳನ್ನು 
ಸೇರಿಸಿ ತಾಮಕ್ಕೆ ಲೇಪಿಸಿ ಕಾಯಿಸುವುದರಿಂದಲೂ ಚಿನ್ನವು ದೊರೆಯುತ್ತದೆ.” ಇಲ್ಲಿ 
ತಾಮ್ರದಿಂದ ಚಿನ್ನವನ್ನು ಮಾಡುವ ಅನೇಕ ವಿಧಾನಗಳನ್ನು ವಿವರಿಸಿದೆ. ಆದರೆ ಇಲ್ಲಿ ಉಕ್ತವಾದ 
ಸಸ್ಯಗಳನ್ನು ಸರಿಯಾಗಿ ಗುರುತಿಸುವುದು ಸಾಧ್ಯವಾಗುತ್ತದೆಯೇ ಎಂಬುದು ಪ್ರಶ್ನೆ. 
ಹಣದಾಸೆಯಿಂದ ಈ ರಸವಿದ್ಯೆಯನ್ನು ಕಲಿಯುವವರ ಬಗ್ಗೆ ವಚನಕಾರರು ತಿರಸ್ಕಾರ 
ದೃಷ್ಟಿಯನ್ನು ತೋರುತ್ತಾರೆ. ರಸವಾದವು ಲೋಹವನ್ನು ಚಿನ್ನವಾಗಿಸಲು ಸಹಾಯಕವಾಗಬಹುದೇ 
ವಿನಾಅದು ಆಧ್ಯಾತ್ಮಿಕ ಸಾಧನೆಯಷ್ಟು ಶ್ರೇಷ್ಠವಾದ "ಪ್ರಯತ್ನವಲ್ಲ ಎಂಬರ್ಥದ ಮಾತುಗಳು 
ಅನೇಕ ವಚನಗಳಲ್ಲಿ. Jl ರಸವಿದ್ಯೆಯನ್ನು ಕಲಿತವನು ಅಕ್ಕಸಾಲೆಯಿಂದ ಪೂಜಿಸಲ್ಪಡುವನೇ 
ಹೊರತು ಆಧ್ಯಾ ತೃಕವಾದಿಗಳಿಂದಲ್ಲವಂದು ಚನ್ನ ಬಸವಣ್ಣನು ವಿಡಂಬಿಸುತ್ತಾನೆ. ಹ 
ಧಾತುವಾದವನ್ನು ನಂಬಿ ತಮ್ಮಲ್ಲಿದ್ದ. ಹಣವನ್ನೆಲ್ಲ ಕಳೆದುಕೊಳ್ಳುವವರನ್ನು ನಯಸೆ ನೇನನೂ 
ಪರಿಹಾಸ ಮಾಡುತ್ತಾನೆ. 4 


ಅಂಜನಸಿದ್ದಿ 


ಒಂದು ಬಗೆಯ ಕಾಡಿಗೆಯನ್ನು ತಯಾರಿಸಿ ಅದನ್ನು ಕಣ್ಣಿಗೆ ಹಚ್ಚಿಕೊಂಡು ಅದ್ಭುತಗಳನ್ನು 
ನಡೆಸುವವರೇ ಅ೦ಜನಸಿದ್ಧರು, ಈ ವಿದ್ಯೆಯೇ ಅಂಜನಸಿದ್ದಿ, ನೆಲದಲ್ಲಿರುವ ನಿಕ್ಷೇಪವನ್ನು 
ಕಂಡುಹಿಡಿಯಲು ಅಂಜಸಿದ್ದಿಯ ನೆರವನ್ನು ಪಡೆಯುತ್ತಿದ್ದರು. ತಾವೇ ಹೂತಿಟ್ಟಿರುವ ಹಣದ 
ಸ್ಥಳವನ್ನು ಗುರುತಿಸಲು ಸಾಧ್ಯವಾಗದಾಗ ಅ೦ಜನಸಿದ್ಧರನ್ನು ಕರೆಸಿ ಅವರ ಸಹಾಯದಿಂದ 
ನಿಧಿಯನ್ನು ಪತ್ತೆ ಹಚ್ಚುತ್ತಿದ್ದರೆಂದು ಕಾಣುತ್ತದೆ. ವಿಶೇಷವಾಗಿ ತಯಾರಿಸಿದ ಅ೦ಜನವನ್ನು ಕಣ್ಣಿಗೆ 
ಹಚ್ಚಿಕೊಳ್ಳುತ್ತಿದ್ದರು. ೦” ಇದರಿಂದ ಆ ಸಿದ್ಧರಿಗೆ ಇತರರಿಗೆ ಕಾಣಿಸದ ತಾವು ಬಯಸುವ 


೧೧೧. ಅಭಿಲಷಿತಾರ್ಥ ಚಿಂತಾಮಣಿ : ೨.೩೮೦-೯೨ 

೧೧೨. ಸರ್ವಪು ವ. ೩೦೨ : ವಚನ ಸಾ ಸಂಗ್ರಹ: ಪು 

೧೧೩ ೧೧೩.ಚನ್ನಬ ವ. ೨೦೮ : ಪು. ೯೫ 

೧೧೪ ಧರ್ಮಾಮೃತ : ೮.೫೧ 

೧೧೪. ಬಸವ ವ. ೨೪೩ : ಪು. ೧೦೧: ಕವಿವಿ ಹಸ್ತಪ್ರತಿ ೧೭೨: ಹು. ೨೯ 


ವೈಜ್ಞಾನಿಕ ತಿಳಿವಳಿಕೆ / ೩೮೩ 


ವಸ್ತು ಕಾಣಿಸುತ್ತಿತ್ತು ಪ್ರಾಯಶಃ ಯಾವ ನಿಕ್ಷೇಪವನ್ನು ಹುಡುಕಬೇಕೋ ಅವರ ಹೆಸರನ್ನು 
ಬರೆದು ನೋಡಿದರೆ ನಿಕ್ಷೇಪವಿರುವ ಜಾಗವು ಕಾಣಿಸುತ್ತದೆಂಬ ನಂಬಿಕೆಯಿತ್ತೆಂದು 
ತೋರುತ್ತದೆ.” ಹೀಗೆ ಬರೆಯುತ್ತಿದ್ದುದು ಎಲ್ಲಿಯೋ ತಿಳಿಯದು. “ಅಂಜನಸಿದ್ದಿಯ ನಿಧಾನವ 
ಕಂಡಡೇನು, ಸಾಧನಕ್ರೀಯಿಂದ ಸಾಧ್ಯವ ' ಮಾಡಿಕೊಳ್ಳದನ್ನಕ್ಕರ?”೧೭ ಎಂದು ಹೇಳುವ 
ಅಲ್ಲಮನ ಮಾತಿನಿಂದ ನಿಕ್ಷೇಪವನ್ನು ಗುರುತಿಸಿದರೂ ಸಾಧನಕ್ರೀ (ಶಕ್ತಿಯನ್ನು 
ಒಲಿಸಿಕೊಳ್ಳುವುದು)ಯಿಲ್ಲದೆ ಸಾಧ್ಯವಿಲ್ಲವೆಂದು ಭಾವಿಸಿದ್ದರೆಂದು ತೋರುತ್ತದೆ. ಈ ಬಗೆಯಲ್ಲಿ 
ಅಂಜಸಿದರು ನಿಕ್ಷೇಪವನ್ನು ಗುರುತಿಸುವಾಗ ಸಿದ್ಧರು ಸಂಪೂರ್ಣ 
ಆರೋಗ್ಯವಂತರಾಗಿರಬೇಕಾಗಿತ್ತೆಂದು ಕಾಣುತ್ತದೆ. ಏಕೆಂದರೆ “ಅಂಜನಗಾಅನ ಕೈ 
ನಂಜುಗೊಂಡಿದೆ ಅಯ್ಯಾ. ಅಂಜನಗಾಜಿ ಹರುಷವಾಗಲೆಂದು ಹರಸಿಕೊಂಡ ಹರಕೆ 
ಈಡೇರಿತ್ತೆನಗಿಂದು. ಕುಂಜರಂಗಳೆಂಟು  ಕೆಲಸಾರಿದುವು.  ಅಂಜನವ ಬಲ್ಲ ಸಿದ್ಧ 
ನೀನೊಬ್ಬನಲ್ಲದಿಲ್ಲ”””್‌ ಎಂಬ ಸಿದ್ಧರಾಮನ ವಚನವು ತನ್ನ ನಿಕ್ಷೇಪವನ್ನು ಹುಡುಕಲು ಕರೆಸಿದ್ದ 
ಅ೦ಜನಸಿದ್ಧನ ಕೈ ನಂಜುಗೊಂಡಾಗ ಅವನಿಗೆ ವಾಸಿಯಾಗುವಂತೆ ನಿಕ್ಷೇಪವನ್ನು 
ತೆಗೆಯಿಸುವವನು ದೇವರಲ್ಲಿ ಹರಸಿಕೊಳ್ಳುವ ಅರ್ಥವನ್ನು ಹೇಳುತ್ತದೆ. “ಅದೃಶ್ಯಕರಣ'ವೆ೦ಂಬ 
ಕುಟಲವಿದ್ಯೆಯೊಂದನ್ನು ಅರಿವಿನ ಮಾರಿತಂದೆ ಹೆಸರಿಸುತ್ತಾನೆ.” ಇದು ಸಿದ್ಧನು ಇತರರಿಗೆ 
ಕಾಣಿಸದಂತೆ ಸಂಚರಿಸಬಲ್ಲ ವಿದ್ಯೆಯನ್ನು ಸೂಚಿಸುತ್ತದೆ. ಇದನ್ನೂ ಅಂಜನವನ್ನು 
ಹಚ್ಚಿಕೊಳ್ಳುವುದರಿ೦ದಲೇ ಸಾಧಿಸಿಕೊಳ್ಳುತ್ತಿದ್ದರು. ಅಂಜನದ ಸಹಾಯದಿಂದ ಇತರರಿಗೆ 
ಕಾಣಿಸದಂತೆ ಕಳ್ಳತನ ಮಾಡುತ್ತಿದ್ದವನ ವಿಷಯವು ಧರ್ಮಾಮೃತದಲ್ಲಿ ಉಕ್ತವಾಗಿದೆ.” 
ಘುಟಿಕಾ೦ಜನಗಳನ್ನು ಹಚ್ಚಿಕೊಂಡು ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುವ ಮೂಲಕ ಕಳ್ಳತನ 
ಮಾಡುತ್ತಿದ್ದ ವಿದ್ಯಚ್ಚೋರನೆ೦ಬ ಕಳ್ಳನ ಕತೆಯು ಪ್ರಸಿದ್ಧವಾದುದು.” 


ಜ್ಯೋತಿಷ್ಯ ಮತ್ತು ಹಸ್ತಸಾಮುದ್ರಿಕ 


ಗ್ರಹಗಳ ಸ್ಥಾನದ ಆಧಾರದ ಮೇಲೆ ಯಜ್ಞವೇ ಮೊದಲಾದ ಶುಭಕಾರ್ಯಗಳಿಗೆ 
ಮುಹೂರ್ತವನ್ನು ನಿಶ್ಚೈಸುವ ಪರಿಪಾಠವು ವೇದಕಾಲದಿಂದಲೂ ಭಾರತದಲ್ಲಿದೆ. 
ಹಿಂದೂಗಳ ಜೀವನದಲ್ಲಿ ಜ್ಯೋತಿಷ್ಯವು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸಿತು. 


೧೧೫. ಬಸವ ವ. ೨೪೩: ಪು. ೧೦೧; ಕವಿವಿ ಹಸ್ತಪ್ರತಿ ೧೭೨: ಪು. ೨೯ 

೧೧೬. ದೇವರ ದಾ ವ.೧೯: ಪು. ೭ 
("ಆ ದಿವ್ಯ ನಿಕ್ಷೇಪವನಾರಾಧಿಸುವೊಡೆ ಅ೦ಜಸಿದ್ಧಿಯಿಲ್ಲದೆ ಸಾಧಿಸಬಾರದು. ಲಿಪಿಯಿಲ್ಲದೆ 
ತೆಗೆವರಸದಳ. ಆ ಲಿಪಿಯ ಪ್ರಮಾಣವ ಷಟ್‌ತತ್ವದ ಮೇಲೆ ನಿಶ್ಚೈಸಿ ನಿಶ್ಚಯದೊಳಗೆ ಈ 
ನಿಕ್ಷೇಪಕರ್ತೃವಿನ ಹೆಸರ ತಿಳಿಯಲೋದುವನ್ನಬರ ಆತ ನಮ್ಮ ಹೆತ್ತಯ್ಯನೆಂಬ ಹೆಸರೋದಿತ್ತು”) 

೧೧೭. ಅಲ್ಲಮ ವ ಚಂ. ೧೦೮೬ ; ಪು. ೨೩೯ 

೧೧೮. ಸಿದ್ಧರಾ ವ. ೧೫೧: ಪು. ೪೮ 

೧೧೯. ಅರಿ ಮಾ ವ. ೧೫೯: ಪು. ೩೦ 

೧೨೦. ಧರ್ಮಾಮೃತ: ೨.೧೦೮ 

೧೨೧. ವಡ್ಡಾರಾ : ಪು. ೧೨೪ 


೧೨೨. M.L.Bhagi: Ancient India-Culture and Thought: ೧.೧೮೭ 


೩೮೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಆಕಾಶದಲ್ಲಿನ ಗ್ರಹನಕ್ಷತ್ರಗಳು ದೈವೀಶಕ್ತಿಯನ್ನುಳ್ಳವು, ಸತ್ತವರು ನಕ್ಷತ್ರಗಳಾಗುತ್ತಾರೆ ಎಂಬ 
ನಂಬಿಕೆಗಳೂ ಇದರ ಪ್ರಾಮುಖ್ಯಕ್ಕೆ ಕಾರಣವಾಗಿರಬಹುದು. ಆದ್ದರಿ೦ದ ಗ್ರಹನಕ್ಷತ್ರಗಳ ಚಲನೆ 
ದೈವಾಜ್ಞೆಯನ್ನು ಸೂಚಿಸುವ ಸಂಕೇತಗಳೆಂಬ ಭಾವನೆಯು ಸಹಜವಾಗಿಯೇ ಉದಿಸಿತು. 
ಪ್ರತಿಯೊಂದು ಕಾರ್ಯವನ್ನು ಕೈಗೊಳ್ಳುವುದಕ್ಕೂ ಮುಹೂರ್ತಕ್ಕಾಗಿ ಕಾಯುವ, ಶಕುನ- 
ಅಪಶಕುನಗಳನ್ನನುಸರಿಸಿ ಕೆಲಸ ಮಾಡುವ ಪರಿಪಾಠದ ಜನಗಳನ್ನು ವಚನಕಾರರು 
ಖಂಡಿಸುತ್ತಾರೆ. ಕಾಯಿಲೆಗಳೋ ದಾರಿದ್ರ ವೋ ಅಪಜಯವೋ ತಮಗುಂಟಾದಾಗ ಜನರು 
ಬ್ರಾಹ್ಮಣನ “ಹತ್ತಿರ ಹೋಗಿ ಕಾಣಿಕೆಯನ್ನಿತ್ತು ತನ್ನ ಹೆಸರನ್ನು ಹೇಳಿ ಗ್ರಹಬಲ ಹೇಗಿದೆಯೆಂದು 
ವಿಚಾರಿಸುತ್ತಿದ್ದರು.” ತಮಗೆ ಬರುವ ಕಷ್ಟಗಳಿಗೆ "ಎನು. ಕಾರಣವೆಂದು ಜನರಿಗೆ 
ತಿಳಿಯದಿದ್ದುರಿಂದ ಜೋಯಿಸ (ಜ್ಯೋತಿಷ್ಯರು ಸಲಹೆಯಂತೆ ಹುಣ್ಣಿಮೆ-ಅಮಾವಾಸ್ಕೆಗಳಲ್ಲಿ 
ಉಪವಾಸವಿದ್ದು, ಗಹಬಲವಿರುವ ಶುಭಮುಹೂರ್ತದಲ್ಲಿ ಅರಳಿಯ "ಮರಕ್ಕೆ ನೀರು ಹಾಕಿ 
ನೂಲುಸುತ್ತಿ "ಶಾಂತಿಯನ್ನು ಮಾಡಿ ವಿಪರಿಗೆ ಹಣವನ್ನು ಕೊಟ್ಟರೆ ತಮ್ಮ ಕಷ್ಟಗಳು 
ನಿವಾರಣೆಯಾಗುತ್ತವೆಂಬ ಜನರ ನಂಬಿಕೆಯನ್ನು ಚನ್ನಬಸವಣ್ಣನು ಅಲ್ಲಗಳೆಯುತ್ತಾನೆ."”” 


ಪಂಚಾಂಗ ಫಲದ ಬಗ್ಗೆ ಜನರಿಗೆ ಅತೀವ ಕಳವಳ; ಹಾಗಾಗಿ ಜೋಯಿಸರ ಸಲಹೆ 
ಪಡೆಯುವುದಕ್ಕಾಗಿ ಕಾಣಿಕೆ ಎಲೆ- ಅಡಿಕೆಗಳನ್ನು ನೀಡಿ ಅವರ ವಾಕ್ಯವನ್ನೇ ಸಕಲ ಕಾರ್ಯನಿದ್ದಿ 
ಎಂದು ನಂಬಿದ ಜನರನ್ನು ಹಂದಿಗಳು ಎಂದೊಬ್ಬ ವಚನಕಾರನು ಕರೆಯುತ್ತಾನೆ” 
ಬಸವಣ್ಣನು “ಲಗ್ಗವಿಲ್ಲ, ವಿಲಗಪಿಲ್ಲ ಎಂದು ಜ್ಯೋತಿಷ್ಯದಲ್ಲಿ ತನಗಿದ್ದ ಅಪನಂಬಿಕೆಯನ್ನು 
ಸೂಚಿಸುತ್ತಾನೆ; ಮತ್ತೊಂದೆಡೆ ಶಕುನವೆಂದೋ ಅಪಶಕುನವೆಂದೋ ಶುಭಕಾರ್ಯ ಮಾಡಲು 
ಹಿಂದುಮುಂದು ನೋಡುವವರನ್ನು ಜರಿಯುತ್ತಾನೆ.””” ಶ್ರೇಷ್ಠ ಭಕ್ತನಾದವನಿಗೆ ಎಲ್ಲ ಕಾಲವೂ 
ಒಳ್ಳೆಯದೆ. “ಹೊತ್ತಾಜ್‌-ಅಮಾವಾಸೆ-ಮಟಮಧ್ಯಾಹ್ನ-ಸಂಕ್ರಾಂತಿ-ಮತ್ತೆ ಆಸ್ತಮಾನ-ಹುಣ್ಣಿಮೆ 
ಎಂಬುದಿಲ್ಲ” ಎಂಬುದು ಜೇಡರ ದಾಸಿಮಯ್ಯನ ನಂಬಿಕೆ. ಕಾಣಿಕೆಗಳನ್ನಿತ್ತು ಶುಭ 
ಮುಹೂರ್ತವನ್ನು ನಿಶ್ಚೈಸಿ ಆ ಕಾಲದಲ್ಲಿಯೇ ಕೆಲಸಗಳನ್ನು ಮಾಡುವುದರಿಂದ ಮುಂದೆ ಆಗುವ 
ವಿಘ್ನಗಳನ್ನು ನಿವಾರಿಸುವುದು ಸಾಧ್ಯವಿಲ್ಲ, ವಿಪ್ರರು ಹೇಳುವ ಭವಿಷ್ಯವು “ಕುರುಡನ ಕೈಯ 
ಕುರುಡ ಹಿಡಿದು ಹಾದಿಯ ತೋರುವಂತೆ' ಎಂಬುದು ವಚನಕಾರರ ಅಭಿಪ್ರಾಯ." ತಾವು 
ಶುಭವೆಂದು. ನಿಶ್ಚೈಸಿದ ಮುಹೂರ್ತವು ವಿಘ್ನಗಳಿಂದ ಮುಕ್ತವಾದುವೇನಲ್ಲ ಎಂಬ 
ಅಭಿಪ್ರಾಯವಿರುವ ಮಾತು ಸಿದ್ದರಾಮನ ವಚನದಲ್ಲಿದೆ. ೧೩೦ ಥ್ರ ನೇತಿ ವಚನಕಾರರೆಲ್ಲರೂ 
ಗ್ರಹಬಲವನ್ನಾಶ್ರಯಿಸಿ ಕಾರ್ಯಕ್ಕೆಗೊಳ್ಳುವ ಪ್ರವೃತ್ತಿಯನ್ನು ಟೀಕಿಸಿದ್ದಾರೆ. ಆದರೂ ಅದನ್ನು 
ಗಮನಿಸುವ ಪರಿಪಾಠವು ಮಾತ್ರ ಇಲ್ಲದೆ ಇಂದಿಗೂ ಮುಂದುವರಿದಿದೆ. 


೧೨೩. ಚನ್ನಬ ವ. ೪೯೩ : ಪು. ೨೨೧ 
೧೨೪. ಚನ್ನಬ ವ. ೩೯೨ : ಪು. ೨೨೨ 
೧೨೫. ವಚನ ಶಾಸಾ ೧: ಪು. ೩೦೩ 
೧೨೬. ಬಸವ ವ. ೧೨೦೯ : ಪು. ೫೦೦ 
೧೨೭ ಬಸವ ವ. ೧೬೭ : ಪು. ೭೪ 
೧೨೮. ದೇವರ ದಾ ವ. ೮೩ : ಪು. ೨೭-೮ 
೧೨೯. ಚನ್ನಬ ವ. ೪೯೩ : ಪು. ೨೨೨ 
೧೩೦. ಸಿದ್ಧರಾ ವ. ೫೨೩ : ಪು. ೧೫೬ 


ವೈಜ್ಞಾನಿಕ ತಿಳಿವಳಿಕೆ / ೩೮೫ 


ಜ್ಯೋತಿಷ್ಯದಲ್ಲಿ ಪ್ರಮುಖವಾದ ಅಂಶಗಳು ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು 
ಕರಣಗಳು ಪಂಚಲಗ್ನಗಳು.”” ಪಂಚಾಂಗವೆಂದೂ ಇದೇ, ಪ್ರತಿದಿವಸದ ಈ ಐದನ್ನೂ 
ಸೂಚಿಸುವ ಉಲ್ಲೇಖವೂ ಇದೇ ಕಾರಣದಿಂದಲೇ ಪಂಚಾಂಗವೆಂದು ಕರೆಯುವುದು. 
ಪಂಚಾಂಗದ ಉಲ್ಲೇಖವೂ ವಚನಗಳಲ್ಲಿದೆ.”** ಚಾಂದ್ರಮಾನದ ಪ್ರಕಾರ ಒಂದು ದಿನವನ್ನೇ 
“ತಿಥಿ' ಎಂದು ಕರೆಯುತ್ತಾರೆ. ಚಂದನ ಚಲನೆಯ ಆಧಾರದ ಮೇಲೆ ನಿರ್ಧರಿಸುವ ತಿಥಿಗೆ 
ಅರವತ್ತು ನಾಡಿಗಳೆಂದು ಮಂಗರಾಜನು ಹೇಳುತ್ತಾನೆ." “ಆ ಘಳಿಗೆ ಅಜುವತ್ತು ಕೂಡಿದರೆ 
ಒಂದು ದಿನ್‌ ಎಂದು ವಚನಗಳು ಹೇಳುವುದರಿಂದ ಸುಮಾರು ಒಂದು ಗಳಿಗೆಯು 
ಒಂದು ನಾಡಿಗೆ ಸಮವೆಂದು ಭಾವಿಸಬಹುದು. 


ಪ್ರತಿಯೊಂದು ದಿನಕ್ಕೂ ಒಂದು ಗಹದ ಹೆಸರನ್ನಿಟ್ಟು ಅದನ್ನು ಒಂದು ವಾರವೆಂದು 
ಕರೆದರು; ಏಳು ದಿನಗಳ ಒಂದು ಘಟಕಕ್ಕೂ ವಾರವೆಂಬ ಹೆಸರಿದೆ. ಗಹಗಳ ಚಲನೆಯು 
ಜ್ಯೋತಿಷ್ಯ ಹಾಗೂ ಖಗೋಳ ವಿಜ್ಞಾನದಲ್ಲಿ ತುಂಬ ಪ್ರಮುಖ ಸ್ಥಾನವಿರುವುದರಿಂದ 
ಪ್ರತಿದಿವಸಕ್ಕೂ ಒಂದೊಂದು ಗ್ರಹದ ಹೆಸರನ್ನಿತ್ತಿರಬಹುದು. ಗ್ರಹಗಳು ಒಂಬತ್ತೆಂಬ 
ಭಾವನೆಯಿಂದ ಅವೆಲ್ಲವನ್ನೂ ಸೇರಿಸಿ 'ನವಗ್ರಹ'ವೆಂಬ ಮಾತು ಬಳಕೆಗೆ ಬಂತು. ಈ 
ನವಗ್ರಹಗಳೆಂದರೆ ಸೂರ್ಯ, ಚಂದ್ರ, ಅಂಗಾರಕ (ಮಂಗಳ) ಬುಧ, ಗುರು, ಶುಕ್ರ, ಶನಿ, ರಾಹು 
ಮತ್ತು ಕೇತುಗಳು. ಇವುಗಳಲ್ಲಿ ಸೂರ್ಯ, ಚಂದ್ರ, ಬೃಹಸ್ಪತಿ (ಗುರು).”₹* ರಾಹು-ಕೇತುಗಳ”** 
ಉಲ್ಲೇಖ ವಚನಗಳಲ್ಲಿದೆ; ಅಲ್ಲದೆ ಧುವನಕ್ಷತ್ರ ಹಾಗೂ ಸಪ್ಪರ್ಷಿಮಂಡಲಗಳ ಉಲ್ಲೇಖವೂ 
ಇದೆ.” ಈ ಗ್ರಹಗಳ ಕೃಪೆಯಿಂದ ಜನರಿಗೆ ಒಳಿತಾಗುತ್ತದೆಂಬ ನಂಬಿಕೆಯಿದ್ದಿತು; ತಮಗೆ 
ಕಷ್ಟವೊದಗಿದಾಗ ಗಹಬಲ ಕಡಿಮೆಯಾಯಿತೆಂದು ಜೋಯಿಸರ ಬಳಿ ಹೋಗಿ ತಮ್ಮ ಗ್ರಹಬಲದ 
ವಿಷಯವನ್ನರಿಯಲು ಜನರು ಹಾತೊರೆಯುತ್ತಿದ್ದರು. ನಕ್ಷತ್ರಗಳೆಂದರೆ ಜ್ಯೋತಿಶ್ಯಾಸ್ತದ ಪ್ರಕಾರ 
ಚಂದನ ಕುಟುಂಬಕ್ಕೆ ಸೇರಿದ ಸದಸ್ಯರೆಂದರ್ಥ; ಪ್ರಾಚೀನರ ಅಭಿಮತದ ಪ್ರಕಾರ ಟ್ಟ ನಕ್ಷತ್ರಗಳ 
ಸಂಖ್ಯೆ ಇಪ್ಪತ್ತೇಳು; ಈ ಇಪ್ಪತ್ರೇಳು ನಕ್ಷತ್ರಗಳೂ ಚಂದನ ಹೆಂಡತಿಯರೆಂದೂ “ದಕ್ಷನ 
ಮಕ್ಕಳೆಂದೂ ನಂಬಿಕೆಯಿದ್ದಿತು. ಇಪ್ಪತ್ತೇಳು ನಕ್ಷತ್ರಗಳ ಉಲ್ಲೇಖವು ವಚನಗಳಲ್ಲಿದೆ.”*” ಅಶ್ವಿನೀ, 
ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರಾ, ಆರ್ದ್ರಾ, ಪುನರ್ವಸು, ಪುಷ್ಯ, ಆಶ್ಲೇಷಾ, ಮಖಾ, 
ಪೂರ್ವಫಲ್ಲುನಿ (ಪುಬ್ಬ), ಉತ್ತರ ಫಲ್ಲುನಿ (ಉತ್ತರೆ), ಹಸ್ತಾ, ಚಿತ್ತಾ (ಚಿತ್ರ). ಸ್ವಾತೀ, ವಿಶಾಖಾ, 


೧೩೧. ಆದಯ್ಯ ವ. ೪೫: ಪು. ೨೬ 
೧೩೨. ವಚನ ಶಾ ಸಾ ೧: ಪು. ೩೦೩ 
೧೩೩. ಕಿಟ್ಟೆಲ್‌ ಕೋಶ (ಪರಿಷ್ಕೃತ) ಸಂ. ೨: ಪು. ೯೦೩ 
೧೩೪. ಅಲ್ಲಮ ವ ಚಂ. ೬೫೪ : ಪು. ೧೪೨ 
ಚಾಂದ್ರಮಾನದ ರೀತ್ಯ ತಿಂಗಳನ್ನು ಎರಡು ಭಾಗ ಮಾಡುತ್ತಾರೆ; ಶುಕ್ಲಪಕ್ಷ ಹಾಗೂ 


ಕೃಷ್ಣಪಕ್ಷಗಳೆ೦ದು; ಪ್ರತಿಯೊಂದು ಪಕ್ಷದ ಹದಿನೈದು ದಿನಗಳನ್ನು ಪಾಡ್ಯ ಬಿದಿಗೆ, ತದಿಗೆ 
ಇತ್ಯಾದಿಯಾಗಿ ಆ ಕಾಲದಲ್ಲಿಯೂ ಎಣಿಸುತ್ತಿದ್ದರು. ಬಸವಣ್ಣನಲ್ಲಿ ಅಷ್ಟಮಿ-ನವಮಿಗಳ 
ಉಲ್ಲೇಖವಿದೆ (ಬಸವ ವ. ೬೧೮ : ಪು. ೨೧೭) 

೧೩೫. ಚನ್ನಬ ವ. ೪೯೩ : ಪು. ೨೨೧ 

೧೩೬. ಚನ್ನಬ ವ. ೧೩೨೮ : ಪು. ೫೯೮ 

೧೩೭. ಅದೇ. 


೧೩೮. ಚನ್ನಬ ವ. ೫೦೭ : ಪು. ೨೩೧ : ವ. ೧೩೨೮ : ಹು. ೫೯೪ 


೩೮೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಅನೂರಾಧ, ಜ್ಯೇಷ್ಠಾ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷಕ್‌, 
ಪೂರ್ವಾಭಾದ್ರಾ, ಉತ್ತರಾಭಾದ್ರಾ, ರೇವತಿ- ಎಂಬಿವುಗಳೇ ಇಪ್ಪತ್ತೇಳು ನಕ್ಷತ್ರಗಳು. ಇವುಗಳಲ್ಲಿ 
ಒಂದು ವಚನವು ಅಶ್ವಿನಿ, ಭರಣಿ, ಕೃತ್ತಿಕೆ ಮತ್ತು ಮೂಲಾಗಳನ್ನು ಹೆಸರಿಸುತ್ತದೆ.” ನಕ್ಷತ್ರಗಳು 
ಇಪ್ಪತ್ತೇಳೆಂಬುದು ಪ್ರ ಸದ್ಭವಾಗಿದ್ದರೂ “ಮುನ್ಮೂಅಜುವತ್ತು ನಕ್ಕೆ ಬಾಯಿಬಿಟ್ಟು ಕೊಂಡಿಪುದೇ 
ಸಂ” ೦ ಎಂದು "ಬಸವಣ್ಣನು ಹೇಳುತ್ತಾನೆ. ಇಲ್ಲಿ ವರ್ಷದಲ್ಲಿನ ಪ್ರತಿಯೊ೦ದು ದಿನವನ್ನೂ 
ಒಂದೊಂದು ನಕ್ಷತ್ರವೆಂದು ಭಾವಿಸಿ, ವರ್ಷದ. ಮೂನ್ನೂರರು ವತ್ತು ದಿನಗಳು ಪ್ರತಿಯೊಂದೂ 
ಒಂದೊಂದು ನಕ್ಷತ್ರದಧೀನದಲ್ಲಿರುವುದರಿಂದ ಹೀಗೆ ಹೇಳಿರಬಹುದು. ದಿನ (ತಿಥಿ)ಗಳಲ್ಲಿ 
ಚಾಂದಮಾನದಲ್ಲಿ ವಿಶೇಷ ಪ್ರಾಮುಖ್ಯವನ್ನು ಪಡೆದವುಗಳೆಂದರೆ ಹುಣ್ಣಿಮೆ ಮತ್ತು 
ಅಮಾವಾಸೆಗಳು. ಕೆಲವರು ಆ ದಿನಗಳಲ್ಲಿ ಉಪವಾಸ ವತವನ್ನು ಕೈಕೊಳ್ಳುತ್ತಿದ್ದುದೂ 

ಟು. ೧9ರ ಸೂರ್ಯನು ತನ್ನ ಚಲನಪಥವನ್ನು ಬದಲಾಯಿಸುವ ಸಂಕಾಂತಿ, ೧೪೨ 
ಜು! ಸಂಕ್ರಾಂತಿಯೆಂದರೆ ಸೂರ್ಯನ "ದಕ್ಷಣಾಯನವು ಮುಗಿದು ಉತ್ತರಾಯಣವು 
ಪ್ರಾರಂಭವಾಗುವ "ಮಕರ ಸಂಕ್ರಾಂತಿ'ಯೆಂದೇ ಅರ್ಥ. ಇದನ್ನು `ಸಂಕ್ರಮಣ'ವೆಂದೂ 
ಕರೆಯುತ್ತಿದ್ದರು.?** “ವ್ಯತೀಪಾತ”””” ಎಂದರೆ ಸೂರ್ಯ ಅಥವಾ ಚಂದ್ರರು ಕ್ರೂರವಾಗಿರುವ 
ಕಾಲ ಎಂದರ್ಥ. ಇಂತಹ ಕಾಲಗಳಲ್ಲಿ ಗ್ರಹಗಳಿಗೆ ಶಾಂತಿ ಮುಂತಾದವುಗಳನ್ನು ಮಾಡುತ್ತಿದ್ದರು. 
ಸೂರ್ಯ ಚಂದ್ರರನ್ನು ರಾಹುಕೇತುಗಳಂಬ ದುಷ್ಟಗ್ರಹಗಳು ಹಿಡಿಯುವುದನ್ನೇ `ಗ್ರಹಣ'ಗಳೆಂದು 
ಆಗ ಭಾವಿಸಿದ್ದರು. ಈ ಗ್ರಹಣಗಳು ಯಾವಾಗ ಸಂಭವಿಸುತ್ತವೆಂಬುದನ್ನು ಜೋಯಿಸರು 
ಲೆಕ್ಕಾಚಾರದಿಂದ ತಿಳಿಯುತ್ತಿದ್ದರು.” “ಜ್ಯೋತಿರ್ಗಹಣ'ವೆಂಬ ಮಾತು ಒಂದೆಡೆ 
ಉಕ್ತವಾಗಿದೆ?" ವಚನಗಳಲ್ಲಿ ಉಕ್ತವಾಗಿರುವ “ದಗ್ಗವಾರ'ವೆಂದರೆ್‌ ಶುಭಕಾರ್ಯಗಳಿಗೆ 
ನಿಷಿದ್ದವಾಗಿರುವ ಅಶುಭದಿನವೆಂದರ್ಥ (ದಗ್ಗ್‌ ಅಶುಭ), ದ್ವಾದಶಿಯಲ್ಲಿ ಸೂರ್ಯನೂ, 
ಪಂಚಮಿಯಲ್ಲಿ ಕುಜನೂ, ಏಕಾದಶಿಯಲ್ಲಿ ಚಂದ್ರನೂ, ತದಿಗೆಯಲ್ಲಿ ಬುಧನೂ, ನವಮಿಯಲ್ಲಿ 
ಶನಿಯೂ, ಷಷ್ಠಿಯಲ್ಲಿ ಗುರುವೂ, ಅಷ್ಟಮಿಯಲ್ಲಿ ಶುಕನೂ ಇದ್ದರೆ ಆ ದಿನಗಳಂದು 
ಶುಭಕಾರ್ಯಗಳನ್ನು ಮಾಡಬಾರದೆಂದು ನಂಬಿಕೆಯಿದ್ದಿತು.”*್‌ 


೧೩೯ ಚನ್ನಬ ವ. ೫೦೭ : ಮ. ೨೩೧ 

೧೪೦. ಚನ್ನಬ ವ. ೮೦೯ : ಪು. ೩೨೯ 

೧೪೧. ಚನ್ನಬ ವ. ೪೯೩ : ಪು. ೨೨೧ 

೧೪೨. ದೇವರ ದಾ ವ. ೮೩ : ಪು. ೨೭ 

೧೪೩. ಚನ್ನಬ ವ. ೧೩೨೮ : ಪು. ೫೯೪ 

೧೪೪. ವಚನ ಶಾಸಾ ೧: ಪು. ೩೦೪ 

೧೪೫. ಧರ್ಮಾಮೃತ : ೯.೬೮ 

೧೪೬. ಚನ್ನಬ ವ. ೧೩೨೯ ; ಪು. ೫೯೪ 

೧೪೭. ವಚನ ಶಾಸಾ ೧: ಪು. ೩೦೪ 

೧೪೮. ಲೋಕೋಪಕಾರ ೧. ಗ್ರಂಥಾರಂಭದ ನಂತರ ೪೦ನೆಯ ಪದ್ಯ 


ವೈಜ್ಞಾನಿಕ ತಿಳಿವಳಿಕೆ / ೩೮೭ 


ಮಗುವು ಜನಿಸಿದ ನಕ್ಷತ್ರ-ದಿನಗಳ ಆಧಾರದ ಮೇಲೆ ಜೋಯಿಸರು ಆ ಮಗುವಿನ 
ಭವಿಷ್ಯವನ್ನು ಮುನ್ನುಡಿಯುವುದೇ “ಜಾತಕಫಲ' ಎನ್ನುತ್ತಿದ್ದರು. ಮದುವೆಯಂತಹ 
ಶುಭಕಾರ್ಯಗಳಿಗೆ ಶಕುನವನ್ನು ಕೇಳುತ್ತಿದ್ದರು.” ಮದುವೆಯು "ನಿಶ್ಚಿತವಾಗಬೇಕಾದರೆ ವಢು- 
ವರರಲ್ಲಿ ರಾಶಿಕೂಟ ಮತ್ತು ಗಣಸಂಬಂಧಗಳು ಕೂಡಿಬರಬೇಕೆಂದು ನಂಬಿರುತ್ತಿದ್ದರು; 
ಚಂದ್ರಬಲ-ತಾರಾಬಲಗಳಿರಬೇಕು ಎಂದು ನಂಬುತ್ತಿದ್ದರು.” ನಾನಾನಕ್ಷತ್ರಗಳನ್ನು ಹಲವು 
ರಾಶಿಗಳಾಗಿ ವಿಂಗಡಿಸುತ್ತಾರೆ; ಆಯಾ ನಕ್ಷತ್ರಗಳಲ್ಲಿ ಹುಟ್ಟಿದವರು ಅದರ ರಾಶಿಗೆ ಸೇರುತ್ತಾರೆ. 
ನಕ್ಷತ್ರ (ಹಾಗೂ ರಾಶಿ)ಗಳಲ್ಲಿ ಪರಸ್ಪರ ಮಿತ್ರತ್ವ-ಶತುತ್ವಗಳಿರುತ್ತವೆ. ಲಗ್ನವು ಯಶಸ್ವಿಯಾಗಿ 
ಗಂಡು-ಹೆಣ್ಣುಗಳು ಸುಖದಾಂಪತ್ಯ ಜೀವನವನ್ನನುಭವಿಸಬೇಕಾದರೆ ಅವರ ರಾಶಿ-ನಕ್ಷತ್ರಗಳು 
ಪರಸ್ಪರ ಮೈತ್ರಿಯನ್ನು ಪಡೆದಿರಬೇಕೆಂಬ ಭಾವನೆಯಿದೆ, ಆಗಲೂ ಇತ್ತು 


ಹಸ್ತಸಾಮುದ್ರಿಕವೆಂದರೆ ಕೈಯ ಮೇಲಣ ಸಹಜ ರೇಖೆಗಳ ವಿನ್ಯಾಸದಿಂದ ಆ ವ್ಯಕ್ತಿಯ 
ಜೀವನದಲ್ಲಿನ ಆಗು- ಹೋಗುಗಳನ್ನು ಗುರುತಿಸುವುದು. ವಚನದಲ್ಲಿ ದರ ಬಗ್ಗೆ "ಪಚ್ಚು 
ವಿವರಗಳೇನೂ ದೊರೆಯುವುದಿಲ್ಲ. ಬಸವಣ್ಣ ಹೇಳುವ 'ಅರ್ಥರೇಖೆಯಿದ್ದಲ್ಲಿ ಫಲವೇನು. 
ಆಯುಷ್ಯರೇಖೆ ಇಲ್ಲದನ್ನಕ್ಕ”* ಎಂಬ ಮಾತಿನಲ್ಲಿ ಹಸ್ತದ ಎರಡು ರೇಖೆಗಳು ಉಕ್ತವಾಗಿವೆ; 
ಒಂದು ವ್ಯಕ್ತಿಯು ಜೀವನದಲ್ಲಿ ಪಡೆಯುವ ಐಶ್ವರ್ಯವನ್ನು ಸೂಚಿಸುವುದಾದರೆ, ಮತ್ತೊಂದು 
ಅವನ ಜೀವನದ ದೀರ್ಫತೆಯನ್ನು ಸೂಚಿಸುವಂತಹುದು. 


ಭೂಮಿ ಹಾಗೂ ಜೀವರಾಶಿಗಳ ವಿಷಯ 


ಚನ್ನಬಸವಣ್ಣನ ಒಂದು ವಚನದಲ್ಲಿ ವಿಶ್ವದ ನಾನಾಲೋಕಗಳ ವರ್ಣನೆಯು ಈ 
ರೀತಿಯಿದೆ: ಭೂಮಿಗೆ ತೊಂಬತ್ತೆಂಟು ಸಾವಿರ ಯೋಜನೆದುದ್ದದ ಸಿಡಿಲು, ಮಿಂಚು, 
ಮೋಡಗಳಿವೆ, ಅವುಗಳ ಮೇಲೆ ಒಂದು ಲಕ್ಷ ಯೋಜನ ದೂರದಲ್ಲಿ ಬೃಹಸ್ಪತಿ; ಅಲ್ಲಿಂದ 
ಮೇಲೆ ಮೂವತ್ತೆರಡು ಲಕ್ಷ ಯೋಜನ ದೂರದಲ್ಲಿ ಶುಕ್ರ; ಅನ೦ತರ ಮತ್ತೆ ಅರವತ್ತನಾಲ್ಕು ಲಕ್ಷ 
ಯೋಜನ ದೂರದಲ್ಲಿ ಶನಿ; ಅಲ್ಲಿಂದ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಯೋಜನದ 
ದೂರದಲ್ಲಿ ಸೂರ್ಯ; ಅಲ್ಲಿಂದ ಎರಡು ಕೋಟಿ ಐವತ್ತಾರು ಲಕ್ಷ ಯೋಜನ ದೂರದಲ್ಲಿ 
ರಾಹುಕೇತುಗಳು, ಅಲ್ಲಿಂದ "ಮೇಲೆ ಐದು ಕೋಟಿ ಹನ್ನೆರಡು ಲಕ್ಷ ಯೋಜನ ದೂರದಲ್ಲಿ 
ನಕ್ಷತ್ರಗಳು; ಅವುಗಳಿಂದ ಹತ್ತು ಕೋಟಿ ಇಪ್ಪತ್ತುನಾಲ್ಕು. ಲಕ್ಷ ಯೋಜನಾನಂತರ ಸಪ್ತಮ 
ಮಹರ್ಷಿಗಳು; ಆ ನಂತರ ಇಪ್ಪತ್ತು ಕೋಟಿ ನಲವತ್ತೆಂಟು ಲಕ್ಷ ಯೋಜನಗಳಂತರದಲ್ಲಿ ತ್ರಿವಿಧ 
ದೇವರು; ಅವರುಗಳಿಂದ ನಲವತ್ತುಕೋಟಿ ತೊಂಬತ್ತಾರು ಲಕ್ಷ ಯೋಜನ ದೂರದಲ್ಲಿ 
ದೇವರುಗಳು; ಅನಂತರ ಎ೦ಬತ್ತೊಂದು ಕೋಟಿ ತೊಂಬತ್ತೆಂಟು ಲಕ್ಷ ಯೋಜನ ದೂರದಲ್ಲಿ 
ದ್ವಾದಶಾದಿತ್ಯರು; ಆಮೇಲೆ ನೂರ ಅರವತ್ತು ಮೂರು ಕೋಟ ಎ೦ಬತ್ತನಾಲ್ಕು ಲಕ್ಷ ಯೋಜನ 


೧೪೯. ಧರ್ಮಾಮೃತ : ೯.೧೧೫ 

೧೫೦. ಬಸವ ವ. ೧೦೫ : ಪು. ೫೦ 
೧೫೧. ಬಸವ ವ. ೯೩ : ಪು. ೪೦-೧ 
೧೫೨. ಬಸವ ವ. ೧೦೮ : ಪು. ೫೧ 


೩೮೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ದೂರದಲ್ಲಿ ಮಹಾಸೇನರು; ಅನಂತರ ಅಲ್ಲಿಂದ ಮುನ್ನೂರಿಪ್ಪತ್ತೇಳು ಕೋಟಿ ಅರವತ್ತೆಂಟು ಲಕ್ಷ 
ಯೋಜನಗಳಂತರದಲ್ಲಿ ಕೃತಮಹಾಮುನಿಗಳು; ಈ ರೀತಿ ಭೂಮಿಯಿಂದ ಆಕಾಶದ ದೂರವನ್ನು 
ಕೂಡಿದರೆ ಆರುನೂರೈವತ್ತು ಕೋಟಿ ಐದು ಲಕ್ಷ ತೊಂಬತ್ತೆಂಟು ಸಾವಿರ ಯೋಜನ ದೂರದಲ್ಲಿ 
ಮಹಾಲೋಕ; ಅಲ್ಲಿಂದಾಚೆ ಹದಿನಾಲ್ಕು ಲೋಕಗಳಿವೆ. ಅತಳ, ವಿತಳ, ಸುತಳ, ತಳಾತಳ, 
ರಸಾತಳ, ಮಹಾತಳ, ಪಾತಾಳ, ಮೇಲೆ ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, 
ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ.”” ಚನ್ನಬಸವಣ್ಣನದೇ ಮತ್ತೊಂದು 
ವಚನದಲ್ಲಿ ಭೂಲೋಕದ ವಿಸ್ತೀರ್ಣದ ಬಗ್ಗೆ ಆ ಕಾಲದ ನಂಬಿಕೆಗನುಗುಣವಾದ ವಿವರಗಳಿವೆ; 
ಪಂಚಶತಕೋಟಿ (ಯೋಜನ) ವಿಸ್ತೀರ್ಣ ಭೂಮಂಡಲದಲ್ಲಿ ಮೇರು ಮಂದಿರದ ವಿಸ್ತೀರ್ಣ 
ಒ೦ದು ಕೋಟಿ ಇಪ್ಪತ್ತಾರು ಲಕ್ಷ ಎಂಬತ್ತೈದು ಸಾವಿರ ಯೋಜನ ಪ್ರಮಾಣ; ಅದರ ಕೆಳಗಣ 
ಜಂಬೂದ್ವೀಪದ ವಿಸ್ತೀರ್ಣ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಯೋಜನ; ಆ ಮುಂದೆ ಲವಣ 
ಸಮುದ್ರದ ವಿಸ್ತೀರ್ಣ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಯೋಜನ; ಅದರಾಚೆ ಭೂಮಿ-ಹೆಸರು 
ಫ್ಲಕ್ಷದೀಪ-ಅದರ ವಿಸ್ತೀರ್ಣವು ಎರಡು ಲಕ್ಷ ಐವತ್ತು ಸಾವಿರ ಯೋಜನ, ಅನಂತರದ ಇಕ್ಷು 
ಸಮುದ್ರದ ವಿಸ್ತೀರ್ಣವು ಎರಡು ಲಕ್ಷ ಐವತ್ತು ಸಾವಿರ ಯೋಜನಗಳು; ಅದರಾಚೆಗಿರುವುದು 
ಶಾಲ್ಮಲೀದ್ವೀಪ-ಅದರ ವಿಸ್ತೀರ್ಣ ಐದು ಲಕ್ಷ ಯೋಜನ; ಅದಾದ ಮೇಲಿರುವುದು 
ಮಧುಸಮುದ್ರ-ಅದರ ವಿಸ್ತೀರ್ಣವೂ ಐದು ಲಕ್ಷ ಯೋಜನ; ಅನಂತರವಿರುವುದು ಕುಶದ್ದೀಪ- 
ವಿಸ್ತೀರ್ಣ ಹತ್ತು ಲಕ್ಷ ಯೋಜನ; ಮುಂದೆ ಫೃತಸಮುದ-ವಿಸ್ಕೀರ್ಣ ಹತ್ತು ಲಕ್ಷ ಯೋಜನ; 
ಅಂತರದ ಕ್ರೌಂಚದ್ವೀಪದ ವಿಸ್ತಾರ ಇಪ್ಪತ್ತುಲಕ್ಷ ಯೋಜನ; ಆಮೇಲೆ ಇರುವ ದಧಿಸಮುದವೂ 
ಇಪ್ಪತ್ತುಲಕ್ಷ ಯೋಜನ ವಿಸ್ತೀರ್ಣದ್ದು; ಅದರಾಚೆಯಿಂದ ಶಾಕದ್ವೀಪದ ವಿಸ್ತೀರ್ಣ ನಲವತ್ತು ಲಕ್ಷ 
ಯೋಜನ, ಅನಂತರದ ಕ್ಷೀರಸಮುದವೂ ನಲವತ್ತು ಲಕ್ಷ ಯೋಜನ ವಿಸ್ತಾರದ್ದು; ಅದರಾಚೆಗಿನ 
ಪುಷ್ಕರದ್ವೀಪವು ಎಂಬತ್ತುಲಕ್ಷ ಯೋಜನ ವಿಸ್ತಾರವುಳ್ಳದು; ಮುಂದಿನ ಸ್ಟಾದೋದಕ ಸಮುದ್ರವೂ 
ಎಂಬತ್ತು ಲಕ್ಷ ಯೋಜನ ವಿಸ್ತಾರದ್ದೇ; ಅಲ್ಲಿಂದ ಮುಂದೆ ನಾನೂರು ಕೋಟಿ ಯೋಜನದ 
ಹೇಮೋರ್ವಿಯಿದೆ; ಅನಂತರದಲ್ಲಿ ಅಂಧಕಾರದ ಭೂಮಂಡಲದ ವಿಸ್ಲೀರ್ಣ ಎಂಬತ್ತೈದು 
ಕೋಟಿ ಮೂವತ್ತೈದು ಲಕ್ಷದ ಅರವತ್ತೈದು ಸಾವಿರ ಯೋಜನೆ ಪ್ರಮಾಣದ್ದು; ಅಲ್ಲಿ ಸೂರ್ಯ- 
ಚಂದ್ರರ ಬೆಳಗಿಲ್ಲ; ಸೀಗೆ 'ಮೀರವಿನ ಸುತ ಎಂಟು ಪಂಚಶತಕೋಟಿ ಯೋಜನ ವಿಸೀರ್ಣವಿದೆ, 
ಇದನ್ನು ಸೂರ್ಯ ಒಂದು ದಿವಸದಲ್ಲಿ “ತರುತ್ತಾನೆ; ಮೇರುಮಂದಿರದ ಹೊರಪ್ರದಕ್ಷಿಣೆಯನ್ನು 
ಇಪ್ಪತ್ತೇಳು ನಕ್ಷತ್ರಗಳು, ಧುವಮಂಡಲ, ಸ ಸಪ್ತರ್ಷಿಗಳು, ರಾಹು-ಕೇತುಗಳು, ನವಗ್ರಹಗಳು- ಇವೆಲ್ಲ 
ದಿನರಾತ್ರಿ ಸುತ್ತುತ್ತವೆ.””” ಅಲ್ಲಮನ ವಚನದಲ್ಲಿಯೂ ಒಂದೆಡೆ ಭೂಮಿಯ ವಿಸ್ತೀರ್ಣ ಪಂಚ 
ಶತಕೋಟಿ (ಯೋಜನ?) ಎಂದಿದೆ. ಅದರಲ್ಲಿ ಸಪ್ಪಸಾಗರಗಳಿವೆಯೆಂದೂ, ಭೂಮಂಡಲದ 
ಉದಯ (ಎಂದರೆ ಅದರ ಸ್ಥಿತಿಯ ಕಾಲವಿರಬಹುದೆ?) ಎ೦ಬತ್ತಾರು ಕೋಟಿ ತೊಂಬತ್ತೇಳು 
ಲಕ್ಷ ಕಾಲ (ವರ್ಷಗಳು) 


೧೫೩. ಚನ್ನಬ ವ. ೫೬೯ : ಪು. ೨೬೪-೬ 
೧೫೪. ಚನ್ನಬ ವ ೧೩೨೮ : ಮು. ೫೯೨-೪ 
೧೫೫. ಅಲ್ಲಮ ವ ಚಂ. ೮ : ಮು. ೨-೩ 


ವೈಜ್ಞಾನಿಕ ತಿಳಿವಳಿಕೆ / ೩೮೯ 


ಜೀವರಾಶಿಗಳು ಎಂಬತ್ತುನಾಲ್ಕು ಲಕ್ಷವೆಂದು ಅನೇಕ ವಚನಗಳಲ್ಲಿ ಉಕ್ತವಾಗಿದೆ.” 
ಇವುಗಳಲ್ಲಿ ಅಂಡಜ, ಸ್ವೇದಜ, ಉದ್ದಿಜ ಜರಾಯುಧ ಮತ್ತು ಮಂತ್ರಜರೆಂಬ ಐದು 
ಯೋನಿಭೇದಗಳು; ಇವುಗಳಲ್ಲಿ ಒಂಬತ್ತು ಲಕ್ಷ ಮನುಷ್ಯ ಜಾತಿಗಳು, ಹದಿನಾಲ್ಕು ಲಕ್ಷ 
ದೇವಜಾತಿಗಳು, ಹತ್ತು ಲಕ್ಷ ಜಲಚರಪ್ರಾಣಿಗಳು, ಹತ್ತು ಲಕ್ಷ ಬಹುಪಾದಿಗಳು, ಹತ್ತು ಲಕ್ಷ 
ಸರ್ಪಜಾತಿಗಳು, ಹತ್ತು ಲಕ್ಷ ಖೇಚರ ಜನ್ನಿಗಳು. ಒಂದು ಲಕ್ಷ ಭೂಗತ ಚರಾಚರ ಜೀವಿಗಳು 
ಮತ್ತು ಇಪ್ಪತ್ತು ಲಕ್ಷ ಸ್ಥಾವರಜೀವಿಗಳಿವೆಯೆಂದು “ವಿವೇಕ ಚಿ೦ತಾಮಣಿ'ಯು ವಿವರಣೆ 
ನೀಡುತ್ತದೆ." 'ಯೋಗರತ್ನಾಕರ' ಮತ್ತು 'ಶಿವತತ್ನರತ್ನಾಕರ'ಗಳು ನೀಡುವ ವಿಂಗಡಣೆಯು 
ಹೀಗಿದೆ: ಇಪ್ಪತ್ತುಲಕ್ಷ ಸ್ಥಾವರಗಳು, ಒಂಬತ್ತು ಲಕ್ಷ ಜಲಚತಗಳ; ಹತ್ತು ಲಕ್ಷ ಪಕ್ಷಿಗಳು; 
ಹನ್ನೊಂದು ಲಕ್ಷ ಕ್ರಿಮಿ ಮುಂತಾದವು; ಮೂವತ್ತು ಲಕ್ಷ ಪಶುಗಳು, ನಾಲ್ಕು ಲಕ್ಷ 
ಮಾನವರು." “ಇಪ್ಪತ್ತೊಂದು ಲಕ್ಷ ಜೀವಗಳು ಅಲ್ಲಿಯೇ ಹುಟ್ಟಿ ಅಲ್ಲಿಯೇ ಹೊಂದಿದುವಾಗಿ 
ಅಪ್ಪು ಶುದ್ಧವಲ್ಲ; ಇಪ್ಪತ್ತು ಲಕ್ಷ ಜೀವಿಗಳು ಅಲ್ಲಿಯೇ ಹುಟ್ಟಿ ಅಲ್ಲಿಯೇ ಹೊಂದಿದುವಾಗಿ 
ವಾಯು ಶುದ್ಧವಲ್ಲ. ಇಪ್ಪತ್ತೊಂದು" ಲಕ್ಷ ಜೀವಗಳು ಅಲ್ಲಿಯೆ ಹೊಂದಿದವಾಗಿ ಆಕಾಶ ಶುದ್ಧವಲ್ಲ” 
ಎಂದು ಅಂಬಿಗ ಚೌಡಯ್ಯನ ವಚನವೊಂದರಲ್ಲಿದೆ. ೫ ಇದರಿಂದ ಅವನ ಪ್ರಕಾರ ಪೃಥ್ವಿ, "ಅಷ್ಟು 
ಗಾಳಿ, ಆಕಾಶಗಳಲ್ಲಿ ಪ್ರತಿಯೊಂದರಲ್ಲಿಯೂ ಇಪ್ಪತ್ತೊಂದು ಲಕ್ಷ ಜೀವಿಗಳಿಪೆಯೆಂಬ 
ಅಭಿಪ್ರಾಯವುಂಟಾಗುತ್ತದೆ. 


ಕಾಲಗಣನೆ 


ಅಲ್ಲಮನು ಕಾಲವನ್ನು ಈ ಕೆಳಕಂಡಂತೆ ವಿಶ್ಲೇಷಿಸುತ್ತಾನೆ; ಮುನ್ನೂರರವತ್ತು ಚಿಟುಕು 
(ಚಿಟಿಕೆ)ಗಳು ಸೇರಿದರೆ ಒಂದು ವಿಘಳಿಗೆ; ಅರವತ್ತು ವಿಘಳಿಗೆಗಳು ಸೇರಿ ಒಂದು ಘಳಿಗೆ; 
ಅರವತ್ತು ಘಳಿಗೆಗಳು ಸೇರಿ ಒಂದು ದಿನ; ಮೂವತ್ತು ದಿನಗಳು ಸೇರಿ ಒಂದು ಮಾಸ; 
ಹನ್ನೆರಡು ಮಾಸಗಳು ಒಂದು ಸಂವತ್ನರವಾಗುತ್ತದೆ.”ೌ ತನ್ನ ಪ್ರವಾಸ ಕಾಲದಲ್ಲಿ ಭಾರತದಲ್ಲಿ 
ಪ್ರಚಲಿತವಿದ್ದ ಕಾಲಗಣನೆಯನ್ನು ಹ್ಯೂಯೆನ್‌ತ್ಲಾಂಗ್‌ ಈ ರೀತಿ ಹೇಳುತ್ತಾನೆ: 


೧೨೦ ಕ್ಷಣಗಳು = ಒಂದು ತತ್‌ಕ್ಷಣ 

೬೦ ತತ್‌ಕ್ಷಣಗಳು = ಒಂದು ಲವ 

೩೦ ಲವಗಳು - ಒಂದು ಮುಹೂರ್ತ 

೬. ಮುಹೂರ್ತಗಳು - ಒಂದು ಕಾಲ 

೭. ಕಾಲಗಳು ಎ ಒಂದು ರಾತ್ರಿ ಮತ್ತು ಒಂದು ದಿನ್‌ 


೧೫೬. ಅಲ್ಲಮ ವ ಚಂ. ೭೪೩ : ಪು. ೧೬೫ : ಲಿಂಗಲೀ ವಿ ಚಾ : ಪು. ೧೦೩ (ನಿಜಲಿಂಗ ಚಿಕ್ಕಯ್ಯ ; 
ಪು. ೧೪೭ ಉರಿಲಿಂಗಪೆದ್ದಿ) ಇತ್ಯಾದಿ. 

೧೫೭. ವಿವೇಕ ಚಿ೦ : ಪು. ೧೪೮ 

೧೫೮. ಶ್ರೀವತ್ಸ ನಿಘಂಟು: ಪು. ೧೬೯ 

೧೫೯. ಅಂ ಚೌ ವ (ಹ) ೧೪೧ 

೧೬೦. ಅಲ್ಲಮ ವ ಚಂ. ೬೫೪ : ಪು. ೧೪೨ 


೧೬೧. Thomas Watters: On Yuan Chwang’s Travels in India: 0.೧೪೩ 


೩೯೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಜೈನರ ಪ್ರಕಾರ ಕಾಲಗಣನೆಯು ಮತ್ತೊಂದು ವಿಧವಾಗಿ ನಡೆಯುತ್ತಿತ್ತು. ನಾಗಚ೦ದ್ರನು 
"ರಾಮಚಂದಚರಿತ ಪುರಾಣ'ದಲ್ಲಿ ಕೊಟ್ಟಿರುವ ಕೋಷ್ಠಕವಿದು: 


ಸಮಯಾಸಮೂಹ ಸಂಖ್ಯಾತ್‌ = ೧ ಅವಳಿ 
ಅವಳಿ ಸಂಖ್ಯಾತ ಎ = ೧ ಉಚ್ಚಾಸ 

ಏಳು ಉಚ್ಚ, ಸಗಳು - ೧ ಸ್ತೋಕ 

ಏಳು ಸ್ತೋಕಗಳು = ೧ ಲವಾ 
ಮೂವತ್ತೆಂಟೂವರೆ ಲವಾಗಳು - ೧ ನಾಳಿಕೆ 
ಎರಡು ನಾಳಿಕೆಗಳು - ೧ ಮುಹೂರ್ತ 
ಮೂವತ್ತು ಮುಹೂರ್ತ - ೧ ದಿವಸ 
ಹದಿನೈದು ದಿವಸಗಳು - ೧ ಪಕ್ಷ 

ಎರಡು ಪಕ್ಷಗಳು - ೧ ಮಾಸ 

ಎರಡು ಮಾಸಗಳು - ೧ ಯತು 

ಮೂರು ಯತುಗಳು - ೧ಆಯನ 

ಎರಡು ಆಯನಗಳು - ೧ ವರ್ಷ" 


ಮೇಲೆ ಉಕ್ತವಾಗಿರುವ ಅಲ್ಲಮನ ವಚನದಲ್ಲಿ ಲೋಕಾತೀತ ಸಮಯದ ಬಗ್ಗೆ ವಿವರಗಳು 
ಹೀಗಿವೆ: ಕೃತಯುಗದ ವ್ಯಾಪ್ತಿಯು ಹದಿನೇಳು. ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷಗಳು; 
ತ್ರೇತಾಯುಗ ಹನ್ನೆರಡು ಲಕ್ಷ. ತೊಂಬತ್ತಾರು ಸಾವಿರ ವರ್ಷಗಳು; ಗಟ. ದ್ವಾಪರಯುಗವು ಎಂಟು 
ಲಕ್ಷ ಅರವತ್ತನಾಲ್ಕು ವರ್ಷಗಳು; ಕಲಿಯುಗವು ನಾಲ್ಕು ಲಕ್ಷ ಮೂವತ್ತೆರಡು ಸ ಸಾವಿರ ವರ್ಷ; ಈ 
ನಾಲ್ಕನ್ನೊಳಗೊಂಡ ಚತುರ್ಯುಗವು ಇಪ್ಪತ್ತೊಂದು ಬಾರ ಬಂದರೆ ಇಂದನಿಗೆ ಪೂರ್ಣಾಯು, 
ಅದೇ ಬ್ರಹ್ಮನಿಗೆ ಒಂದು ಜಾವ (ಯಾಮ); ನೂರೆಂಟು ಸಹಸ್ತಯಷಿಯರು ಸಾವಿರ ಬಾರಿ 
ತಿರುಗಿದರೆ ಬ್ರಹ್ಮನಿಗೆ ನೂರು ವರುಷ, ವಿಷ್ಣುವಿಗೆ ಒಂದು ಜಾವ (ವಿಷ್ಣುವಿನ ಒಂದು ದಿನದಲ್ಲಿ 
ಬ್ರಹ್ಮನು ನಾಲ್ಕು ಬಾರಿ ತನ್ನಿರವನ್ನು ಮುಗಿಸಿರುತ್ತಾನೆ). ಇದು ಆದಿ, ಆಗ ಹದಿನಾಲ್ಕು ಲೋಕಗಳ 
ಜೀವಗಳು ಸಂಹಾರವಾಗುತ್ತದೆ- ಹೀಗೆ ಸಂಹಾರಕಾರ್ಯವು ನಡೆಯುವುದು ಹದಿನೆಂಟು ಲಕ್ಷ 
ಇಪ್ಪತ್ತೆಂಟು ಸಾವಿರ ವರ್ಷಗಳ ಕಾಲ-ಆಗ ಪೃಥ್ವಿಯಲ್ಲಿ ಜಲಪ್ರಳಯ; ಇಂತಹ ಪ್ರಳಯಗಳು 
ಎ೦ಟು ಬಾರಿ ನಡೆದರೆ ವಿಷ್ಣುವಿಗೆ ಮರಣ, ಈ ಕಾಲವು ರುದ್ರನ ಒಂದು ನಿಮಿಷಕ್ಕೆ ಸಮಾನ; 
ಮೇಲಿನ ಸತ್ಯ, ಜನ, ತಪೋ, ಮಹಃ, ಸ್ವರ್‌, ಭುವಃ, ಭೂಲೋಕಗಳು ಮುಳುಗಿ 
ಪ್ರಳಯವಾದರೂ ರುದಲೋಕವೊಂದು ಉಳಿಯುತ್ತದೆ, ಅದು ರುದ್ರನ ಒಂದು ದಿನ; ಅಂಥ 
ಮುನ್ನೂರರವತ್ತು ದಿನಗಳು ಸೇರಿ ರುದ್ರನ ಒಂದು ವರ್ಷ; ಇಂತಹ ನೂರು ವರ್ಷಗಳು 
ರುದ್ರನ ಪರಮಾಯುಸ್ಸು - ಇಂತಹವು ಮತ್ತೆ ಮತ್ತೆ ಬರುತ್ತಲೇ ಇರುತ್ತವೆ.” ಹೀಗೆ 


೧೬೨. ರಾಮಚಂದ್ರಮ. ೧.೪೯-೫೨ 

೧೬೩. ಉರಿಲಿಂಗಪೆದ್ದಿಯು ಕೃತಯುಗ ವ್ಯಾಪ್ತಿಯನ್ನು ೩೪೫೬೦೦೦ ವರ್ಷಗಳೆಂದು ತ್ರೇತಾಯುಗವು 
೧೭೨೮೦೦೦ ವರ್ಷಗಳೆಂದೂ ಹೇಳುತ್ತಾನೆ (ಕವಿವಿ ಹಸ್ತಪ್ರತಿ ೬೬: ಪು. ೨೫). ಆದರೆ ಅಲ್ಲಮನ 
ಸಂಖ್ಯೆಗಳು ವೈದಿಕ ಪುರಾಣಗಳಿಗನುಸಾರವಾಗಿವೆ. 

೧೬೪.ಅಲ್ಲಮ ವ. ಚಂ. ೬೫೪ : ಪು. ೧೪೨-೪ 


ವೈಜ್ಞಾನಿಕ ತಿಳಿವಳಿಕೆ / ೩೯೧ 


ಚತುರ್ಯುಗಗಳು ಸಾವಿರ ಬಾರಿ ತಿರುಗಿದರೆ ಬ್ರಹ್ಮನ ಒಂದು ದಿನ; ಬ್ರಹ್ಮನು ಸಾವಿರ ವೇಳೆ 
ತಿರುಗಿದರೆ (ಬ್ರಹ್ಮನ ಆಯುಸ್ಸು ಸಾವಿರ ಬಾರಿ ಕಳೆದರ?) ವಿಷ್ಣುವಿಗೆ ಒಂದು ಗಳಿಗೆ; ವಿಷ್ಣುವು 
ಹನ್ನೆರಡು ಲಕ್ಷ ಬಾರಿ ತಿರುಗಿದರೆ ಮಹೇಶ್ವರನಿಗೊಂದು 'ನಿಮಿಷವೆಂದು ಸಿದ್ಧರಾಮನು 
ತನ್ನೊಂದು ವಚನದಲ್ಲಿ ಹೇಳುತ್ತಾನೆ." ಗಳಿಗಳನ್ನು ಎಣಿಸುವ, ಎಂದರೆ ಕಾಲಮಾನವನ್ನು 
ತಿಳಿಸುವ ಯಂತ್ರವನ್ನು "'ಘಳಿಗೆವಟ್ಟಲು” ಎನ್ನುತ್ತಿದ್ದರು. ಇದರ ರಚನೆಯ ವಿಧಾನವೆಂದರೆ: 
ಒಂದು ಪೀಠದ ಮೇಲೆ ಕಂಬಗಳನ್ನು ನಟ್ಟು, ಅದರ ಮೇಲೆ ನೀರು ತುಂಬಿದ 
ಗಡಿಗೆಯನ್ನಿಡುತ್ತಿದ್ದರು. ಆ ಗಡಿಗೆಗೆ (ಗಡಿಗೆಯಲ್ಲಿ ಒಂದು ಬಿದಿರಿನ ನಳಿಕೆಯನ್ನು ಸೇರಿಸಿ 
ಅದರ ಮೂಲಕ ಗಡಿಗೆಯ ನೀರು ಬೀಳುವ ಆಧಾರದ ಮೇಲೆ ಕಾಲವನ್ನು ಎಣಿಸುತ್ತಿದ್ದರು. ನ 


ಬೆಂಕಿಯ ಉತ್ಪತ್ತಿ 


ದಿನನಿತ್ಯದ ಜೀವನದಲ್ಲಿ ಬೆಂಕಿಯದು ಅತ್ಯಂತ ಮಹತ್ವದ ಪಾತ್ರ; ಆದರೆ ಪ್ರಾಚೀನ 
ಕರ್ನಾಟಕದಲ್ಲಿ ಬೆಂಕಿಯನ್ನು ತಯಾರಿಸುವುದು ಸ್ವಲ್ಪ ಕಷ್ಟದ ಕೆಲಸವೇ ಆಗಿತ್ತು ಬೇಕೆನಿಸಿದಾಗ 
ಬೆಂಕಿಯನ್ನು ಮಾಡುವುದಾಗುತ್ತಿರಲಿಲ್ಲ... ಪ್ರತಿಯೊಂದು ಮನೆಯಲ್ಲೂ ಸದಾಕಾಲವೂ 
ಬೆಂಕಿಯನ್ನಿರಿಸುವುದೂ ಸಾಧ್ಯವಿಲ್ಲ. ಆದುದರಿಂದ ಬೆಂಕಿಯನ್ನು ಸದಾ ಸಿದ್ಧಪಡಿಸಿರಲು ಎಂದರೆ 
ಅಗ್ಗಿಷ್ಟಿಕೆಯ ಉಸ್ತುವಾರಿಗಾಗಿ ಒಬ್ಬನನ್ನು ನೇಮಿಸಿ, ಅವನ ಜೀವನೋಪಾಯವನ್ನು ಇಡೀ 
ಊರಿನ ಜನರು ಸೇರಿ ಕಲ್ಲಿಸುತ್ತಿದ್ದರು; ಶಾಸನಗಳಲ್ಲಿ ಈ ಕಾರ್ಯಕ್ಕಾಗಿ ಅನೇಕ ಕಡೆಗಳಲ್ಲಿ ದತ್ತಿ 
ನೀಡಿರುವ ವಿಷಯವು ಉಕ್ತವಾಗಿದೆ. ಜೀವನಕ್ಕೆ ಅತ್ಯಂತ ಅವಶ್ಯಕವಾದ ಅಗ್ನಿಯನ್ನು 
ಎಲ್ಲರಿಗೂ ದೊರೆಯುವಂತೆ "ಕಾಪಾಡಲು ದಾನ ನೀಡುವುದು ಒಂದು ಪುಣ್ಯದ ಕೆಲಸವೆಂದು. 
“ಅಭಿಲಷಿತಾರ್ಥ ಚಿ೦ತಾಮಣೆ'ಯು ಹೇಳುವುದು ಈ ಕಾರಣದಿಂದಲೇ. ೧೬೯ ಪೂತ 
ಬೆಂಕಿಯನ್ನು ಮಾಡುವ ಒಂದು ವಿಧಾನವೆಂದರೆ; ಎರಡು ಮರದ ತುಂಡುಗಳನ್ನು ಪರಸ್ಪರ 
ಉಜ್ಜುವುದು. ಆದುದರಿಂದಲೇ ವಚನಗಳು ಎಲ್ಲದರಲ್ಲಿ ದೇವರಿದ್ದರೂ ep ಕಾಣಲು 
ಸಾಧ್ಯವಾಗುವುದು ಸಾಧನೆಯಿದ ಮಾತ್ರ ಎಂದು ಹೇಳುವಾಗ ಕೊಡುವ ಉಪಮೆಯು 
ಮರದಲ್ಲಿರುವ ಸುಪ್ತವಾಗಿರುವ ಅಗ್ನಿಯು ಗೋಚರಿಸುವುದು ಉಜ್ಜಿದಾಗ ಗೋಚರಿಸುವಂತೆ 
ಎಂಬುದು.” ಎರಡು ಕೋಲಿನ ತುಂಡುಗಳನ್ನು ಉಜ್ಜಿ ಬೆಂಕಿಯನ್ನು ಮಾಡುವುದನ್ನು ಜೇಡರ 
ದಾಸಿಮಯ್ಯನು ಗಂಡು-ಹೆಣ್ಣುಗಳ ಮೈಥುನಕ್ಕೆ ಹೋಲಿಸುತ್ತಾನೆ.””” ಎರಡು ಕೋಲುಗಳಲ್ಲಿ 
ಒಂದರಲ್ಲಿ ಕುಳಿಯನ್ನು ಮಾಡಿ ಅದರಲ್ಲಿ ಮೊನೆಯ ತುದಿಯುಳ್ಳ ಮತ್ತೊಂದು ಕೋಲನ್ನಿಟ್ಟು 


೧೬೫. ಸಿದ್ಧರಾ ವ. ೭೯೩ ; ಪು. ೨೪೨ 

೧೬೬, ನಂಬಿಯ ರ: ಪು. ೩೬ : ಶರಣ ಚ ಮಾ: ಪು. ೧೬೪ (ಮಾನಕ೦ಜರ) 

೧೬೭. ದೇವರ ದಾ ವ. ೭೪ : ಪು. ೨೫ 

೧೬೮. ಎಂ. ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ: ಪು.೪೪೮ 
೧೬೯. ಅಭಿಲಷಿತಾರ್ಥಚಿಂತಾಮಣಿ : ಪು. ೯ 

೧೭೦. ಬಸವ ವ. ೧೨೨೪ : ಹು. ೫೦೯: ವ. ೧೩೧೧ : ಹು. ೫೪೪ 

೧೭೧. ದೇ ದಾ ವ (ಹ) : ಪು. ೮೪ 


೩೯೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕಡೆಯುತ್ತಿದ್ದರು; ಈ ಕೋಲುಗಳನ್ನು ಆದಯ್ಯನು `ಸತಿಗೋಲು' ಮತ್ತು 'ಪ್ರತಿಗೋಲು' 
(ಪತಿಗೋಲು?) [ಮೇಲೆ ಹೇಳಿದ ಜೇಡರ ದಾಸಿಮಯ್ಯನ ವಚನವನ್ನು ನೆನೆಯಬಹುದು] 
ಎಂದು ಕರೆಯುತ್ತಾನೆ.” ಬೆಂಕಿಯು ಉತ್ಪತ್ತಿಯಾಗಬೇಕಿದ್ದರೆ ಈ ಕೋಲುಗಳಿಂದ ಬಿರುಸಾಗಿ 
ಕಡೆಯಬೇಕಾಗಿತ್ತು; ಅದಕ್ಕಾಗಿಯೇ ಬಸವಣ್ಣನು "ಒತ್ತು ಹೊಸೆದ ಕಿಚ್ಚ ನಾಮಾಡಿದೆನೆಂದು' 
ಹೇಳುವುದು, ಹೊಸೆಯುವುದು?** ತುಂಬ ಕಷ್ಟವಾದುದರಿಂದಲೇ ಬೆಂಕಿಯನ್ನು ಎಲ್ಲೆಂದರಲ್ಲಿ, 
ಯಾವಾಗ ಬೇಕೆಂದರೆ ಆಗ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಬೆಂಕಿಯನ್ನು ಮಾಡಲು 
ಉಪಯೋಗಿಸುತ್ತಿದ್ದ ಮರದ ತುಂಡನ್ನು ಸಂಸ್ಕೃತದಲ್ಲಿ `ಅರಣಿ' ಎನ್ನುತ್ತಿದ್ದರು. ವಾದಿರಾಜನು 
ದೇಹದಲ್ಲಿ ಅಡಗಿರುವ ಆತ್ಮವನ್ನು ವರ್ಣಿಸುವಾಗ ಮರದಲ್ಲಿರುವ ಅಗ್ನಿಯ ಹೋಲಿಕೆಯನ್ನು 
ಕೊಡುತ್ತಾನೆ.” ವಚನಗಳ ಕಾಲದಲ್ಲಿ ಬೆಂಕಿಯನ್ನು ಒಂದಕ್ಕೊಂದು ತೀಡುವುದು.? ಹೀಗೆ 
ಮಾಡಿದ ಬೆಂಕಿಯನ್ನು "ಅಡುಗಟ್ಟು' (ಸೌದೆ)ದಿ೦ದ ಪುಟುಗೊಳಿಸುತ್ತಿದ್ದರು.?₹* 


00 


೧೭೨. ಆದಯ್ಯ ವ. ೩೧೧ : ಪು. ೧೭೪ 

೧೭೩. ಬಸವ ವ. ೧೦೦೭ : ಪು. ೪೨೧ 

೧೭೪. ವಾದಿರಾಜ ಯಶೋ ಚ : ೪.೧೮ 

೧೭೫. ಅಕ್ಕನ ವ. ೧೭೦: ಪು. ೬೮ : ಅರಿ ಮಾ ವ. ೧೩ : ಪು. ೪ 
೧೭೬. ಅಲ್ಲಮ ವ ಚಂ. ೧೧೭೫ : ಪು. ೨೫೯ 


ವೈಜ್ಞಾನಿಕ ತಿಳಿವಳಿಕೆ / ೩೯೩ 


೧೦ 


ವೀರಶೈವ ಧರ್ಮ 


ವೀರಶೈವದ ಪ್ರಾಚೀನತೆ 


ಬಸವಾದಿಗಳ ಕಾಲದಲ್ಲಿ ಹೆಚ್ಚು ಪ್ರಚಾರಕ್ಕೆ ಬಂದು ಕರ್ನಾಟಕದ ಸಾಮಾಜಿಕ, ಧಾರ್ಮಿಕ 
ಕ್ಷೇತ್ರಗಳಲ್ಲಿ ಹೊಸ ಆಂದೋಲನವನ್ನುಂಟುಮಾಡಿದ ವೀರಶೈವಧರ್ಮವು ಎಷ್ಟು 
ಪ್ರಾಚೀನವಾದುದು ಎಂಬುದು ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ. ಕೆಲವರು ಅದು 
ಪ್ರಾಚೀನವಾದ ಮತಗಳಲ್ಲಿ ಒಂದೆಂದು ಅಭಿಪ್ರಾಯಪಡುತ್ತಾರೆ. ಶಂ.ಬಾ.ಜೋಶಿ ಯಂತಹವರು 
ವೀರಶೈವ ವೇದಗಳಷ್ಟು ಪ್ರಾಚೀನವಾದುದೆಂದು ನಂಬುತ್ತಾರೆ. ವೀರಶೈವರ ಪರಂಪರೆಯ 
ಗವ ವೇದದಲ್ಲಿಯೇ ಉಂಟೆಂದು ಅವರ ಮನವರಿಕೆಯಾಗಿದೆ. ವೀರ್ಯ ವರಿಗೆ ಪವಿತ್ರರಾದ 
“ಅರವತ್ತಮೂರು 'ಪುರಾತನರು' ಜೈನರ 'ತ್ರಿಷಷ್ಟಿಶಲಾಕಾಪುರುಷರು' "ಪ್ರಭಾವದಿಂದಾಗಿಲ್ಲ 
(ನಂದೀಮಠರು ಹೇಳುವಂತೆ) ಅಥವಾ ಆ ಪುರಾತನರು ತಮಿಳುನಾಡಿನ ಭಕ್ತರೂ ಅಲ್ಲ 
(ಏಕೆಂದರೆ ಅವರು ಪುರಾತನರೇ ಅಲ್ಲ, ಐತಿಹಾಸಿಕರಾದ ಅರ್ವಾಚೀನರು). ಇದಕ್ಕೂ 
ವೇದದಲ್ಲಿಯೇ ಕುರುಹು ಸಿಕ್ಕುತ್ತದೆ. ಮರುದ್ದಣವು ರುದ್ರನ ಮಕ್ಕಳೆಂದು ಹೇಳಿದೆ. ಯಗ್ಗೇದದಲ್ಲಿ 
ಈ ರುದಗಣದ ಸಂಖ್ಯೆ ೨೧ ಎಂದು ಒಂದೆಡೆ ಹೇಳಿದೆ. ಆದರೆ ಇನ್ನೊಂದೆಡೆಯಲ್ಲಿ (ಗು 
೯೮.೮) “ಡತಿಷಷ್ಟಿತ್ವಾ "ಮರುತಃ" ಎಂದು ಸ್ಪಷ್ಟವಾದ ಎಂಬ ಪ್ರಾರ್ಥನೆಯಿದೆ. ಇವರೇ 
ವೀರಶೈವರ ಅತಿ ಪುರಾತನರೆಂದು ಅವರ ಅಭಿಪ್ರಾಯ.” ಆದರೆ ಕೇವಲ ಸಂಖ್ಯೆಯು 
ಬಾ ಕಜ! ಈ ಅಭಿಪ್ರಾಯಕ್ಕೆ ಅವರು ಬಂದಂತಿದೆ. ಏಕೆಂದರೆ ವಚನಕಾರರು 
ತಮಿಳುನಾಡಿನ ಶಿವಭಕ್ತರನ್ನು ಸ್ಮರಿಸಿರುವ ಉಲ್ಲೇಖಗಳು ಹೇರಳವಾಗಿ ದೊರೆಯುತ್ತವೆಯೇ 
ಹೊರತು ಈ ಗಣಗಳನ್ನಲ್ಲ. ಎಸ್‌.ಎನ್‌.ದಾಸಗುಪ್ತರು ಸಹ ವೀರಶೈವ ಧರ್ಮದ `ರುಳು 
ಉಪನಿಷತ್ತುಗಳಲ್ಲಿಯೂ ಕಾಳಿದಾಸನ ಕೃತಿಗಳಲ್ಲಿಯೂ ಮೈದಾಳಿದೆಯೆಂದು ಹೇಳುತ್ತಾರೆ.” 
ವೀರಶ್ತೆ ವವು ಮುಂದೆ ಮೈಗೂಡಿಸಿಕೊಂಡ ಎಷ್ಟೋ ಚಕ ಹಿಂದೆ ಪ್ರಚಲಿತವಾದ ಶೈವದ 


೧. ಶಂ.ಬಾ.ಜೋಶಿ: ಶಿವರಹಸ್ಯ : ಪು. ೪-೪೩ 


೨. S.N.Dasagupta: A Histrory of Indian Philosophy, Vol. V: “The present writer is 
of opinion that the kernel of Veersaiva thought is alost as early as the 
Upanisadas and it may be found in a more or less systematic manner by way 
of suggestion in the writings of Kalidasa who lived in the early centuries of 
Christian era." 


ವೀರಶೈವ ಧರ್ಮ / ೩೯೫ 


ಅನೇಕ ಅಂಶಗಳು ಉಪನಿಷತ್ತುಗಳಲ್ಲಿರುವುದು ಸ್ವಾಭಾವಿಕ. ಆದ್ದರಿಂದ ವೀರಶೈವ ಧರ್ಮದ 
ಅಂಶಗಳು ಉಪನಿಷತ್ತುಗಳಿವೆ ಎಂದು ಹೇಳವುದರೆ ಬದಲು ವೀರಶೈವವು Se 
ಶೈವಮತದ ಅನೇಕ ಅಂಶಗಳು ಉಪನಿಷತ್ತುಗಳಲ್ಲಿವೆಯನ್ನುವುದು ಸೂಕ್ತ ಶ್ರೀ ಜಚನಿ. 
ಎ ವೀರಶೈವ ಮತದ ಬೆಳವಣಿಗೆಯ ಕಾಲವನ್ನು "ಮೂರು ಭಾಗವಾಗಿ ವಿಂಗಡಿಸಿ, 
ವೀರಶೈವ ವಾಜ್ಯಯದಲ್ಲಿ ದೊರೆಯುವ ಆದಿ, ಅನಾದಿಗಳಂಬ ಶಬ್ದಗಳ ಜೊತೆ ಆಧುನಿಕ 
ಎಂಬುದನ್ನೂ ಸೇರಿಸಿ ಆ ಮೂರು ವಿಭಾಗಳಿಗೂ ಅಂಟಿಸುತ್ತಾರೆ. ಅವರ ಪ್ರಕಾರ 
ಆದಿವೀರಶೈವು ಹರಪ್ಪ ಸಂಸ್ಕೃತಿಗಿಂತ ಹಿಂದಿನದು.* ಆದರೆ ಇದು ಪದಗಳ ಮೇಲೆ ಮಾಡಿದ 
ಊಹೆಯೇ ಹೊರತು ಬೇರೆಯಲ್ಲ. ವೀರಶೈವವು ರೇವಣಸಿದ್ದ, ಮರುಳುಸಿದ್ಧ. ಪಂಡಿತಾರಾಧ್ಯ. 
ಏಕೋರಾಮ, ವಿಶ್ವಾರಾಧ್ಯರೆಂಬ ಪಂಚಾಚಾರ್ಯರಿಂದ ಸ್ಥಾಪಿತವಾಯಿತೆಂದೂ, ಇವರು ಶಿವನ 
ಪಂಚಮುಖಗಳಿಂದ ಉದ್ಭವಿಸಿದವರೆಂದೂ ಸಂಪ್ರದಾಯವು ಹೇಳುತ್ತದೆ. ಇವರೆಲ್ಲರೂ 
ಐತಿಹಾಸಿಕ ವ್ಯಕ್ತಿಗಳಾಗಿದ್ದರೂ ಅವರ ಕಾಲವು ತೀರ ಪ್ರಾಚೀನವಲ್ಲ. ಇವರಲ್ಲಿ 
ಮೊದಲನೆಯವರಾದ ರೇವಣಸಿದ್ಧನು ಹರಿಹರನ ರೇವಣಸಿದ್ಧನ ರಗಳೆಯ ನಾಯಕನಾಗಿದ್ದು, 
ಆತನ ಕಾಲ ಹನ್ನೊಂದನೆಯ ” ಶತಮಾನವಾಗಿರಬೇಕೆಂದು" ವಿದ್ವಾಂಸರು ಭಾವಿಸುತ್ತಾರೆ.” 
ಎಂದರೆ ಇವನು ಜೇಡರ ದಾಸಿಮಯ್ಯನ ಕಾಲಕ್ಕೆ ಸೆ ಸೇರಿದವನಾಗುತ್ತಾನೆ. 


ಮತ್ತೆ ಕೆಲವರಲ್ಲಿ ವೀರಶೈವರನ್ನು ಬಸವನೇ ಸ್ಥಾಪಿಸಿದವನೆಂಬ ಭಾವನೆಯಿದೆ.* ಆದರೆ 
ಬಸವನು ವೀರಶೈವವನ್ನು ಸ್ಥಾಪಿಸಿದನನ್ನುವ ವಾದ ಈಗ ವಿದ್ವಾಂಸರಲ್ಲಿ ಮಾನ್ಯವಾಗಿಲ್ಲ. 
ಹರಿಹರನ ಪ್ರಕಾರ ಬಸ ಸವನು ಮ್ಮ ಕುಲದ ಬ್ರಾಹ್ಮಣರ ಮಗ; ಮುಂದೆ ನಿಂತ ನೀರಾದ 
ಬ್ರಾಹ್ಮಣ್ಯವನ್ನು ಧಿಕ್ಕರಿಸಿ ಹೋಗುತ್ತಾನೆ.ಆದರೆ ಅಲ್ಲಿ "ಬಸವಣ್ಣನು ವೀರಶೈವವನ್ನು ಸ್ಥಾಪಿಸಿದ 
ವಿಷಯವಾಗಲೀ, ವೀರಶೈ ವಕ್ಕೆ ಮತಾಂತರಗೊಂಡ ವಿಷಯವಾಗಲೀ ಬರುವುದಿಲ್ಲ "ಬಸವಣ್ಣನು 
ತನ್ನ ವರ್ಚಸ್ಸಿನಿಂದ ಸ ಶರಣರನ್ನು ತನ್ನೆಡೆಗೆ ಆಕರ್ಷಿಸಿ ತಾನು ನಂಬಿದ ಧರ್ಮವನ್ನು 
ಭದಬುನಾದಿಯ ಮೇಲೆ ಪ್ರಸಾರಗೊಳಿಸಲು ಕಾರಣವಾದನೇ ಹೊರತು ಆ ಮತವನ್ನು 
ಸ್ಥಾಪಿಸಲಿಲ್ಲ. ಏಕೆಂದರೆ ಆತ ನಂಬಿದ್ದ ಮತವು ಜೇಡರ ದಾಸಿಮಯ್ಯನಂತಹವರಿಂದ ಒಂದು 
ಶತಮಾನದಷ್ಟು ಕಾಲ ಹಿಂದೆಯೆ ಪ್ರಚಲಿತವಾಗಿತ್ತು ವೀರಶೈವಧರ್ಮವನ್ನು ಪ್ರತಿಪಾದಿಸುವ 
ಆಗಮಗಳು ಕೆಲವಿವೆ. ಅನಂತರ "ಸಿದ್ಧಾಂತ ಶಿಖಾಮಣಿ, 'ಶ್ರೀಕರಭಾಷ್ಯ', “ಶಿವಾದ್ವೈತಮ೦ಜರಿ' 
ಇವುಗಳು ಮುಖ್ಯವಾಗಿ ಈ ಕೆಲಸ ಮಾಡಿದವು. ಆದರೆ ಇವೆಲ್ಲವೂ (ಎಂದರೆ ವೀರಶೈವದ 
ಬಗೆಗಿನ ಸಂಸ್ಕೃತ ಗ್ರಂಥಗಳು) ಬಸವಾದಿಗಳಿಗಿಂತ ಈಚೆಗೆ ರಚಿತವಾಗಿದುವೆಂಬುದು ವಿದ್ವಾಂಸರ 
ಅಭಿಪ್ರಾಯವಾಗಿದೆ.“ ಆದರೆ ವಚನಕಾರರು ತಮ್ಮ ಅಭಿಪ್ರಾಯಗಳನ್ನು ಸಮರ್ಥಿಸಲು ನೀಡುವ 
ಸಂಸ್ಕೃತೋಕ್ತಿಗಳ ಆಧಾರವು ಅವರಿಗಿಂತ ಹಿಂದೆ ಇದ್ದ ವೀರಶೈವ ಪ್ರತಿಪಾದಕ ಗ್ರಂಥಗಳಿಂದ 


೩. ಜ.ಚ.ನಿ: "ಅನಾದಿ ಆದಿ ಆಧುನಿಕ ವೀರಶೈವ, ವೀರಶೈವರು' (ವಿಭೂತಿ : ಪು. ೧೫೩) 

೪. ಕಪಟರಾಳ ಕೃಷ್ಣರಾವ್‌: `ರೇವಣಸಿದ್ಧನ ಉತ್ಪತ್ತಿಯ ಕಲ್ಪನೆಯ ವಿಕಾಸ ಮತ್ತು ಅವನ ಕಾಲ' (ಕರ್ನಾಟಕ 
ಸಂಸ್ಕೃತಿಯ ಸಂಶೋಧನೆ: ಪು. ೧-೧೩) 

೫... M.R.Sakhre: Lingadharana Chandrika (Intro): 00.೪೧೩-೪ 

೬. S.C.Nandimath: A Handbook of Veerasaivism: 0.೨ 


೩೯೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ತೆಗೆದುಕೊಂಡಿದೆಯೆನ್ನಿಸುತ್ತದೆ; ಆದರೆ ಶೈವಾಗಮಗಳಿ೦ಂದಲೂ ಸಮರ್ಥನೋಕ್ತಿಗಳನ್ನು 
ತೆಗೆದುಕೊಂಡಿರಲೂಬಹುದು. ಶಿವನ ಹಿರಿಮೆ ಇತ್ಯಾದಿಗಳ ಸಮರ್ಥನೆಗೆ ವಚನಕಾರರು 
ವೇದಾದಿಗಳಿಂದ ಶ್ಲೋಕಗಳನ್ನುದ್ಧರಿಸುತ್ತಾರೆ, ನಿಜ. ಆದರೆ ಕೆಲವು ವೀರಶೈವಕ್ಕೆ ವಿಶಿಷ್ಟವಾದ 
ವಿಷಯಗಳ ಸಮರ್ಥನೆಗೆ ನೀಡುವ ಮಾತುಳು ಮತಗ್ರಂಥಗಳಿಂದ ಆಯ್ದುವಾಗಿರಬೇಕು. ಆದರೆ 
ಈಗ ದೊರೆಯುವ ಸಂಸ್ಕೃತ ಗ್ರಂಥಗಳ ಕಾಲವನ್ನು ನಿರ್ಧರಿಸಲು ಆಧಾರಗಳು ಸಾಲವೆಂದು 
ವಿದ್ವಾಂಸರು ತೀರ್ಮಾನಿಸುತ್ತಾರೆ. 


ಏನೇ ಆಗಲಿ, ವೀರಶೈವಧರ್ಮವು ಬಸವಾದಿಗಳಿಗಿಂತ ಪೂರ್ವದಲ್ಲಿಯೇ ಇದ್ದಿತು 
ಎಂಬುದು ಬಹುಜನರು ಒಪ್ಪಿರುವ ಅಂಶ. “ವೀರಶೈ ವ' ಉಲ್ಲೇಖ ವಚಕಾರರಲ್ಲಿಯೇ ಬರುತ್ತದೆ. 
ಆದರೆ ಎಷ್ಟು ಹಿಂದೆ ಇದ್ದಿತೆಂಬುದು ಮತ್ತೆ ವಿವಾದಾಸ್ಪದ ವಿಷಯ. ವಾತುಲ- ಶುದ್ಧಾ, ಸೂಕ್ಷ್ಮ 
ಮತ್ತು ಪಾರಮೇಶ್ವರಾಗಮದಲ್ಲಿ ಕೆಲವು ಇಡೆ ವೀರಶೈವದ ಉಲ್ಲೇಖಗಳಿವೆ. ಆದರೆ ಇಲ್ಲಿನ 
ವಿಚಾರಗಳು ಕೆಲವು ಬಸವಾನಂತರದ ವೀರಶೈವದವಕ್ಕಿಂತ 'ಭಿನ್ನವಾಗಿವುದರಿಂದ ಇವು 
ಬಸವಪೂರ್ವ ವೀರಶೈವವನ್ನು ಕುರಿತು ಹೇಳುತ್ತಿರಬಹುದೆಂದು ಡಾ.ಎಸ್‌.ಸಿ.ನಂದೀಮಠರು 
ಅಭಿಪ್ರಾಯಪಡುತ್ತಾರೆ.” ಬಸವಣ್ಣ ಮುಂತಾದವರು ಪರಿಷ್ಠರಿಸುವ ಮುನ್ನ ಕೆಲವು ಅಂಶಗಳು 
ವೀರಶೈವರಲ್ಲಿ ಭಿನ್ನವಾಗಿದ್ದವು. ಉದಾಹರಣೆಗೆ ಸ್ಥಾವರಲಿಂಗಪೂಜೆಯ್ಗು ಬಸವಾದಿಗಳು 
ತೀವ್ರವಾಗಿ ಖಂಡಿಸುತ್ತಾರೆ; ಆದರೆ ಜೇಡರದಾಸಿಮಯ್ಯನು ರಾಮನಾಥಲಿಂಗವನ್ನು ಸ್ಥಾಪಿಸಿದ 
ಐತಿಹ್ಯವಿದೆ. ಪ್ರಾಯಶಃ ಬಸವಪೂರ್ವ ಕಾಲದಲ್ಲಿ ವೀರಶೈವರಿಗೆ ಸ್ಥಾವರಲಿಂಗಪೂಜೆ 
ನಿಷಿದ್ಧವಾದುದಾಗಿರದೆ ಅನಂತರ ಅದು ನಿಷಿದ್ದವಾಗಿರಬೇಕು. ಬಸವಣ್ಣನಿಗಿಂತ ಒಂದು 
ಶತಮಾನದಷ್ಟು ಹಿಂದೆ ಬಾಳಿದ, ಬಸವಾದಿಗಳು ಬೋಧಿಸಿದುದಕ್ಕಿಂತ ಕೊಂಚ ಭಿನ್ನವಾದ 
ವೀರಶೈವವನ್ನು ಅನುಸರಿಸಿದ ಜೇಡರ ದಾಸಿಮಯ್ಯ, ಕೊಂಡಗುಳಿ' ಕೇಶಿರಾಜ, ರೇವಣಸಿದ್ದ 
ಮುಂತಾದವರನ್ನು “ಸಂಕ್ರಮಣ ಕಾಲದ 'ವೀರಶೈ ವ' ರೆಂದು ಕರೆಯುವುದು 
ಸಮಂಜಸವನಿಸುತ್ತಿದೆ.* ಆದರೆ ಜೇಡರ ದಾಸಿಮಯ್ಯನ ಕಾಲಕ್ಕಾಗಲೇ ವೀರಶೈವದಲ್ಲಿ ಒಂದು 
ದಾಸಪಂಥ ಅಥವಾ ದಾಸಕುಲವು ಸಾಂಸ್ಥಿಕವಾಗಿ ನೆಲೆಗೊಂಡು ಪ್ರಚಾರಕ್ಕೆ ಬಂದಿತ್ತೆಂದು 
ಡಾ.ಎಲ್‌.ಬಸವರಾಜು ಅವರು ಜೇಡರ ದಾಸಿಮಯ್ಯನ ವಚನವೊಂದನ್ನು ಉಲ್ಲೇಖಿಸಿ 
ಹೇಳುವುದಲ್ಲದೆ, ಕಾಳಾಮುಖ ಮುಂತಾದ ಕೈವಪಂಥವು ಜೇಡರ "ದಾಸಿಮಯ್ಯನ 
ಪರಂಪರೆಯರಿಂದ ಪರಿವರ್ತಿತವಾಗಿ ವೀರಶೈವವಾಗಿರಬೇಕೆಂದೂ ಊಹಿಸುತ್ತಾರೆ." ಆದರೆ 
ದಾಸಿಮಯ್ಯನ ಕಾಲಕ್ಕಾಗಲೇ ವೀರಶೈವರ ದಾಸಪಂಥವಿದ್ದಿತೆಂದು ಅವನ ವಚನವೊಂದರಲ್ಲಿ 
ಬರುವ 'ದಾಸನಕುಲ” ಎಂಬ ಮಾಂಡ್‌ ಸಮರ್ಥಿಸಲಾಗದು. ಏಕೆಂದರೆ ಈ ಮಾತಿಗೆ 
ಶಿವನದಾಸನ ಅಥವ ಶರಣನ ಕುಲ ಎ೦ಬ ಅರ್ಥವೇ ಉಚಿತವಾದುದೆನಿಸುತ್ತದೆ. ಅದು ಒಂದು 
ಪಂಥವನ್ನು ಸೂಚಿಸುವ ಪಾರಿಭಾಷಿಕ ಶಬ್ದವಾಗಿ ಬಳಕೆಗೊಂಡಿಲ್ಲ ಕಾಳಾಮುಖರ ಮಠಗಳು 
ವೀರಶೈವ ಮಠಗಳಲ್ಲಿ ಸೇರಿ ಹೋದುದು ್ಹಐತಿಹಾಸಿಕಾಂಶವೆಂದು ಸ್ಥಿರಪಟ್ಟಿದ್ದರೂ 


&. S.C.Nandimath: A Handbook of Veerasaivism: 0. ೭-೮ 
೮. ಎಂ.ಎಂ.ಕಲಬುರ್ಗಿ: ಶಾಸನಗಳಲ್ಲಿ ಶಿವಶರಣರು: ಪು. ೧೦-೧ 
೯. ಎಲ್‌.ಬಸವರಾಜು: ದೇವರ ದಾಸಿಮಯ್ಯನ ವಚನಗಳು (ಮುನ್ನುಡಿ, ೧೭) 


ವೀರಶೈವ ಧರ್ಮ /೩೯೭ 


ಕಾಳಾಮುಖವೇ ಆಗಲೀ ಇನ್ನಿತರ ಶೈವಪಂಥಗಳೇ ಆಗಲೀ ವೀರಶೈವವಾಗಿ ಯಾವಾಗ, 
ಯಾರಿಂದ ವಿಕಾಸಗೊಂಡಿತೆಂಬ ವಿಚಾರದಲ್ಲಿ ನಾವು ಯಾವ ನಿರ್ಧಾರಕ್ಕೆ ಬರುವುದಕ್ಕೂ 
ಆಧಾರಗಳಿಲ್ಲ. 


ಬಸವಣ್ಣ ಮುಂತಾದವರು ಪ್ರಚಾರ ಮಾಡಹೊರಟಿದ್ದು ವೀರಶೈವದ ಪರಿಷ್ಕತರೂಪವನ್ನು 
ಎಂಬುದು ಪ್ರಾಯಶಃ ಸರಿ. “ಪ್ರಾಣದ ಮೇಲೆ ಲಿಂಗಪ್ರತಿಷ್ಠೆಯ ಮಾಡಿಕೊಂಡು, ಆಅಜೆಂದ 
ಮೀಜದ ಸ್ಥಳವಿಟ್ಟು ವೀರಮಾಹೇಶ್ವರರತ್ವದ ಪಡೆದು, ಮರಳಿ ತನ್ನ ಪೂರ್ವಕುಲವೆಂದು 
ಬೆರಸಿದಡೆ, ಒಡೆದ ಮಡಕೆಯ ಓಡಿನಂತಹುದು” ಅಥವಾ “ಹುಟ್ಟುವಲ್ಲಿ ಭವಿ, ಮರಳಿ ಭಕ್ತನ 
ಮಾಡಿ, ಪೂರ್ವಾಶ್ರಯವ ಕಳೆದು ಹೊಂದುವಲ್ಲಿ ಹೋಹರ ಮುಟ್ಟಲಾಗದು” ಎನ್ನುವಂತಹ 
ಅನೇಕ ವಚನಕಾರರ ಮಾತಿನಿಂದ ಆ ಕಾಲಕ್ಕಾಗಲೇ ವೀರಶೈವಕ್ಕೆ ಪರಿವರ್ತಿತರಾಗಿದ್ದವರು ಮತ್ತೆ 
ತಮ್ಮ ಹಿಂದಿನ ಮತಗಳಿಗೆ ಹೋಗುತಿದ್ದ ನಿದರ್ಶನವು, ಬಸವಾದಿಗಳಿಗಿಂತ ಮುಂಚೆಯೇ 
ವೀರಶೈವವು ಪ್ರಚಲಿತವಿ ದ್ದುದನ್ನು ಸ್ಪಷ್ಟಪಡಿಸುತ್ತದೆ. ಅಲ್ಲದೆ, ಸಂಪೂರ್ಣವಾಗಿ ಹೊಸದಾದ 
ಮತವೊಂದನ್ನು ಸ್ಥಾಪಿಸಿ ಅದನ್ನು ಪ್ರಚಾರ ಮಾಡಲು ಹೊರಟಿದ್ದರೆ ವಚನಕಾರರು ಮಾಡಿದ 
ಚಳುವಳಿಯು ಅಂತಹ ಸ್ವರೂಪವನ್ನು ಅಷ್ಟು ಶೀಘ್ರವಾಗಿ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. 
ಆದರೆ ಬಸವಾದಿಗಳಿಗೆ ಹಿಂದಿನ ವೀರಶೈವದ ಸ್ವರೂಪವೆಂತಹುದೆಂಬುದನ್ನು ನಮಗೆ ಹೇಳಲು 
ಹೇಗೆ ಈಗ ಸಾಧ್ಯವಿಲ್ಲವೋ, ಹಾಗೆಯೇ ಅದು ಯಾವ ಕಾಲದಲ್ಲಿ ಕವಲೊಡೆಯಿತು 
ಎಂಬುದನ್ನು ನಿಖರವಾಗಿ ಹೇಳಲೂ ಸಾಧ್ಯವಿಲ್ಲವೆಂದು ಹೇಳಬೇಕಾಗಿದೆ. 


ವೀರಶೈವದ ಮೂಲ 


ವೀರಶೈವದ ಪ್ರಾಚೀನತೆಯ ಪ್ರಶ್ನೆಯೆಷ್ಟು ಜಟಿಲವೋ ಅದರ ಮೂಲದ ಪ್ರಶ್ನೆಯೂ ಅಷ್ಟೇ 
ಜಟಿಲವಾದುದು. ಅದು ಶೈವಧರ್ಮದ ವಿಕಸಿತರೂಪವೆಂಬುದರಲ್ಲಿ ಸಂದೇಹವಿಲ್ಲ. “ವೀರ” 
ಎನ್ನುವ ವಿಶೇಷಣವು ಈ ಶಾಖೆಯ ವೈಶಿಷ್ಟ್ಯವನ್ನು ಹೇಳಲು ಸೇರಿಕೊಂಡಿದ್ದರೂ ಅದು 
ಶೈವವೇ. ಹಿಂದೆಯೇ ಗಮನಿಸಿದಂತೆ ಅದು ಯಾವ ಶೈವಶಾಖೆಯಿಂದ ಮೂಡಿಬಂದಿತೆಂದು 
ಹೇಳಲು ಆಧಾರವಿಲ್ಲ. ಆದರೆ ವೀರಶೈವದ ಮೇಲೆ ಇತರ ಶೈವಗಳ ಕೆಲವಂಶಗಳು ಆಳವಾದ 
ಪ್ರಭಾವವನ್ನು ಬೀರಿರುವುದನ್ನು ಗಮನಿಸಬಹುದು. ಆದ್ದರಿಂದ ಕೆಲವರು ಯಾವ ಶೈವದ 
ಪ್ರಭಾವವನ್ನು ಕಂಡರೋ ಅದೇ ವೀರಶೈವದ ಮೂಲವೆಂದು ಬಗೆದರು. ಪ್ರಾಚೀನ 
ಪಾಶುಪತರಲ್ಲಿನ ಆಚರಣೆಯ ಬಗ್ಗೆ ಮಹಾಭಾರತದಲ್ಲಿ ಈ ಉಲ್ಲೇಖವಿದೆ. “ವರ್ಣವ್ಯವಸ್ಥೆಗೆ 
ಮತ್ತು ಶಾಸ್ತಗಳ ನಿಯಮಗಳಿಗೆ ವಿರುದ್ಧವಾಗಿದೆಯೆಂದು ತಿಳಿಗೇಡಿಗಳಿಂದ ತಿರಸ್ಕರಿಸಲ್ಪಟ್ಟರೂ 

ಧಿ ಮೆ WwW 
ಬಲ್ಲವರು (ಗತಾಂತ) ಅದನ್ನು (ಪಾಶುಪತವನ್ನು) ಬಣ್ಣಿಸುವರು. ಅದು ನಿಜವಾಗಿಯೂ 
ವರ್ಣವ್ಯವಸ್ಥೆಯುಳ್ಳದಕ್ಕೂ ಮಿಗಿಲಾಗಿರುವುದು” ಎಂದು ಹೇಳಿದೆ. ಇಲ್ಲಿ ಸಿದ್ಧರಾಮನು 
ಹೇಳುವ “ಚತುವರ್ಣಿಯಾದಡೇನು? ಚತುರ್ವರ್ಣಾತೀತನೆ ವೀರಶೈವ ನೋಡಾ' ಎಂಬ 


೧೦. ಚನ್ನಬ ವ. ೫೪೫: ಮ. ೨೫೨ 
೧೧. ಬಸವ ವ. ೬೭೪ : ಪು. ೨೬೯ 
೧೨. ಎಸ್‌.ಸಿ.ನಂದೀಮಠ: ಕನ್ನಡ ನಾಡಿನ ಚರಿತ್ರೆ೨ : ಪು. ೪೭ 


೩೯೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಾತು" ನೆನಪಿಗೆ ಬರುವುದು. ಇಂತಹ ಕೆಲವು ಕಾರಣಗಳಿಂದಲೇ ವೀರಶೈವರು ಪಾಶುಪತರ 
ಒಂದು ವಿಶಿಷ್ಟವರ್ಗದವರು ಎಂಬ ಭಾವನೆಯು ಬೆಳೆದಿರಬೇಕು. ವೀರಶೈವರು ನಿಗಮಾಗಮ 
ಉಭಯ ಸಮ್ಮತವಾದ ಪಾಶುಪತವೆಂದು ಶ್ರೀಪತಿಪಂಡಿತನು ಹೇಳಿದರೆ," 
ಚನ್ನವೃಷಭೇಂದಸ್ವಾಮಿಯವೆಂಬುವವನ "ವೀರಶೈವ ಸರ್ವೋತ್ಕರ್ಷ ದೀಪಿಕೆಯ'ಯಲ್ಲೂ 
'ಸಿದ್ಧಾಂತ ಶಿಖಾಮಣಿ'ಯಲ್ಲಿಯೂ ವೀರಶೈವರು ವೈದಿಕ ಪಾಶುಪತಕಂದು ಹೇಳಲಾಗಿದೆ." 


ವಚನಕಾರರ ಕಾಲಕ್ಕೆ ಕನ್ನಡನಾಡಿನಲ್ಲಿ ತುಂಬ ಜನಪ್ರಿಯವಾಗಿದ್ದ ಶೈವಶಾಖೆಯೆಂದರೆ 
ಪಾಶುಪತದ ಒಂದು ಪ್ರಭೇದವಾದ ಕಾಳಾಮುಖ; ಆದರೆ ಈ ಕಾಲದಲ್ಲಿ ಪಾಶುಪತ ಮತ್ತು 
ಕಾಳಾಮುಖಗಳಿಗೆ ಭಿನ್ನತೆಯಿಲ್ಲವೆನ್ನುವಷ್ಟರಮಟ್ಟಿಗೆ ಬಾ ಬಳ್ಳಿಗಾವಿಯ 
ಕೋಡಿಮಠದ ಆಚಾರ್ಯರು ಕಾಳಾಮುಖರಾದರೂ ಅವರನ್ನು 'ಸಿದ್ಧಾಂತ ನಕುಲೀಶ್ವರಃ',”* 

“ಪ್ರಜ್ಞೋದಯೋದ್ದುದ್ಧಲಾಕುಳ ಸಿದ್ದಾಂತ”, ೧೭ ನ್ನೇ ಮಾತೊ “ತಾಹಿಕೇಶರ್ಶಾಮತೆಗೆ 
ಸರ್ವಜ್ಞಕಳ್ಳರ್‌*”” ಮುಂತಾದ ಮಾತುಗಳಲ್ಲಿ ಬಣ್ಣಿಸುವುದರಿಂದ ಲಕುಲೀಶವೂ ಕಾಳಾಮುಖವೂ 
ಒಂದೇ" ಎಂದು ಭಾವಿಸಬಹುದು. ಪಾಶುಪತ ಧರ್ಮದಲ್ಲಿ ಜೀವವನ್ನು ಪಶುವೆಂದೂ, 

ಪ್ರಂಚವನ್ನು ಪಾಶವೆಂದೂ, ಶಿವನನ್ನು ಪಶುಪತಿಯೆಂದೂ ಸಂಬೋಧೀಸುತ್ತರೆ. 
ಪ ಜೀವ-ದೇವರ ಸಂಬಂದವನ್ನು ಪಶು-ಪಶುಪತಿಯ ಸಂಬಂಧದಂತೆಯೇ 
ಚಿತ್ರಿಸಲಾಗಿದೆ. ೧ ಶೀಗೆ ವೀರಶೈವವು ಇತರ. ಶೈವಶಾಖೆಗಳಿಂದ ಕೆಲವಂಶಗಳನ್ನು 
ಪರಿಗ್ರಹಿಸಿರುವುದು ಸಾಧ್ಯವೂ ಸಹ ಪೂ ಆಗಿದೆ; ಬೌದ್ಧ ಜೈನಧರ್ಮಗಳೇ ವೈದಿಕಥರ್ಮದ 
ಕೆಲವು ವಿಷಯಗಳಿಂದ ಪ್ರಭಾವಿತವಾಗಿರುವುದನ್ನು ನೋಡಿದರೆ ಇದು ಆಶ್ಚರ್ಯಕರವೇನೂ 
ಅಲ್ಲ. ಆದ್ದರಿಂದ ವೀರಶೈವವು ಪಾಶುಪತದಿಂದಲೋ ಕಾಳಾಮುಖದಿಂದಲೋ ನೇರವಾಗಿ 
ಮೂಡಿಬಂದಿತೆನ್ನಲು ನಮಗಿನ್ನೂ ಆಧಾರಗಳು ಸಾಲವೆಂದೇ ಹೇಳಬೇಕಾಗಿದೆ. 


“ವೀರಶೈವ'ವೆಂಬ ಹೆಸರು 


ವೀರಶೈವವೆಂಬ ಹೆಸರು ನಮಗೆ ಅನೇಕ ವಚನಗಳಲ್ಲಿ ದೊರೆಯುತ್ತದೆ.” ವೀರಶೈವವೆಂಬ 
ಹೆಸರು ಯಾವ ಅರ್ಥವನ್ನು ಸೂಚಿಸುವ ಉದ್ದೇಶದಿಂದ ರೂಪಿತವಾಯಿತೆಂದು ಹೇಳುವುದೂ 
ಕಷ್ಟ. ಏಕೆಂದರೆ ಈ ಪ್ರಾಚೀನ ಕೃತಿಗಳೂ ಈಗಿನ ವಿದ್ವಾಂಸರೂ ಇದಕ್ಕೆ ಭಿನ್ನ ಅರ್ಥಗಳನ್ನು 
ನೀಡುತ್ತಾರೆ. ಶಿವನಲ್ಲಿ ದೃಢವಾದ ಭಕ್ತಿ-ನಿಷ್ಠೆಗಳು ನೆಲೆಗೊಂಡಿರುವುದನ್ನು ವೀರಶೈವದಲ್ಲಿನ 


೧೩. ಸಿದ್ದರಾ ವ. ೪೫೦: ಪು. ೧೩೬ 

೧೪. ಎಸ್‌ -ಶ್ರೀಕ೦ಠಶಾಸ್ತಿ: ಭಾರತೀಯ ಸಂಸ್ಕೃತಿ : Fe 

೧೫. ಟಿ.ಎನ್‌.ಮಲ್ಲಪ್ಪ: ನೇರಕ್ಕೆ ವದ ಉಗಮ AO ಪ್ರಗತಿ : ಮ. ೧೬-೭ 

೧೬. E.C.VIl: Shikaripura, ೯೬ : AD.0೧೭೯ 

೧೭. E.C.VI: Shikaripura, ೯೮: 4.೧. ೧೧೭೯ 

೧೮. Ibid: Shikaripura, ೯೪ : ಡಿ.0.೧೦೯೪ 

೧೯. ಬವ ವ. ೫೧ : ಪು. ೨೫: ವ. ೫೨: ಪು. ೨೫ : ವ. ೫೩: ಪು. ೨೬ ಇತ್ಯಾದಿ. 

೨೦. ಚನ್ನ ಬ ವ. ೪೨: ಪು. ೨೦: ವ. ೧೨೮ : ಪು. ೫೮ : ವ. ೧೭೩ : ಪು. ೭೭: ವ. ೨೩೯: ಪು. 
೧೦೬: ಅಕ್ಕನ ವ. ೨೦೮: ಪು. ೮೩ : ಸಿದ್ಧರ ವ. ೪೫೦: ಪು. ೧೩೬, ವ. ೭೨೪; ಪು. ೮೩ : 
ಶಿವಶ ವ : ಪು. ೪೧೧(ಅಮುಗೆ ರಾಯಮ್ಮ ೩)ಅರಿ ಮಾ ವ. ೪೪: ಪು. ೧೧ : ಕೋಶಾ ಮ 

ಪು.೯(ಕೋಲಶಾಂತಯ್ಯ, ೩೫) 


ವೀರಶೈವ ಧರ್ಮ / ೩೯೯ 


"ವೀರ'ವು ಸೂಚಿಸುತ್ತದೆಂದು 'ಪಾರಮೇಶ್ವರಾಗಮ' ಹಾಗೂ '`'ವೀರಶೈವ ಶಿರೋಮಣಿ'ಗಳು 
ಹೇಳುತ್ತವೆ.” “ಶಂಕರ ಸಂಹಿತೆ'ಯು ನೀಡುವ ಅರ್ಥವು ಇದಕ್ಕೆ ಹತ್ತಿರವಾದುದು; ಯಾರು 
ತನ್ನ ಹಸ್ತಪೀಠದಲ್ಲಿ ಇಷ್ಟಲಿಂಗವನ್ನಿಟ್ಟು ಅದರಲ್ಲಿ ತನ್ನ ಮನಸ ಸನ್ನು ಲೀನಗೊಳಿಸಿ 
ಬಾಹ್ಯವ್ಯಾಪಾರಗಳಲ್ಲಿ ನಿಸಹನಾಗಿ ಶಿಂಗಪೂಜೆಯನ್ನು ಮಾಡುತ್ತಾನೆಯೋ ಅವನೇ 
ವೀರ್ಯ ವನೆಂದು ಇಲ್ಲಿ ಹೇಳಿರುವ ಅರ್ಥ.” ವಿಶಿಷ್ಟವಾದುದರಿಂದ ಈ ಧರ್ಮವು ವೀರವೆಂದು 
ಕರೆಯಲ್ಪಟ್ಟಿರುವುದು. ಶಿವನೊಡನೆ ಅಭಿನ್ನ ಸಂಬಂಧವಿರುವುದರಿಂದ ಇದು ಶೈವವೂ ಹೌದು; 
ಶಿವನಿಗರ್ಪಿತವಾದ ದೇಹವಿರುವುದಲ್ಲದೆ, ವೀರತಂತ್ರದಿಂದ ಹುಟ್ಟಿದ ಕಾರಣ ವೀರ ಹಾಗೂ 
ಶೈವ ಪದಗಳು ಸೇರಿ ವೀರಶೈವವೆಂದಾಗುತ್ತದೆಂದು “ವಾತೂಲಾಗಮ'ದ ಹತ್ತನೆಯ ಪಟದಲ್ಲಿ 


ಉಕ್ತವಾಗಿದೆ.** 


ವೀರಶೈವದಲ್ಲಿ ವ್ಯಕ್ತವಾಗಿರುವ ವೀರತ್ಚವು ಶಿವಭಕ್ತನ ನಿಷ್ಠೆಯ ಪರಾಕಾಷ್ಠೆಯನ್ನು 
ಸೂಚಿಸುತ್ತದೆ. ಆ ನಿಷ್ಠೆಯು ಯಾವ ಯಾವ ಸಂದರ್ಭಗಳಲ್ಲಿ ವ್ಯಕ್ತವಾಗುತ್ತದೆಂಬುದನ್ನು ಕೆಲವು 
ಕೃತಿಗಳು ವಿವರಿಸುತ್ತವೆ. ಶಿವ ಅಥವಾ ಅವನ ಅವತಾರಗಳನ್ನು ನಿಂದಿಸುವವರ ನಾಲಗೆಯನ್ನು 
ಶೈವರು ಕತ್ತರಿಸಿದರೆ ಅವರಿಗೆ ಯಾವ ದೋಷಗಳೂ ತಟ್ಟುವುದಿಲ್ಲ. ಅದಷ್ಟೇ ಅಲ್ಲದೆ, ಈ ರೀತಿ 
ಸಾಹಸ ಮಾಡಿದುದಕ್ಕಾಗಿ ಅಂತಹವರಿಗೆ ಶಿವಲೋಕವು ದೊರೆಯುತ್ತದೆ. ಭಕ್ತಿನಿಗೆ ಈ ರೀತಿ 
ಮಾಡುವುದಕ್ಕೆ ಸಾಧ್ಯವಾಗದಿದ್ದರೆ ಆ ಜಾಗವನ್ನು ಬಿಡಬೇಕು. ಕಾರಣವೇನೆಂದರೆ, ಶಿವನಿಂದಕರ 
ಸಂಗದಿಂದ ದೋಷವುಂಟಾಗುತ್ತದೆ ಎಂದು "ಸೂಕ್ಷ್ಮಾಗಮ'ವು ವಿಧಿಸುತ್ತದೆ.” ಇದನ್ನು ಕೆಲವು 
ವೀರಶೈವ ಶರಣರೂ ಒಪ್ಪಿಕೊಂಡಂತೆ ಕಾಣುತ್ತದೆ. ರೇಕಮ್ಮನೆಂಬ ವಚನಕಾರ್ತಿಯು 
ಹೀಗೆನ್ನುತ್ತಾಳೆ: “ಲಿ೦ಂಗಬಾಹ್ಯನ ಆಚಾರಭ್ರಷ್ಟನ, ವ್ರತತಪ್ಪುಕನ, ಗುರುಲಿಂಗಜಂಗಮವ 
ಕೊಂದವನ, ಪಾದೋದಕಪ್ರಸಾದದೂಷಕನ, ವಿಭೂತಿ ರುದ್ರಾಕ್ಷಿ ನಿಂದಕನ ಕಂಡಡೆ ಶಕ್ತಿಯಳ್ಳಡೆ 
ಸಂಹಾರವ ಮಾಡುವುದು, ಶಕ್ತಿಯಿಲ್ಲದಿರ್ದಡೆ ಕಣ್ಣು ಕರ್ಣವ ಮುಚ್ಚಿಕೊಂಡು ಶಿವಮಂತವ 
ಜಪಿಸುವುದು. ಅಷ್ಟೂ ಆಗದಿರ್ದಡೆ.. ಆ ಸ್ಥಳವ “'ವಿಡುವುದು; ಅಲ್ಲದಿದ್ದಡೆ ಕುಂಭೀಪಾತಕ 
ನಾಯಕ ನರಕದಲ್ಲಿಕ್ಕುವ ಶ್ರೀಗುರುಸಿದ್ದೇಶ್ವರನು. ನೊ 


`ಚ೦ದ್ರಜ್ಞಾನಗಮ'ವು ಈ ವೀರತ್ವವನ್ನು ವ್ಯಾಖ್ಯಾನಿಸುವ ರೀತಿಯೇ ಬೇರೆ. ಅದರ ಪ್ರಕಾರ 
ವೀರಶೈವನು ತನ್ನ ಇಷ್ಟಲಿಂಗವನ್ನು ಕಳೆದುಕೊಂಡಾಗ ಪ್ರಾಣತ್ಯಾಗಮಾಡಬೇಕು; ಈ ನಿಷ್ಠೆಯೇ 
ವೀರತ್ವ ಕೆಲವು. ಮಂದಿ ವಚನಕಾರರು ಈ ಅಭಿಪ್ರಾಯವನ್ನು ಅನುಮೋದಿಸುತ್ತಾರೆ.** 


೨೧. ಟಿ.ಎನ್‌.ಮಲ್ಲಪ್ಪ: ವೀರಶೈವದ ಉಗಮ ಮತ್ತು ಪ್ರಗತಿ : ಪು. ೯ 
ಪಿ, ಚ೦ದ್ರಶೇಖರಶಾಸ್ತ್ರೀ ಹಿರೇಮಠ: ಬಸವ ತತ್ವರತ್ನಾಕರ : ಪು. ೪೯೨ 
೨೩. ಅದೇ. 

೨೪. ರಂಗನಾಥ ದಿವಾಕರ: ವಚನಶಾಸ್ತ್ರ ರಹಸ್‌: (ಭಾಗ-೨) : ಪು. ೧೮೧ 

೨೫. ಶಿವಶ ವ: ಪು. ೩೫೬ (ರೇಕಮ್ಮ ೨೦೪) 

೨೬. ಉದ್ಭತ : ಟಿ.ಎನ್‌.ಮಲ್ಲಪ್ಪ : ವೀರಶೈ ವದ ಉಗಮ ಮತ್ತು ಪ್ರಗತಿ : ಪು. ೯ 
(“ಇಷ್ಟಲಿಂಗ ವಿಯೋಗೇ ವಾ ನಂ ವಾ ಪರಿಚ್ಛುತೇ। 
ತೃಣವತ್‌ ಪ್ರಾಣ ಸಂತ್ಕಾಗ ಇತಿ ವೀರವ್ರತ ಮತಂ॥ 
ಭಕ್ತ್ಯುತ್ಸಾಹ ವಿಶೇಷೋಪಿ ವೀರತ್ವಮಿತಿ ಕಥ್ಯತೇ। 
ವೀರಶೈವ ಸಮಾಯೋಗಾತ್‌ ವೀರಶೈವ ಪ್ರತೀರ್ತಿತಂ” 

೨೭. ಶಿವಶ ವ: ಪು. ೪೨೫ (ಅಮುಗೆ ರಾಯಮ್ಮ ೪೦) 


೪೦೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಆದರೆ ಚನ್ನಬಸವಣ್ಣನೇ ಮೊದಲಾದ ಮತ್ತೆ ಕೆಲವು ಶರಣರು ಇದನ್ನಲ್ಲಗಳೆದು 
ಲಿಂಗಭಿನ್ನವಾದರೆ ಅಥವಾ ಕಳೆದುಹೋದರೆ ಹೊಸದೊಂದನ್ನು ಧರಿಸಬಹುದೆಂದು 
ಸೂಚಿಸುತ್ತಾರೆ. ಈ ವಿಚಾರ ಮುಂದೆ ಬರುತ್ತದೆ. ವಚನಕಾರರು “ವೀರಶೈವ' ಎಂಬ ಪದಕ್ಕೆ 
ನೀಡುವ ಅರ್ಥವು ಎಷ್ಟೋವೇಳೆ ಪ್ರಾಸಂಗಿಕವಾದುದು. ಪರಧನ ಪರಸತಿಯರನ್ನು ಮುಟ್ಟದೆ, 
ಹಿಡಿದ ಆಚಾರವನ್ನು ಬಿಡದೆ ಇರುವ ವೀರಾಚಾರವು ನೆಲೆಗೊಳ್ಳದೆ ವೀರವಂಶದಲ್ಲಿ ಹುಟ್ಟದ 
ಮಾತ್ರಕ್ಕೆ ಒಬ್ಬನು ವೀರಶೈವನಾಗುವುದಿಲ್ಲವೆಂದು ಚನ್ನಬಸವಣ್ಣನು ಹೇಳುತ್ತಾನೆ.” 
ಚನ್ನಬಸವಣ್ಣನು ಹೇಳುವ "“ವೀರಾಚಾರ' ಏನನ್ನು ಸೂಚಿಸುತ್ತದೆ ? ಅವನೇ ಹೇಳುವ ಪರಸತಿ 
ಪರಧನ ಮುಂತಾದುದರ ವರ್ಜ್ಯವನ್ನು ಸೂಚಿಸುವುದೇ ಅಥವಾ ವೀರಶೈವನಿಗೆ 
ವಿಶಿಷ್ಟವಾದುದೇನನ್ನಾದರೂ ಸೂಚಿಸುವುದೇ ಸ್ಪಷ್ಟವಾಗದು. ಹಾಗೆಯೇ ಅವನು ಕರೆಯುತ್ತಿರುವ 
“ವೀರವಂಶ'ವು ಯಾವುದು ? ಶಂ.ಬಾ. ಜೋಶಿಯವರು ಸೂಚಿಸುವಂತೆ ವೀರನ ಎಂದರೆ 
ರುದ್ರನ ಉಪಾಸಕರೇ ವೀರರು, ಅವರ ವಂಶದವರು ವೀರಶೈವರು" ಎಂಬುದನ್ನೇನಾದರೂ 
ಇದು ಹೇಳುತ್ತದೆಯೇ ತಿಳಿಯದು. ಅಕ್ಕಮಹಾದೇವಿಯು ತನ್ನೊಂದು ವಚನದಲ್ಲಿ “ನಮ್ಮ 
ಬಸವಣ್ಣ ಜಗದ್ಧಿತಾರ್ಥವಾಗಿ ಮರ್ತ್ಯಕ್ಕೆ ಬಂದು ವೀರಶೈವಮಾರ್ಗವನರಿಪುವುದಕ್ಕೆ ಬಾವನ್ನ 
ವಿವರವನೊಳಕೊಂಡು ಚರಿಸಿದನು” ಎಂದು ಹೇಳಿ ಬಸವಣ್ಣನಿಗೆ ವಿಶಿಷ್ಠವೆಂದು ಕೆಲವು 
ಗುಣಗಳನ್ನು ಹೆಸರಿಸುತ್ತಾಳೆ (ಇವು ಐವತ್ತೆರಾಡುಗುವುದಿಲ್ಲ).*” ಇಲ್ಲಿ ಬಸವಣ್ಣನು 
ಪಡೆದಿದ್ದನೆಂದು ಹೇಳಲಾದ ಗುಣಗಳಲ್ಲಿ ನಡೆಯುವುದನ್ನೇ "ವೀರಶೈವಮಾರ್ಗ”ವೆಂದು 
ಹೇಳುತ್ತಿರುವಂತೆ ತೋರುತ್ತದೆ, ಎಂದರೆ ಈ ಗುಣಗಳು ಆದರ್ಶ ವೀರಶೈವನಲ್ಲಿರಬೇಕೆಂದು 
ಸೂಚಿಸಬಹುದು. ಆದಯ್ಯನು ವೀರಶೈವವನ್ನು ವರ್ಣಿಸುವ ರೀತಿಯು ಹೀಗಿದೆ: ದೇಹದ ಮೇಲೆ 
ಸದಾ ಲಿಂಗವನ್ನು ಧರಿಸಿದ್ದು, ದೇಹ - ಇಂದ್ರಿಯ ಮನಸ್ಸು-ಪ್ರಾಣ ಜ್ಞಾನ-ಭಾವಗಳನ್ನು 
ಒಂದುಗೂಡಿಸಿ, ಗುರುಕಾರುಣ್ಯವನ್ನು ಪಡೆದು, ಲಿಂಗವೇ ಪತಿ ಗುರುವೇ ತಂದೆ ಜಂಗಮವೇ 
ಲಿಂಗವೆಂದು ಭಾವಿಸಿ, ಸಾಮಾನ್ಯ ವಸ್ತುವು ಭೂತರೂಪವೆಂದೂ, ಪ್ರಸಾದವು 
ಲಿಂಗರೂಪವೆಂದೂ ತಿಳಿದು, ಲಿಂಗದ ಪ್ರಸಾದಪಾದೋದಕಗಳನ್ನು ಸೇವಿಸಿ, ಪಂಚೇಂದ್ರಿಯಗಳು 
ಲಿಂಗಮೂಲವಾಗಿ ಕ್ರಿಯಾಶೀಲವಾಗುವಂತೆ ಮಾಡಿ ಅಹಂಮಮತೆಗೆಟ್ಟು ಇರುವುದೇ 
ವೀರಶೈವವೆಂದೂ ಹಾಗಿಲ್ಲದಿರುವುದು ಇತರ ಶೈವವೆಂದೂ ಅವನು ಹೇಳುತ್ತಾನೆ.* ಎಂದರೆ 
ಇಲ್ಲಿ ವರ್ಣಿತವಾಗಿರುವ ಗುಣಗಳೇ ವೀರಶೈವನ ಲಕ್ಷಣಗಳೆಂದು ಅವನ ಭಾವನೆಯಿರುವಂತಿದೆ. 
ಇನ್ನೊಂದೆಡೆ ಅವನೇ “ಪ್ರಾಣ ಲಿಂಗಾರ್ಚಕನಾದ ಲಿಂಗಾಂಗಸಂಬಂಧಿಯೇ 
ವೀರಶೈವನೆಂದರಿವುದು” ಎನ್ನುತ್ತಾನೆ. ಇಲ್ಲೆಲ್ಲ ವೀರಶೈವನ ಲಕ್ಷಣವನ್ನು ಹೇಳಲಾಗಿದೆಯೇ 
ಹೊರತು ವೀರಶೈವವೆಂಬ ಶಬ್ಧಕ್ಕೆ ವಿವರಣೆಯು ದೊರೆಯುವುದಿಲ್ಲ. ಈ ವಿವರಣೆಗಳನ್ನು 
ಗಮನಿಸಿದರೆ ವೀರಶೈವದಲ್ಲಿ ಸೂಚಿತವಾಗಿರುವ ವೀರತ್ವವು ಭಕ್ತನು ಶಿವನಿಂದಕರನ್ನು 
ಕೊಲ್ಲಬೇಕು, ತನ್ನ ಇಷ್ಟಲಿಂಗವು ಭಿನ್ನವಾದರೆ ಅಥವಾ ಕಳೆದುಹೋದರೆ ಪ್ರಾಣವನ್ನು ಬಿಡಬೇಕು 


೨೮; ಚನ್ನಬ ವ.೨೩೯: ಪು ೧೦೬ 

೨೯. ಶಂ.ಬಾ. ಜೋಶಿ : ಶಿವರಹಸ್ಯ : ಪು ೩೮ 
೩೦ ಅಕ್ಕನ ವ. ೨೦೮ : ಪು ೮೩ 

೩೧ ಆದಯ್ಯ ವ. ೭೭: ಪು. ೪೬-೨೭ 

೩೨ ಆದಯ್ಯ ವ.೧೭೩ : ಪು. ೧೦೫ 


ವೀರಶೈವ ಧರ್ಮ / ೪೦೧ 


ಎ೦ಬವುಗಳಲ್ಲಿ ವ್ಯಕ್ತವಾಗಿದೆಯೆನಿಸುತ್ತದೆ; ಇವುಗಳೊಡನೆ ಅವನ ಧರ್ಮ ಪ್ರಸಾರೋತ್ಸಾಹದ 
ಭಾವನೆಯೂ ಸೇರಿರಬಹುದು. 


ವೀರಶೈವರನ್ನೀಗ “ಲಿಂಗಾಯತ” ಎಂಬ ಶಬ್ದಗಳಿಂದಲೂ ಸಂಬೋಧಿಸುತ್ತಾರೆ; 
ಲಿಂಗಾಯತ ಶಬ್ದವೇ ಉಳಿದೆರಡು ಪದಗಳಿಗಿಂತ ಹೆಚ್ಚು ಬಳಕೆಯಲ್ಲಿದೆ. ಈ ಶಬ್ದಗಳೆಲ್ಲ 
ಸಂಸ್ಕೃತ ಶಬ್ಧಗಳು; ಅವುಗಳ ನಿಷ್ಪತ್ತಿಯನ್ನು ಹೇಗೆ ವಿವರಿಸಬೇಕೆಂಬುದರ ಬಗ್ಗೆ 
ಚರ್ಚೆಯಾಗಿದೆ. "ಲಿಂಗವಂತ' ಎಂಬ ಶಬ್ದವು ವಚನಕಾರರಲ್ಲಿಯೂ ಬಳಕೆಯಗೊಂಡಿದೆ; 
ಬಸವಣ್ಣನಿಗೆ ಈ ಶಬ್ಧವು ತಾನು ಪ್ರಸಾರಗೊಳಿಸುತ್ತಿದ್ದ ಶೈವಶಾಖೆಯನ್ನೇ ಸೂಚಿಸುವಂತಿದೆ.* 
ಸಿದ್ಧರಾಮನಲ್ಲಿಯೂ 'ವೀರಶೈವವನ್ನೇ ಸೂಚಿಸುವಂತೆ ಸ ಮಾತಿದೆ. "ದರೆ ಅಲ್ಲಮನು ಈ 
ಮಾತನ್ನು ಅಂಗವನ್ನುಳ್ಳವನು ನಂದರೆ ಶಿವಭಕ್ತ ಎಂಬರ್ಥದಲ್ಲಿಯೇ ಈ ಶಬ್ದವನ್ನು 
ಬಳಸಿದಂತಿದೆ.೫- ಚನ್ನಬಸವಣ್ಣನ “ಲಿಂಗವಂತನ ಲಿಂಗವೆಂಬುದೇ ಶೀಲ, ಲಿಂಗವಂತನ 
ರಾಣೀವಾಸವ ಲಿಂಗದ ರಾಣೀವಾಸವೆಂಬುದೇ ಶೀಲ, ಲಿಂಗವಂತನ ಅರ್ಥ ಪ್ರಾಣ 
ಅಭಿಮಾನಕ್ಕೆ ತಪ್ಪದಿಪ್ಪುದೇ ಶೀಲ, ಲಿಂಗವಂತನ ಪಾದೋದಕ ಪ್ರಸಾದ ಸೇವನೆಯ 
ಮಾಡುವುದೇ ಶೀಲ” ಎಂಬಂತಹ ಕಡೆಗಳಲ್ಲಿ ಈ ಶಬ್ದಕ್ಕೆ ನಿರ್ದಿಷ್ಟ ಅರ್ಥವಿರುವಂತೆ 
ನಿಸಿದರೂ ಅವನೇ ಹೇಳುವ “ಲಿಂಗವಂತ, ಲಿಂಗಪ್ರಾಣಿ, ಸರ್ವಾಂಗಲಿಂಗಿ ಎಂಬಿರಿ”್‌ 
ಎನ್ನುವೆಡೆಗಳಲ್ಲಿ "ಲಿಂಗವನ್ನು ಪಡೆದವನು” ಎಂಬ ಸಡಿಲು ಅರ್ಥವಿದೆ. ಲಿಂಗವನ್ನು ಪಡೆದವನು 
ಎಂಬ ಅರ್ಥವೇ ಮುಂದೆ, ವೀರಶೈವರು ಮಾತ್ರಲಿಂಗಧಾರಣೆ ಮಾಡುತ್ತಿದ್ದುದರಿಂದ 
ಪಾರಿಭಾಷಿಕವಾಗಿ ಅವರಿಗೆ ಅನ್ವಯಗೊಂಡಿರಬೇಕು. “ಲಿ೦ಗಾಯತ' ಶಬ್ದವು 
ವಚನಗಳಲ್ಲೆಲ್ಲಿಯೂ ದೊರೆಯುವುದಿಲ್ಲ. ಪ್ರಾಯಶಃ ಇದು ಈಚಿನ ಶಬ್ದ. 


ವೀರಶೈವದ ಸುಧಾರಕ ಹೆಜ್ಜೆಗಳು 


ವೀರಶೈವವು ದಾಸಿಮಯ್ಯನ ಕಾಲದಲ್ಲಿದ್ದುದು ಸ್ಪಷ್ಟ ಮುಂದೆ ಬಸವಾದಿಗಳು ಅದನ್ನು 
ವಿಶೇಷ ಆಸೆಯಿಂದ ಪ್ರಸಾರಗೊಳಿಸಿದರು. "ಇದಕ್ಕೆ ಕಾರಣವೇನು? ವೀರಶೈವವು ಪ್ರತಿಕ್ರಿಯೆಯ. 
ರೂಪದಲ್ಲಿ 'ಮೂಡಿರಬೇಕು. ಆದರೆ ಈ ಪ್ರತಿಕ್ರಿಯ ಯಾವುದರ ವಿರುದ್ಧ) ಶಿವ ಮೂಲತಃ 
ದ್ರಾವಿಡ 'ದೇವತೆಯಾದರೂ ಮುಂದೆ ವೇದದ ರುದನೊಡನೆ ತಾದಾತ್ಮ್ಯ ಹೊಂದಿದಾಗ ಶೈವವು 
ವೇದ ಹಾಗೂ ಬ್ರಾಹ್ಮಣಗಳ ಪ್ರಾಮಾಣ್ಯವನ್ನು ಒಪ್ಪಿಕೊಂಡಿತು. ಈ ಬೆರಕೆಯು ಕಲಂಕಕರವನಿಸ 
ಸ್ಪಸ್ಥರೂಪವನ್ನುಳಿಸಿಕೊಳ್ಳಲು ಮಾಡಿದ" ಪ್ರಯತ್ನವೇ ವೀರಶೈವವುಂಟಾಗಲು ಕಾರಣವೆಂದು 
ಒಂದು ಅಭಿಪ್ರಾಯ.” ತಾಂತ್ರಿಕ ಮತಗಳ ಅಸಹ್ಯ ಆಚರಣೆಗಳನ್ನು ಕಂಡು ಜಿಗುಪ್ಲೆಗೊಂಡ 
ವಚನಕಾರರ ಇಚ್ಛೆಯಂತೆ ಶುದ್ಧ ಹಾಗೂ ಸಾತ್ವಿಕ ಭಕ್ತಿಯನ್ನು ಬಿತ್ತುವುದಕ್ಕಾಗಿಯೇ ವೀರಶೈವ 


೩೩. ವಿವರಗಳಿಗೆ ನೋಡಿ: MR. Sakhare ; ಧನ ER (Intro); ಐ. ೧-೮ 
೩೪. ಬಸವ ವ. ೧೫೧ : ಪು. ೬೮; ವ. ೬೫೨: ಪು. ೨೬೧; ವ. ೬೪೪: ಪು. ೨೭೩ 

೩೫. ಸಿದ್ದರಾ ವ. ೩೩೬ : ಪು. ೧೦೦ 

೩೬. ಅಲ್ಲಮ ವ ಚಂ. ೬೯೭ : ಪು. ೧೫೨; ವ. ೧೧೨೧: ಪು. ೨೪೬; ವ. ೧೧೨೭: ಪು. ೨೪೭ 
೩೭ ಚನ್ನಬ ವ. ೪೧೨ : ಪು. ೧೮೮ 

೩೮. ಚನ್ನಬ ವ. ೧೧೬೨ : ಪು. ೫೩೬ 

೩೯. ಶಿ.ಶಿ.ಬಸವನಾಳ : ವೀರಶೈವ ತತ್ವಪ್ರಕಾಶ (ಪ್ರಸ್ತಾವನೆ: ಪು. ೬-೭) 


೪೦೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಧರ್ಮವು ಉದಯವಾಯಿತೆಂದು ಮತ್ತೊಂದು ಅಭಿಪ್ರಾಯವಿದೆ." ಕೇವಲ ಪಾರಿಶುದ್ಧತೆಯನ್ನು 
ಕಾಪಾಡಿಕೊಳ್ಳುವ ಸಲುವಾಗಿ ಒಂದು ಧಾರ್ಮಿಕಪಂಥವೇ ಉಂಟಾಯಿತೆಂದು ಹೇಳುವುದಕ್ಕಿಂತ 
ವೀರಶೈವದಂತಹ ಧರ್ಮವು ತತ್ಕಾಲದ ದುಷ್ಟ ಆಚರಣೆಗಳಿಗೆ ಸಿಡಿದೆದ್ದು ನಿಂತು ಜೀವಂತ 
ಹಾಗೂ ಜರೂರಿಯ ಪ್ರಶಿಕ್ರಿಯೆಯಾಯಿತೆಂದು ಹೇಳುವುದೇ ಸೂಕ್ತವೆನಿಸುತ್ತದೆ. ಏಕೆಂದರೆ 
ಕೇವಲ ಪಾರಿಶುದ್ಧತೆಯನ್ನೇ ಉಳಿಸಿಕೊಳ್ಳಹೊರಟಿದ್ದರೆ ವಚನಕಾರರು ಶೈವದ ಪಾರಿಶುದ್ಧತೆಗೆ 
ಯಾವುದು ಕಲಂಕ ತಂದಿದೆಯೋ ಅಂತಹ ವೇದಗಳ ಪ್ರಮಾಣಗಳನ್ನೇ ನೀಡಿ ಶಿವನ 
ಪಾರಮ್ಯನನ್ನು ಸಮರ್ಥಿಸುತ್ತಿರಲಿಲ್ಲ. ಬಸವಾದಿ ವಚನಕಾರರು ಹೆಚ್ಚಾಗಿ ವೈದಿಕ ಧರ್ಮವನ್ನು 
ಖಂಡಿಸಿದ್ದರೂ ಬೌದ್ಧ. ಜೈನ ಮುಂತಾದ ಇತರ ಮತಗಳನ್ನೂ ಖಂಡಿಸಿರುವುದನ್ನು 
ಗಮನಿಸಿದರೆ ಅವರ ಗಮನವು ಆಗ ಪ್ರಚಲಿತವಿದ್ದ ಬೀಭಿತ್ಸ ಆಚರಣೆಗಳಿಂದ ಮುಕ್ತರಾದ 
ಮಾರ್ಗವೊ೦ದರ ಸೃಜನದ ಕಡೆಗಿದ್ದಿತೆಂದು ಹೇಳಬಹುದು. 


ಆಗಿನ ವೈದಿಕಮತ ಹಾಗೂ ಇತರ ಮತಗಳಲ್ಲಿದ್ದ ಉತ್ತಮ ಅಂಶವನ್ನು ತೆಗೆದುಕೊಂಡು 
ತಮಗೆ ಒಪ್ಪಿಗೆಯಿಲ್ಲದ ಅಂಶಗಳನ್ನು ಬಿಟ್ಟು ವೀರಶೈವವು ಉಗಮವಾಯಿತು. ಸಾಮಾಜಿಕವಾಗಿ 
ಆಗ ಜನತೆಯು ನಾನಾಜಾತಿ-ಪಂಗಡಗಳಾಗಿ ಒಡೆದು ಪ್ರತಿಯೊಂದು ವರ್ಗವೂ ಇತರ 
ವರ್ಗಗಳೊಡನೆ ಸಂಪರ್ಕವಿಲ್ಲದ ಕಾರಣ ಒಂದೊಂದು ದ್ವೀಪವಾಗಿದ್ದಿತು. ಕೇವಲ 
ಚಾತುರ್ವಣ್ಕವಲ್ಲದೆ ಹತ್ತಾರು ಜಾತಿಗಳಾಗಿ ಒಡೆದಿದ್ದ ಸಮಾಜವು ಹಲವಾರು ತುಣುಕುಗಳ 
ಮಿಶ್ರಣವಾಗಿದ್ದಿತೇ ಹೊರಡು ಇಡಿಯಾದ ಘಟಕವಾಗಿರಲಿಲ್ಲ. ಜಾತಿಪದ್ದತಿಯಿ೦ದಾಗಿ ಉಚ್ಚ- 
ನೀಚ ಭಾವನೆಗಳುಂಟಾಗಿ ಪರಸ್ಪರ ವೈಮನಸ್ಸು ಉಂಟಾಗಿತ್ತು. ವೀರಶೈವ ಶರಣರು ಎಲ್ಲ 
ಪಂಗಡದ ಎಲ್ಲ ಜಾತಿಯ ಜನರನ್ನು ತಮ್ಮ ಮತದಲ್ಲಿ ಸ್ವೀಕರಿಸಿದರು. ನೀರಶೈವ ಧಾರ್ಮಿಕ 
ನಾಯಕರು ಯಾವ MR 'ನೀರಶೈ ವಕ್ಕೆ ಬಂದಿರಲಿ ಅಂತಹವರಲ್ಲಿ ಸಮಾನರು 
ಎಂದು ಸಾರಿದರು."ಕುಲದಲ್ಲಿ ಶೂದ್ರನಾದಡೇನು? ಮನದಲ್ಲಿ ಮಹಾದೇವ ನೆಲೆಗೊಂಡವನೆ 
ವೀರಶೈವ ನೋಡಾ',*? 'ಚಾಂಡಾಲಂಗೆ ಜ್ಞಾನವಂಕುರಿಸಿದಡೆ ಆತನ ಅಂತರಂಗದ ವೃತ್ತಿಗೆ 
ಪೂಜ್ಯಕೆಯಿಲ್ಲದೆ ಬಹಿರಂಗದ ತನುವಿಗ ಪೂಜ್ಯತೆಯಾಗದು',** “ಇಂತೀ ಜಾತಿಗೋತ್ತದೊಳಗಣ 
ನೀಚಶೇಷ್ಯವೆಂಬವೆರಡು ಕುಲವಲ್ಲದೆ ಹೊಳೆ ಹದಿನೆಂಟು ಜಾತಿ ಎಂಬ ಕುಲವಿಲ್ಲ್‌್‌ 
ಎಂಬಂತಹ ಉದಾತ್ತತತ್ವಗಳನ್ನು ವಚನಕಾರರು ಸಾರಿದರು. ಆದರೂ ಅವರ ಕಾಲದಲ್ಲಿಯೇ 
ಬೇರೆ ಬೇರೆ ಜಾತಿಗಳಿಂದ ವೀರಶೈವಕ್ಕೆ ಮತಾಂತರಗೊಂಡವರು ತಾರತಮ್ಯವನ್ನು 
ತೋರಿಸುತ್ತಿದ್ದರು ಅಥವಾ ಬಾಹ್ಯ ಆಚರಣೆಗಳಲ್ಲಿ ಒಂದಾದಂತೆ ಕಂಡರೂ ವೈವಾಹಿಕ 
ಸಂಬಂಧದಂತಹ ನಿಕಟ ಸಂಪರ್ಕದ ಸಂದರ್ಭಗಳಲ್ಲಿ ಭೇದವನ್ನು ಎಣಿಸುತ್ತಿದ್ದರು. 


ಹನ್ನೆರಡನೆಯ ಶತಮಾನದ ಜನಜೀವನದಲ್ಲಿ ಕಾಣಬರುತ್ತಿದ್ದ ಮತ್ತೊಂದು ಅಂಶವೆಂದರೆ 


ಪುರುಷ-ಸ್ತೀಯರಲ್ಲಿದ್ದ ತಾರತಮ್ಯ, ಮನುವಿನಂತಹ ಧರ್ಮಶಾಸ್ತ್ರಕಾರರು "ಸ್ತ್ರೀಯು ಸ ಸ್ವಾತಂತ್ರ್ಯಕ್ಕೆ 
ಮೆ 


೪೦. ಎಂ.ಚಿದಾನಂದಮೂರ್ತಿ: ಶೂನ್ಯಸಂಪಾದನೆಯನ್ನು ಕುರಿತು: ಪು. ೫ 
೪೧. ಸಿದ್ಧ ರಾವ. ೫೧೭: ಪು. ೧೫ 

೪೨. ಚನ್ನಬ ವ. ೧೦೧ : ಪು. ೪೪ 

೪೩. ಸರ್ವಪು ವ. ೫೫೫ (ಮಾದಾರ ಚನ್ನಯ್ಯ) 


ವೀರಶೈವ ಧರ್ಮ / ೪೦೩ 


ಅನರ್ಹಳು ಎಂಬಂತಹ ಕಟ್ಟಳೆಗಳನ್ನು ಹಾಕಿದರು. ಕೌಲ ಮುಂತಾದ ತಾಂತ್ರಿಕ 
ಮತಾನುಯಾಯಿಗಳು ಭಕ್ತೆಯರನ್ನೇ ನಿಲ್ಲಿಸಿ ಆಕೆಯು ಶಕ್ತಿಯ ಅವತಾರವೆಂದು ಭಾವಿಸಿ ಪೂಜೆ 
ಮಾಡತೊಡಗಿದರು. ಆದರ ಸಾಮಾಜಿಕವಾಗಿ ಸ್ತೀಗೆ ಪುರುಷನೊಡನೆ ಸಮಾನಾವಕಾಶವಿರಲಿಲ್ಲ. 
ಜೈನರ ಪ್ರಕಾರ ಸ್ತ್ರೀಯು ಎಷ್ಟೇ ಉನ್ನತಳಾಗಿದ್ದರೂ, ಎಂತಹ ಶ್ರೇಷ್ಠ ಸಾಧನೆಯನ್ನು 
ವ ಅವಳಿ ಮೋಕ್ಷಕ್ಷೆ ಅನರ್ಹಳು (ವೈ ದಿಕರಲ್ಲಿಯೂ ಈ ಭಾನೆಯಿತ್ತು). ಬುದ್ಧನು 
ಕೆಲವು ಪರಿಮಿತಿಗಳಿಂದ ಕೂಡಿದ ಸ್ವಾತಂತ್ರ “ವನ್ನು ಸ್ತ್ರೀಗೆ ನೀಡಿದರೂ ವಚನಕಾಲಕ್ಕೆ 
ಕರ್ನಾಟಕದಲ್ಲಿ ಅಲ್ಪಸ್ವಲ್ಪ ಉಳಿದಿದ್ದ ಬೌದ್ಧಧರ್ಮವು ವಾಮಾಚಾರಗಳಿಂದ ಕೂದಿ 
ಬೀಭತ್ತಕರವಾಗಿತ್ತು. ಇವನ್ನೆಲ್ಲ ಗಮನಿಸಿದ ವಚನಕಾರರು ಕೇವಲ ಬಾಯಿ ಮಾತಿನಿಂದ 
ಸ್ತ್ರೀಯರ ಬಗ್ಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿ ತೃಪ್ತರಾಗಲಿಲ್ಲ. ಸಾಂಸಾರಿಕವಾಗಿ ಗಂಡ- 
ಹೆಂಡಿರಿಬ್ಬರೂ. ಒಂದೇ ಘಟಕದಂತೆ ಚಾಳಿ ೂ ವೈಚಾರಿಕವಾಗಿ ಧಾರ್ಮಿಕವಾಗಿ 
ತಾವಿಬ್ಬರೂ ಬೇರೆ ಬೇರೆಯ ಮಾರ್ಗಗಳನ್ನನುಸರಿಸಬಹುದೆಂದು ವಹಿ ಅಭಿಪ್ರಾಯಪಟ್ಟರು.” 
ಬಸವಣ್ಣನ ಹೆಂಡತಿಯಾದ ಸಕು ತನ್ನನ್ನು “ಬಸವನ ಅನುಭವದಿಂದ ವಿವರವ 
ಕಂಡು ವಿಚಾರಪತ್ನಿಯಾದೆಯನಯ್ಯಾ” ಎಂದು ವರ್ಣಿಸಿಕೊಳ್ಳುತ್ತಾಳೆ.₹*. ಬಸವಣ್ಣನ 
ಸಾಧನೆಯಿಂದ ಬೆಳಕು ಕಂಡು ಸಾಧನ ಮಾರ್ಗದಲ್ಲಿ ಹೋಗುವುದಕ್ಕೆ ತೊಡಗಿದ ತಾನು 
“ವಿಚಾರಪತ್ನಿ'ಯಾಗಿ ಪರಿವರ್ತಿತಳಾದಳೆಂಬ ಭಾವನೆಯಲ್ಲಿರುವಂತೆ ತೋರುತ್ತದೆ. ಹೆಣ್ಣು- 
ಗಂಡುಗಳಲ್ಲಿ ಯಾವ ಮೂಲಭೂತವಾದ ವ್ಯತ್ಯಾಸವೂ ಇಲ್ಲವೆಂದೂ ಅವರಲ್ಲಿರುವ ಭಿನ್ನತೆಯು 
ಕೇವಲ ದೇಹರಚನೆಗೆ ಸಂಬಂಧಿಸಿದ್ದು ಮಾತ್ರವೆಂಬ ಭಾವನೆಯನ್ನು ವಚನಕಾರರು 
ಪ್ರತಿಪಾದಿಸಿದರು.** 


ದೇವರು, ಮೋಕ್ಷ ಇತ್ಯಾದಿ ಕಲ್ಪನೆಗಳು ಆ ಕಲದ ಜನರಲ್ಲಿ ಆತ್ಮೀಯತೆಗಿಂತ ಭಯಭರಿತ 
ಗೌರವವನ್ನು ಮಾತ್ರ ಉಂಟುಮಾಡುತ್ತಿತ್ತು ಏಕೆಂದರೆ ದೇವರ ಉಪಾಸನೆಯಾಗಲೀ 
ಮೋಕ್ಷಸಾಧನೆಯಾಗಲೀ ಅತ್ಯಂತ ತೀವ್ರಕಷ್ಟಸಹಿಷ್ಣುವಿಗೆ ಮಾತ್ತಸಾಧ್ಯವೆಂದರೆ ಆಗಿನ 
ಧರ್ಮಗಳು, ವಿಶೇಷವಾಗಿ ತಾಂತ್ರಿಕಮತಗಳು ಹೇಳುತ್ತಿದ್ದುವೇ ಹೊರತು ಸಾಮಾನ್ಯ ಮನುಷ್ಯರಿಗೆ 
ಈ ಕಲ್ಪನೆಗಳು ಕೇವಲ ಪೂಜ್ಯವೇ ವಿನಾತಮ್ಮ ಅಳತೆಗೆ ಮೀರಿದ್ದೆಂಬ 
ಭಾವನೆಯನ್ನುಂಟುಮಾಡುತ್ತಿದ್ದುವು. ಆದರೆ ವಚನಕಾರರು ಸಂಪೂರ್ಣ ವಿರಕ್ತಿಮಾರ್ಗವನ್ನು 
ಬಸದ, ಸಂಸಾರದಲ್ಲಿ ಸುಖವನ್ನನುಭವಿಸಿಯೂ ಜು ಮಯೂ ಜಯ 
“ಸತಿಪತಿಗಳೊಂದಾದ ಭಕ್ತಿ ಹತವಾಗಿಷುದು ಶಿವಂಗೆ, "ಸತಿಪತಿಯರು ಪ್ರತಿದೃಷ್ಟಿಯಾಗಿ 
ಮಾಡಬಲ್ಲಡೆ ಅದೆ ಮಾಟ. ಕೂಡಲಸಂಗಮದೇವರ ಕೂಡುವ ಕೂಟ' ಎಂದು ಬೋಧಿಸಿದರು. 
ಸಂಸಾರ- ಜೀವನಗಳು ವರ್ಜ್ಯವಲ್ಲ, ಮಾಡಬೇಕಾದ ಸಾಧನೆಯೆಲ್ಲ ಲೌಕಿಕ ಜೀವನದಲ್ಲಿ 
ನಡೆಯಬೇಕೇ ಹೊರತು ಇದನ್ನುಳಿದ ರೀತಿಯಲ್ಲಲ್ಲ. ಅದಲ್ಲದೆ ಒಬ್ಬನ ಸಾಧಕ ಜೀವನದಲ್ಲಿ 
ಕಂಟಕವಾಗುವುದು ಬಾಹ್ಯವಸ್ತುಗಳಲ್ಲ, ಅದರ ಬಗ್ಗೆ ಸಾಧಕನಿಗಿರುವ ವ್ಯಾಮೋಹದ ದೃಷ್ಟಿಕೋನ. 


“ಸತಿಸುತ ಪುರುಷರಿಗೆಲ್ಲಕ್ಕೂ ಬೇರೊಂದೊಡಲುಳ್ಳನ್ನಕ್ಕ ವ್ರತದ ಕ್ರೀಭಾವ ಬೇರಾದಲ್ಲಿ 
ಬೇರೊಬ್ಬರೊಡೆಯರ' ಕಟ್ಟಣೆ ಬೇಕು”- ಏಲೇಶ ಕೇ. ವ. ೭ 

೪೫. ಶಿವಶ ವ: ಪು. ೨೧೮ (ನೀಲಮ್ಮ ೧೦೪) 

೪೬. ದೇ. ದಾ. ವ (ಹ) ೧೩೩: ಉ. ೮೦: ಶಿವಶ ವ: ಪು. ೩೬೪ ( ಸತ್ಯಕ್ಕ ೧೫೨); ಪು. ೩೭೯ 


(ಗೊಗ್ಗವ್ರ) 


೪೦೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


“ಹೊನ್ನು ಮಾಯೆಯೆಂಬರು, ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆಯೆಂಬುದು, ಹೆಣ್ಣು 
ಮಾಯೆಯಲ್ಲ ಮಣ್ಣು ಮಾರಾಯಾ ಮಣ್ಣು. ಮಾಯೆಯಲ್ಲ, ಮನವ ಮುಂದಣ 
ಆಶೆಯೇ ಮಾಯೆ ಕಾಣಾ" ಎಂಬಂತಹ ವಚನಕಾರರ ಮಾತುಗಳಲ್ಲಿ ಈ ಭಾವನೆಯು 
ಮೂಡಿದೆ. ಆದ್ದರಿಂದ ಸಂಸಾರದಿಂದ ಹೊರತಾಗುವುದೇ ಮುಕ್ತಿಯಲ್ಲ. ಬಲವಂತದಿಂದ 
ಲೌಕಿಕವನ್ನು ಬಿಟ್ಟರೆ ಯಾವಾಗಲೂ ಅದೇ ಮನಸ್ಸಿನಲ್ಲಿ ಕಾಡುತ್ತಿರುತ್ತದೆ. ಆದ್ದರಿಂದ "ಭಕ್ತನ 
ಮನ ಹೆಣ್ಣಿನೊಳ ವಿವಾಹವಾಗಿ ಕೂಡುವುದು; ಭಕ್ತನ ಮನ ಮಣ್ಣಿನೊಳಗಾದಡೆ, ಕೊಂಡು 
ಆಲಯವ ಮಾಡುವುದು; ಭಕ್ತನ ಮನ ಹೊನ್ನಿನೊಳಗಾದಡೆ, ಬಳಲಿ ದೊರಕಿಸುವುದ 
ನೋಡಾ" ಎಂದು ಹೇಳಿದರು. 


ವ್ಯಕ್ತಿಯ ಔನ್ನತ್ಯಕ್ಕೆ ಕಾರಣವಾದುದು ಅವನ ಭಕ್ತಿ ಸಾತ್ವಿಕತೆಗಳು. ಆದ್ದರಿಂದ 
ಘೋರತಪಸ್ಸುಗಳನ್ನು ಮಾಡಬೇಕೆಂದಾಗಲೀ, ದೇಹದಂಡನೆಯನ್ನು ಮಾಡಬೇಕೆಂದಾಗಲೀ 
ವಚನಕಾರರು ಬೋಧಿಸಲಿಲ್ಲ. “ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ 
ಕೂಡಲಸಂಗಮದೇವ ಎಂದು ಸಾರಿ; “ಎಲವೊ, ಎಲವೊ, ಪಾಪಕರ್ಮವ ಮಾಡಿದವನೇ, 
ಎಲವೋ ಎಲವೋ, ಬ್ರಹ್ಮಹತ್ಯವ ಮಾಡಿದವನೆ, ಒಮ್ಮೆ ಶರಣೆನ್ನೆಲವೋ! ಒಮ್ಮೆ ಶರಣೆಂದಡೆ 
ಪಾಪಕರ್ಮ ಓಡುವುವು. ಸರ್ವ ಪ್ರಾಯಶ್ಚಿತ್ತ ಹೊನ್ನಪರ್ವಂತಗಳ್ಳೆದವು'”” ಎಂದು 
ಸಾತ್ವಿಕನಾಗಲು ಎಲ್ಲರಿಗೂ ಅವಕಾಶವಿದೆಯೆಂದು ಸಾಂತ್ವನದ ಮಾತುಗಳನ್ನಾಡಿದರು ಶರಣರು. 
ಇಂತಹ ಭಕ್ತಿ ಆಡಂಬರದಿಂದ ಕೂಡಿರಬೇಕಿಲ್ಲ. ಎಲ್ಲೋ ದೇವರಿದ್ದಾನೆಂದು ಬಗೆದು ಅವನನ್ನು 
ಅರಸಿಕೊಂಡು ಹೋಗಬೇಕಿಲ್ಲ ಅಥವಾ ಅವನು ಗುಡಿಯಲ್ಲಿ ಮಾತ್ರವಿದ್ದಾನೆಂದು ಭಾವಿಸಿ 
ದೇವಸ್ಥಾನಗಳಲ್ಲಿ ಪೂಜೆಯನ್ನು ಸಲ್ಲಿಸಬೇಕಾಗಿಲ್ಲ ಎಂಬ ನಂಬಿಕೆಯಿದ್ದ ವಚನಕಾರರು 
ಸ್ಥಾವರಲಿಂಗ ಪೂಜೆಯನ್ನು ನಿಷೇಧಿಸಿದರು. ಶೈವಾಗಮಗಳಲ್ಲಿ ಕೆಲವು ದೇವಸ್ಥಾನ ನಿರ್ಮಾಣದ 
ಬಗ್ಗೆಯೇ ವಿವರಗಳನ್ನೊಳಗೊಂಡಿರು ಎಂತಹವು, ವಚನಕಾರರ ಕಾಲದಲ್ಲಿ "ಶೈವರ ಒಂದು 
ಪಮುಖ ಕೆಲಸವೆಂದರೆ “ದೇವಾಲಯ ನಿರ್ಮಾಣ. “ಕಾಳಾಮುಖರು ಲಿಂಗಪ್ರತಿಷ್ಠೆಯನೊಬ್ಬ. 
ದೇವಸ್ಥಾನಗಳ ನಿರ್ಮಾಣ ಕಾರ್ಯವನ್ನು ವೀರವ್ರತವೆಂಬಂತೆ. ಅಂಗೀಕರಿಸಿದ್ದರೆ, 
ಇಷ್ಟಲಿಂಗಾರಾಧಕರಾದ ವೀರಶೈವರು ಕಾಳಾಮುಖರ ಆ ಎರಡು ತತ್ವಗಳನ್ನು 
ಪ್ರತಿಭಟಿಸಬೇಕೆಂದು ಉದ್ದೇಶದಿ೦ದಲೋ ಏನೋ, ಸ್ಥಾವರಲಿಂಗ ಪ್ರತಿಷ್ಠೆಯನ್ನು ಶೋಧಿಸಿ 
ದೇವಸ್ಥಾನಗಳ ನಿರ್ಮಾಣವನ್ನು ಪ್ರತಿಭಟಿಸಿದರು." ದೇವಸ್ಥಾನಗಳಿಗೆ ದತ್ತಿಗಳನ್ನು ಬಿಡುವ 
ಸಂಪ್ರದಾಯವನ್ನು ಖಂಡಿಸಿದರು. ೫೨ ಭಕ್ತಿಗೆ ನಿಯಮಗಳಿಲ್ಲ. ಅದುದರಿಂದ ಉಪಾಸನೆಯಲ್ಲಿ 
ಮುಖ್ಯವಾದುದು ಭಕ್ತಿಭಾವವೇ ಹೊರತು ಸಾಂಪ್ರದಾಯಿಕವಾದ ವಿಧಿಗಳಲ್ಲ. ಆದ್ದರಿಂದಲೇ 
ಶರಣರು ಭಕ್ತಿಪ್ರಕಾಶನಕ್ಕೆ ವಿಧಿಗಳನ್ನು ಹೇಳಲಿಲ್ಲ; "ಸ್ನಾನ ಸಂಧ್ಯಾವಂದನ ಜಪತಪ ಹೋಮ 


೪೭. ಅಲ್ಲಮ ವ ಚಂ. ೭೨ : ಪು. ೧೮ 

೪೮. ಸಿದ್ಧರಾ ವ. ೨೯೨: ಪು. ೮೭ 

೪೯. ಬಸವ ವ. ೧೮೧ : ಪು. ೭೯ 

೫೦. ಬಸವ ವ. ೬೧೯ : ಪು. ೨೪೮ 

೫೧. ಎಂ.ಚಿದಾನಂದಮೂರ್ತಿ : ಕನ್ನಡ ಶಾಸನಗಳ ಸಾಂಸ್ಕೃ[ ಥಿಕ ಅಧ್ಯಯನ : . ೧೫೬ 
೫೨. ಬಸವ ವ. ೨೨೫ : ಪು. ೯೪ 


ವೀರಶೈವ ಧರ್ಮ / ೪೦೫ 


ಕ್ರಿಯೆಗಳು, ನಿಮ್ಮ ಶರಣಂಗೆ ನೀವಿಲ್ಲದನ್ಯವಿಲ್ಲಾಗಿ, ಇಲ್ಲವಯ್ಕಾ”” ಎಂದು ಕೇವಲ 
ವಿಧಿರೂಪವಾಗಿ ಪೂಜಿಸುವುದನ್ನು ವಿರೋಧಿಸಿದರು. 


ವಚನಕಾರರು ವೇದಗಳನ್ನು ಹೀಗಳೆದದ್ದು ಅದರ ಕರ್ಮಕಾಂಡದ ಕಾರಣಕ್ಕಾಗಿ. ಯಜ್ಞದ 
ವಿಧಿಗಳನ್ನು ಹೇಳುವ ಆ ಭಾಗವು ಹಿಂಸೆಗೆ ಅನುಮತಿಯನ್ನು ನೀಡಿದ್ದಿತು. ಸಾಮಾನ್ಯವಾಗಿ 
ಪ್ರಾಣಿವಧೆಯು ಒಳ್ಳೆಯದಲ್ಲವಾದರೂ ಯಜ್ಞಕಾಲದಲ್ಲಿ ಮಾಡುವ ಪ್ರಾಣಿವಧೆಯು 
ಬಟಾ ಸ ತಿಕಾರರು ಹೇಳಿದರು. 59ನ್ದಾತ್ತಿಕರಾದ ವಚನಕಾರರಿಗೆ ಈ ವಿಧವಾದ 

೦ಸೆಯೂ ಸರಿತೋರಲಿಲ್ಲ. ವಚನಕಾರರಲ್ಲಿ ಯಜ್ಞದ ಬಗ್ಗೆ ಮಾಡಿರುವ ಖಂಡನೆಯ 
1 ಈ ಕಾರಣಕ್ಕಾಗಿ ಆಡಿದವು. ಆ ಮೂಲಕ ಯಜ್ಞದ ಹೆಸರಲ್ಲಿ ಮಾಂಸಭಕ್ಷಣೆ 
ಮಾಡುವುದನ್ನು ವಿಡಂಬಿಸಿದರು.** ಮಾನಸಿಕ ಪಾರಿಶುದ್ಧತೆಗೆ ಬಹಿರಂಗದ ಆಚರಣೆಗಳು 
ಸಹಾಯಕವಾದ್ದರಿಂದ ವಚನಕಾರರು ತಮ್ಮ ಅನುಯಾಯಿಗಳಿಗೆ ಆಹಾರದ ವಿಷಯದಲ್ಲಿ 
ಸಾತ್ತಕವಾಗಿರಲು ಬೋಧಿಸಿದರು; ಮದ್ಯಪಾನ, ಮಾದಕದವ್ಯ ಸೇವನೆ, ಮಾಂಸಾಹಾರ. 
ವೇಶ್ಯಾಗಮನ ಇವುಗಳನ್ನು ತಮ್ಮ ಅನುಯಾಯಿಗಳಿಗೆ ನಿಷೇಧಿಸಿದರು.” “ಕಳಬೇಡ, 
ಕೊಲಬೇಡ...” ಎಂಬ ಬಸವಣ್ಣನ ಸುಪ್ರಸಿದ್ಧ ವಚನವು ಶಿವಭಕ್ತನ ಅಂತರಂಗ-ಬಹಿರಂಗ 
ಶುದ್ಧಿಯ ಬಗ್ಗೆ ತುಂಬ ಸುಂದರವಾಗಿ ವಿವರಣೆ ನೀಡುತ್ತದೆ. 


ವೀರಶೈವ ಮತಕ್ಕೆ ಸೇರಿದವರೆಲ್ಲ ಒಂದೇ ಎಂಬ ಭಾವನೆ, ಈ ಮತ ಆಗ ತಾನೆ 
ನೆಲೆಯೂರುತ್ತಿದ್ದ ವಚನ ಕಾಲದಲ್ಲಂತೂ ತುಂಬ ಅವಶ್ಯಕವಾಗಿತ್ತು. ಹೀಗಾಗಿ ವೀರಶೈವ 
ಶರಣರು ತಮ್ಮ ಮತಾನುಯಾಯಿಗಳು ಸಾಮಾಜಿಕವಾಗಿ ಅನುಸರಿಸಬೇಕಾದ ನಿಯಮಗಳನ್ನೆಲ್ಲ 
ಒಳಗೊಳ್ಳುವಂತೆ “ಪಂಚಾಚಾರ'ಗಳೆಂಬ ಹೆಸರಲ್ಲಿ ಸೇರಿಸಿದರು. ಈ ವಿಷಯದ ದೀರ್ಫವಾದ 
ಚರ್ಚೆ ಈ ಹಿಂದೆಯೇ ನಡೆದಿದೆ. ಶಿವಭಕ್ತರಲ್ಲದ ಭವಿಗಳನ್ನು ಸೇರಬಾರದೆಂಬ ಕಟ್ಟಳೆಯನ್ನು 
ಮಾಡಿದರು. ಆದರೆ ಭವಿಗಳನ್ನು ತಾವು ನೋಡುವುದೂ ಪಾಪಕರವೆಂಬ ಮೂಢಭಾವನೆಯಿಂದ 
ಕೆಲವರು ತಮ್ಮ ಮುಖದ ಮೇಲೆ ವಸ್ತ್ರವನ್ನು ಹೊದೆಯುತ್ತಿದ್ದರು. ಅಂತಹವರನ್ನು ವಚನಕಾರರು 
ವಿಡಂಬಿಸಿದ್ದಾರೆ. ತ ಭವಿತನವೆಂಬಿದು ಹೊರಗಿನ “ಠಾಂಛನಧಾರಣೆಗಿಂತ ಆಂತರಿಕ 
ಗುಣಗಳನ್ನು ಅವಲಂಬಿಸಿದ್ದೆಂದು ಬೋಧಿಸಿದರು ವಚನಕಾರರು.”” 


ಈ ರೀತಿ ವೀರಶೈವಧರ್ಮವು ಧಾರ್ಮಿಕ ವಿಧಿಗಳಲ್ಲಿ ಮಾತ್ರವಲ್ಲದೆ ಸಾಮಾಜಿಕ 
ನಡವಳಿಕೆಗಳಲ್ಲೂ ತಂದ ಸುಧಾರಣಾಕ್ರಮವು ಆಗಿನ ಪ್ರಚಲಿತ ಸಾಮಾಜಿಕ ಸ್ಥಿತಿಗೂ ನೇರವಾಗಿ 
ತೋರಿದ ಪ್ರತಿಕ್ರಿಯೆಯಾಗಿದೆ. ವರ್ಣಾಶ್ರಮಧರ್ಮ, ಯಜ್ಞ ಪಂಚಸೂತಕ, ಜಾತಿಭೇದಗಳನ್ನು 


೫೩. ಚನ್ನಬ ವ. ೫೫೪ : ಪು. ೨೫೭ 
೫೪. “ಯಜ್ಜಾರ್ಥಂ ಬ್ರಾಹ್ಮಣೈರ್ವಧ್ಯಾ ಪ್ರಶಸ್ತಾ ಮೃಗಪಕ್ಷಿಣ॥ 
ಭೃತ್ಯಾನಾಂ ಚೈವ ವೃತ್ಯರ್ಥಗಸ್ತ್ಯೂ ನ ಹ್ಯಾಚರುತ್ತುರಾ॥"” Rg 
೫೫. ಬಸವ ೫೮೧: . ೨೩೩: 'ಚನ್ನಬ ಶ್ಯ ೫೦೯ : ಹು. ೨೩೪ : ಸರ್ವಪು ವ. ೭೪೯ 
(ಹಾವಿನಹಾಳ 
ಕಲ್ಲಯ್ಯ) ಇತ್ಯಾದಿ 
೫೬. ಚನ್ನಬ ವ. ೧೪೨: ಪು. ೬೩ ವ. ೩೬೯ : ಪು. ೧೬೯ : ಬಸವ ವ. ೭೬೮: ಪು. ೩೧೦ 
೫೭. ಚನ್ನಬ ವ. ೩೯೦: ಪು. ೧೭೯ 
೫೮. ಅಕ್ಕನ ವ. ೧೧೦: ಪು. ೪೭ ;: ಚನ್ನಬ ವ. ೧೧೭ : ಪು. ೫೪ ಇತ್ಯಾದಿ. 


೪೦೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ತಿರಸ್ಕರಿಸಿದ ವೀರಶೈವವು ಹಿಂದೂಧರ್ಮಕ್ಕಿಂತ ಭಿನ್ನವಾದುದೆಂದು ಕೆಲವರು 
ಅಭಿಪ್ರಾಯಪಟ್ಟರೂ, ಹಲವು ಸುಧಾರಣಾ ಕ್ರಮಗಳಿಂದ ಹಿ೦ದೂಧರ್ಮಕ್ಕಿಂತ ದಿಟ್ಟವಾದ 
ಹೆಜ್ಜೆಗಳನ್ನಿಟ್ಟಟ, ಹಿಂದೂಧರ್ಮದ ವ್ಯಾಪ್ತಿಗೇ ಒಳಪಡುತ್ತದೆಂಬ ಅಭಿಪ್ರಾಯವೇ" 
ಫನ್‌ ಮಹಾರಾಷ್ಟದಲ್ಲಿ ತಲೆದೋರಿದ ಮಹಾನುಭಾವ ಪಂಥವೂ ವೀರಶೈವದಂತೆಯ 
ಜಾತಿಪದ್ಧತಿಯನ್ನು ಧಿಕ್ಕರಿಸಿ, ವೇದಪ್ರಾಮಾಣ್ಯವನ್ನೊಪ್ಪದೆ, ಇಷ್ಟರೆಂಗದಂತಹ 
ಸ್ವಂತದೈವಕಲ್ಪನೆಯಿಂದಾಗಿ ದಿಟ್ಟಮಾರ್ಗವನ್ನನುಸರಿಸಿದರೂ ಅದು ವೀರಶೈವದಷ್ಟು ಆಳವಾದ 
ಪ್ರಭಾವವನ್ನು ಬೀರಲಿಲ್ಲ." 


ಶಕ್ತಿವಿಶಿಷ್ಟಾ ಷ್ಟಾದ್ವೈತ ಸಿದ್ಧಾಂತ 


ವೀರಶೈವವು ಶಕ್ತಿವಿಶಿಷ್ಟಾದ್ವೈತವನ್ನು ತನ್ನ ತಾತ್ವಿಕ ನಿಲುವನ್ನಾಗಿ ಮಾಡಿಕೊಂಡಿದೆ. 
ಶಕಿವಿತಿಷ್ಟಾದ್ದ ತೆ” ಎಂಬ ಮಾತನ್ನು ಸಂಸ್ಕತ ಗ ಗ್ರಂಥಗಳಲ್ಲಿ ಹೀಗೆ ವಿವರಿಸಲಾಗಿದೆ. "ಶಕ್ತಿಶ್ವ ಶಕ್ತಿಶ್ಚ 
ಶಕ್ತೀ” ತಾಭ್ಯಾರ ವಿಶಿಷ್ಟ್‌ ಜೀವೇಶ್‌ೌ, pd ಅದ್ದೆ ತಃ ಶಕ್ತಿವಿಶಿಷ್ಞಾ ನಿದ್ದೆ ತಂ” ದ ಎರಡು. ಬಗೆಯ 
ಶಕ್ತಿಗಳಿಂದ ಕೂಡಿದ ಜೀವಬ್ರಹ್ಮದ ಅದ್ದೆ ತೆ ಚ ಸಾಮರಸ್ಯ ವೇ. ಸ್ರೊಎತಿಷ್ಟಾದ್ವ ತೆ. ಶಕ್ತಿಯಲ್ಲಿ 
ಎರಡು ಬಗೆಗಳನ್ನು ಈ ಸಿದ್ಧಾಂತ ಮೌಡುತ್ತದೆ: ಸ್ಥೂಲ ಮತ್ತು ಸೂಕ್ಷ್ಮ ಡಿ ಇದರಲ್ಲಿ 
ಒಂದೊಂದರಲ್ಲೂ “ಮತ್ತೆ ಎರಡು ಬಗೆಗಳಿವೆ, ಚಿತ್‌ಶಕ್ತಿ ಮತ್ತು ಅಚಿತ್‌ಶಕ್ತಿ ಎಂಬುದಾಗಿ. 
ಇವೆರಡನ್ನೂ ಒಟ್ಟಾಗಿ `ಸ್ಥೂಲಚಿದ ಚಿದಾತ್ಮಕಶಕ್ತಿ' `ಸೂಕ್ಷ್ಮಚಿದಚಿದಾತ್ಮಕಶಕ್ತಿ' ಎಂಬದು 
ಕರೆಯಲಾಗಿದೆ. ಜೀವಿಗಳು ಸ್ಥೂಲ ಚಿದಚಿದಾತ್ಮಕ ಶಕ್ತಿಯಿಂದ ಕೂಡಿದವುಗಳು. ಸ್ಥೂಲ 
ಚಿತ್‌ಶಕ್ತಿಯಿಂದ ಕಿ೦ಚಿಜ್ಞತಾರೂಪವನ್ನು ಪಡೆಯುತ್ತಾನೆ. ಆದರೆ ಶಿವ ಸೂಕ್ಷ್ಮಚಿದಚಿದಾತ್ಮಕ 
ಶಕ್ತಿವಿಶಿಷ್ಠವಾದವನು. ಆದುದರಿಂದಲೇ ಆತ ಸರ್ವಜ್ಞತಾ ಮತ್ತು ಸರ್ವಕರ್ತೃತಾ 
ರೂಪನಾಗಿದ್ದಾನೆ.ಹೀಗೆ ಜೀವ ಮತ್ತು ಶಿವರಿಬ್ಬರೂ ಶಕ್ತಿಸಮನ್ವಿತ ರಾದರೂ ಆ ಶಕ್ತಿಯ 
ಸ್ವರೂಪದಲ್ಲಿ ಭೇದ ಕಾಣುತ್ತದೆ. ಸ್ಥೂಲಶಕ್ತಿಯಿಂದ ಜೀವ ಆವೃತನಾಗಿ ತನ್ನ 
ಮೂಲಸ್ವರೂಪವನ್ನು ಮರೆತು ತಾನು 'ಅಲಜ್ಞಾನಿ' “ಅಲ್ಪಶಕ್ತ' ಎಂಬ ಪರಿಮಿತಭಾವನೆಗೆ 
ಒಳಗಾಗಿದ್ದಾನೆ.ಜೀವ ಶಿವರಲ್ಲಿರುವ ಭೇದ ಮೂಲತಃ ಇರುವ ಭೇದವಲ್ಲ; ಸ್ಥೂಲ ಮತ್ತು 
ಸೂಕ್ಷ್ಮಶಕ್ತಿಗಳಿಂದ ತಾತ್ವಾಲಿಕವಾಗಿ ಕಂಡು ಬರುವಂತಹುದು. ಇಲ್ಲಿ ಸ್ಥೂಲ ಎಂದರೆ ಅಶುದ್ಧ 
ಎಂಬ ಅರ್ಥವನ್ನು ಕೊಡಲಾಗಿದೆ. ಜೀವ, ತನ್ನ ಅಶುದ್ಧತೆಯಿಂದ ಸೂಕ್ಷಶಕ್ತಿವಿಶಿಷ್ಟ 
ಸಂಪರ್ಕವನ್ನು ಕಳೆದುಕೊಂಡಿದೆ. ಆ ಅಶುದ್ಧತೆ ಯಾವುದು? ಸೃಷ್ಟಿಯ ನಿರ್ಮಾಣ ಕಾರ್ಯದಲ್ಲಿ 
ಸಂಕೋಚ ಸ್ಥಿತಿಯನ್ನು ಪಡೆದು ಅಣವ ಮಾಯಾ ಕಾರ್ಮಿಕ ಈ ಮಲತ್ರಯಗಳಿಗೆ ಒಳಗಾಗಿ 
ಶುದ್ಧ ಸ್ವರೂಪವನ್ನು ಕಳೆದುಕೊಂಡು ಅಶುದ್ಧವಾಗುತ್ತದೆ ಜೀವ. ಅಂದರೆ ಸೂಕ್ಷ್ಮ ಶಕ್ತಿವಿಶಿಷ್ಟವಾದ 
ಶಿವನ ಅಂಶವೇ ಜೀವರುಗಳಾಗಿ ಪರಿಣಮಿಸಿ ಸ್ಥೂಲಶಕ್ತಿಯಿಂದ ಆವೃತವಾಗುತ್ತವೆ. ಈ 
ಸಂಕೋಚ ಸ್ಥಿತಿಯಿಂದ ಬಿಡುಗಡೆಯನ್ನು ಪಡೆದು. ಮೂಲರೂಪದ ಪೂರ್ಣ ಎಕಾಸಸ್ಥಿತಿಯನ್ನು 


೫೯. S.C.Nadimath: A Handbook of Veerasaivism: P. ೯೦ 
೬೦. ಬಸವಣ್ಣನ ಮೇಲೆ ಕ್ರೈಸ್ತಮತದ ಪ್ರಭಾವವುಂಟಾಗಿರಬೇಕು: ಕ್ರಿಸ್ತಶಕದ ಆದಿಯಲ್ಲಿಯೇ ದಕ್ಷಿಣ 
ಭಾರತದಲ್ಲಿ ನೆಲೆಗೊಂಪಿದ್ದ ಕ್ರೈಸ್ತಧರ್ಮದ ಪ್ರಭಾವದಿಂದಲೆ ಈ ಸುಧಾರಣೆಯು 


ವೀರಶೈವದಲ್ಲಾಗಿರಬೇಕೆಂದು ಕೆಲವರ ಅಭಿಪ್ರಾಯ (ನೋಡಿ: P.Thomas : Indian Women 


Through the Ages: 0.೨೮೩). ಆದರೆ ಅದಕ್ಕೆ ಯಾವ ಆಧಾರಗಳೂ ಇಲ್ಲದಿರುವುದರಿಂದ ಈ 
ಅಭಿಪ್ರಾಯವನ್ನು ತಳ್ಳಿಹಾಕಬಹುದು. 


ವೀರಶೈವ ಧರ್ಮ / ೪೦೭ 


ಪಡೆದಾಗ ಸೂಕ್ಷ್ಮಚಿದಾಚಿದಾತ್ಮಕ ಶಕ್ತಿವಿಶಿಷ್ಟವಾಗಿ ಶಿವನೊಡನೆ ಅದ್ವೈತ ಭಾವವನ್ನು 
ಪಡೆಯುತ್ತದೆ. ಈ ಅರ್ಥದಲ್ಲಿ ಇದನ್ನು "ಶಕ್ತಿವಿಶಿಷ್ಟಾದ್ವೈತ' ಎಂದು 'ಡರೆಯಲಾಗಿದೆ.ಸ 
ವೀರಶೈವದ ಪ್ರಕಾರ ಜೀವವು ಮಿತಿಗಳಿಂದೊಡಗೂಡಿದ ಪರಮಾತ್ಮವೇ ಆಗಿದೆ; ಆದ್ದರಿಂದ 
ಜೀವಾತ್ಮವು ಶುದ್ಧವಾಗಬೇಕಾಗಿಲ್ಲ. ಅದರ ಮಿತಿಗಳು ನಾಶವಾಗಬೇಕು. 


ಜೀವಾತ್ಮ-ಪರಮಾತ್ಮ ಎಂದಾದರೂ ಮೊದಲ ಹಂತಗಳಲ್ಲಿ ಜೀವ ದೇವನಿಂದ ಭಿನ್ನ ಎಂಬ 
ಭಾವನೆಯೇ ವಚನಕಾರರಲ್ಲಿದೆ. ಮಡಕೆಯನ್ನು ಮಾಡುವ ಕುಂಬಾರನು ಮಡಕೆಯಲ್ಲಿರುವುದಿಲ್ಲ. 
ಬೆಳೆಯನ್ನು ಬಿತ್ತಿದವನು ಬೆಳೆಯಲ್ಲಿರುವುದಿಲ್ಲ - ಇದೇ ರೀತಿಯಲ್ಲಿ ಈ ಪ್ರಪಂಚವನ್ನು ಸೃಷ್ಟಿ 
ಮಾಡಿರುವ ಶಿವನು ಸೃಷ್ಟಿಯಲ್ಲಿ ಅಡಗಿಲ್ಲ. ಇದರಿಂದ ರಜ ಎಂದು ವಚನಕಾರರು 
ವರ್ಣಿಸುತ್ತಾರೆ." ಈ ಜಗತ್ತು ವೀರಶೈವರ ಪ್ರಕಾರ ಸಂಪೂರ್ಣ ಮಿಥ್ಯವೂ ಅಲ್ಲ, ಕೇವಲ 
ಸತ್ಯವೂ ಅಲ್ಲ. ಮೊದಲು ಸತ್ಯದಂತೆ ಕಂಡ ಜಗತ್ತು ಕೊನೆಯಲ್ಲಿ ಮಿಥ್ಯವೆನಿಸುತ್ತದೆ. ೪ ಆತ್ಮವು 
ಜ್ಞಾನ ಪಡೆದಂತೆಲ್ಲ ಅದನ್ನು ಆವರಿಸಿದ್ದ ಮಾಯೆಯು ಕರಗುತ್ತ ಹೋಗುತ್ತದೆ. ಹಾಗೆಯೇ 
ಶಿವಜೀವರ ಭಿನ್ನತೆಯೂ ಕಡಿಮೆಯಾಗುತ್ತದೆ. ಆದ್ದರಿಂದಲೇ ಷಟ್ಪ ಗಳ ವಿಕಾಸ 
ಕ್ರಮದಲ್ಲಿಯೂ ಈ ರೀತಿಯನ್ನು ಕಾಣುತ್ತೇವೆ; “ಷಟ್‌ಸ್ಥಲಗಳಲ್ಲಿ ಮೊದಲಿನವೆರಡಾದ ಭಕ್ತ 
ಮತ್ತು 'ಮಹೇಶಸ್ಥಲಗಳು ಭಕ್ತಿಯನ್ನೂ ದ್ವೈತವನ್ನೂ ಮೂರನೆಯ ಮತ್ತು ನಾಲ್ಕನೆಯವನದ 
ಪ್ರಸಾದಿ ಮತ್ತು ಪ್ರಾಣಲಿಂಗಿಸ್ಥ ್ವಲಗಳು ಜ್ಞಾನವನ್ನು ವಿಶಿಷ್ಟಾದ್ವೆ ಪತೆವನ್ನೂ ಕಡೆಯವೆರಡಾದ ಶರಣ 
ಮತ್ತು ಐಕೃಸ್ಥಲಗಳು ವೈರಾಗ್ಯವನ್ನೂ ಅದ್ವೈತವನ್ನೂ ಸೂಚಿಸುತ್ತವೆ ಎಂದು ತಿಳಿಯಬಹುದು." 


ಶೂನ್ಯದ ಕಲ್ಪನೆ 


ವೀರಶೈವರು ಪರವಸ್ತುವನ್ನು “"ಬಯಲು' `ಶೂನ್ಯ' ಎಂಬ ಮಾತುಗಳಲ್ಲಿ ವರ್ಣಿಸಿದರು. 
“ಆದಿಯಾಧಾರವಿಲ್ಲದಂದು, ಹಮ್ಮುಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಲ್ಲದಂದು, 
ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನಿಮ್ಮ ಶರಣದುದಯಿಸಿದನಂದು' ಎಂದು 
ಅಲ್ಲಮಪ್ರಭು ಇದನ್ನು ವರ್ಣಿಸುತ್ತಾನೆ. ಕ ಸರ್ಪನ ಮೇಲೆ ಪೃಥ್ವಿ ರಚಿಸದಂದು, 
ಸಮುದಂಗಳೇಳು 'ಹಾಸದಂದು, ಅಷ್ಟದಿಗುದಂತಿಗಳು ಹುಟ್ಟದ೦ದು, ಶಂಖು 
ಶಲಾಕೆಯಿಲ್ಲದಂದು, ಗಂಗೆಗೌರೀವಲ್ಲಭರಿಲ್ಲದಂದು, ಬ್ರಹ್ಮ ವಿಷ್ಣು, ರುದ, ಈಶ್ಟರ, ಸದಾಶಿವ ಈ 
ಐವರೂ ಹುಟ್ಟದಂದು, ಈ ಐವರ ತಾಯಿ ತಂದೆ ಇಲ್ಲದಂದು- ನಿಜಗುರು ಕಪಿಸಿದ್ದಮಲ್ಲೇಶ್ವರಾ, 
ನಿಮ್ಮ ಹೆಸರೇನಯ್ಮಾ?"* ಎಂದು ಸಿದ್ದರಾಮ ಅಚ್ಚರಿಪಡುತ್ತಾನೆ. ಈ ಶೂನ್ಯದ. ಕಲ್ಪನೆಯು 
ಬೌದ್ಧರ ನಿರ್ವಾಣ ಕಲ್ಪನೆಯನ್ನು ಹೋಲುತ್ತದೆ. “ಬೌದ್ಧರು ಎಲ್ಲ ತತ್ವಗಳ ನಿರಸ ನವನ್ನು ತೂನ್ಯ 


೬೧. ಎಜ್‌.ತಿಪ್ಪೇರುದ್ರಸ್ವಾಮಿ : ವಚನಗಳಲ್ಲಿ ವೀರಶೈವಧರ್ಮ : ಪು. ೭೩ 

೬೨, S.C.Nandimath : A Handobok of Verasaivism, 0.೧೩೩ 

೬ಡಿ. ಆದಯ್ಯ ವ. ೭೧: ಪು ೪೨: ಚನ್ನಬ ವ. ೪೮೬ : ಪು. ೨೧೮ : ವ. ೫೪೨: . ೨೫೦: ವ. ೩೮೬: 
ಸೆ ೧೬೯ ; ಸಿದ್ಧರಾ ವ. ೬೬೮ : ಪು. ೧೮೮ ಇತ್ಯಾದಿ. 

64. R.D.Ranade in his pa to S.C.Nadnimath's “A Handbook of Veerasaivism": 


2.211] 
೬೫. ಎಸ್‌.ಸಿ.ನಂದೀಮಠ: ಕನ್ನಡ ನಾಡಿನ ಚರಿತ್ರೆ೨ : ಪು. ೬೨ 


೬೬, ಅಲ್ಲಮ ವ. ಚಂ. ೫ : ಪು. ೧-೨ 
೬೭. ಸಿದ್ದರಾ ವ.೪:ಪು.೪ 


೪೦೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಎಂದು ಕರೆದರೆ, ಶರಣರು ಎಲ್ಲ ತತ್ವಗಳನ್ನೂ ಒಳಗೊಂಡ ಪರಿಪೂರ್ಣತೆಯನ್ನು ಶೂನ್ಯವೆಂದು 
ನಿರ್ದೇಶಿಸಿದ್ದಾರೆ. ಶರಣರ ಮಾತಿನಲ್ಲಿ ಶೂನ್ಯವೆಂದರೆ ಏನೂ ಇಲ್ಲದುದು ಎಂದಲ್ಲ, 
ಇದೆಲ್ಲವನ್ನೂ ಒಳಗೊಂಡುದು, ಮತ್ತು ಇದೆಲ್ಲದರ ಅಸ್ತಿತ್ವಕ್ಕೆ ಕಾರಣವಾದುದು ಎಂಬ 
ಅರ್ಥವಾಗುತ್ತದೆ.” ಇದನ್ನು ಪಡೆಯುವುದೇ “ಶೂನ್ಯಸಂಪಾದನೆ' ಎನಿಸಿತು; ಎಲ್ಲದಕ್ಕೂ 
ಕಾರಣವಾದ ಪರವಸ್ತುವಿನೊಡನೆಯ ಸಾಮರಸ್ಯವೇ ಶೂನ್ಯಸಂಪಾದನೆ. 


ಇಲಿ 
ಇಇ 


ವಚನಕಾರರ ಈ ಶೂನ್ಯ ಅಥವಾ ಬಯಲು ಅಥವಾ ಪರವಸ್ತುವು ತನ್ನ ಲೀಲೆಯಿಂದ 
ಜಗತ್ತನ್ನು ಸೃಷ್ಟಿಸಿ NS ಉ “ತನ್ನ ವಿನೋದಕ್ಕೆ ತಾನೇ ಸೃಜಿಸಿದ ಜಗತ್ತ! 
ತನ್ನ ವಿನೋದಕ್ಕೆ ತಾನೇ ಸುತ್ತದನದಕ್ಕೆ ಸಕಲ ಪ್ರಪಂಚ! ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದ 
ನಂತರ ಭವದುಃಖಗಳಲ್ಲಿ! ಇಂತೆನ್ನ ine ಪರಶಿವನು ತನ್ನ 
ಜಗದ್ವಿಲಾಸ ಸಾಕಾದ ಮತ್ತ ತಾನೇ ಪರಿವನಾಮಾಯಪಾಶವನು”5 ಎಂದು ಅಕ್ಕಮಹಾದೇವಿ 
ಹೇಳಿದರೆ, “ಕಟಕ ಸೂತ್ರದ ಗೂಢ ಮಾಡಿಕೊಂಡಪ್ಪಲ್ಲಿ. ಸೂತ್ರಕ್ಕೆ ಬು” ಅದೆಲ್ಲಿಂದ 
ತಂದಿತ್ತು? ರಾಟಿ ಇಲ್ಲ, ಹಂಚಿ ಇಲ್ಲ; ತನ್ನಲ್ಲಿಯೇ ನೂಲ ಕಲಿಸಿ. ತಾನದ ಮಾಡಿಕೊಂಡ 
ವಿಶ್ವಪಪುಂಚ, ತನ್ನಲ್ಲಿಯೇ ಲಯವನೈದಿಸಿಕೊಂಡು ಕೂಡಲಚನ್ನಸಂಗಯ್ಯನು 
ನಿರ್ವೆಯಲಾದನು”ಓಿ ಡಿ ಚನ್ನಬಸವಣ್ಣ ಉಪಮೆಯ ಮೂಲಕವಾಗಿ ವರ್ಣಿಸುತ್ತಾನೆ. 


ಸೃಷ್ಟಿಯು ಒಂದು ಕ್ರಮಕ್ಕನುಗುಣವಾಗಿ ಉಂಟಾದುದೆಂದು ವಚನಕಾರರ ಅಭಿಪ್ರಾಯ. 
ಸೃಷ್ಟಿಕ್ರಮವನ್ನು ವಿವರಿಸುವ ಶರಣರ ವಚನಗಳನ್ನು "ಸೃಷ್ಟಿಯವಚನ'ಗಳೆಂದೇ ಕರೆಯುತಾರೆ. 
“ಸೃಷ್ಟಿರಚನೆಯಲ್ಲಿ ಶರಣರು ಕೆಲವು ಹಂತಗಳನ್ನು ಮಾಡಿದ್ದಾರೆ. ಮೊದಲು ಶೂನ್ಕಲಿಂಗ, 
ಮಹಾಲಿಂಗ ಮತ್ತು ಸಾದಾಖ್ಯ ಎಂಬ ಮೂರು ದೊಡ್ಡ ವಿಭಾಗಗಳು; ಇವುಗಳಲ್ಲಿ ಮತ್ತೆ 
ಉಪವಿಭಾಗಗಳು ಏರ್ಪಡುತ್ತವೆ. ಶೂನ್ಕಲಿಂಗದಲ್ಲಿ ಸರ್ವಶೂನ್ಯನಿರಾಲಂಬ, ಶೂನ್ಯಲಿಂಗ, 
ನಿಃಕಲಲಿಂಗ ಎಂಬ ಮೂರು ಮೆಟ್ಟಿಲುಗಳು; ಪ್ರಣವಸ್ಥರೂಪಿಯಾದ ಮಹಾಲಿಂಗ ಅದರ 
ಮುಂದಿನ ಹಂತ, ಸಾದಾಖ್ಯಗಳಲ್ಲಿ ಮಹಾಸಾದಾಖ್ಯ ಶಿವಸಾದಾಖ್ಯ ಅಮೂರ್ತಿಸಾದಾಖ್ಯ 
ಮೂರ್ತಿಸಾದಾಖ್ಯ ಕರ್ತುಸಾದಾಖ್ಯ ಕರ್ಮಸಾದಾಖ್ಯ-ಎಂಬ ಬಗೆಗಳನ್ನು ಹೇಳಲಾಗಿದೆ. 
ಇವುಗಳ ವಿವರಗಳಲ್ಲಿ ಮತ್ತು ಇವುಗಳಿಂದ ಪ೦ಂಚಭೂತಾತ್ಮವಾದ ಜಗತ್ತು ವಿಕಾಸಗೊಳ್ಳುವ ಕ್ರಮ 
ನಿರೂಪಣೆಯಲ್ಲಿ ಅಲ್ಪಸ್ವಲ್ಪ ಭಿನ್ನತೆ ಕಂಡರೂ ಒಟ್ಟಿನಲ್ಲಿ ಶರಣರ ಅಭಿಪ್ರಾಯಗಳು 
ಏಕಸೂತ್ರಬದ್ಧವಾಗಿವೆ.”” ಎಲ್ಲ ದೇಹಿಗಳಲ್ಲಿಯೂ ಸಮಾನವಾಗಿರುವ ತತ್ವಗಳನ್ನು 
`ಕರಣಹಸಿಗೆ'ಯು ವಿವರಿಸುತ್ತದೆ. ಚನ್ನಬಸವಣ್ಣನದೆಂದು ತತ್ವಗಳನ್ನು "ಕರಣಹಸಿಗೆ' ಯು 
ವಿವರಿಸುತ್ತದೆ. ಚನ್ನಬಸವಣ್ಣದೆಂದು ಹೇಳಲಾಗುವ `ಕರಣಹಸಿಗೆ' ಯಲ್ಲಿ ಪ್ರಥಮದಲ್ಲಿ 
ಪ್ರಣವದುತ್ಪತ್ಕ, ಪಂಚಭೂತಂಗಳುತ್ತತ್ಯ, ಜಗದುತ್ತತ್ಯ, ಪಿಂಡಸಂಗ್ರಹ, ಪಂಚಮಹಾಭೂತಗ೦ಳ 


೬೮. ಎಜ್‌.ತಿಪ್ಪೇರುದ್ರಸ್ವಾಮಿ: ಶೂನ್ಯಸಂಪಾದನ-ವಿವರಣಾತ್ಮಕ ಪರಿಚಯ: ಪು. ೧೯ 
೬೯. ಅಕ್ಕನ ವ.೪:ಪು.೧೦ 
೭೦. ಚನ್ನಬ ವ. ೯: ೬ 
ಲೀನ ಅಕ್ಕನ ವ. ೨೩೫ : ಪು. ೧೦೧-೪ ; ಅಲ್ಲಮ ವ ಚಂ. ೫೮೨ : ಪು. ೧೭೪-೫ 
೬೨, ೪ ೬. ವಚನಗಳಲ್ಲಿ ವೀರಶೈವಧರ್ಮ, ಪು. ೧೦೦ 


ವೀರಶೈವ ಧರ್ಮ / ೪೦೯ 


ಪಂಚೀಕೃತಿ, ಬುದ್ಧೀ೦ದ್ರಿಯಗಳು, ಕರ್ಮೇಂದ್ರಿಯಗಳು, ದಶವಾಯುಗಳು, ಕರಣಚತುಷ್ಟಯ, 
ಆತ್ಮ ಪಂಚವಿಂಶತಿ ತತ್ವಗಳು, ದಶನಾಡಿಗಳು, ಆಷ್ಟಾತ್ಮಂಗಳು, ಅಷ್ಟತನುಗಳು, 
ಅಂತರಂಗದಷ್ಟಮದಗಳು, ಬಹಿರಂಗದಷ್ಟಮದಗಳು, ಅಷ್ಟಮೂರ್ತಿಮದಗಳು, 
ಸಪ್ಪಧಾತುಗಳುತ್ತತ್ಯ ಹಾಗೂ ವರ್ಣಾಂಶಿಕದ ಭೇದ, ತನುಜೇಷ್ಟೆಗಳು, ಸಪ್ತವ್ಯಸನಗಳು, 
ಷಡೂರ್ಮಿಗಳು, ಅರಿಷಡ್ವರ್ಗಗಳು, ಷಡ್ಫಮೆಗಳು, ಷಡ್ಭಾವ ವಿಕಾರಗಳು, ಪಂಚಕೋಶಗಳು, 
ಪಂಚಕ್ಷೇಶಗಳು, ಅ೦ಗಚತುಷ್ಟಯಗಳು, ಗುಣತ್ರಯ, ಅಹಂಕಾರತ್ರಯಗಳು, ಇಹಲೋಕದ 
ತಾಪತ್ರಯಗಳು, ಸ್ವರ್ಗಲೋಕದ ತಾಪತ್ರಯಂಗಳು, ತನುತ್ರಯಗಳು, ಜೀವತ್ರಯಗಳು, 
ಆತ್ಮತ್ರಯಗಳು, ಅವಸ್ಥಾತ್ರಯಗಳು, ತ್ರಿದೋಷಗಳು, ಸದ್ಭಾವತ್ರಯಗಳು, ದುರ್ಭಾವ 
ಮನುತ್ರಯಗಳು, ತ್ರಿಕರಣಗಳು, ಪಂಚಾಗ್ನಿಗಳು-ಈ ವಿಷಯಗಳು ವಿವರಿಸಲಾಗಿದೆ. 


ವೀರಶೈವ ಸಾಧಕರಲ್ಲಿರುವ ಮತ್ತೊಂದು ಪ್ರಮುಖವಾದ ಕಲ್ಲನೆಯೆಂದರೆ ಸತಿ-ಪತಿಭವ, 
ಶರಣಸತಿ-ಲಿಂಗಪತಿ ಎಂಬ ಭಾವನೆ. ಪತ್ನಿಯು ಪತಿಯನ್ನೊಲಿಸುವ ರೀತಿಯಲ್ಲಿ ಭಕ್ತನು 
ಶಿವನನ್ನೊಲಿಸಿಕೊಳ್ಳಬೇಕು, ತನ್ನನ್ನು ಸಂಪೂರ್ಣವಾಗಿ ಶಿವನಿಗೆ ಅರ್ಪಿಸಿಕೊಳ್ಳ ಬೇಕೆಂಬುದು ಈ 
ಭಾವನೆಯ ತಿರುಳು. ಮಹಾದೇವಿಯಕ್ಕ ಚನ್ನಮಲ್ಲಿಕಾರ್ಜುನನೇ ತನ್ನ ಪತಿಯೆಂದು ತಿಳಿದು, 
ಇಹ ಸಂಹಾರದ ಕಟ್ಟುಗಳನ್ನು ಕಳಚಿ. ಶ್ರೀಶೈಲದತ್ತ ಹೋದುದು ಸುಪ್ರಸಿದ್ಧವಾದ ವಿಷಯ. 
ಅವಳ ಹಲವಾರು ವಚನಗಳಲ್ಲಿ" ಈ ಧಾವನೆ ತುಂಬ ಸುಂದರವಾಗಿ ಮೂಡಿದೆ. ಇದಲ್ಲದೆ 
ಇತರ ವಚನಕಾರರ ವಚನಗಳಲ್ಲೂ ಶರಣಸತಿ-ಲಿಂಗಪತಿಯ ಭಾವನೆಯಿದೆ. ಗಜೇಶ 
ಮಸಣಯ್ಯ ಮತ್ತು ಉರಿಲಿಂಗದೇವರ ವಚನಗಳಲ್ಲಂತೂ ಈ ಭಾವನೆಯ ವಚನಗಳು 
ಅಧಿಕವಾಗಿವೆ. 


ಧರ್ಮಾಚರಣೆ 


ಅಣವ, ಮಾಯಾ ಮತ್ತು ಕಾರ್ಮಿಕಗಳಂಬ ಮಲತ್ರಯಗಳಿಂದ ಅಪೂರ್ಣವಾಗಿರುವ 
ಜೀವವು ಸಂಚಿತ, ಪ್ರಾರಬ್ದ, ಆಗಾಮಿಗಳೆಂಬ ಕರ್ಮತ್ರಯಗಳಿಗೆ ಒಳಗಾಗಿರುತ್ತದೆ. ಇವುಗಳನ್ನು 
ಹೋಗಲಾಡಿಸಿಕೊಳ್ಳಲು ಜೀವವು ಮನುಷ್ಯನಾಗಿ ಹುಟ್ಟಿ ನಿಷ್ಠೆ ನಿಯಮಗಳಿಂದ ಕೂಡಿದ 
ಜೀವನವನ್ನು ನಡೆಸಬೇಕಾಗುತ್ತದೆ. ಮನುಷ್ಯನು ತನ್ನ ಅಪೂರ್ಣತೆಯನ್ನು ಕಳೆದುಕೊಂಡು 
ಮುಕ್ತನಾಗಲು ಮಾಡಬೆಕಾದ ವಿಧಿಗಳನ್ನೇ, ಅನುಸರಿಸಬೇಕಾದ ನಿಯಮಗಳನ್ನೇ ಧರ್ಮವು 
ಒಳಗೊಂಡಿರುತ್ತದೆ. ಎಂದರೆ ನಾನಾಧರ್ಮಗಳು ತಮ್ಮ ಧರ್ಮಾನುಯಾಯಿಗಳಿಗೆ ಬೇರೆ ಬೇರೆ 
ಮಾರ್ಗವನ್ನವಲಂಬಿಸಲು ಬೋಧಿಸುತ್ತವೆ. "ವೀರಶೈವೋತ್ಕರ್ಷಪ್ರದೀಪಿಕೆ'ಯು ವೀರಶೈವನನ್ನು 
ಹೀಗೆ ವರ್ಣಿಸುತದೆ; “ಸಕಲಶ್ರುತ್ಯಾಗಮಪುರಾಣ ಪ್ರಸಿದ್ಧ ಅಷ್ಟಾವರಣ ಪಂಚಾಚಾರ 
ವಿಶಿಷ್ಟತಯಾ ಮಹಾಲಿಂಗೈ ಕ್ಯ 'ರೂಪಮೋಕ್ಷ ಪದಾರ್ಥ ಸಾಧನ ನಿರುತ್ತರ 
ಏಕೋತ್ತರಶತಸ್ಥಲಗರ್ಮಿಕೃತ ಷಟ್‌ಸ್ಕಲ ಪ್ರತಿಪಾದಕ ಸಿದ್ಧಾಂತಶಾಸ್ತ್ರ ಪ್ರತಿಪಾದ್ಯ ಜ್ಞಾನಕ್ರಿಯಾ 
ಪರಿಭೇದೇನ ರೂಪ ಪದಾರ್ಥ "ಸಮರ್ಪಣ ಪ್ರಕಾರೀಭೂತ ಅಂಗ- ಲಿಂಗಭಕ್ಕಿ ಶಕ್ತಿ ಹಸ್ತ 
ಮಂತ್ರಮುಖ ಪದಾರ್ಥಾನುಸಂಧಾನಾಶ್ರಯ ಷಡ್‌ಭೇದ ಭಿನ್ನಸ್ಥಾನಾವಯವೀಭೂತ' 


೭೩. ಚನ್ನಬ ವ. (ಕರಣಹಸಿಗೆ) ಪು. ೬೬೯-೮೫ 
೭೪. ಅಕ್ಕನ ವ. ೭೩ ರಿಂದ ೯೧ : ಪು. ೩೩-೪೧: ವ. ೨೫೮ : ಪು. ೧೧೩ 


೪೧೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಇಷ್ಟಲಿಂಗ-ಪ್ರಾಣಲಿಂಗ-ಭಾವಲಿಂಗ ಪೂಜೋಪಾಸನೈಕತಾ ಮಾನಸತಾಯ ಚ ವಿಶಿಷ್ಟಾದ್ವೈತ 
ಜ್ಞಾನಸ೦ಪನ್ನಃ ಶ್ರೀವೀರಶೈವಃ ಸರ್ವೋತ್ತಮಃ” ತ ವೀರಶೈವ ಅಥವಾ ತಂಗಾಯ 
ಆಚರಣೆಯಲ್ಲಿ ಅಷ್ಟಾವರಣ, ಷಟ್‌ಸ್ಥಲ ಮತ್ತು ನಾಗಲ ಅತ್ಯಂತ 
ಮಹತ್ವವನ್ನೀಯುತ್ತಾನೆ. ಈ ಆಚರಣೆಗಳ ಮೂಲಕವೇ ಲಿಂಗಾಂಗ 
ಸಾಮರಸ್ಯವುಂಟಾಗುದೆಂಬುದೇ ವೀರಶೈವದ ತಿರುಳು. 


ಅಷ್ಟಾವರಣಗಳು 


ವೀರಶೈವರಿಗೆ ಅತ್ಯಂತ ಪೂಜ್ಯವಾದ ಎಂಟು ತತ್ವಗಳನ್ನೇ ಅಷ್ಟಾವರಣಗಳೆಂದು 
ಕರೆಯುವುದು. ಈ ಆವರಣಗಳಲ್ಲಿ ಹಲವು ಕಲ್ಪನೆಗಳು, ಮತ್ತೆ ಕೆಲವು ಕಣ್ಣಿಗೆ ಕಾಣುವ 
ವಸ್ತುಗಳು. ಆದರೆ ಅವುಗಳ ಪೂಜ್ಯತೆಯಲ್ಲಿ ಮಾತ್ರಯಾವುದೇ ವ್ಯತ್ಯಾಸವಿಲ್ಲ. 


ವೀರಶೈವರ ಕಲ್ಪನೆಯ ಗುರು ಅತ್ಯಂತ ಗೌರವಾಸ್ಪದನಾವನು. ಈ ಕಲ್ಪನೆಗೆ ಬೌದ್ಧರ 
ಬುದ್ಧನ ಕಲ್ಪನೆಯೇ ಮೂಲವೆಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಆದರೆ ಉಪನಿಷತ್ತಿನಲ್ಲಿ 
ಬ್ರಹ್ಮವಿದ್ಯೆಯನ್ನು ಕಲಿಸುವ ಗುರುವಿನ ಬಗ್ಗೆ ಅಪಾರ ಭಯ-ಭಕ್ತಿಗಳು ವ್ಯಕ್ತವಾಗಿವೆ. 
ವೀರಶೈವರಿಗೆ ಸುರುವು ಕೇವಲ ಗೌರವಾನ್ವಿತ 'ವ್ಯಕ್ತಿಯಾಗಿರದೆ ಅದಕ್ಕಿಂತ ಮುಗಿಲಾದವನು." 
ಸಹ ಭಕ್ತನಿಗೆ ದೀಕ್ಷೆಯನ್ನಿತ್ತು ಅವನನ್ನು ಆದ್ಯಾತ್ಮಿಕವಾಗಿ ಔನತ್ರಕ್ಸೇರಿಸುವವನಾದ್ದರಿಂದ 
ಅವನಿಗೆ ಬಹು ಹಿರಿಯ ಸ್ಥಾನವಿದೆ. “ಗುರುವಂಬುದು ತಾನು ಪರುಷವು. ಆ ಪರುಷ 
ಮುಟ್ಟಲೊಡನೆ ಉಳಿದ ಲೋಹಂ೦ಗಳು ಸುವರ್ಣವಾದುವಲ್ಲದೆ ಆ ಪರುಷವೆ ಆಗಲರಿಯವು”" 
ಎಂದು ಚನ್ನಬಸವಣ್ಣನು ಗುರುವಿನ ಮಹಿಮೆಯನ್ನು ವರ್ಣಿಸುತ್ತಾನೆ. ಗುರುವು ಶಿಷ್ಯನಿಗೆ ದೀಕ್ಷೆ 
ಕೊಡುವವರೆಗೂ ಆತ ಕೇವಲ ಭೂತಕಾಯನಾಗಿರುತ್ತಾನೆ: ಅಂತಹವನನ್ನು ಲಿಂಗತನು ವನ್ನಾಗಿ 
ಮಂತ್ರೋಪದೇಶದಿಂದ ಅಜ್ಞಾನವನ್ನು ನಿವಾರಿಸುವ ಗುರುವಿನಿಂದ ತನ್ನ ದೇಹವು 
ಪವಿತ್ರವಾಯಿತೆಂದು ಆದಯ್ಯ ಹೇಳುತ್ತಾನೆ. ಗುರುವಿನ ಈ ಮಹಿಮೆಗೆ ಕಾರಣ ಆತನು 
ಶಿಷ್ಕನಿಗೆ ದೀಕ್ಷೆಯಿತ್ತು ಮೋಕ್ಷಮಾರ್ಗದಲ್ಲಿ ಮಾರ್ಗದರ್ಶನ ಮಾಡುವುದು. ಜೇಡರ 
ದಾಸಿಮಯ್ಯನು ಗುರುವು ಹೇಗೆ ಶಿಷ್ಕನಿಗೆ ಮಾರ್ಗದರ್ಶನವನ್ನು ಮಾಡುವನೆಂಬುದನ್ನು 
ಉಪಮೆಯೊಂದರ ಸಹಾಯದಿಂದ ಹೀಗೆ ವರ್ಣಿಸುತಾನೆ: -ಘಟದೊಳಗೆ ತೋರುವ 
ಸೂರ್ಯನಂತೆ, ಸರ್ವದರಲ್ಲಿ ಶಿವನ ಚೈತನ್ಯವಿಪ್ಪುದು, ಇದ್ದರೇನು? ಸರ್ವರಿಗೆ ಸಾಧ್ಯವಲ್ಲ. 
ಮುಟ್ಟಿ ಮುಟ್ಟದು. ಆದ ಕೂಡುವರೆ ಗುರುವಿನಿಂದಲ್ಲದಾಗದು” ಕಾಣಾ ರಾಮನಾಥಾ. ಅಟ್‌ ಎಲ್ಲ 
ಕಡೆಯೂ ವ್ಯಾಪಿಸಿದ್ದರೂ ದೇವರು ಎಲ್ಲರಿಗೂ ಕಾಣವುದಿಲ್ಲ. ಕಾಣುವಂತೆ ಮಾಡಬಲ್ಲ ಮಹಿಮೆ 
ಗುರುವಿನದು ಎಂಬುದು ದಾಸಿಮಯ್ಯನ ಅಭಿಮತ. ವ್ಯಕ್ತಿ ಸ್ವಂತ ಸಾಧನೆಯಿಂದ ಎಷ್ಟು 
ಜ್ಞಾನಾರ್ಜನೆಯನ್ನು ಮಾಡಿದರೂ ಗುರುವಿನ ಮಾರ್ಗದರ್ಶನದಷ್ಟು ಫಲಕಾರಿಯಾಗಲಾರದು, 
ತುಂಬ ಕಠಿಣ ಮಾರ್ಗದಲ್ಲಿ ಗುರುವಿನ ನೆರವು ಆವಶ್ಯಕವೆಂಬುದನ್ನು ಅಲ್ಲಮನು “ಕಂಡುದನೆ 


೭೫. M.R.Sakhare: Lingadharana Chandrika (Intro): 0.೪೯೩ 


೭೬, S.C. Nandimath: A Handbook of Veerasaivism : Pp.29-# 
ಜೀಕಿ ಚನ್ನಬ ವ. ೯೧೨ : ಪು. ೪೩೦ 

೭೮. ಆದಯ್ಯ ವ. ೨೯: ಮು. ೧೪-೫ 

೭೯. ದೇದಾ ವ (ಹ) ೧೪: ಪು. ೨೫ 


ವೀರಶೈವ ಧರ್ಮ / ೪೧೧ 


ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು” ಎಂದು ಸೂತ್ರೀಕರಿಸಿ 
ಹೇಳುತ್ತಾನೆ. ಇದನ್ನೇ ಸಿದ್ಧರಾಮ ಹೀಗೆ ಹೇಳುತ್ತಾನೆ; “ಗುರುವಿನಿಂದ ಲಿಂಗವ ಕಂಡೆನಲ್ಲದೆ. 
ಲಿಂಗದಿಂದ ಲಿಂಗವ ಕಾಣಲಿಲ್ಲವಯ್ಯಾ”.₹ ಹೀಗೆ ಗುರು ಅತ್ಯಂತ ಶ್ರೇಯಸ್ಕರವಾದ 
ಮಾರ್ಗದಲ್ಲಿ ಕೊಂಡೊಯ್ದು ವ್ಯಕ್ತಿಯ ಮೋಕ್ಷ ಸಾಧನೆಗೆ ಕಾರಣವಾಗುವುದರಿಂದ ವೀರಶೈವರಿಗೆ 
ಆತ ಪರಮಪೂಜ್ಯ ಚನ್ನಬಸವಣ್ಣನು “ಗುರುವೆ ಸದಾಶಿವ, ಗುರುವೆ ಮಹಾಮಹಿಮ, ಗುರುವೆ 
ಅಕಲ್ಪಿತ ನಿತ್ಕನಿರವಯ. ಸಾಕಾರವಿಡಿದು ಗುರುಲಿಂಗವಾದ, ನಿರಾಕಾರವಿಡಿದು 
ಪ್ರಾಣಲಿಂಗವಾದ' ಎಂದು ವರ್ಣಿಸುತ್ತಾನೆ. 


ವೀರಶೈವರು ವಚನ ಕಾಲದಲ್ಲಿ ಯಾರನ್ನು ತಮ್ಮ ಗುರುಗಳೆಂದು ಕಾಣುತ್ತಿದ್ದರು ಎಂಬುದು 
ಜಟಿಲವಾದ ಪ್ರಶ್ನೆ. ಆದರೆ ಚನ್ನಬಸವಣ್ಣನ ಒಂದು ವಚನದಲ್ಲಿ “ಸದ್ವಂಶೀಯ ರಾದ ವಟುಗಳ 
ಪರೀಕ್ಷಿಸಿ ಸಂಸ್ಕಾರಗೈಯಲು ಗುರು ಜಂಗಮವಾಗಿರ್ಪರಯ್ಯಾ””* ಎಂಬ ಮಾತು ಬರುತ್ತದೆ; 
ಇದರಿಂದ ಒಳ್ಳೆಯ ಕೌಟುಂಬಿಕ ಹಿನ್ನೆಲೆಯುಳ್ಳ ವಟುವನ್ನಾರಿಸಿ, ಅವನನ್ನು ಕೆಲವು 
ಸಂಸ್ಕಾರಗಳಿಗೊಳಗುಮಾಡಿ ಗುರುವೆಂದು ಸ್ತೀಕರಿಸುತ್ತಿದ್ದರೆ೦ದು ತಿಳಿಯುತ್ತದೆ. ಆದರೆ ಆ 
ವಟುವು ಒಳಗಾಗಬೇಕಾದ ಸಂಸ್ಕಾರದ ಸ್ವರೂಪವಾವುದು, ಹೀಗೆ ಗುರುವಾಗಲು ವಟುವನ್ನು 
ಆರಿಸಿ ಸಂಸ್ಕರಿಸುತ್ತಿದ್ದವರು ಯಾರು ಎಂಬುದು ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಆದರೆ ಅದು 
ಹೇಗೋ ಕೆಲವು ಸಾಮಾನ್ಯರೂ ಗುರುಗಳಾಗುತ್ತಿದ್ದಿರಬೇಕು. ಅದಕ್ಕಾಗಿಯೇ "ಕಂಥೆ ತೊಟ್ಟವ 
ಗುರುವಲ್ಲ” ಎಂದು ವೇಷಧಾರಿ ಗಳಾದ ಡಾಂಭಿಕ ಗುರುಗಳ ಬಗ್ಗೆ ವಚನಕಾರರು 
ಖಂಡನೆಯ ಮಾತುಗಳನ್ನಾಡುತ್ತಾರೆ. ಆದ್ದರಿಂದಲೇ ಇಂಥ ಗುರುಗಳ ಬಗ್ಗೆ 
ಎಚ್ಚರಿಕೆಯಿಂದಿರಬೇಕೆಂದು ವಚನಕಾರರು ತಮ್ಮ ಅನುಯಾಯಿಗಳಿಗೆ ಸೂಚಿಸಿ ತಾನು ಒಬ್ಬನನ್ನು 
ಗುರುವೆಂದು ಸ್ವೀಕರಿಸುವುದಕ್ಕೆ ಮುಂಚೆ ಅವನನ್ನು ಪರೀಕ್ಷಿಸಬೇಕೆಂದು ಸಲಹೆಯೀಯುತ್ತಾರೆ; 
ಶಿಷ್ಠರಿಂದೊಡಗೂಡಿದ ಯಾರಾದರೂ ಗುರುವು ತನ್ನ ಗಮನಕ್ಕೆ ಬಂದರೆ ಶಿಷ್ಠನು ಆತನನ್ನು 
ಸೇವಿಸುತ್ತಿದ್ದ, ಅವನು ಯೋಗ್ಯನೆಂದು ಕಂಡುಬರದಿದ್ದರೆ ಅವನನ್ನು ತ್ಯಜಿಸಿ ಮತ್ತೊಬ್ಬನಲ್ಲಿ 
ಹೋಗಿ, ಪರೀಕ್ಷೆ ಮಾಡಿ ನಂಬಿಕೆಯುಂಟಾದರೆ ಮತ್ತಆತನಿಂದ ದೀಕ್ಷೆ ಪಡೆಯಬೇಕೆಂದು 
ಚನ್ನಬಸವಣ್ಣನು ಹೇಳುತ್ತಾನೆ.” ಕೆಲವರು ಗುರುಗಳು ದೀಕ್ಷೆಯನ್ನು ನೀಡಿದರೂ ಶಿಷ್ಯನ 
ದೀಕ್ಷಾಪೂರ್ವ ಜಾತಿಯ ಬಗ್ಗೆ ತುಂಬ ಎಚ್ಚರಿಕೆಯಿಂದಿರುತ್ತಿದ್ದರೆಂದು ಕಾಣುತ್ತದೆ. ದೀಕ್ಷೆಯನ್ನು 
ಪಡೆದವನು ಹೀನಜಾತಿಯವನಾದರೆ ಅವನನ್ನು ಸಮಾನವೆಂದು ಆ ಗುರುಗಳು 
ಸ್ವೀಕರಿಸುತ್ತಿರಲಿಲ್ಲ. ಹೀಗೆ ಕುಲಹೀನ ಶಿಷ್ಯರಿಗೆ ದೀಕ್ಷೆಯಿತ್ತು ಆ ಶಿಷ್ಠರ ಮನೆಯಲ್ಲಿ ಊಟ 
ಮಾಡಲಿಷ್ಣವಿಲ್ಲದೆ ಅಕ್ಕಿ ಮುಂತಾದ ಸ್ವಯಂಪಾಕವನ್ನು ಪಡೆಯುತ್ತಿದ್ದರು. ಅಂತಹವರನ್ನು 
ವಚನಕಾರರು ಖಂಡಿಸುತ್ತಾರೆ.“ 


೯೬. ಅಲ್ಲಮ ವ ಚಂ. ೫೧: ಪು. ೧೩ 

ಡಿ ಸಿದ್ಧರಾ ವ ೪೦೪ : ಪು. ೧೨೦ 

೯೮. ಚನ್ನಬ ವ. ೭೨೮ : ಪು. ೩೪೮ 

ಇತ್ತ ಚನ್ನಬ ವ. ೪೩೨ : ಪು. ೧೯೫ 

೧೦೦. ಅಂ ಚೌ ವ (ಹ) ೧೩೧ 

೧೦೧. ಚನ್ನಬ ವ. ೧೨೯: ಪು. ೫೯ 

೧೦೨. ಗಣಭಾ ರ ಮಾ: ಪು. ೧೪೯ (ಹಾವಿನಹಾಳ ಕಲ್ಲಯ್ಯ) : ಅಂಬಿಗ ಚೌ ವ. ೪೪: ಪು. ೧೪: 

ಬಿಬ್ಬಿಬಾ ಮೆ ವ: ಪು. ೫೪ (ಮೆರೆಮಿಂಡಯ್ಯ, ೩೬) ಇತ್ಯಾದಿ. 


೪೧೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಶೈವಗುರುಗಳನ್ನು ವೀರಶೈವರು ಗುರುಗಳೆಂದು ಪರಿಗ್ರಹಿಸಬಾರದೆಂದು ವಚನಕಾರರು 
ವಿಧಿಸುತ್ತಾರೆ. ನಾನಾದೈವಗಳನ್ನು ಪೂಜಿಸುವ ಗೊರವರನ್ನು ಗುರುವೆಂದು ಸ್ವೀಕರಿಸಬಾರ ದೆಂದು 
ಹೇಳಿ, ಯಾರು ಶಿವನೊಬ್ಬನನ್ನು ಮಾತ್ರವೆ ಪೂಜಿಸುತ್ತಾರೆಯೋ, ಯಾರು ಮಾಹೇಶ್ವರ 
(ಜ೦ಗಮ)ನನ್ನು ಶಿವನೆಂದು ಭಾವಿಸಿ, ಅವನ ಒಕ್ಕುಮಿಕ್ಕುದನ್ನು ಸ್ವೀಕರಿಸುತಾರೆಯೋ 
ಅಂತಹವನನ್ನು ಗುರುವೆಂದು ಸ್ವೀಕರಿಸಬೇಕೆಂಬುದು. ವಚನಕಾರರ ನಿರ್ಣಯ. 
ಶೈವಗುರುವಿನಿಂದ ದೀಕ್ಷೆ ಪಡೆದರೆ ಅಂತಹ ಗುರು-ಶಿಷ್ಯರ ಸ್ವರೂಪವು ಹೇಗಿರುವುದೆಂದು 
ಚನ್ನಬಸವಣ್ಣ ಈ ರೀತಿ ಗುರುತಿಸುತ್ತಾನೆ. "ಗುರುವಿಂಗೆ ದೂರಾರ್ಚನೆ, ಶಿಷ್ಯಂಗೆ 
ಇಷ್ಟಲಿಂಗಾರ್ಚನೆ; ಗುರು ವಾಯುಪ್ರಾಣಿ, ಶಿಷ್ಯ ಇಷ್ಟಲಿಂಗಪ್ರಾಣಿ; ಗುರು ಭೂತದೇಹಿ, ಶಿಷ್ಯ 
ಲಿಂಗದೇಹಿ; ಗುರು ಅನರ್ಪಿತಭುಂಜಕ, ಶಿಷ್ಯ ಲಿಂಗಾರ್ಪಿತಭುಂಜಕ; ಗುರು ಅಗ್ನಿದಹನ 
ಸಂಪತ್ತು ಎಂತುಟು ಹೇಳಿರಣ್ಣಾ! ಸಾಕ್ಷಿ; ಜ್ಞಾನಹೀನಂ ಗುರುಂ ಪ್ರಾಪ್ಯ ಶಿಷ್ಯ ಜ್ಞಾನಂನ ಸಿದ್ಯ್ಯತಿ' 
(ಎ೦ದರೆ ಶೈವರು ಶವವನ್ನು ಸುಡುತ್ತಿದ್ದರು). ಶಿಷ್ಯ ಸಮಾಧಿ ಸಂಪತ್ತು ಮೂಲಚ್ಛಿನ್ನೇ 
ಯಥಾವೃಕ್ಷೇ ಪತ್ರಂ ಪುಷ್ಪಂ ಫಲಂ ತಥಾ॥ ಎಂದುದಾಗಿ ಇವರಿಬ್ಬರ ಗುರುಶಿಷ್ಯ ಸಂಬಂಧಕ್ಕೆ 
ನರಕ ತಪ್ಪದು ಕಾಣಾ” ಎಂದರೆ ದೀಕ್ಷೆಯಿತ್ತ ಶೈವಗುರುವಿಗಿಂತಲೂ ವೀರಶೈವನಾದ ಶಿಷ್ಯನೇ 
ಶ್ರೇಷ್ಠನಾಗುತ್ತಾನೆಂಬುದು ಇಲ್ಲಿಯ ಆಶಯ, ಅಂತಹ ಗುರುವಿನಿಂದ ದೀಕ್ಷೆ ಪಡೆದುದರಿಂದ 
ಶಿಷ್ಠನೂ ಅಧೋಗತಿಗಿಳಿಯುತ್ತಾನೆ. ಹೀಗೆ ದೀಕ್ಷೆಯನ್ನಾಗಲೇ ಪಡೆದಿದ್ದರೆ ವೀರಶೈವ ಗುರುವು 
ಮಂತ್ರೋಪದೇಶದಿಂದ ಅವನನ್ನು ಶುದ್ಧಕಾಯನನ್ನಾಗಿ ಮಾಡಿ, ಆತನ ಅಂಗದ ಮೇಲೆ 
ಲಿಂಗಧಾರಣೆ ಮಾಡಿಸಬೇಕೆಂದು ಚನ್ನಬಸವಣ್ಣನೇ ಮತ್ತೊಂದೆಡೆ ಹೇಳುತ್ತಾನೆ.” ಆದರೆ ಈ 
ಬಗ್ಗೆ ಕೆಲವು ವಚನಕಾರರು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ: ಶೈವಗುರುವಿನಿಂದ 
ದೀಕ್ಷೆಯನ್ನು ಪಡೆದು ಲಿಂಗಧಾರಣೆ ಮಾಡಿರುವ ಶಿಷ್ಯನು ತನ್ನ ಲಿಂಗವನ್ನು ವೀರಶೈವ 
ಗುರುವಿಗೆ ಕೊಟ್ಟು, ಪುನಃ ಪಡೆದರೆ ಅವನು ಶ್ರೇಷ್ಠನಾಗುತ್ತಾನೆಂದು ಒಬ್ಬ ವಚನಕಾರನು 
ಹೇಳುತ್ತಾನೆ" ಆದರೆ ಮತ್ತೆ ಕೆಲವರು ಶೈವ ಗುರುವಿನಿಂದ ಮಾಡಿಸಿಕೊಂಡ 
ಲಿಂಗಧಾರಣೆಯಿಂದ ಯಾವ ಬಾಧಕವೂ ಇಲ್ಲ ಪರಂಪರೆಯಿಂದ ಬಂದ ರೂಢಿಯಾದ 
ಅದನ್ನು ಧಿಕ್ಕರಿಸಿ ಒಮೆಯಾಗಲೇ ಧರಿಸಿದ ಲಿಂಗವನ್ನು ದೇಹದಿಂದ ತೆಗೆಯಬಾರದೆಂದು 
ಅಭಿಪ್ರಾಯ ಪಡುತ್ತಾರೆ." 


೮೭. ಚನ್ನಬ ವ. ೪೦೫ : ಪು. ೧೮೪-೫ 

೮೮. ಚನ್ನಬ ವ.೬೮ : ಪು. ೩೨ 

೮೯. ಚನ್ನಬ ವ.೪೨: ಪು. ೨೦ 

೯೦. ಸರ್ವಪು ವ. ೨೬೩ (ಬಹುರೂಪಿ ಚೌಡಯ್ಯ) 

೯೧. ಗಣವ ಮ: ಪು. ೪೬-೭ (ಉಳಿಯುಮೇಶ್ವರ ಚಿಕ್ಕಣ್ಣ) 
“ಶೈವ ನೇಮಸ್ಕರ ಕೈಯಲುಪದೇಶವಾದಡೇನಯ್ಯ? 
ಅಲ್ಲಿ ಏನೂ ಊಣೆಯವಿಲ್ಲ, ಪಾರಂಪರ್ಯದಲ್ಲಿ 
ನಡೆದಿತ್ತಾಗಿ. ನದಿಯ ಮೂಲವನು ಗುರುವಿನ 
ಮೂಲವನು ಅರಸುವರೆ? ಗುರುಲಿಂಗಜಂಗಮದ 
ಸಾಕ್ಷಿಯಾಗಿ ಪಟ್ಟಾಭಿಷೇಕ ಪ್ರಣವ 
ಲಿಂಗದರ್ಶನವಾಯಿತ್ತಾಗಿ, ಕಳೆಯಬಾರದು ಬೆರಸಿ 
ತನ್ನೊಳಗೆ ತಾನಚ್ಚೊತ್ತಿ ಕರಿಗೊಂಡಿತ್ತಾಗಿ” 


ವೀರಶೈವ ಧರ್ಮ / ೪೧೩ 


ಗುರುವು ಹೇಗೆ ಯೋಗ್ಯವಾಗಿ ಆ ಪದವಿಗೆ ಅರ್ಹನಾಗಿರಬೇಕೋ ಹಾಗೆಯೇ ಶಿಷ್ಯನೂ 
ಅರ್ಹನಾದರೆ ಮಾತ್ರಗುರುವು ಅಂತಹವನಿಗೆ ದೀಕ್ಷೆಯನ್ನು ನೀಡಬೇಕೆಂದು ವಚನಕಾರರ 
ಅಭಿಮತ. ಕೇಳಿಕೇಳಿದವರಿಗೆಲ್ಲ ಗುರುವು ದೀಕ್ಷೆಯನ್ನು ನೀಡಬಾರದು. “ಹಿಂದ ಮಜಹಿಸದೆ, 
ಮುಂದನಜುಹಿಸದೆ ಹರಿಹರಿದು ಉಪದೇಶವ ಮಾಡುವ ಹಂದಿಗಳ” ಬಗ್ಗೆ ಚನ್ನಬಸವಣ್ಣನು 
ಒಂದೆಡೆ ಖಂಡನೆಯ ಮಾತುಗಳನ್ನಾಡಿದರೆ" ಮತ್ತೊಂದೆಡೆಯಲ್ಲಿ ನಿಷ್ಠೆಯಿಲ್ಲದವರಿಗೆ 
ದೀಕ್ಷೆಯನ್ನಿತ್ತರೆ ಯಾವ ಉಪಯೋಗವೂ ಇಲ್ಲ ಆದ್ದರಿಂದ ಯಾರು ಉತ್ತಮರೆಂದು 
ಪರೀಕ್ಷೆಯಿಂದ ವಿದಿತವಾಗುವುದೋ ಅವರಿಗೆ ಲಿಂಗಧಾರಣೆಯನ್ನು ಮಾಡಿದರೆ ಶಿವ 
ಮೆಚ್ಚುತ್ತಾನೆ ಎಂದು ಹೇಳುತ್ತಾನೆ"* “ಹೊಲಬನರಿಯದ ಗುರುವು, ಸುಲಭನಲ್ಲದ ಶಿಷ್ಯ 
ಕೆಲಬಲನ ನೋಡಿ ವಿಚಾರಿಸಿ ಮಾಡದುಪದೇಶ ಅಂಧಕನ ಕೈಯಯ್ಯ ಅಂಧಕ ಹಿಡಿದಂತೆ” 
ಎಂದು ಜೇಡರ ದಾಸಿಮಯ್ಯ ಸಿಕ್ಕಿದವರಿಗೆಲ್ಲ ಲಿಂಗ ಕಟ್ಟುವುದನ್ನು ಖಂಡಿಸುತ್ತಾನೆ."” ಆದ್ದರಿಂದ 
ಉಪದೇಶವೀಯುವ ಮುನ್ನ ಗುರುವು ಶಿಷ್ಯನ ಹಿನ್ನೆಲೆಯನ್ನರಿತು ಅವನು ದೀಕ್ಷೆಗೆ 
ಅರ್ಹನೆಂಬುದನ್ನು ನಿರ್ಧರಿಸಿಕೊಳ್ಳಬೇಕು; “ಬ್ರಾಹ್ಮಣನ ಮೂಜು ವರುಷ ನೋಡಬೇಕು; 
ಕ್ಷತ್ರಿಯನ ಆಜು ವರುಷ ನೋಡಬೆಕು; ವೈಶ್ಯ ಒಂಬತ್ತು ವರುಷ ನೋಡಬೇಕು; ಶೂದ್ರನ 
ಹನ್ನೆರಡು ವರುಷ ನೋಡಬೇಕು: ನೋಡಿದಲ್ಲದೆ ದೀಕ್ಷೆಯ ಕೊಡಲಾಗದು ಎಂದು 
ಚನ್ನಬಸವಣ್ಣನು ನುಡಿಯುತ್ತಾನೆ.ಆದರೆ ಕೆಲವು ಗುರುಗಳು ದೀಕ್ಷೆಯನ್ನು ಮಾಡಿಸುವಾಗ ತಮಗೆ 
ಬರುವ ದಕ್ಷಿಣೆಯ ಆಸೆಗೆ ಸಿಕ್ಕಸಿಕ್ಕವರಿಗೆಲ್ಲ ಲಿಂಗವನ್ನೀಯುತ್ತಿದ್ದರು. ಇಂತಹವರನ್ನು ಕುರಿತು 
ಮಡಿವಾಳ ಮಾಚಯ್ಯನು “ಹಣವಿನಾಸೆಗೆ ಹದಿನೆಂಟು ಜಾತಿಯ ಭಕ್ತರ ಮಾಡಿ ಲಿಂಗವ 
ಕೊಟ್ಟು ಲಿಂಗದ್ರೋಹಿಯಾದ”ನೆಂದು ಕಟುವಾಗಿ ಮಾತನಾಡುತ್ತಾನೆ. ಆದ್ದರಿಂದ ಯಾರು 
ಯಾರಿಗೆ ಲಿಂಗವನ್ನು ಕೊಡಲೇಬಾರದೆಂದು ಚನ್ನಬಸವಣ್ಣನು ನಿರ್ಧರಿಸುತ್ತಾನೆ; ಒಂದೆಡೆ 
ಮದ್ಯಪಾನಿ, ಮಾಂಸಭಕ್ಷಕ, ಶಿವದೀಕ್ಷೆಯನ್ನು ವರ್ಜಿಸಿದವನು, ದ್ಯೂತವನ್ನಾಡುವವನು, ವೇಶ್ಯೆ, 
ಅಂಗಹೀನ ಇವರಿಗೆ ದೀಕ್ಷೆಯನ್ನೀಯಬಾರದೆಂದು ಹೇಳಿದರೆ," ಮತ್ತೊಂದೆಡೆ ವೇಸಿ, ದಾಸಿ, 
ಸುಂಕಿಗ, ಮಣಿಹಗಾರ, ವಿದ್ಯಾವಂತ ಇವರಿಗೆ ದೀಕ್ಷೆಯನ್ನೀಯುವುದು ವ್ಯರ್ಥವೆನ್ನುತ್ತಾನೆ."” 
ಸುಂಕಿಗ, ಮಣಿಹಗಾರರು ಹಣದ ಬಗ್ಗೆ ತುಂಬ ವಾಂಛೆಯುಳ್ಳವರೆಂದೋ ಅಂಗಹೀನನಿಂದ 
ವೀರಶೈವದ ವೀರತ್ವವನ್ನು ಕಾಪಾಡಿಕೊಳ್ಳಲಾಗದೆಂದೋ ಏನೋ ದೀಕ್ಷೆಯನ್ನು 
ನಿರಕಾರಿಸಿರಬಹುದು; ಆದರೆ ವಿದ್ಯಾವಂತನಿಗೆ ಏಕಿಲ್ಲ? ವಿದ್ಯಾವಂತನೆಂದರೆ ವಿದ್ಯೆ ಕಲಿತವನೆಂಬ 
ಅರ್ಥವಲ್ಲದೆ ಮತ್ತೇನಾದರೂ ಅರ್ಥವಿದೆಯೇ ತಿಳಿಯದು. 


೯೨. ಚನ್ನಬ ವ. ೧೧೫೫: ಪು. ೫೩೫ 
೯೩. ಚನ್ನಬ ವ. ೪೦೮ : ಪು. ೧೮೬ 
೯೪.ದೇದ ವ (ಹ) ೧೯: ಪು. ೨೮ 
೯೫. ಚನ್ನಬ ವ. ೬೫೧ : ಪು. ೩೦೭ 
೯೬. ಮಡಿ ಮಾ ವ. ೮೬ : ಪು. ೫೯ 
೯೭. ಚನ್ನಬ ವ. ೪೦೭ : ಪು. ೧೮೬ 
೯೮. ಚನ್ನಬ ವ. ೨೧೯ : ಪು. ೯೯ 


೪೧೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


“ರವಿಯ ಕಾಳಗವ ಗೆಲಿದು, ಒಂಬತ್ತು ಬಾಗಿಲ ಮುರಿದು, ಅಷ್ಟಧವಳಾರಮಂ ಸುಟ್ಟು, 
ಮೇಲುಪ್ಪರಿಗೆಯ ಮೆಟ್ಟ, ಅಲ್ಲ-ಅಹುದು, ಉಂಟು-ಇಲ್ಲ, ಬೇಕು-ಬೇಡ ಎಂಬ ಆರರ ತಾನನೇ 
ಗುರು ಎಂದು ಮಹಾದೇವಿಯಕ್ಕನು ಆದರ್ಶ ಗುರುವನ್ನು ವರ್ಣಿಸುತ್ತಾಳೆ. ಇಂತಹವನು 
ಸಚ್ಛಿಶ್ಯನಿಗೆ ದೀಕ್ಷೆಯನ್ನಿತ್ತಾಗ ಅಂತಹ ಗುರು-ಶಿಷ್ಯರ ಸಂಬಂಧ ಶ್ರೇಷ್ಠವಾದುದು. ಗುರು ಶಿಷ್ಕರ 
ಸಂಬಂಧವು ಅಮೆ ಮತ್ತದರ ಚಿಪ್ಪಿನಂತೆ, ಬೀಜ ತೆಗೆದ ಹತ್ತಿ-ಬೆಂಕಿಗಳ ಸಂಬಂಧದಂತೆ, ನೀರು 
ನೀರಿನಲ್ಲಿ ಬೆರೆತಂತೆ, ಲೆಕ್ಕಣಿಕೆಯಲ್ಲಡಗಿರುವ ಚಿತ್ರರಚನಾಶಕ್ತಿಯಂತೆ ಇರಬೇಕೇ ಹೊರತು ಒಡೆದ 
ಮಡಕೆಯಲ್ಲಿ ಅಮೃತವನ್ನು ತುಂಬಿದಂತೆ ವೃರ್ಥವಾಗಬಾರ ದೆಂದು ಮೋಳಿಗೆಯ ಮಾರಯ್ಯನು 
ವರ್ಣಿಸುತ್ತಾನೆ." “ಗುರು -ಶಿಷ್ಯನ ಇರವಿನ ಸ್ಥಲವೆಂತುಂಟೆಂದೆ ಮಣಿದಾರವ ನುಂಗಿ ಸರವಾಗಿ 
ನಿಂದು ಕಾಣಿಸಿಕೊಂಡಂತಿರಬೇಕು”57 ಎಂದು ಮತ್ತೊಬ್ಬ ವಚನಕಾರನು ಗುರು-ಶಿಷ್ಯರ 
ಅವಿನಾಸಂಬ೦ಧವನ್ನು ಕುರಿತು ಹೇಳುತ್ತಾನೆ. ಇಷ್ಟಾದರೂ ಶಿಷ್ಯನು ಗುರುವಿನ ಬಗ್ಗೆ 
ಪರಮಗೌರವವನ್ನು ಕುರಿತು ಹೇಳುತ್ತಾನೆ. ಶಿಷ್ಯನು ಗುರುವಿನ ಸರಿಸಮನಾಗಿ ನಡೆಯಬಾರದು, 
ಅವರೊಡನೆ ಸಮಾನರಂತೆ ವರ್ತಿಸಬಾರದು, ಸಹಪಂಕ್ತಿಯಲ್ಲಿ ಕುಳ್ಳಿರಬಾರದು, ಜೊತೆಗೆ 
ಲಿಂಗಾರ್ಚನೆ ಮಾಡಬಾರದು, ಅವರ ನಡತೆಯ ಬಗ್ಗೆ ಆಲೋಚಿಸಬಾರದೆಂದು ವಚನಕಾರರು 
ನಿರೀಕ್ಷಿಸುತ್ತಾರೆ. 


ಗುರುವಿನಲ್ಲಿ ಮೂರು ವಿಧವೆಂದು ವೀರಶೈ ವರು ಗುರುತಿಸುತ್ತಾರೆ; ದೀಕ್ಷಗುರು, ಶಿಕ್ಷಾಗುರು 
ಮತ್ತು ಮೋಕ್ಷಗುರು ದೀಕ್ಷಾಗುರುವು ಶಿಷ್ಯನಿಗೆ ದೀಕ್ಷೆಯನ್ನಿತ್ತು. ಅವನನ್ನು ವೀರಶೈವದ 
ಪರಿಧಿಯಲ್ಲಿ “ರುವಂತೆ ಮಾಡುವವನು. ಶಿಕ್ಷಾಗುರುವು' ಶಿಷ್ಯನನ್ನು ಸನಾರ್ಗದಲ್ಲಿ 
ನಡೆಯುವಂತೆ ತಯಾರು ಮಾಡುವವರು. ಮೋಕ್ಷಗುರುವು ಪರಮ ಪುರುಷಾರ್ಥವನ್ನು 
ಪಡೆಯಲು ಮಾರ್ಗದರ್ಶನವನ್ನು ಮಾಡುವವನು. ಇವರು ಬೇರೆ ಬೇರೆಯಾಗಿರಬಹುದು. 
ಒಬ್ಬನೇ ಆಗಿರಬಹುದು. ವೀರಶೈ ವದ ಮೂಲಸ್ಟರೂಪದಲ್ಲಿ ಈ ಮೂರೂ ಒಬ್ಬನೇ ಆಗಿದ್ದನೆಂದು 
ಕಾಣುತ್ತದೆ. ಈ ಮೂವರ ಸ್ವರೂಪವನ್ನು ಹಡಪದ ಅಪ್ಪಣ್ಣನೆಂಬ ವಚನಕಾರ ಹೀಗೆ 
ಚಿತ್ರಿಸುತ್ತಾನೆ: “ಪ್ರಾಣಕ್ಕೆ ಅ೦ದ ತೋರಿಸಿ ಪ್ರಸಾದಕಾಯನ ಮಾಡಿದರೆ ಆತನ 
ದೀಕ್ಷಾಗುರುವೆಂಬೆ.. ತನ್ನ ಸ್ಪ್ವಯಮಕ್ಕೆ ಸ್ವಯಂ ಜ್ಯೋತಿಯಂತೆ ಇರಬಲ್ಲರೆ ಶಿಕ್ಷಾಗುರುವೆಂಬೆ... 
ಇಂತೀ ತ್ರಿವಿಧವನು ತ್ರನಿಧಕ್ಕ ಮುಖವ ಮಾಡಿ ತಿವಿಧದಲ್ಲಿ ತಾನಡಗಿ ತನ್ನೋ ಳಗವರಡಗಿರಿಸಿದರೆ 
ಮೋಕ್ಷಾಗುರುವೆಂಜೆ”. ೦೪ ಚನ್ನಬಸ ಸವಣ್ಣ ಸಾಧಕ, ಸಿದ್ದ, ಅವತಾರಿಕರೆಂಬ ಗುರುಪಭೇದಗಳನ್ನು 
ಹೇಳುತ್ತಾನೆ.ಸ ಸಾಧಕಗುರುವು ತಾನೇ ಪರತತ್ವನ್ನು ತಿಳಿಯುವ ಪ್ರಯತ್ನದಲ್ಲಿರುವ ಕಾರಣದಂದ 
ಅವನು ಭವಿಯ ಭವಿತನವನ್ನು ಹೋಗಲಾಡಿಸುವುದು ಸಾಧ್ಯವಿಲ್ಲ; ಷಟ್‌ಸ್ಥಲಜ್ಞಾನಿಯಾದ 
ಸಿದ್ಧಗುರುವು ನಿರ್ಮಲನಾಗಿ, ವೀರಶೈವಕ್ರಮನ್ನಾಚರಿಸುತ್ತ, ತನ್ನ ಶಿವಭಕ್ತಿಯ ಶಕ್ತಿಯನ್ನು 


೯೯. ಅಕ್ಕನ ವ. ೧೪೨ : ಪು. ೫೭ 
೧೦೦.ಮೋ ಮಾವ (ಸ): ಪು. ೧೧೪ 
೧೦೧. ಅರಿ ಮಾ ವ. ೧೦೧: ಪು. ೨೧ 
೧೦೨. ಚನ್ನಬ ವ. ೧೯೬ : ಪು. ೯೧ 


೧೦೩ .5.0ೆ.7೫೩/061178100 : A Handbook of 0೦1೩5171517 : P. ೫೫ 
೧೦೩. ಹಡಪ ಅವ.೪ಳ:ಪು. ೭ 


ವೀರಶೈವ ಧರ್ಮ / ೪೧೫ 


ಹರಡುವುದಕ್ಕಾಗಿ, ಅಕಸ್ಮಾತ್ತಾಗಿ ತನ್ನ ದಿವ್ಯದೃಷ್ಟಿಯಿ೦ದ ಪರೀಕ್ಷಿಸಿ, ಭವಿಯ ಭವಿತನವನ್ನು 
ಕಳೆದು ಭಕ್ತನನ್ನಾಗಿ ಮಾಡುತ್ತಾನೆ: ಶಿವನೂ ಶಿವನಾಜ್ಞೆ ಧರಿಸಿದ ಪ್ರಮಥರು ಗುರುರೂಪದಿಂದ 
ಭೂಮಿಯಲ್ಲವತರಿಸಿ ಬಂದು, ಭವಿ-ಭಕರೆಂದು ಭೇದವನ್ನೆಣಿಸದೆ, ಕ್ರಮಾಚಾರವನ್ನು ಮೀರಿದ 
ದಿವ್ಯಲೀಲೆಯಿಂದ ಎಲ್ಲರನ್ನೂ ಭಕ್ತರನ್ನಾಗಿ ಪರಿವರ್ತಿಸುತ್ತಾರೆ-ಎಂದು ಈ ಮೂವರ 
ರೀತಿಯನ್ನು ಚನ್ನ ಬಸವಣ್ಣ ವಿವರಿಸುತ್ತಾನೆ. 


ದೀಕೆ 
ಖೈ 


ವೀರಶೈವನಾದವನು ಗುರುವಿನಿಂದ. ಉಪದೇಶವಾಗದೆ ಇಷ್ಟಲಿಂಗವನ್ನು ಧರಿಸಿ 
ಪೂಜಿಸುವುದನ್ನು ವಚನಕಾರರು ನಿಷೇಧಿಸುತ್ತಾರೆ.”””  ಲಿಂಗದೀಕ್ಷೆಯು ಶಿಶುಜನನಕ್ಕೆ 
ಮುಂಚೆಯೇ ನಡೆಯಬೇಕೆಂದು ವಚನಕಾರರು ಆಶಿಸುತ್ತಾರೆ.”5 ಹುಟ್ಟಿದ ತಕ್ಷಣವೇ 
ವಿಭೂತಿಧಾರಣೆ, ಲಿಂಗಧಾರಣೆಗಳನ್ನು ಮಾಡಿಸುವುದೂ ರೂಢಿಯಾಗಿತ್ತು" ಇದಲ್ಲದೆ 
ಬೇರೆಯ ಧರ್ಮಗಳಿಂದ ವೀರಶೈವಕ್ಕೆ ಮತಾಂತರಗೊಳ್ಳುವವರಿಗೂ ದೀಕ್ಷೆಯನ್ನೀಯುವುದು 
ಸಾಮಾನ್ಯವಾಗಿದ್ದಿರಬೇಕು. ಕೆಲವರು ಹೀಗೆ ವೀರಶೈವರಾದ ಮೇಲೆಯೂ ಮಿಕ್ಕ 
ಧರ್ಮಗಳನ್ನವಲಂಬಿಸುತ್ತಿದ್ದರು. ಇದನ್ನು ವಚನಕಾರರು ಖಂಡಿಸಿದ್ದಾರೆ.” 


ದೀಕ್ಷೆಯನ್ನು ನೀಡುವ ರೀತಿಯನ್ನು ಹಲವಾರು ವಚನಗಳು ವರ್ಣಿಸುತ್ತವೆ. 
ಭವಿಯಾದವನು ಭಕ್ತನಾಗಬೇಕೆಂದು ಬಯಸಿದಾಗ ಅವನಿಗೆ ದೀಕ್ಷೆಯನ್ನು ನೀಡುವ ವಿವರವಿದು: 
ಆತನ ಕಾಯ, ಜೀವ, ಆತ್ಮ ಮಂತ್ರ ವಾಕ್ಕು ಪಾಣಿ-ಪಾದ-ಪಾಯು-ಗುಹ್ಯವೆಂಬ 
ಕರ್ಮೇಂದ್ರಿಯಗಳು; ಶ್ರೋತ್ರ, ನೇತ್ರ, ಜಿಹ್ವೆ ಕು ಫ್ರಾಣವೆಂಬ ಬುದ್ಧೀಂದ್ರಿಯಗಳು- 
ಇವುಗಳನ್ನು ಶುದ್ಧವನ್ನಾಗಿ ಮಾಡಿ, ಆವರಿಸಿದ್ದ ಮಾಯಾ ಪಪ್ರಂಚವನ್ನು ಬಿಡಿಸಿ, ಜೀವವೆ 
ಶಿವನೆಂಬ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಿ, ಶಿವನೆ ಜೀವನೆಂಬ ಭಾವನೆಯನ್ನು ಮೂಡಿಸಿ, 
ಜೀವಶುದ್ಧವನ್ನಾಗಿ ಮಾಡಬೇಕು; ಪಂಚಭೂತಗಳ ಅಧಿದೇವತೆಗಳ ತೋರಿಸಿ. (ಶಿವನ) 
ಪಂಚವಕ್ತಗಳನ್ನು ನೆಲೆಗೊಳಿಸಿ ಶ್ವೇತಪೀತ ಹರಿತ ಕಪೋತ ಮಾಂಜಿಷ್ಠ ಗೌರವರ್ಣಗಳಿಂದ 
ಪಂಚಭೂತ ಶುದ್ಧವನ್ನು ಮಾಡಬೇಕು; 'ಜೀವಾತ್ಮಾ ಪರಮಾತ್ಮಾ ಚ; ಎಂಬ ಮಾತಿನಿಂದ 
ಆತ್ಮಶುದ್ಧಿಯನ್ನು ಮಾಡಬೇಕು. ಹೀಗೆ ಸರ್ವಶುದ್ಧಿಯನ್ನು ಮಾಡಿದ. ಮೇಲೆ ದೀಕ್ಷೆಯಾಗಲಿರುವ 
ವ್ಯಕ್ತಿಯನ್ನು ಕರೆದು ತಂದು ಗಣತಿಂತಿಣಿಯ ಮುಂದೆ" ನಿಲ್ಲಿಸಿ, ಆ ಶಿಷ್ಯನಿಂದ. ಮಂತ್ರವನ್ನು 
ಹೇಳಿಸಿ “ಏಂ ಕರ್ಮಣಾ ಮನಸ ವಾಚ ಗುರುಭಕ್ತಾಂತು ವತ್ನಲಃ ಶರೀರಮರ್ಥಂ ಪ್ರಾಣಂ ಚ 
ಸದ್ಗುರುಭ್ಯೋ ನಿವೇದಯೇತ್‌” ಎಂದು ಸ್ಮರಣೆ ಮಾಡುವಂತೆ ಮಾಡಿ, ಆ ಶಿಷ್ಯನನ್ನು ಚೌಕದಲ್ಲಿ 
ಕುಳ್ಳಿರಿಸಿ “ಓಂ ಸಮೇ ಕಾಮಾನ್‌ ಕಾಮ ಕಾಮಾಯಮಹ್ಯಂ” ಎಂಬ ಮಂತ್ರಸಹಿತವಾಗಿ 
ಆಗ್ರೋದಕವನ್ನು (ಪೂಜೆಗಾಗಿ ಮೀಸಲಾದ ನೀರು) ಅವನ ಮೇಲೆ ಪ್ರೋಕ್ತಿಸಿ, ಹಣೆಯ ಮೇಲೆ 


೧೦೫. ಚನ್ನಬ ವ. ೧೨೮ : ಪು. ೫೭-೮ 

೧೦೬. ಗಣಭಾ ರ ಮಾ: ಪು. ೧೪೪ (ಹಾವಿನಹಾಳ ಕಲ್ಲಯ್ಯ) 

೧೦೭. ಶಿವಶ ವ: ಪು. ೪೭೯ (ಅಕ್ಕಮ್ಮ ೪೩: “ಖಂಡಿತವ್ರತದ ನಿರಂಗನ ವ್ರತವೆಂತುಟೆಂದಡೆ, ತನ್ನ ಸತಿಗೆ 
ಗರ್ಭ ತಲೆದೋಣಿದಲ್ಲಿಯೇ, ಮುಖವ ಕಾಂಬುದಕ್ಕೆ ಮುನ್ನವೆ ಲಿಂಗಧಾರಣೆಯಂ ಮಾಡಿ”) 

೧೦೮. ಅಕ್ಕನ ವ. ೩೮ ; ಪು. ೨೧: ಚನ್ನಬ ವ.೩೯೯: ಪು 

೧೮೨ ೧೦೯.ಉರಿಲಿಂ ಪೆ ವ. ೪೮ : ಪು. ೭೩ 


೪೧೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಿಭೂತಿಪಟ್ಟವನ್ನು ಕಟ್ಟಿ, ಆತನ ತಲೆಯ ಮೇಲೆ ತನ್ನ (ಗುರುವಿನ) ಕೈಯನ್ನಿಟ್ಟು 
ಸಹಸ್ರದಳಕಮಲದಲ್ಲಿನ ಪರವಸ್ತುವನ್ನು ತನ್ನ ಭಾವಕ್ಕೆ ಭಾವದಿಂದ ಮನಸ್ಸಿಗೆ ಮನಸ್ಸಿನಿಂದ 
ದೃಷ್ಟಿಗೆ ತಂದು ಹೊರಕ್ಕೆ ಕಾಣುವ ವಸ್ತುವಿನಲ್ಲಿ ಹುದುಗಿಸಿ, ಇದನ್ನೇ ಇಷ್ಟಲಿಂಗವೆಂದು ತಿಳಿಸಿ, 
ಆ ರೀತಿಯಾಗಿ "ಕರಮನ ಭಾವದಲ್ಲಿ ನಿರ್ಧರಿಸಲು ಉಪದೇಶ ಮಾಡಿ, 
ಸ್ಥಾವರಲಿಂಗಪೂಜೆಯನ್ನು ನಿಲ್ಲಿಸಲು ಬೋಧಿಸಿ, ಕೈಗೆ ಕಂಕಣವನ್ನೂ ಕಂಠಕ್ಕೆ ನಿರ್ಧಾರದ 
ತಾಳೆಯನ್ನೂ ಕಟ್ಟುತ್ತಾನೆ.” ಶಿಷ್ಯನಿಗೆ ಪಂಚಕಲಶದಿಂದ ಅಭಿಷೇಕವನ್ನು ಮಾಡಲಾಗುತ್ತದೆ 
(ಪಂಚಕಲಶಗಳು ಶಿವನ ಪಂಚಮುಖಗಳಾದ ಸದ್ಯೋಜಾತ, ವಾಮದೇವ, ಅಘೋರ, 
ತತ್ಪುರುಷ ಮತ್ತು ಈಶಾನಗಳ ಸಂಕೇತ). ಲಿಂಗವನ್ನು ಕರಸ್ಥಲದ ಮೇಲಿರಿಸಿದ ನಂತರ 
ಕಿವಿಯಲ್ಲಿ ಪ್ರಣವ ಪಂಚಾಕ್ಷರಿಯನ್ನು (ಓಂ ನಮಃ ಶಿವಾಯ) ಗುರುವು ಉಪದೇಶಿಸುತ್ತಾನೆ.”?? 
ಪಂಚಾಕ್ಷರಿಯು ಹೊಸಜೀವನವನ್ನು ನೀಡಿ ಹೊಸ ಮನುಷ್ಯನನ್ನಾಗಿಸುವ ಮರುಜೇವಣಿಯೆಂದು 
ಜೇಡರ ದಾಸಿಮಯ್ಯನು ವರ್ಣಿಸುತ್ತಾನೆ.” 


ದೀಕ್ಷೆಯಲ್ಲಿ ಹಲವಾರು ಬಗೆಯನ್ನು ವಚನಕಾರರು ಹೆಸರಿಸುತ್ತಾರೆ. ಮೊದಲ ಗುಂಪೆಂದರೆ 
ತ್ರಿವಿಧದೀಕ್ಷೆ. ಕ್ರೆಯಾದೀಕ್ಷೆ. ಮಂತ್ರದೀಕ್ಷೆ ಮತ್ತು ವೇಧಾದೀಕ್ಷೆಗಳು ತ್ರಿವಿಧ 
ದೀಕ್ಷೆಗಳೆನಿಸಿಕೊಳ್ಳುತ್ತವೆ.??* “ಕ್ರಿಯಾದೀಕ್ಷೆಯಿಂದ ಕಾಯಕ್ಕೆ, ಮಂತ್ರದೀಕ್ಷೆಯಿಂದ ಪ್ರಾಣಕ್ಕೆ ಮತ್ತು 
ವೇಧಾದೀಕ್ಷೆಯಿಂದ ಮನಕ್ಕೆ ಉಪದೇಶ ಮಾಡುವುದು.” ಚನ್ನಬಸವ ಸಪ್ತವಿಧದೀಕ್ಷೆಯನ್ನು 
ಹೇಳುತ್ತಾನೆ.” ಇವು ಹಿಂದೆ ಹೇಳಿದ ಕಾಯ, ಪ್ರಾಣ, ಮನಗಳಿಗೆ ಉಪದೇಶವನ್ನು 
ಮಾಡುವಂತಹವು. ಕಾಯಕ್ಕೆ ಉಪದೇಶವ ಮಾಡಬೇಕಾದವು ಯಾವುವೆಂದರೆ ಆಜ್ಞಾದೀಕ್ಷೆ, 
ಉಪಮಾದೀಕ್ಷೆ, ಸ್ವಸ್ತಿಕಾರೋಹಣ, ಕಳಶಾಭಿಷೇಕ, ವಿಭೂತಿಯ ಪಟ್ಟ, ಲಿಂಗಾಯತ ಹಾಗೂ 
ಲಿಂಗಾಸ್ವಾಯತ; ಪ್ರಾಣಕ್ಕೆ ಉಪದೇಶವನ್ನು ಮಾಡಬೇಕಾದವುಗಳೆಂದರೆ ಸಮಯ, ನಿಸಂಸಾರ, 
ನಿರ್ವಾಣ, ತತ್ನದೀಕ್ಷೆ ಆಧ್ಯಾತ್ಮ ಅನುಗ್ರಹ ಮತ್ತು ಶುದ್ಧವಿದ್ಯೆಗಳು; ಮನಕ್ಕೆ 
ಉಪದೇಶಿಸಬೇಕಾದವುಗಳೆಂದರೆ ಏಕಾಗಚಿತ್ತ ದೃಢವ್ರತ, ಪಂಚೇಂದ್ರಿಯಾರ್ಪಿತ, ಅಹಿಂಸೆ, 
ಮನೋಲಯ, ಲಿಂಗನಿಜ ಮತ್ತು ಸದ್ಯೋನುಕ್ತಿಗಳು. ಈ ಪ್ರಕಾರದ ಉಪದೇಶಗಳನ್ನು 
ಚನ್ನಬಸವಣ್ಣ "ಸಹಜ ದೀಕ್ಷೆ' ಎಂದು ಕರೆಯುತ್ತಾನೆ.” ಇವೆಲ್ಲವನ್ನು ಸೇರಿಸಿಯೇ 
“ಇಪ್ಪತ್ತೊಂದು ದೀಕ್ಷೆ' ಎಂದು ಕರೆದಿರುವುದು.” ಇದಲ್ಲದೆ ಅರಿವಿನ ಮಾರಿತಂದೆಯೆಂಬ 
ವಚನಕಾರನು ಪ್ರಥಮದೀಕ್ಷೆ. ಪರಬ್ರಹ್ಮದೀಕ್ಷೆ, ಅಂಗಲಿಂಗದೀಕ್ಷೆ ಮತ್ತು ಪುನರ್ದೀಕ್ಷೆಗಳನ್ನು ಹೇಳಿ 
“ಪ್ರಥಮದೀಕ್ಷೆಯ ಮಾಡುವಲ್ಲಿ ಬ್ರಹ್ಮನ ಪಾಶವ ಹಜೆಯಬೇಕು. ಪರಬ್ರಹ್ಮ ದೀಕ್ಷೆಯ 
ಮಾಡುವಲ್ಲಿ ವಿಷ್ಣುವಿನ ಪಾಶವ ಹಣಿಯಬೇಕು. ಅಂಗಲಿಂಗ ದೀಕ್ಷೆಯ ಮಾಡುವಲ್ಲಿ ರುದ್ರನ 


೧೧೦. ಚನ್ನಬ ವ. ೬೫೨ : ಪು. ೩೦೮-೧೦ 

೧೧೧. ಅಕ್ಕನ ವ. ೨೨೧: ಪು. ೯೪-೫ 

೧೧೨. ದೇ ದಾರ (ಹ) ೧೫ : ಹು. ೨೫ 

೧೧೩. ಚನ್ನಬ ವ ೧೬೪ : ಪು. ೭೨-೩ ವ. ೧೪೧೦ : ಪು. ೬೨೯ ಇತ್ಯಾದಿ. 
೧೧೪. ಶಿವಾನುಭವ ಶಬ್ದಕೋಶ : ಪು. ೨೦೪ 

೧೧೫. ಚನ್ನಬ ವ ೧೪೭: ಪು. ೬೪ 

೧೧೬. ಚನ್ನಬ ವ ೯೧೧ : ಪು. ೪೩೦ 

೧೧೭ ಚನ್ನಬ ವ.೩೪೫ : ಪು. ೧೫೧ 


ವೀರಶೈವ ಧರ್ಮ / ೪೧೭ 


ಪಾಶವ ಹಜೆಯಬೇಕು. ಪುನರ್ದೀಕ್ಷೆಯ ಮಾಡುವಲ್ಲಿ ಆ ಘಟದಲ್ಲಿದ್ದ ಆತ್ಮನ ಕಳದು 
ಪುನರಪಿಯ ಮಾಡಿ ಪುನರ್ದೀಕ್ಷೆಯ “ಮಾಡಬೇಕು” ಎನ್ನು: ತ್ಲಾನೆ.್‌ 


ಹೀಗೆ ದೀಕ್ಷೆಯನ್ನಿತ್ತು ಭವಿಯನ್ನು ಭಕ್ತನನ್ನಾಗಿಸಿ ಮೋಕ್ಷದ ಮಾರ್ಗದಲ್ಲಿ ನೆಲೆಗೊಳಿಸಿದ 
ಗುರುವು ವೀರಶೈವರಿಗೆ ಪವಿತ್ರನಾದವನು. ಗುರುವಿನ ಬಗ್ಗೆ ವಚನಕಾರನು ಅಪಾರ ಭಕ್ತಿ 
ಗೌರವ, ವಿನಯಗಳನ್ನು ಪ್ರಕಟಿಸಿದ್ದಾರೆ. ಗುರುವು ಶಿಷ್ಯನನ್ನು ಶಿವಾತ್ಮನನ್ನಾಗಿ ಮಾಡಿ ಅವನ 
ಆತ್ಮ ಭೂತ, ಜೀವ, ಸ ದ್ರವ್ಯಗಳನ್ನು ಶುದ್ಧಿಗೊಳಿಸುವ ಹ ಚನ್ನಬಸವಣ್ಣನು 
'ನಗುರೋರಧಿಕಂ' ಎನ್ನುತ್ತಾನೆ. ೧೧೯ ಓರುಕರುಣೆಯಿಂದ 'ಅರಲುಗೊಂಡ ಕೆರೆಗೆ ತೊರೆ ಬಂದು 
ಹಾಯ್ದಂತೆ, ಬರರುಗೊಂಡ' ಸಸಿಗೆ ಮಳೆ ಸುರದಂತಾಯಿ'ತೆಂದು ಹೇಳುವ ಮಹಾದೇವಿಯಕ್ಕನು 
ಅಂತಹ ಗುರುವನ್ನು "ಇಹದ ಸುಖ, ಪರದ ಗತಿ' ಎಂದು ವರ್ಣಿಸುತ್ತಾಳೆ.?55 ಗುರುವು 
ಸಾಕ್ಷಾತ್‌ ಹರನೇ; ಹೀಗೆ ಹರನೇ ಶ್ರೀಗುರುರೂಪದಿಂದ ಮರ್ತ್ಯಕ್ಕೆ ಬಂದು ಮನಸ್ಸ ಲಕ್ಕ 
ಮಂತ್ರವಾಗಿಯೂ, ತನುಸ್ಥಲಕ್ಕೆ ಪ್ರಸಾದವಾಗಿಯೂ, ಕರಸ್ಥಲಕ್ಕೆ ಲಿಂಗವಾಗಿಯೂ, ಪ್ರಾಣಸ್ಥಲಕ್ಕ 
ಲಿಂಗವಾಗಿಯೂ ಇದ್ದಾನೆಂಬುದು ಶರಣರ ನಂಬಿಕೆ” ಇಂತಹ “ಗುರುವ ನರನೆಂದಾನದಡೆ 
ಹಿಂದಣ ಭವಮಾಲೆ ಹಿ೦ಗದು; ಗುರುಶಬ್ಬಕ್ಕೆ ದೋಷವ ಮಾಡಿದನಾದಡೆ, ಶ್ವಾನನ 
ಬಳಗದೊಳಿಪನ್ನು; ಗುರೂಪದೇಶವ ಮೀಲ್‌ದನಾದೆ, ಭವಕರ್ಮ ಹಿಂಗದು: ಇದು ಕರ 
ಶ್ರೀಗುರುಲಿಂಗವು ಭರ್ಗೋದೇವನೆಂದ ಆಿವುದು””” ಎಂದು ಚನ್ನಬಸವಣ್ಣ ಹೇಳುತ್ತಾನೆ. 


ಲಿಂಗ 


ಯಗ್ಗೇದಲ್ಲಿ ಲಿಂಗಪೂಜಕರನ್ನು ಸ್ಪಷ್ಟವಾದ ಮಾತುಗಳಲ್ಲಿ ಖಂಡಿಸಿರುವುದನ್ನು ನೋಡಿದರೆ 
ಶಿವನನ್ನು ಲಿಂಗರೂಪದಲ್ಲಿ ಪೂಜಿಸುವ ಪದ್ಧತಿಯು ಆರ್ಯರದಾಗಿರದೆ ದ್ರಾವಿಡ 
ಸಂಪ್ರದಾಯದ್ದೆಂಬುದು ಖಚಿತವಾಗುತ್ತದೆ; ವೇದಗಳಲ್ಲಿ ರುದನೊಡನೆ ಶಿವನ ಸಮೀಕರಣವು 
ಅನಂತರದ ಬೆಳವಣಿಗೆ.”** ಲಿಂಗವು ಪುರುಷನ ಜನನೇಂದ್ರಿಯವನ್ನು ಸೂಚಿಸುತ್ತದೆ ಎಂದು 
ಒಂದು ವಾದವಿದೆ. ಆದರೆ ಲಿಂಗವು ಜನನೇಂದ್ರಿಯವನ್ನು ಎಲ್ಲಿಯೂ ಹೋಲುವುದಿಲ್ಲವೆಂದೂ 
ಕೆಲವು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ.??* ಲಿಂಗವು ಜನನೇಂದ್ರಿಯದ ಪ್ರತಿಮೆಯಲ್ಲ 
ವೆಂಬುದನ್ನು ಈಚಿನ ಗ್ರಂಥಗಳು ಹೆಚ್ಚಾಗಿ ಸಮರ್ಥಿಸುವುದನ್ನು ಒಪ್ಪಿಕೊಂಡು, ರುದ್ರ-ಶಿವ 
ಕಲ್ಪನೆಯಲ್ಲಿ ಜನನೇಂದ್ರಿಯ ಆರಾಧನೆಯು (Fertility ೦೪1) ಸೇರಿಹೋಗಿರ ಬಹುದೆಂದೂ, 
ಯಗ್ಗೇದಲ್ಲಿ “ಶಿಶ್ನದೇವಾದೇವಾಃ ಎಂದು ಬರುವ ಉಲ್ಲೇಖವೂ ಪ್ರಾಚೀನ ಭಾರತೀಯ 


೧೧೮. ಅರಿಮಾ ವ. ೪೭ : ಪು. ೧೧ 

೧೧೯. ಚನ್ನಬ ವ. ೫೫ : ಪು. ೨೪ 

೧೨೦. ಅಕ್ಕನ ವ. ೪೫ : ಮ. ೨೪ 

೧೨೧. ಚನ್ನಬ ವ. ೫೪: ಪು. ೨೪ 

೧೨೨: ಚನ್ನಬ ವ. ೧೯೮ : ಪು. ೯೨ 

೧೨೩. R.Shama 5೩501: Abhilasitartha Chintamani (Intro) : Pp.V.VI 


೧೨೪. Govinda Krishna Pillai: Hindu Gods and Hidden Mysteries: ೧.೨೦ 


೪೧೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಶಿಲ್ಪದಲ್ಲಿನ ಲಿಂಗದ ರಚನೆಯೂ ಇದಕ್ಕೆ ನಿದರ್ಶನಗಳೆಂದೂ ನೀಲಕಂಠ ಶಾಸ್ತ್ರಿಗಳು 
ವಾದಿಸುತ್ತಾರೆ.” ಹೀಗಾಗಿ ಲಿಂಗಪೂಜೆಯ "ಮೂಲಸ್ವರೂಪದ ಬಗ್ಗೆ ಏಕಾಭಿಪ್ರಾಯವಿಲ್ಲ.' 


ಲಿಂಗವು ಎರಡು ಬಗೆಯಲ್ಲಿ ಪೂಜಿಸಲ್ಪಡುವುದು ಹಿಂದಿನಿಂದ ಬಂದ ವಾಡಿಕೆ; 
ಸ್ಥಾವರಲಿಂಗ, ದೇಹದ ಮೇಲೆ ಧರಿಸಿದ ಲಿಂಗ. ವೀರಶೈವದ ಒಂದು ಪಮುಖ ವೈಶಿಷ್ಟ್ಯವೆಂದರೆ 
ಸ್ಥಾವರಲಿಂಗಪೂಜೆಯ ನಿಷೇಧ ಮತ್ತು ಇಷ್ಟಲಿಂಗಪೂಜೆ. “ಅಂಗದ ಮೇಲೆ ಲಿಂಗವಿದ್ದು 
ಸ್ಥಾವರಲಿಂಗಕ್ಕೆ ಶರಣೆನ್ನಲಾಗದು',”** ಕಟ್ಟಿದ ಲಿಂಗವ ಬಿಟ್ಟು, ನಟ್ಟಿದ ಲಿಂಗವನಟ್ಟಿ ಮೊಟ್ಟೆ 
ಮೊಟ್ಟೆ ತಾವರೆ ಮೊದಲಾದ ಪುಷ್ಪವ ಧರಿಸುವಾತನಿರವು ನಾ ಇರವು ನೋಡಾ? 
ಮುಂತಾದ ಮಾತುಗಳಲ್ಲಿ ಸ್ಥಾವರಲಿಂಗ ಪೂಜೆಯನ್ನು ಖಂಡಿಸುತ್ತಾರೆ, ವಚನಕಾರರು. 
ಪ್ರಾಯಶಃ ಇದು ಬಸವಾದಿಗಳ ಕಾಲದಲ್ಲಾದ ವೀರಶೈವದ ಸುಧಾರಣೆಯ 
ಒಂದಂಶವಾಗಿರಬಹುದು. ಏಕೆಂದರೆ ಬಸವಪೂರ್ವದ ಜೇಡರ ದಾಸಿಮಯ್ಯನು 
ರಾಮನಾಥಲಿಂಗವನ್ನು ಪ್ರತಿಷ್ಠಾಪಿಸಿದುದು ಪ್ರಸಿದ್ಧವಾದ ವಿಷಯ. “ಶ್ರೀ ರಾಮೇಶ್ವರ ದೇವರ 
ಗಂಧವಾರಣರ್‌ ಇಟಿ ಜಾಡರ ದಾಸಿಮಯ್ಯ” ಎಂಬ ವರ್ಣನೆಯು 
ಶಾಸನವೊಂದಲರಲ್ಲಿದೆ.”್‌ ಹಾಗೆಯೇ ಉಳಿಯುಮೇಶ್ವರ ಚಿಕ್ಕಯ್ಯನೆಂಬ ದತ್ತಿಯನ್ನು ಸ್ವೀಕರಿಸುವ 
ವಿಷಯವು ಶಾಸನೋಕ್ತವಾಗಿದೆ.” ಅನೇಕ ಶರಣರ ವಚನಾಂಕಿತಗಳು ಅವರ 
ಆರಾಧ್ಯದೈವವಾದ ಸ್ಥಾವರ ಲಿಂಗವನ್ನೇ ಸೂಚಿಸುತ್ತವೆ. ಆದ್ದರಿ೦ದ ಬಸವಾದಿಗಳ ಕಾಲದಲ್ಲಿನ 
ವೀರಶೈವ ಪ್ರಚಾರದಲ್ಲಿ ಸ್ಥಾವರಲಿಂಗಪೂಜೆಯನ್ನು ವಿರೋಧಿಸಲಾಯಿತೆಂದು ಕಾಣುತ್ತದೆ. ಆಗ 
“ಲಿ೦ಗಪ್ರತಿಷ್ಠೆಯ ಮಾಡಿದವರಿಗೆ ನಾಯಕ ನರಕ” ಎನ್ನುವಷ್ಟು ತೀವ್ರವಾಗಿ ಈ 
ವಿರೋಧಾಭಾಸವು ಉಂಟಾಯಿತು. 


ಲಿಂಗಧಾರಣೆ 


ವಚನಕಾರರು ಸಾಕಾರಲಿಂಗಪೂಜೆಯನ್ನು ಸಮರ್ಥಿಸಿದರು; ನಿರಾಕಾರವನ್ನು ನಂಬಲು 
ಸಾಧ್ಯವಿಲ್ಲವೆಂದು ಹೇಳಿದರು.” ನೀಕಲಲಿಲಿಗದಂತಹ ಕಲ್ಪನೆಯು ವೀರಶೈವದಲ್ಲಿದ್ದರೂ 
ಸಾಮಾನ್ಯ ಜನರು ನಂಬಲು ಕಣ್ಣಿಗೆ ಕಾಣುವಂತಹ ದೈವಸ್ವರೂಪವೊಂದರ ಅವಶ್ಯಕತೆಯು 
ಅವರಿಗೆ ಕಂಡುಬಂದು, ವಚನಕಾರರು ಈ ರೀತಿ ಸಾಕಾರಲಿಂಗ ಪೂಜೆಯನ್ನು 
ಬೋಧಿಸಿರಬೇಕು. ಈ ಲಿ೦ಗಪೂಜೆಯು ದೇಹದ ಮೇಲೆ ಧರಿಸಿರುವ ಲಿಂಗವೇ ಆಗಬೇಕೆಂದೂ 
ಅವರು ವಿಧಿಸಿದರು. ವೀರಶೈವ ಪನರುತ್ಥಾನಕ್ಕಿಂತ ಪೂರ್ವದಲ್ಲಿಯೇ ದೇಹದ ಮೇಲೆ 
ಲಿಂಗಧಾರಣೆ ಮಾಡುವ ಪದ್ಧತಿಯು ಭಾರತದಲ್ಲಿದ್ದಿತು. ಗರುಡ ಪುರಾಣದಲ್ಲಿ ಲಿಂಗಧಾರಣೆಯ 
ವಿಷಯವಿದೆ; ಸೃಂದಪುರಾಣಾಂತರ್ಗತ "ಶಂಕರ ಸಂಹಿತೆಯಲ್ಲಿ, ಆನ೦ದಗಿರಿಯ 


೧೨೫. K.A. Nilakanta Sastri: Development of Religion in South India: P.0€ 
೧೨೬. ಚನ್ನಬ ವ. ೨೫೧: ಪು. ೧೧೧ 

HE ಸಿದ್ಧರಾ ವ. ೫೮೫ : ಪು. ೧೭೫ 

೧೨೮. ಎಂ.ಎಂ.ಕಲಬುರ್ಗಿ: ಶಾಸನಗಳಲ್ಲಿ ಶಿವಶರಣರು : ಪು. ೩೫ 

೧೨೯. ಅದೇ : ಪು. ೮೭-೮ 

೧೩೦. ಮಹಾದೇ ಶೂನ್ಯಸಂ: ಪು ಸ (ಅಲ್ಲಮ) 

೧೩೧. ಉರಿಲಿಂ ಪೆ ವ. ೨೯ : ಪು. ೫೨: ಆದಯ್ಯ ವ. ೫೮ : ಪು. ೩೫ 


ವೀರಶೈವ ಧರ್ಮ / ೪೧೯ 


“ಶಂಕರ ದಿಗ್ವಿಜಯ'ದಲ್ಲಿ ಹಾಗೂ ಥನಪತಿಸೂರಿ ವಿರಚಿತ "ಶಂಕರದಿಗ್ನಿಜಯ'ದಲ್ಲಿ 
ಲಿಂಗಧಾರಣೆಯ ಉಲ್ಲೇಖವಿದೆ; ಮನುಸ್ಮೃತಿಯಲ್ಲಿ “"ಶಿವಲಿಂಗಾಂಗ ಸ೦ಯುತಃ' ಎಂಬ ಮಾತು 
ಬಂದಿದೆ.” ಮಹಾಭಾರತ, ವಡ್ಡಾರಾಧನೆ ಮುಂತಾದ ಗ್ರಂಥಗಳಲ್ಲಿ ಪ್ರಯೋಗವಾಗಿರುವ 
“ಲಿಂಗಿ” ಶಬ್ದವು ಲಿಂಗಧಾರಿಯಾದವನನ್ನು ಸೂಚಿಸುತ್ತದೆಂದು ಕೆಲವರು ವಾದಿಸುತ್ತಾರೆ.” 
“ಲಿ೦ಗಿ' ಎಂಬುದಕ್ಕೆ ಕೇವಲ ಲಾಂಛನಧಾರಿ ಎಂಬರ್ಥವನ್ನೂ ಕೆಲವರು ಹೇಳುತ್ತಾರೆ. 


ಲಿಂಗಧಾರಣೆಯಲ್ಲಿ ಎರಡು ವಿಧ: ಶ್ರೌತ ಮತ್ತು ಅಶ್ರೌತ. ಶ್ರೌತ ಅಥವ 
ವೈದಿಕವಾದುದೆಂದರೆ ಷಡಧ್ವ ಶೋಧನೆಯುಳ್ಳ ಲಿಂಗಧಾರಣ; ಅಶೌತ ಅಥವಾ 
ಅವೈದಿಕವಾದುದು ಲಿಂಗಮುದ್ರೆಯನ್ನು ಬೆಂಕಿಯಲ್ಲಿ ಕಾಯಿಸಿ ದೇಹದಲ್ಲಿ ಒತ್ತುವುದು.” 
ವೀರಶೈವರು ಆಚರಿಸುವುದು ಮೊದಲನೆಯದನ್ನು. ಆದರೆ ದೇವರಿಗೆ ಬಿಟ್ಟ ಪ್ರಾಣಿಗಳ ಮೇಲೆ 
(ಅದರಲ್ಲೂ ಹೋರಿ) ಲಿಂಗಮುದ್ರೆಯನ್ನೊತ್ತುತ್ತಿದ್ದ ಉಲ್ಲೇಖ ವಚನಕಾರರ ಕಾಲದಲ್ಲಿಯೂ 
ಇದ್ದಿತು.” ಇದನ್ನೇ ಬಸವ ಎಂದು ಕರೆಯುತ್ತಿದ್ದುದು. 


ಲಿಂಗನಿರ್ಮಾಣ ವಸ್ತುಗಳು 


ಲಿಂಗವು ನಾನಾದ್ರವ್ಯಗಳಿ೦ದ ನಿರ್ಮಿತಗೊಳ್ಳುತ್ತಿದ್ದುದು. ಹೆಚ್ಚಾಗಿ ಕಲ್ಲಿನ ಲಿಂಗಗಳೇ ವಚನ 
ಕಾಲದಲ್ಲಿ ಉಪಯೋಗದಲ್ಲಿದ್ದುವೆಂದು ಕಾಣುತ್ತದೆ. ಮೊದಮೊದಲು ಸಮುದ್ರ, ನದಿ, 
ಜಲಾಶಯಗಳ ತಡಿಯಲ್ಲಿ ಮಳಲಿನ ಲಿಂಗವನ್ನು ಗೋಳಕರೂಪದಲ್ಲಿ ನಿರ್ಮಿಸಿ ಜನರು 
ಪೂಜಿಸುತ್ತಿದ್ದರೆ೦ದು ಕೆಲವರು ಭಾವಿಸುತ್ತಾರೆ."** ಪಾರಮೇಶ್ವರ ತಂತ್ರದಲ್ಲಿ ಸ್ಥಾವರಲಿಂಗಗಳನ್ನು 
ಪಾದ, ಸುವರ್ಣ, ರಜತ, ತಾಮ್ರ, ಸೀಸ, ಸ್ಪಟಿಕ ಕಟ್ಟಿಗೆ ಕಂಚು, ಶ್ರೀಶೈಲಶಿಲೆ 
ಮುಂತಾದವುಗಳಿಂದ ಬದರೀ ಫಲ (ಬಾರೆಹಣ್ಣು., ಅಡಿಕೆ, ನಿಂಬೆಗಳಷ್ಟು ಗಾತ್ರದಲ್ಲಿ 
ತಯಾರಿಸಬೇಕೆಂದು ಹೇಳಿದೆ.” ಪುರಾತನ ಯಷಿಗಳು ರತ್ನ, ಸುವರ್ಣ, ರಜತ, ತಾಮ್ರ, 
ಚಂದ್ರಕಾಂತ, ಸ್ಫಟಿಕ, ಹವಳದ ಲಿಂಗಗಳನ್ನು ಆರಾಧಿಸಿದರೆಂದು ಚನ್ನಬಸವಣ್ಣ ಹೇಳುತ್ತಾನೆ." 
ಮತ್ತೊಂದೆಡೆ ಆತನೇ ಕೃತಯುಗದಲ್ಲಿ ಸುವರ್ಣಲಿಂಗ, ತ್ರೇತಾಯುಗದಲ್ಲಿ ಬೆಳ್ಳಿಯಲಿಂಗ, 
ದ್ವಾಪರಯುಗದಲ್ಲಿ ತಾಮ್ರದ ಲಿಂಗ, ಕಲಿಯುಗದಲ್ಲಿ ಕಲ್ಲುಲಿಂಗಗಳು ಪೂಜೆಗೊಳ್ಳುತ್ತವೆಂದು 
ಹೇಳುತ್ತಾನೆ." ಕೆಲವು ವಚನಕಾರರು ದೇವಾದಿದೇವತೆಗಳೆಲ್ಲರೂ ಲಿಂಗವನ್ನು ಪೂಜಿಸಿ 
ಸದ್ಗತಿಯನ್ನು ಪಡೆದರೆಂದು ಹೇಳುವಾಗ ಕೆಲವು ದೇವತೆಗಳು ತಮಗೇ ವಿಶಿಷ್ಟವಾದ 
ವಸ್ತುವಿನಿಂದ ತಯಾರಾದ ಲಿಂಗವನ್ನು ಪೂಜಿಸಿದರೆಂದು ಹೇಳುತ್ತಾರೆ. ಬ್ರಹ್ಮನು ಸ್ಪಟಿಕ, 


೧೩೨. S.G.Sakharpekar: “Agamic Virsaivism’ (Proceedings and Transactions of 7th 


Orien-tal Conference : ಔ.೪೦೧-೩) 

೧೩೩. ಟಿ.ಎನ್‌.ಮಲ್ಲಪು: ವೀರಶೈವದ ಉಗಮ ಮತ್ತು ಪ್ರಗತಿ : ಪು. ೧೮-೨೩ 

೧೩೪. ಷಣ್ಮುಖ ಶಾಸ್ತ್ರಿಗಳು: "ಶೈವ ಮತ್ತು ವೀರಶೈವ' (ವೀರಶೈವತತ್ವ ಪ್ರಕಾಶ : ಪು ೧೯೯) 

೧೩೫.ಚನ್ನಬ ವ. ೧೧೫ : ಹು. ೫೪: ಬಸವ ವ. ೧೦೩೬ : ಪು. ೪೩೧: ದೇವ ದಾ ವ. ೫೭: ಪು. ೧೮ 

೧೩೬. ಹರ್ಡೇಕರ ಮಂಜಪ್ಪ: "ಲಿಂಗಪೂಜೆಯ ಬೆಳವಣಿಗೆಯ ಇತಿಹಾಸ' (ವೀರಶೈವ ತತ್ಪಪ್ರಕಾಶ ಪು. 
೧೭೦ 

೧೩೭. ಆರ್‌ಸಿ.ಹಿರೇಮಠ : ಷಟ್‌ಸ್ಥಲಪ್ರಭೆ : ಪು. ೧೧೮ 

೧೩೮. ಚನ್ನಬ ವ. ೧೬೮ : ಪು. ೭೫ : ವ. ೪೪೬ : ಪು. ೨೦೦ 

೧೩೯. ಚನ್ನಬ ವ. ೫೨೭: ಪು. ೨೪೧-೨ 


೪೨೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ನಾರಾಯಣನು ಇಂದ್ರನೀಲಮಣಿ, ಉಪೇ೦ದ್ರನು ಮರಕತ, ಇಂದ್ರನು ಚಿ೦ತಾಮಣಿ, ಕುಬೇರನು 
ಸುವರ್ಣ, ಪವನನು ಹಿತ್ತಾಳೆ, ವಸುಗಳು ಕಂಚು, ಅಶ್ವಿನೀಕುಮಾರರು ಮಣ್ಣು, ಸೂರ್ಯನು 
ಮುತ್ತು ನಕ್ಷತ್ರಗಳು ವಿಚಿತ್ರವರ್ಣ, ಬುಧನು ಪಚ್ಚೆ, ಶುಕ್ರನು ಕಬ್ಬಿಣ. ಮಂಗಳನು ಹವಳ, 
ಬೃಹಸ್ಪತಿಯು ಮಾಣಿಕ್ಯ ಶನಿಯು ಅಧೋಮಯ, ರಾಹುಕೇತುಗಳು ಧೂಮ್ರಮಯ, 
ನಿರುತಿಯರು ಗೋಮಯ, ಸಿದ್ಧರು ಕುಶ, ಧ್ವನ೦ತರಿಗಳು ಮೂಲಿಕೆ, ಮಾರ್ಕಂಡೇಯ ಶಂಖ, 
ವಸಿಷ್ಠನು ಪವಿತ್ರ, ವಿಶ್ವಾಮಿತ್ರನು ದರ್ಭಸ್ತಂಭ, ವಾಮದೇವನು ಕೂರ್ಚ ಇತ್ಯಾದಿ ಲಿಂಗಗಳನ್ನು 


ಪೂಜಿಸಿದರೆಂದು ಸಿದ್ಧರಾಮನು ಹೇಳುತ್ತಾನೆ.”** 


ವಾಸ್ತವವಾಗಿ ಬಳಕೆಯಲ್ಲಿದ್ದುರಲ್ಲಿ ಬಹುಪಾಲು ಕಲ್ಲಿನಿಂದ ತಯಾರಿಸಿದ ಲಿಂಗಗಳು. ಕಲ್ಲಿನ 
ಲಿಂಗದ ಬಗ್ಗೆ ಉಲ್ಲೇಖಗಳು ಅನೇಕ ಬಾರಿ ವಚನಗಳಲ್ಲಿ ಕಾಣಿಸುತ್ತವೆ. ಕಲ್ಲನ್ನು ಕಲುಕುಟಿಗ 
ಕಟೆದು ಅದಕ್ಕೆ ಲಿಂಗದ ರೂಪವನ್ನು ಕೊಡುತ್ತಿದ್ದ? ಇದು ಸಾಧಾರಣವಾದ ಕಲ್ಲಲ್ಲ, 
"ಪುಣ್ಯಕ್ಷೇತ್ರಗಳಲ್ಲಿ ತಂದ ಶಿಲೆಯ ಪರೀಕ್ಷಿಸಿ ಸಂಸ್ಕಾರಗೈಯಲು ಅದು ಲಿಂಗವಾಗಿಪುದಯ್ಯಾ' 
ಎಂದು ಚನ್ನಬಸವಣ್ಣನು"* ಹೇಳುತ್ತಾನೆ. ಎಂದರೆ ಪವಿತ್ತಕ್ಷೇತ್ರಗಳಲ್ಲಿ ದೊರೆಯುವ ವಿಶಿಷ್ಟವಾದ 
ಕಲ್ಲನ್ನು ಮಾತ್ರಲಿಂಗವನ್ನು ತಯಾರಿಸಲು ಬಳಸುತ್ತಿದ್ದರು. ಕಂಚುಗಾರರು,"”” ಕಮ್ಮಾರರು” 
ಲಿಂಗಗಳನ್ನು ತಯಾರಿಸುವ ಉಲ್ಲೇಖವು ವಚನಗಳಲ್ಲಿರುವುದ ರಿಂದ ಹಿತ್ತಾಳೆ, ಕಂಚು, ಕಬ್ಬಿಣ 
ಮುಂತಾದ ಲೋಹಗಳಿಂದಲೂ ಲಿಂಗಗಳನ್ನು ತಯಾರಿಸುತ್ತಿದ್ದರು. ಇವುಗಳನ್ನು ಬೋಗಾರರು 
ಮಾರಾಟ ಮಾಡುತ್ತಿದ್ದರು. 


ವೀರಶೈವರು ದೀಕ್ಷಾ ಕಾಲದಲ್ಲಿ ಧರಿಸಿದ ಲಿಂಗವು ಶಿವನ ಸಂಕೇತ, ಅದನ್ನವರು 
ಜೀವನಪರ್ಯಂತ ತನ್ನ ದೇಹದ ಮೇಲೆ ಧರಿಸಿ ತನ್ನಲ್ಲಿಯೇ ಶಿವನ ಸ್ವರೂಪವನ್ನು ಕಾಣಲು 
ಪ್ರಯತ್ನಿಸಬೇಕು. ಅಂತಹ ಲಿಂಗವನ್ನು ಸದಾ ಧರಿಸಿರಲು ಕಾರಣವನ್ನು ಚನ್ನಬಸವಣ್ಣನು ಹೀಗೆ 
ವರ್ಣಿಸುತ್ತಾನೆ: “ಪರಶಿವಲಿಂಗವ ಭಾವದಲ್ಲಿ ಭಾವಿಸುವುದಕ್ಕಿಂತ ಮನಮುಟ್ಟಿ ನನೆವುದು. 
ಮನಮುಟ್ಟಿ ನನೆವುದಕ್ಕಿಂತ ಕಣ್ಮುಚ್ಚಿ ಕಾಣುವುದು. ಕಣ್ಮುಚ್ಚಿ ಕಾಣುವುದಕ್ಕಿಂತ ಕರಮುಟ್ಟಿ 
ಪೂಜಿಸುವುದು. ಕರಮುಟ್ಟಿ ಪೂಜಿಸುವುದಕ್ಕಿಂತ ಸದಾ ಅಂಗದಲ್ಲಿ ಹಿ೦ಗದೆ ಧರಿಸುವ ಹರ್ಷವು 
ಪರಮಾವಧಿಯಪ್ಪುದು.”””” ಅದನ್ನು ಯಾವಾಗಲೂ ದೇಹದಿಂದ ಬೇರ್ಪಡಿಸಬಾರದು. 
`ಗಚ್ಚನ್‌ ತಿಷ್ಠನ್‌ ಸ್ವಪನ್‌ ಜಾಗನ್ನುನ್ನಿಷನ್ನಿಮಿಷನ್ನಪಿ। ಶುಚಿರ್ವಾಪ್ಯಶುಚಿರ್ವಾಪಿ ಲಿಂಗಂ 
ಸರ್ವತ್ರಧಾರಯೇತ್‌' (ಓಡಾಡುವಾಗ, ನಿಂತಿರುವಾಗ, ಕನಸು ಕಾಣುವಾಗ, ಎದ್ದಿರುವಾಗ, 
ನಿದ್ರಿಸುವಾಗ, ಶುಚಿಯಾಗಿರುವಾಗ, ಅಶುಚಿಯಾಗಿರುವಾಗ - ಎಲ್ಲ ಕಾಲಗಳಲ್ಲೂ ಲಿಂಗವನ್ನು 
ಧರಿಸಬೇಕು) ಎಂಬ ಶಾಸ್ತೋಕ್ತಿಯನ್ನು ವಚನಕಾರರು ಉಲ್ಲೇಖಿಸಿ ತಮ್ಮ ವಚನಗಳಲ್ಲಿ 


೧೪೦. ಸಿದ್ಧರಾ ವ ೬೧೧ : ಪು. ೧೮೧-೪; ಹೋಲಿಸಿ; ಆದಯ್ಯ ವ. ೮೧ : ಪು. ೫೧-೩ 

೧೪೧. ಚನ್ನಬ ವ. ೬೫೨ : ಪು. ೪೫೦ 

೧೪೨. ಚನ್ನಬ ವ. ೪೩೨ : ಪು. ೧೯೫ 

೧೪೩ .ದೇ ದೇ ವ (ಹ) ೧೯ : ಪು. ೨೮ (“ನೆರೆದರೆ ಗಣ೦ಗಳು, ಹರೆದರೆ ಕ೦ಚುಗಾರರು, ಲಿಂಗವ ಮಾರಿ 
ಉಂಬರೆ ಬೋಗಾರರು?”) 

೧೪೪. ಚನ್ನಬ ವ. ೯೧೫ : ಪು ೪೩೩ 

೧೪೫. ಚನ್ನಬ ವ. ೧೫೦ : ಪು. ೬೬ 


ವೀರಶೈವ ಧರ್ಮ / ೪೨೧ 


ಅದನ್ನು ಅನುಮೋದಿಸುತ್ತಾರೆ.” ಲಾಂಛನವನ್ನು ಹೊರಗೆ ತೆಗೆದರೆ ಲಿಂಗಾರ್ಚನೆಯನ್ನು 
ಅಂತರ್ಯದಲ್ಲಿ ಮಾಡಲಾಗದು ಎಂದು ವಚನಕಾರರು ಎಚ್ಚರಿಸುತ್ತಾರೆ.” ದೇಹದ ಮೇಲೆ 
ಧರಿಸಿರುವ ಲಿಂಗವನ್ನು ಮತ್ತೆ ಮತ್ತೆ ಹೊರತೆಗೆದು ಧರಿಸುತ್ತಿದ್ದರೆ, ನೆಲದಲ್ಲಿ ಬಿತ್ತಿದ ಬೀಜವನ್ನು 
ಕಿತ್ತು ಮತ್ತೆ ಬಿತ್ತಿದರೆ ಹೇಗೆ ಅದು ಫಲಕಾರಿಯಾಗದೋ ಹಾಗೆಯೇ ವೃರ್ಥಷೆಂದು ಶರಣರ 

ಭಾವನ. ಶುದ್ಧಶೈವರು ಹೀಗೆ ಮಾಡುತ್ತಿದ್ದರೆಂದು ಆದಯ್ಯನು 'ಸ್ವಷಪಡಿಸುತ್ತಾನೆ೧್‌ 
ವೀರಶೈವರು ಹೀಗೆ ಮಾಡದೆ ಸದಾ ಅಂಗದ ಮೇಲೆ ಲಿಂಗವನ್ನು ಧರಿಸಿರಬೇಕೆಂದು 
ಸೂಚಿಸುತ್ತಾರೆ, ವಚನಕಾರರು. ಏಕೆಂದರೆ ದೇಹದ ಮೇಲೆ ಲಿಂಗವಿರುವವರೆಗೆ ಮಾತ್ರ ಒಬ್ಬನು 
ಭಕ್ತನಾಗುತ್ತಾನೆ. ಹಾಗೆಯೇ ದೇಹದ ಮೇಲೆ ಲಿಂಗವಿಲ್ಲದೆ ಸತ್ತವನನ್ನು ಹೂಳಬಾರದು. 
ಹಾಗೇನಾದರೂ ಹೂತರೆ ಅಂತಹವರೂ ಪಾತಕಿಗಳಾಗುತ್ತಾರೆ. 5 ೧೫೦ ತನಿದೆಯು ಸತ್ತಾಗ ಕೆಲವೇಳೆ 
ಅವನ ಮಕ್ಕಳು ತಂದೆಯ ಲಿಂಗವನ್ನು ತೆಗೆದು ತಾವು” ಧರಿಸಿದ್ದುದುಂಟು (ಪ್ರಾಯಶಃ ಈ 
ಪದ್ಧತಿಯೂ *`ುದ್ಧಕ್ಕ ೈವದಿರಬೇಕು); ಇದನ್ನು ಶರಣರು ಖಂಡಿಸುತ್ತಾರೆ. ೧೫೧ 


ಲಿಂಗಧಾರಣೆ ಮಾಡುವ ಭಾಗಗಳು 


ಲಿಂಗವನ್ನು ದೇಹದ ಮೇಲೆ ಕೌಂಕುಳ, ಕೈ ಕಂಠ, ಎದೆ, ತಲೆ, ಬಾಯಿಗಳಲ್ಲಿ 
ಧರಿಸಬಹುದೆಂದು ವಚನಕಾರರು ಹೇಳಿ, ಇವು ಬಹಿರಂಗಸ ಸ್ಥಳಗಳಾದರೆ ಬ್ರಹ್ಮರಂದ್ರ, ಭೂಮಧ್ದ 
ನಾಸಿಕಾಗಹಾಗೂ ಚೌಕಮಧ್ಯಗಳು ಅಂತರಂಗದ  ಸ್ಥಳಗಳೆಂದು ಹೇಳುತ್ತಾರೆ. 
ಹೇಯಸ್ಥಾನವಾದುದರಿಂದ ಹೊಕ್ಕಳ ಕೆಳಗೆ ಲಿಂಗವನ್ನು ಧರಿಸುವುದು ನಿಷಿದ್ಧ? ಎದೆಯಲ್ಲಿ 
ಲಿಂಗಧಾರಣೆ ಮಾಡಿದರೆ ಪಟ್ಟು ಮುಟ್ಟು ತಾಗು 'ನಿಕೋಧಂಗಳಿಗೆ ಗುರಿಯಾಗಲಾರದು'; 
ಕೈಯಲ್ಲಿ ಲಿಂಗ ಧರಿಸಿದ್ದರೆ ಅಿಂಗದಲ್ಲಿ ಅನಿಮಿಷದೃಷ್ಟಿಯಾಗಿರಬೇಕು; ಎದೆಯ ಮೇಲೆ 
ಧರಿಸಿದರೆ ಸರ್ವಾಂಗ ವಿಕಾರವನ್ನು ನಾಶ ಮಾಡಬೇಕು; ಕೌಂಕುಳದಲ್ಲಾದರೆ ಆಸೆಯನ್ನು 
ಬಿಡಬೇಕು, ಬಾಯಲ್ಲಿ ಲಿಂಗ ಧರಿಸಿದ್ದರೆ ಅನ್ನಪಾನಾದಿಗಳ ಹಂಗನ್ನು ತೊರೆಯಬೇಕು; 
ಶಿರಸ್ಸಿನಲ್ಲಿ ಧರಿಸಿದ್ದರೆ ಇತರರಿಗೆ ತಲೆಬಾಗುವುದಾಗಲೀ ಮಾನವರನ್ನು ಬೇಡುವುದಾಗಲೀ 
ಮಾಡಬಾರದು.” ಎಂದರೆ ಲಿಂಗಧಾರಣೆಯು ಕೇವಲ ವಿಧಿಯಾಗದೆ ಅದು ಮಾನಸಿಕ 
ವಿಕಾರಗಳನ್ನು ತೊರೆಯಲು ಪ್ರಥಮ ಹೆಜ್ಜೆಯಾಗಬೇಕೆಂಬುದೇ ಇಲ್ಲಿ ವಚನಕಾರರು 
ವ್ಯಕ್ತಪಡಿಸುವ ಆಶಯ. 


೧೪೬ ಚನ್ನಬ ವ. ೪೫ : ಪು.೨೧ 

೧೪೭. ಬಸವ ವ. ೧೯೨ : ಪು. ೮೨ 

೧೪೮. ಚನ್ನಬ ವ. ೧೩೮ : ಪು. ೬೧ 

೧೪೯. ಆದಯ್ಯ ವ. ೭೭ : ಪು. ೪೬ 

೧೫೦. ಆದಯ್ಯ ವ. ೧೮೮ : ಪು. ೧೧೧-೨ 

೧೫೧. ಚನ್ನಬ ವ. ೪೦೯ : ಪು. ೧೮೬ 

೧೫೨. ಚನ್ನಬ ವ. ೧೦೩೧ : ಪು. ೪೮೧ 

೧೫೩. ಚನ್ನಬ ವ. ೧೪೯ : ಪು. ಬ 

೧೫೪. ಚನ್ನಬ ವ. ೯೯೩೦-೩೬ : ಮ. ೫೩೮ -೪೧ ಮೋ ಮಾ ವ (ಸ) ೧೪ : ಪು. ೯೪ 


೪೨೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮೇಲೆ ಸೂಚಿಸಿರುವ ಸ್ಥಳಗಳಲ್ಲಿ ಲಿಂಗಧಾರಣೆ ಮಾಡಬಹುದಾದರೂ ಇವೆಲ್ಲದರಲ್ಲಿ 
ಶ್ರೇಷ್ಠವಾದುದೆಂದರೆ ಕೊರಳು ಎಂದು ವಚನಕಾರರು ಅಭಿಪ್ರಾಯಪಡುತ್ತಾರೆ. ಇದಕ್ಕೆ 
ಕಾರಣವೆಂದರೆ, *ಜಿಹ್ಜೆಗೆ ತಾಗಿದ ಸಕಲರುಚಿಯೂ ಗಳದಿಂದಿಳಿವುದಾಗಿ, ಗಳವೆ 
ವಿಶೇಷಸ್ಥಲವೆಂದು ಗಳದಲ್ಲಿ ಧರಿಸಿದೆನಯ್ಯಾ”."”” ಗುರುಕರುಣೆಯಾದ ಲಿಂಗವನ್ನು 
ಧರಿಸುವುದಕ್ಕೆ ಕೊರಳು ಶ್ರೇಷ್ಠವೆಂಬುದಕ್ಕೆ ಮತ್ತೊಂದು ಕಾರಣವೆಂದರೆ ಈ ಶರೀರದ 
ದೃಷ್ಟಿಯಿ೦ದಲಾಗಲೀ ಮಾಹಲಿಂಗ-ತ್ರಿವಿಧ-ನಾದಬಿ೦ಂದು-ಮಾರ್ಗಕ್ರಿಯೆ-ಭಕ್ತಿ ಇವುಗಳ 
ಸಂಪಾದನೆಯ ದೃಷ್ಟಿಯಿಂದಲೂ, ಭಾವನಿಷ್ಠೆ-ಅರ್ಪಿತ ನಿಷ್ಠೆಗಳ ದೃಷ್ಟಿಯಿಂದಲೂ ಇದೇ ವಿಶೇಷ 
ಮಹತ್ವದ ಸಳವಾಜ್ಯ 9ನ ಕೊರಳಲ್ಲಿ ಲಿಂಗಧಾರಣೆ ಮಾಡುವುದೇ ಶ್ರೇಷ್ಠವೆಂದು ವಚನಕಾರರ 
ಅಭಿಪ್ರಾಯ." 


ಚನ್ನಬಸವಣ್ಣನು ಲಿಂಗಧಾರಣೆಯ ಕ್ರಮವನ್ನು ಹೀಗೆ ವಿವರಿಸುತ್ತಾನೆ.ಗುರುಲಿಂಗ 
ಜಂಗಮರ  ಕೃಪಾಕಟಾಕ್ಷಕ್ಕೊಳಗಾಗಿ ವಿಭೂತಿ ರುದ್ರಾಕ್ಷಿ ಮಂತ್ರಗಳನ್ನು ಗುರುವಿನ 
ನಿರ್ದೇಶನಕ್ಕನುಗುಣವಾಗಿ ಆಚರಿಸುತ್ತ ಇಷ್ಟಲಿಂಗವನ್ನು ಕೊರಳಲ್ಲಿ ಧರಿಸಬೇಕು. ನೂಲಕಾಯಿ, 
ಬಿಲ್ವಕಾಯಿ, ಗಂಧದ ಕರಡಗೆ, ನಾರ೦ಗ (ಈಳೆ), ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ ಅಥವಾ 
ಮೃತ್ತಿಕೆ ಇವುಗಳಲ್ಲಿ ಶಿವಲಾಂಛನದಿಂದ ಕೂಡಿದ ಮೂವತ್ತಾರು, ನಲವತ್ತೆರಡು, ಐವತ್ತಾರು, 
ಅವರತ್ತುಮೂರು, ನೂರೆಂಟು, ಇನ್ನೂರ ಹದಿನಾರು ಅಥವಾ ಮುನ್ನೂರರವತ್ತು ಎಳೆಯ 
ದಾರದಿಂದ ಕಟ್ಟ ಅದಕ್ಕೆ ಎರಡೋ ಮೂರೋ ಮೂರೋ ನಾಲ್ಕೋ ಎಳೆಗಳ ಸೂತ್ರವನ್ನು 
ಮಂತ್ರಧ್ಯಾನದಿ೦ದ ಕಟ್ಟಿ, ಗುರುಪಾದೋದಕದಲ್ಲಿ ತೊಳೆದ ಬಟ್ಟೆಯನ್ನು ಮಡಿಚಿ ಅದರಲ್ಲಿ ಬೆಳ್ಳಿ 
ಬಂಗಾರ ತಾಮಹಿತ್ತಾಳೆ ಅಥವಾ ತಾಳೆಯೋಲೆಯಿಂದ ತಗಡವನ್ನು ಮಾಡಿ ಬಟ್ಟೆಯನ್ನು 
ಅನ೦ತರ ಮಡಿಚಿ ಹುದುಗಿಸಬೇಕು. ಹದಿನಾರು ಬಗೆಯ ಪ್ರಣವಗಳೇ ಷೋಡಶ ಕಲೆಗಳೆಂಬ 
ಭಾವನೆಯಿಂದ ಕ್ರಿಯಾಭಸಿತದಿಂದ ಸ್ಥಾಪಿಸಿದ ಆ ಮಂತ್ರಗೃಹದಲ್ಲಿ ಲಿಂಗವನ್ನು ಸ್ಥಾಪಿಸಿ 
ಧರಿಸಬೇಕು.“ 


ಇಷ್ಟಲಿಂಗವು ಬಿದ್ದರೆ 


ವೀರಶೈವನು ತಾನು ಧರಿಸಿರುವ ಇಷ್ಟಲಿಂಗವು ನೆಲಕ್ಕೆ ಬಿದ್ದರೆ ತಕ್ಷಣವೇ ಸಾಯಬೇಕೆಂದು 
ಆ ಕಾಲದ ಕೆಲವರ ಅಭಿಪ್ರಾಯವಾಗಿತ್ತು ಯಾರ ಇಷ್ಟಲಿಂಗವು “ಕ್ಕೆ ಬೀಳುತ್ತದೆಯೋ 
ಅವನನ್ನು ಅಪವಿತ್ರನೆಂದು ಇತರರು ಮುಟ್ಟುತ್ತಲೂ ಇರಲಿಲ್ಲ." ಆದರೆ ವಚನಕಾರರು. ಇದನ್ನು 
ಖಂಡಿಸುತ್ತಾರೆ. ಇಷ್ಟಲಿಂಗವು ಆಕಸ್ಮಾತ್‌ ಕೆಳಕ್ಕೆ ಬಿದ್ದರೆ ಅದನ್ನು ಮೇಲೆತಿ 
ಷೋಡಶೋಪಚಾರವನ್ನು ಮಾಡಬೇಕೇ ಹೊರತು ಶಸ್ತಸಮಾಧಿಗಳಿಂದ ದುರ್ಮರಣವನ್ನು 
ತಂದುಕೊಳ್ಳಬಾರದೆಂದು. ಅವರು ಬೋಧಿಸಿದರು. ಲೌಗವು ಬಿದ್ದಾಗ ಕೆಲವು ಶಸ್ತ್ರ ಸಗಳಿಂದ 
ಇರಿದುಕೊಂಡೋ, ನೀರಲ್ಲಿ ಅಥವಾ ಬೆಂಕಿಯಲ್ಲಿ ಬಿದ್ದೋ ಇಲ್ಲವೇ ನೇಣು ಹಾಕಿಕೊಂಡೋ 


೧೫೧ 


ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರು. “ತನುವಿನ "ಮೇಲೆ “ವಧರಿಸಿದ ಲಿಂಗವು ಅವದಳವಾಗಿ 


೧೫೫. ಚನ್ನಬ ವ. ೧೪೯ : ಪು. ೬೫ 
೧೫೬. ಚನ್ನಬ ವ. ೯೩೪ : ಪು. ೪೪೦ 
೧೫೭. ಚನ್ನಬ ವ. ೧೫೧ : ಪು. ೬೬-೬ 
೧೫೮. ಚನ್ನಬ ವ. ೯೧೬ : ಪು. ೪೩೩ 
೧೫೯.ಚನ್ನಬ ವ. ೪೯೨ : ಪು. ೨೧೬ 


ವೀರಶೈವ ಧರ್ಮ / ೪೨೩ 


ಭೂಮಿಯಲ್ಲಿ ಸಿಂಹಾಸನಗೊಂಡಿತ್ತೆಂದು ಸಮಾಧಿಯ ಹೊಗುವರಯ್ಯ”,”' “ಸೃಷ್ಟಿಯ 
ಮೇಲಣ ಕಣಿಯ (ಕಲ್ಲು) ತಂದು, ಇಷ್ಟಲಿಂಗವೆಂದು ಮಾಡಿ, ಅಷ್ಟತನುವಿನ ಕೈಯಲ್ಲಿ ಕೊಟ್ಟು, 
ಆ ಅಷ್ಟತನುವಿನ ಕೈಯ ತಪ್ಪಿ ಸೃಷ್ಟಿಯ ಮೇಲೆ ಬಿದ್ದಿತೆಂದು ಮೆಟ್ಟಿಮೆಟ್ಟಿ ಹೂಳಿಸಿಕೊಂಬ 
ಗುರುದ್ರೋಹಿಗಳ ಮುಖವ ನೋಡಲಾಗದು. ಅವರ ನುಡಿಯ ಕೇಳಲಾಗದು” ಎಂಬಂತಹ 
ಮಾತುಗಳನ್ನು ನೋಡಿದರೆ ಲಿಂಗವು ಬಿದ್ದರೆ ಕೆಲವರು ಜೀವಂತವಾಗಿ ಹೂಳಿಸಿಕೊಳ್ಳುತ್ತಿದ್ದರೆಂದು 
ಊಹಿಸಬಹುದು. ಆದರೆ ವಚನಕಾರರು ಇದನ್ನೆಲ್ಲ ಅಲ್ಲಗಳೆದರು. ಭೂಮಿಯಲ್ಲಿ ಹುಟ್ಟಿ 
ಕಲ್ಬುಟಿಗನಿಂದ ರೂಪುಗೊಂಡು, ಗುರುಹಸ್ತದಿಂದ. ಲಿಂಗವಾಗಿರುವ ಒಂದು ಕಲ್ಲು ಬಿದ್ದರೆ 
ಆತ್ಮಹತ್ಯೆ ಮಾಡಿಕೊಳ್ಳಬಾರದು." ಏಕೆಂದರೆ ಲಿಂಗವೆಂಬುದು ಶಿಲಾ ಮಾತ್ರವಲ್ಲ, ಅದೊಂದು 
ಭಾವನೆ. ಆದ್ದರಿಂದ. “ಅದೃಶ್ಯಭಾವನೋ ನಾಸ್ತಿ ದೃಶ್ಯಮೇವ ವಿನಶ್ಯತಿ, ಅವರ್ಣಮಕ್ಷಯಂ 
ಬ್ರಹ್ಮಂ ಕಥಂ” ಭವಂತಿ ಯೋಗಿನಃ ಎಂದುದಾಗಿ ಇಡಲ ಚನ್ನ] ಸ೦ಗಯ್ಯನ ಅಆ್‌ದಾಗಲೆ 
ಇದ್ದಿತು. ಮಣ್‌ದಾಗಲೆ ಬಿದ್ದಿತ್ತು”? ಎಂದು ಸಂತೈಸುತ್ತಾರೆ. ಅದಲ್ಲದೆ ಲಿಂಗವು, ಎಂದರೆ 
ಸೃಷ್ಟಿಶಕ್ತಿಯೇ ಕೆಳಗೆ ಬೀಳಬಲ್ದುದೆ. ಬಿದ್ದರೆ ಅದನ್ನು ಬಾಯಿ ತಡೆಯುತ್ತದೆಯೋ ಎಂದು 
ಪ್ರಶ್ನಿಸಿ ವಚನಕಾರರು ಕೆಲವರ ಮೌಢ್ಯಕ್ಕೆ ಮರುಗುತ್ತಾರೆ. ಗರಡಿಯಲ್ಲಿ ಸಾಧನೆಯನ್ನು 
ಮಾಡುವಾಗ ಕೈಯಲ್ಲಿ ಹಿಡಿದ ಪಯಧವು ಕೈತಪ್ಪಿ ಕೆಳಗೆ ಬಿದ್ದರೆ ಅದನ್ನು ಅವಮಾನವೆಂದು 
ಪರಿಗಣಿಸದೆ ವೀರನು ಮೇಲೆತ್ತಿಕೊಂಡು ಅಭ್ಯಾಸವನ್ನು ಮುಂದುವರಸುವಂತೆಯೇ ಭಕ್ತರು 
ಲಿಂಗ ಬಿದ್ದಾಗಲೂ ವರ್ತಿಸಬೇಕೆಂದು ವಚನಕಾರರು ಸಲಹೆಯೀಯುತ್ತಾರೆ.”" ಇಷ್ಟಲಿಂಗವು 
ಅಕಸ್ಮಾತ್‌ ಕಳೆದುಹೋದರೆ ಸರ್ವಸುಖವನ್ನು ತೊರೆದು ಲಿಂಗವನ್ನು ಕಾಣುವವರೆಗೂ 
ಧ್ಯಾನದಲ್ಲಿರಬೇಕು; ದೀರ್ಫಕಾಲದ ಧ್ಯಾನಾನಂತರವೂ ಇಷ್ಟಲಿಂಗವು ಕಣದಿದ್ದರೆ ಮತ್ತೊಂದು 
ಲಿಂಗವನ್ನು ಧರಿಸಿಕೊಳ್ಳದೆಯೂ ಆದರೆ ಆತ್ಮಹತ್ಯೆಗೆ ಕೈಹಾಕದೆಯೂ ಪ್ರಾಯಶಃ ಮೇಲೆ 
ಹೇಳಿದಂತೆ. ಸದಾ ಅದರ ಧ್ಯಾನದಲ್ಲಿಯೇ ಇರಬೇಕೆಂದು ವರು ಹೇಳುತ್ತಾರೆ.” 


ಇಷ್ಟಲಿಂಗವು ಭಿನ್ನವಾದರೆ 


ಅದೇ ರೀತಿಯ ಆಚರಣೆಯನ್ನು ಲಿಂಗವು ಭಿನ್ನವಾದಾಗಲೂ ಆಚರಿಸಬೇಕೆಂದು ಕೆಲವರು 
ಅಭಿಮತವಾಗಿತ್ತು. ಲಿಂಗವು ಬಿದ್ದಾಗಲೂ ಭಿನ್ನವಾದಾಗಲೂ ಕಳುವಾದಾಗಲೂ ಪೀಠದಿಂದ 


೧೬೦. ಚನ್ನಬ ವ. ೯೧೪ : ಪು. ೪೩೨ 
೧೬೧. ಉರಿಲಿಂ ಪೆ ವ. ೪೫ : ಪು. ೬೯ 


೧೬೨. ಚನ್ನಬ ವ. ೯೧೪ : ಪು. ೪೩೨ 
೧೬೩. ಚನ್ನಬ ವ. ೪೮೨ : ಪು. ೨೧೬ 
೧೬೪. ಚನ್ನಬ ವ. ೬೭೯ : ಪು. ೩೨೨ 
೧೬೫. ಚನ್ನಬ ವ. ೯೧೫ : ಪು. ೪೩೩ 
೧೬೬, ಚನ್ನಬ ವ. ೪೫೭ : ಪು. ೨೦೪-೫ 


೧೬೭ ಚನ್ನಬ ವ. ೬೭೫ : ಪು.೩೨೦ ಯಇಷ್ಟಲಿಂಗವು ಕಳೆದು ಹೋದರೆ ಪ್ರಾಣತ್ಕಾಗವನ್ನು 
ಮಾಡಬೇಕೆಂದು'ಚಂದಜ್ಞಾನಾಗಮ'ವು ಹೇಳುತ್ತದೆ. ಇದೇ 'ವೀರತ್ವ'ವೆಂದು ಅದರ ಅಭಿಪ್ರಾಯ: 
ಟಿ.ಎನ್‌.ಮಲ್ಲಪ್ಪ; ವೀರಶೈವದ ಉಗಮ ಮತ್ತು ಪ್ರಗತಿ: ಪು. ೯) 


೪೨೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬೇರೆಯಾದಾಗಲೂ ಪ್ರಾಣವನ್ನು ತೊರೆಯಬೇಕೆಂದು "ಸೂಕ್ಷ್ಮತಂತ್ರ'ವು ವಿಧಿಸುತ್ತದೆ.” 
ಅಮುಗೆರಾಯಮ್ಮನೆಂಬ ವಚನಕಾರ್ತಿಯು ಇದನ್ನು ಅನುಮೋದಿಸುತ್ತಾಳೆ; ವೃತ್ತ, ಗೋಳಕ, 
ಗೋಮುಖ ಎನ್ನುವ ತ್ರಿವಿಧ ಸ್ಥಾನಗಳಲ್ಲಿ ಲಿಂಗವು ಭಿನ್ನವಾದರೆ ತಕ್ಷಣವೇ ಲಿಂಗವನ್ನು 
ಸೇರಬೇಕು (ಎಂದರೆ ಮೃತನಾಗಬೇಕು); ಇಲ್ಲದಿದ್ದರೆ ಹೀನಜನ್ಮಗಳುಂಟಾಗುತ್ತವೆಂದು ಅವಳು 
ಹೇಳುತ್ತಾಳೆ. ಮತ್ತೊಂದೆಡೆ ಆಕೆಯ ಒಂದು ವಚನಕಭಾಗ ಹೀಗಿದೆ: “ಇಷ್ಟಲಿಂಗ 
ಭಿನ್ನ! ವಾಗಲೊಡನೆ ತೆತ್ತಿಗ ಕಂಡಲ್ಲಿ ವಸ್ತುವ ಬಿಡುವುದು. ತೆತ್ತಿಗರ ಕಾಣದಿರ್ದಡೆ ನೀರು ನೇಣು 
ವಿಷ ಔಷಧಂಗಳಲ್ಲಿ' ವಸ್ತುವಿನೊಡನೆ ವಸ್ತುವ ಬಿಡಬೇಕು. ಇದಕ್ಕೆ ಸಂದೇಹವಿಲ್ಲ” 
ಎನ್ನುತ್ತಾಳೆ. ಇಲ್ಲಿ ತೆತ್ತಿಗರೆಂದರೆ ತನಗೆ ಇಷ್ಟಲಿಂಗವನ್ನಿತ್ತ ಗುರುವನ್ನು ಸೂಚಿಸುವಂತೆ 
ತೋರುತ್ತದೆ. ಇಷ್ಟಲಿಂಗವು ಭಿನ್ನವಾದರೆ ಅದನ್ನಿತ್ತ ಗುರುವಿಗೇ ಅದನ್ನಿತ್ತು ಆತ್ಮಹತ್ಯೆಯನ್ನು 
ಮಾಡಿಕೊಳ್ಳಬೇಕು, ಗುರುವು ಕಾಣಸಿಗದಿದ್ದರೆ ಲಿಂಗದೊಡನೆಯೇ ಪ್ರಾಣತ್ಯಾಗವನ್ನು 
ಮಾಡಿಕೊಳ್ಳಬೇಕೆಂಬುದೇ ಅವಳ ಅಭಿಪ್ರಾಯ. ಈ ಮಾತನ್ನು ಆ ಕಾಲದಲ್ಲಿ 
ಅಲ್ಲಗಳೆಯುತ್ತಿದ್ದವರನ್ನು ಆಕೆ ಖಂಡಿಸುತ್ತಾಳೆ. ಪುರಾತನರಾಗಲೀ ಚಿತ್ರಿಂಡಾಗಮ 
ವಾತುಲಾಗಮಗಳಾಗಲೀ ಇಷ್ಟಲಿಂಗವು ಭಿನ್ನವಾದರೂ ಆತ್ಮಘಾತವನ್ನು ಮಾಡಿಕೊಳ್ಳಬೇಕೆಂದು 
ವಿಧಿಸುವುದಿಲ್ಲವೆಂದು ಅದನ್ನು ಮತ್ತೆ ಧರಿಸಬಹುದೆಂದೂ ಹೇಳುವವರಿಗೆ “ಏಳು ಕೋಟಿ 
ಯುಗಂಗಳಲ್ಲಿ ನಾಯಕನರಕ “ತಪ್ಪದು” ಎಂದು ಹೇಳಿ, ಹಾಗೆ ಭಿನ್ನಲಿಂಗವನ್ನು “ಕಟ್ಟಿದವಂಗೆ 
ಚಂದಸೂರ್ಯರು ಪೃಥ್ವಿ ಅಪ್ಪುವುಳ್ಳ ಪರಿಯಂತರವು ನಾಯಕನರಕದಲ್ಲಿಪರು ಕಾಣಾ, 
ಅಮುಗೇಶ್ಚರಲಿಂಗವೇ, ನಿಮ್ಮ ಶರಣರು ಲಿಂಗಭಿನ್ನವಾಗಲು ಲಿಂಗದೊಡನೆ ಅಂಗವ ಬಯಲು 
ಮಾಡುವರಯ್ಯಾ” ಎನ್ನುತ್ತಾಳೆ. ೧೭೪ ಇದನ್ನು ಚನ್ನಬಸವಣ್ಣನಂತಹವರು ಖಂಡಿಸುತ್ತಾರೆ. ಹಾಗೆ 
ಲಿಂಗವು ಭಿನ್ನವಾದಾಗ ಅತ್ಮಘಾತವನ್ನು ಮಾಡಿಕೊಳ್ಳುವವನನ್ನು “"ಶಿವದ್ರೋಹಿ' ಯೆಂದು ಕರೆದು, 
ಕಲ್ಲುಕುಟಿಗನು' ಕಲ್ಲಿಗೆ ಲಿಂಗರೂಪವನ್ನೀಯುವಾಗ ತನ್ನ ಉಳಿಯಿಂದ ಹೊಡೆದು ಚಕ್ಕೆಯನ್ನು 
ತೆಗೆದಾಗ ಪ್ರಾಣಲಿಂಗವನ್ನಾಗಲೀ ಭಾವಲಿಂಗವಾಗಲೀ ಪೂಜಾಲಿಂಗವಾಗಲೀ ಭಿನ್ನವಾಯಿತೇ 
ಎಂದು ಪ್ರಶ್ನಿಸುತ್ತಾರೆ.” ಅಂತಹುದರಲ್ಲಿ ಲಿಂಗಭಿನ್ನವಾದರೆ ಆತ್ಮಘಾತವನ್ನು ಮಾಡಿಕೊಳ್ಳುವ 
ಅವಶ್ಯಕತೆಯಿಲ್ಲವೆಂದು ಅವರ ಭಾವನೆ. 


ಲಿಂಗಪ್ರಭೇದಗಳು 


ಲಿಂಗವು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗವೆಂದು ಮೂರು ಬಗೆ: ಗುರುಸಂಬಂಧ 
ದಿಂದಾದುದು ಇಷ್ಟಲಿಂಗವಾದರೆ, ಲಿಂಗಸಂಬಂಧದಿಂದಾದುದು ಪ್ರಾಣಲಿಂಗ, 
ಜಂಗಮಸಂಬಂಧದಿಂದಾದುದು ಭಾವಲಿಂಗವೆಂದು ಹೇಳುತ್ತಾರೆ.” ಆದಯ್ಯನು ಒಂದೆಡೆ 


೧೬೯. ಚಂದಶೇಖರಶಾಸ್ತಿ ಹಿರೇಮಠ: ಬಸವತತ್ವರತ್ನಾಕರ : ಪು. ೧೬೬ 
( 'ಪ್ರಮಾದತ್ತೆಶಿತೇ ಲಿಂಗೇ ಭಿನ್ನೇ ಚೋರಾದಿಭರ್ಹತೇ। 
ಪೀಠಾದುತ್ವಮಿತೇ ವಾಪಿ ಸಹ 'ಪ್ರಾಣಾನ್ನರಿತಜ' ”) 

೧೬೯. ಶಿವಶ ವ. ಮು ೪೨೫ (ಅಮುಗೆ ರಾಯಮ್ಯ ೪೦) 

೧೭೦. ಶಿವಶ ವ. ಪು. ೪೨೬ (ಅಮುಗೆ ರಾಯಮ್ಯ ೪೨) 

೧೭೧ ಶಿವಶ ವ. ಪು. ೪೨೫ (ಅಮುಗೆ ರಾಯಮ್ಮ ೪೧) 

೧೭೨. ಚನ್ನಬ ವ. ೪೮೪ :ಪು. ೨೧೭ : ವ.೬೭೪ : ಮು. ೨೧೯ 

೧೭೩. ಆದಯ್ಯ ವ. ೭೩ : ಪು. ೩೮ 


ವೀರಶೈವ ಧರ್ಮ / ೪೨೫ 


ಇವುಗಳನ್ನು ಈ ರೀತಿ ಅರ್ಥೈಸುತ್ತಾನೆ; "ಅಂಗದ ಮೇಲೆ ಸಾಕಾರವಿಡಿದು ಮಂತ್ರಾಹ್ಹಾನ 
ಗಳಿಂದ ಅಷ್ಟವಿಧಾರ್ಚನೆ ಷೋಡಶೋಪಾಚರಂಗಳಲ್ಲಿ ವ್ಯಾಪಿಸಿಕೊಂಬುದೆ ಇಷ್ಟಲಿಂಗ; ಆ 
ಇಷ್ಟಲಿಂಗಕ್ಕೆ ಆಶ್ರಯವಾಗಿ ಚತುರ್ದಶೇಂದ್ರಿಯಂಗಳಲ್ಲಿ ತನ್ಮುಖನಾಗಿ, ಸರ್ವೇಂದ್ರಿಯಗಳಿಗೆ 
ಚೈತನ್ಯವಾಗಿ ಪ್ರಾಣನಲ್ಲಿ ಪರಿಪೂರ್ಣನಾಗಿಪ್ಪುದೆ ಪ್ರಾಣಲಿಂಗ; ಆ ಪ್ರಾಣಲಿಂಗಕ್ಕೆ ಆದಿಯಾಗಿ, 
ಭಾವಭ್ರಮೆಗಳು ನಷ್ಟವಾಗಿ, ಅನುಭಾವದಲ್ಲಿ ಲೀನವಾಗಿ ಭಾವ ಸದ್ಭಾವ ನಿರ್ಭಾವವೆಂಬ 
ಭಾವಮಂತ್ರಗಳಲ್ಲಿ ಭರಿತವಾಗಿ ಭಾವಬ್ರಹ್ಮನೆಂಬ ಭೇದವಿಲ್ಲದೆ ಸನ್ನಿಹಿತ ಭಾವದಿಂದಿಪ್ಪುದೆ 
ಭಾವಲಿಂಗ.””್‌ ಚನ್ನಬಸವಣ್ಣನು ಒಂದಂಡೆ ಸ್ಥೂಲಾಂಗದಲ್ಲಿ ಇಷ್ಟಲಿಂಗವೂ, ಸೂಕ್ಷ್ಮಾಂಗದಲ್ಲಿ 
ಪ್ರಾಣಲಿಂಗವೂ, ಕಾರಣಾ೦ಗದಲ್ಲಿ ಭಾವಲಿಂಗವೂ ಇರುವುದೆಂದು ಹೇಳಿ, ಹೃದಯ ಕಿವಿ ಧರ್ಮ 
ಕಣ್ಣು ನಾಲಿಗೆ ಮೂಗಿನಲ್ಲಿ ಕ್ರಮವಾಗಿ ಮಹಾಲಿಂಗ, ಪ್ರಸಾದಲಿಂಗ, ಜಂಗಮಲಿಂಗ, ಶಿವಲಿಂಗ, 
ಗುರುಲಿಂಗ ಮತ್ತು ಆಚಾರಲಿಂಗಗಳೆಂಬ ಷಡ್ಲಿಂಗಗಳು ಸಮಾಹಿತವಾಗಿರುತ್ತವೆಂದು 
ಹೇಳುತ್ತಾನೆ." 


ಲಿಂಗಪೂಜೆ 


ವೀರಶೈವನಾದವನು ಗುರುಕರುಣೆಯಿಂದ ಪಡೆದು ಧರಿಸಿರುವ ಇಷ್ಟಲಿಂಗವು ಅವನ 
ಭಾವನೆಯಲ್ಲಿನ ಲಿಂಗತ್ವದ ಸಂಕೇತರೂಪ ಮಾತ್ರ ಕೈಯಲ್ಲಿ ಹಿಡಿದ ಇಷ್ಟಲಿಂಗಕ್ಕೆ 
ಅಷ್ಟವಿಧಾನರ್ಚನೆಯನ್ನು ಮಾಡಬೇಕು, ಅದು ಇಷ್ಟಲಿಂಗಪೂಜೆ; ಮನಸ್ಸಿನಲ್ಲಿ ಲಿಂಗದ 
ಧ್ಯಾನವನ್ನು ಮಾಡಿ, ಮನಸಿನಲ್ಲಿ ನೆಲೆಗೊಂಡಿರುವ ಆ ಕೈಯಲ್ಲಿರುವ ಕಣ್ಣಿಗೆ 
ಕಾಣುವ ಇಷ್ಟಲಿಂಗದಲ್ಲಿ ಆವಾಹಿಸಿದಾಗ ಅದು ಪಣಲಿಂಗ ಪ ಸಾಜೆಯಾಗುತ್ತದೆ; ಲಿಂಗದಲ್ಲಿ 
ಮ ನ`ಸ್ಸು ಸರಿಹೋಗುವುದೇ ಭಾವಲಿಂಗಪೂಜೆಯಾಗುತ್ತದೆ.”** ತ್ರಿಕಾಲಗಳಲ್ಲಿ ಎಂದರೆ ಬೆಳಿಗ್ಗೆ 
ಮಧ್ಯಾಹ್ನ ಮತ್ತು ಸಂಜೆಗಳಲ್ಲಿ ಇಷ್ಟಲಿಂಗವನ್ನು ಪತ್ರ ಪುಷ್ಟ ಅಭಿಷೇಕಗಳಿಂದ 
ಪೂಜಿಸಬೇಕಿಂದು ವಚನಕಾರರು ವಿಧಿಸುತ್ತಾರೆ.” ಸದ್ಭಕ್ತರು ಲಿಂಗಪೂಜೆಯನ್ನು ಮಾಡುವ 
ವಿಧಾನವನ್ನು ಸಕಲೇಶ ಮಾದರಸನು ಈ ರೀತಿ ವಿಧಿಸುತ್ತಾನೆ; ಲಿಂಗಾರ್ಚನೆಯ ಕಾಲದಲ್ಲಿ 
ಕದವನ್ನು "ಹಾಕಿರಬೇಕು; ಶಿವಪೂಜೆಯನ್ನು ಆಡಂಬರದಿಂದ ಮಾಡದೆ ಗುಪ್ತವಾಗಿಯೇ 
ನೆರವೇರಿಸಬೇಕಾದುದರಿಂದ ತೆರೆಯನ್ನು ಕಟ್ಟರಬೇಕು; ಪಾಪಿ, ಕೋಪಿ, ಶಿವಾಚಾರ ಭ್ರಷ್ಟ 
ದುರಾಶೆಯುಳ್ಳವರು, ವೈದಿಕ, ಬ್ರಾಹ್ಮಣ, ಕೆಟ್ಟದೃಷ್ಟಿಯವನು, ಅನಾಚಾರಿ, ಮೂರ್ಜ, ಗುರುನಿಂದೆ 
ಮಾಡುವವನು-ಇವರು ಆಕಸ್ಮಾತ್ತಾಗಿ ತನ್ನ ಲಿಂಗಾರ್ಚನೆಯನ್ನು ಕಂಡರೂ ತನ್ನ ಪೂಜೆಯು 
ವ್ಯರ್ಥವಾಗುತ್ತದೆ. ಆದ್ದರಿಂದ ಅವರು ಕಾಣಲು ಆಸ್ಪದವಿರಬಾರದು.” ಲಿಂಗಪೂಜೆಯನ್ನು 
ಪ್ರಾಯಶಃ ಸ್ಥಾವರಲಿಂಗಪೂಜಕರು) ಇತರರಿಂದ ಮಾಡಿಸುವುದನ್ನು ಖಂಡಿಸುವ ವಚನಕಾರರು. 
ತನ್ನ ಇಷ್ಟದ ವವನ್ನು ತಾನೇ ಪೂಜಿಸಬೇಕೆಂದು ಹೇಳುತ್ತಾರೆ.” 


೧೭೪. ಆದಯ್ಯ ವ. ೨೩೫ : ಹು. ೧೩೮-೯ 
೧೭೫. ಚನ್ನಬ ವ. ೩೫೮ : ಮು. ೧೫೯ 
೧೭೬. ಶಿವಾನುಭವ ಶಬ್ದಕೋಶ : ಪು. ೧೯೭ 
೧೭೭. ಚನ್ನಬ ವ. ೧೫೯ : ಪು. ೭೦ 
೧೭೮. ಸಕಲೇಶ ವ. ೨೬ : ಪು. ೭ 


೪೨೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಜಂಗಮ 


ವೀರಶೈವರಿಗೆ ಜಂಗಮನು ಅತ್ಯಂತ ಪವಿತ್ರನಾದವನು. ಭವಿತನವನ್ನು ಹೋಗಲಾಡಿಸಿ 
ಭಕ್ತನನ್ನಾಗಿ ಮಾಡಿದ ಗುರುವು ಪವಿತ್ರನಾದರೂ ಜಂಗಮನು ಅವನಿಗಿಂತಲೂ ಶ್ರೇಷ್ಠನೆಂಬುದೇ 
ವಚನಕಾರರೆಲ್ಲರ ನಿಲವು. ಚನ್ನಬಸವಣ್ಣನು ಜಂಗಮನನ್ನು "ಗುರುವಿನ ಗುರು 
ಪರಮಗುರು'ವೆಂದು ವರ್ಣಿಸಿ, ಆದ್ದರಿಂದ ಜಂಗಮನು ದೀಕ್ಷೆಯನ್ನೀಯಲು 
ಉದ್ಯುಕ್ತನಾಗಬಾರದು, ತಾನು ಭಕ್ತರಿಂದ ದಾಸೋಹವನ್ನು ಸ್ವೀಕರಿಸಬೇಕೇ ಹೊರತು ದೀಕ್ಷೆ 
ನೀಡಬಾರದೆಂದೂ, ಹಾಗೆ ಮಾಡಿದರೆ ಆತನ ಜಂಗಮತನಕ್ಕೆ ಧಕ್ಕೆಯೆಂದೂ ಹೇಳುತ್ತಾನೆ. ೧೮೫ 
ಶಿಷ್ಯನೊಬ್ಬನು ಗುರುವಿನಿಂದ ದೀಕ್ಷೆ ಪಡೆದ ಮೇಲೆ ಜಂಗಮನಾದಕೆ, ಆಗ ಆತ ಗುರುವಿನ 
ಭಕ್ತಿ-ಗೌರವಗಳಿಗೆ ಅರ್ಹನಾಗುತ್ತಾನೆ; ಅವರಿಬ್ಬರು ಭೇಟಿಯಾದಾಗ ಜಂಗಮನು ತನ್ನ 
ಶಿಷ್ಯನೆಂದು ಗುರುವು ಭಾವಿಸಬಾರದು, ಜಂಗಮನಿಗೆ ಗುರುವೆಂಬ ಭೀತಿ- 
ಭಕ್ತಿಗಳುಂಟಾಗಬಾರದು. RE ಇಷ್ಟೊಂದು ಶ್ರೇಷ್ಠವಾದ ಜಂಗಮದ ಮೂಲ ಯಾವುದೆಂಬುದು 
ತುಂಬ ಅಸ್ಪಷ್ಟವಾಗಿಯೇ ಇದೆ. "ವೀರಶೈವಪೂರ್ವದ ಅಸು ಶನ ಯತಿಗಳೇ ಮುಂದಿನ 
ಜಂಗಮರ ಪೂರ್ವಜರೆಂದು ಕಣರ ಕರು ಹೇಳುತ್ತಾರೆ. ಆದರೆ ಅಭಿಪ್ರಾಯವು 
ಸಾಧುವಲ್ಲ; ವಚನಕಾರರು ಅನೇಕ ಕಡೆ ಶೈವಗುರುಗಳನ್ನು ಖಂಡಿಸುತ್ತಾರೆ. ಅಲ್ಲದೆ ಜಂಗಮರು 
ವಚನಕಾರರಿಗಿಂತ ಹಿಂದೆ ಇರಲಿಲ್ಲವೆಂದೂ ವಚನ ಕಾಲದಲ್ಲಿಯೇ ಈ ಸಂಸ್ಥೆಯ 
ಉಗಮವಾಯಿತೆಂದೂ ಹೇಳಲವಕಾಶವಿದೆ. ಪುಣ್ಯಕ್ಷೇತ್ರದ ಕಲ್ಲು ಸಂಸ್ಕಾರಗಳಿಗೊಳಗಾಗಿ 
ಲಿಂಗವಾಗುವಂತೆ ಸದ್ವಂಶೀಯರಾದ ವಟುಗಳನ್ನು ಪರೀಕ್ಷಿಸಿ ಸಂಸ್ಕಾರಗಳನ್ನು ಮಾಡಿದರೆ 
ಅವರು ಗುರುಜಂಗಮರಾಗುತ್ತಾರೆಂದು  ಚನ್ನಬಸವಣ್ಣನು ಹೇಳುತ್ತಾನೆ. ೧೫ ಎಂದರೆ 
ವೀರಶೈವರಲ್ಲಿ ಯಾರೇ ಆಗಲಿ (ಎಂದರೆ ಯಾವುದೇ ಜಾತಿಮತಗಳಿಂದ ಬಂದು ವೀರಶೈವಕ್ಕೆ 
ಸೇರಿ ಯಾವುದೇ ವೃತ್ತಿಯನ್ನು ಕೈಗೊಂಡಿರಲಿ) ಜಂಗಮವಾಗಬಹುದಿತ್ತು. ಪ್ರಾಯಶಃ ವಚನ 
ಕಾಲದಲ್ಲಿ ಜಂಗಮವಿನ್ನೂ ಒಂದು ಪಂಗಡವಾಗಿರಲಿಲ್ಲ "ಲಿಂಗದಲ್ಲಿ ಕಠಿಣವುಂಟೆ? ಜಂಗಮದಲ್ಲಿ 
ಕುಲವುಂಟೆ9”'್‌ “ಕುಲಮದಕ್ಕೆ ಹೋರಿ ಜಂಗಮ ಭೇದವ ಮಾಡುವೆ ಫಲವೇನು?” 
“ಜಂಗಮದಲ್ಲಿ ಜಾತಿಯನಣಸುವಾತನೆ ಗುರುದ್ರೋಹಿ”' ಎಂಬ ವಚನಕಾರರ ಮಾತಿನಲ್ಲಿ 
ಜಂಗಮನ ಪೂರ್ವಕುಲವನ್ನು ಕಾಣಬಾರದೆಂಬ, ಎಲ್ಲ ಜಂಗಮರೂ ಸಮಾನಪೂಜ್ಯರೆಂಬ 
ಭಾವನೆಯನ್ನು ಬಿತ್ತುವ ಪ್ರಯತ್ನವಿದೆ. ಜಂಗಮನಾದ ಮೇಲೂ ಸಂಸಾರಿಗಳಾಗಬಹುದಾದ್ದರಿಂದ 


೧೭೯. ದೇವರ ದಾ ವ. ೩೩ : ಪು. ೧೨ : ಬಸವ ವ. ೧೮೨ : ಪು. ೭೯ : ಪವ. ೧೮೩ : ಪು. ೭೯ 
೧೮೦. ಚನ್ನಬ ವ. ೯೯೦ : ಪು. ೪೬೪ 

೧೮೧. ಚನ್ನಬ ವ. ೪೫೩ : ಪು. ೨೦೩ 

೧೮೨. ಕಪಟರಾಳ ಕೃಷ್ಣರಾವ್‌ : ಕನಾಟಕ ಲಾಕುಳಶೈವರ ಇತಿಹಾಸ : ಪು. ೧೩೦-೪ 

೧೮೩. ಚನ್ನಬ ವ. ೪೩೨ : ಮು. ೧೯೫ 

೧೮೪. ಬಸವ ವ ೨೮೫ : ಪು. ೧೧೬ 

೧೮೫. ಬಸವ ವ. ೨೮೪ : ಪು. ೧೧೬ 

೧೮೬. ಚನ್ನಬ ವ. ೯೯೫ : ಪು. ೪೬೬ 


ವೀರಶೈವ ಧರ್ಮ / ೪೨೭ 


ದ್ದರಿಂದ ಮುಂದೆ ಅದೊಂದು ಪಂಗಡವಾಗಿಯೇ ಬೆಳೆಯಿತೆನ್ನಬಹುದು. ಅದರೆ 
ಜಂಗಮನಾಗಬೇಕಾದ ವಟುವನ್ನು ಯಾರು ಆರಿಸುತ್ತಿದ್ದರೆಂಬುದು ರಹಸ್ಯವಾಗಿಯೇ ಉಳಿದಿದೆ. 
ಇದರ ಬಗ್ಗೆ ಹೆಚ್ಚಿನ ಶೋಧನೆಯು ಅಗತ್ಯ. 


ಜಂಗಮ ಲಕಣ 
ಖೈ 


ಜಂಗಮರು ವಚನಕಾರರ ಪರಮ ಗೌರವಕ್ಕೆ ಪಾತ್ರರಾಗಲು ಕಾರಣ ಅವರು ಶ್ರೇಷ್ಠ 
ವ್ಯಕ್ತಿತ್ವವುಳ್ಳವರೆಂಬ ಭಾವನೆ. ಜಂಗಮರ ಗುರಿ ವಿಶ್ವಕಲ್ಯಾಣವಾದ್ದರಿ೦ಂದ ಅವರ ಬಗ್ಗೆ 
ಗೌರವಭಾವನೆಯಲ್ಲದೆ, ಅವರ ಯೋಗಕ್ಷೇಮದ ಜವಾಬ್ದಾರಿಯೂ ಸಮಾಜದ್ದೆಂದು 
ವಚನಕಾರರು ಹೇಳಿದರು. ಜಂಗಮನು ಸರ್ವಸಂಗ ಪರಿತ್ಯಾಗಿ, ಅವನು ನಿರ್ಲೇಪಕ, 
ನಿರುಪಾಧಿಕ, ನಿರ್ಬೋಧಕ, ನಿರಾಶ್ರಿತ, ನಿಷ್ಕಾರಣ, ನಿರ್ಲಂಪಟ; ಈ ಷಡ್ಗುಣಭರಿತನಾದವನು 
ನಿರವಯಜಂಗಮನೆಂದು ವಚನಕಾರರು ವರ್ಣಿಸುತ್ತದೆ... “ಅನಾದಿ ವೀರಶೈವ 
ಸಾರಸಂಗಹ'ವು ಜಂಗಮನನ್ನು “ನಿಸ್ಸಂಗತ್ಚಂ ನಿರಾಭಾರಂ ನಿಸ್ಲೀಮಂ ನಿರುಪಾಧಕಂ, 
ನಿರ್ದೇಹ೦ ನಿರ್ಮಲಂ ನಿತ್ಯಂ ತಸ್ಥಾಜ್ಜಂಗಮಲಕ್ಷಣಂ” ಎಂದು ವರ್ಣಿಸುತ್ಚೆ”55 ಇಂತಹ 
ವಿರಕ್ಷನಾದ ಜಂಗಮನ ವೇಷ ಅವನ ವ್ಯಕ್ತಿತ್ವದ ಸಂಕೇತ. ಕಂಥೆಯನ್ನು ತೊಟ್ಟು, 
ಟೊಪ್ಪರವನ್ನಿಟ್ಟು, ಹಾವುಗೆಯನ್ನು ಮೆಟ್ಟಿ” ಕರದಲ್ಲಿ ಕಪ್ಪರ, ಮತ್ತೊಂದರಲ್ಲಿ ಕಟ್ಟಿಗೆಯನ್ನು 
ಹಿಡಿದಿರುತ್ತಿದ್ದ್‌ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸುತ್ತಿದ್ದ ಜಂಗಮನು ತುರುಬನ್ನು 
ಕಟ್ಟಕೊಂಡಿರುತ್ತಿದ್ದುರೂ ಉಂಟು, ಇಲ್ಲವೇ ತಲೆಯನ್ನು ಬೋಳಿಸಿರುತ್ತಿದ್ದ ಅವ 
ಜಡೆಯಿರುತ್ತಿತ್ತು?? 


ಜಂಗಮವು ಲಿಂಗರೂಪವಾಗಿ ಪಾದಾರ್ಚನೆಯನ್ನು ಮಾಡಿಸಿಕೊಳ್ಳಬೇಕು. ಕೇವಲ 
ಲಿಂಗರೂಪೆಂದು ಹೇಳಿಕೊಳ್ಳುವುದಲ್ಲ. ತನುಮನಧನಗಳ ಆಸೆಯನ್ನು ಬಿಟ್ಟವನೇ ನಿಜವಾದ 
ಜಂಗಮ.” ಆದರೆ ಉದರಂಭರಣಕ್ಷಾಗಿ ತಿರುಗಾಡುತ್ತ ಭಿಕ್ಷೆ ಬೇಡುವವರನ್ನು ವಚನಕಾರರು 
ಖಂಡಿಸುತ್ತಾರೆ.” ಹಾಗೆಯೇ ಭಕ್ತನೆನಿಸಿಕೊಂಡವನನ್ನು ಹೊಗಳಿಯೋ, ಬೇಡಿಯೋ, 
ಕೊಂಡಾಡಿಯೋ ದಾಸೋಹ ಮಾಡಿಸಿಕೊಳ್ಳುವವವನನ್ನೂ ವಚನಕಾರರು ಹಂಗಿಸುತ್ತಾರೆ. 
ಕೆಲವರು “ಭಕ್ತರ ಮಂದಿರಕ್ಕೆ ಹೂ ಕಾಯಿ ಹಣ್ಣು ಹುಲ್ಲಹೊರೆ ಕಟ್ಟಿಗೆ ಬೊಕ್ಕಸ ಪಹರಿ 
ಪಾಡಿತನ ಬಾಗಿಲು ಮುಂತಾದ ಶುಶ್ರೂಷೆಯ ಮಾಡಿ” ಊಟ ಮಾಡುವಾಗ ಮಾತ್ರ 


ಜ೦ಗಮರೆನಿಸಿಕೊಳ್ಳುವವರು;*. ಅಂತಹವರನ್ನು ಶರಣರು ಖಂಡಿಸಿದ್ದಾರೆ. ಹಲವಾರು 


೧೮೭. ಚನ್ನಬ ವ. ೧೧೨೧ : ಪು. ೨೭೯ 


೧೮೮. §.C.Nadnimath : A Handbook of Veerasaivism : 0.೨೪೨ 

೧೮೯. ಮೋಳಿಗೆ ಮಾ ವ. ೫೮೩ : ಪು. ೧೫೫ 

೧೯೦. ಚನ್ನಬ ವ. ೯೯೧ : ಪು. ೪೬೪ 

೧೯೧. ಅಲ್ಲಮ ವ ಚಂ. ೮೨೭ : ಪು. ೧೬೦ 

೧೯೨. ವಚನ ಶಾ ಸಾ ೧: ಪು. ೫೩೬: ಅಲ್ಲಮ ವ ಚಂ ೧೦೦೯ : ಪು. ೨೨೩ ಇತ್ಯಾದಿ 
೧೯೩. ಚನ್ನಬ ವ. ೪೫೧ : ಪು. ೨೦೩ 

೧೯೪. ಮೋಳಿಗೆ ಮಾ ವ. ೧೮೦ : ಪು. ೪೩ 

೧೯೫. ಚನ್ನಬ ವ ೫೦೧ : ಪು. ೨೨೬ 


೪೨೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಂದಿಜ೦ಗಮರು ಸುರೆ, ಮಾಂಸ, ಭಂಗಿ, ಜಾಯಿಕಾಯಿ, ಜಾಪತ್ರೆಗಳನ್ನು ಸೇವಿಸುತ್ತಿದ್ದರು. 
ಅಂತಹವರನ್ನು ಜಂಗಮರೆಂದು ಕರೆದರೆ ನಾಯಕ ನರಕವು ಪ್ರಾಪ್ತವಾಗುತ್ತದೆಂದು ಚೆನ್ನಬಸವಣ್ಣ 
ಎಚ್ಚರಿಸುತ್ತಾನೆ. ಬೆಕ್ಕು ನಾಯಿ ಮುಂತಾದ ಪ್ರಾಣಿಗಳನ್ನು ಸಾಕುವ, ಸೂಳೆಯರ ಸಹವಾಸ 
ಮಾಡುವ, ಅನ್ಯದೈವವನ್ನು ಪೂಜಿಸುವ ಮತ್ತು ಭವಿಗಳೊಂದಿಗೆ ಸಂಪರ್ಕವಿರುವ, ಜನರಲ್ಲಿಗೆ 
ಹೋಗಿ ಹೊಟ್ಟೆಯಪಾಡಿಗಾಗಿ ಊಟ ಮಾಡುವುದನ್ನು ವಚಕಾರರು ಖಂಡಿಸಿದ್ದಾರೆ." ತಾನು 
ಹಣಕ್ಕಾಗಿ, ಊಟಕ್ಕಾಗಿ ಆಸೆಪಡುವುದಿರಲಿ, ಭಕ್ತಿಯಿಂದ ಕೂಡಿದ ಆದರೆ ಬಡವನಾದ ಭಕ್ತನಿಗೆ 
ತಾನೇ ವೆಚ್ಚ ಮಾಡಿ ಲಿಂಗಾರ್ಚನೆಯನ್ನು ಮಾಡಿಸಿ, ಅವನು ದಾಸೋಹವನ್ನು ಮಾಡಲು 
ಸಹಾಯ ಮಾಡಿ, ತಾನು ಜ೦ಗಮನಾಗಿ ಅವನ ಸೇವೆಯನ್ನು ಸ್ವೀಕರಿಸುವವನೇ ನಿಜವಾದ 
ಜಂಗಮನೆಂದು ಚನ್ನಬಸವ ಹೇಳುತ್ತಾನೆ.” 


ಜಂಗಮ ಶ್ರೇಷ್ಠತೆ 


ಗುರು-ಲಿಂಗ-ಜ೦ಗಮವೆಂಬುದು ವೀರಶೈವರಿಗೆ ರತ್ನತ್ರಯವಿದ್ದಂತೆ. ಇದನ್ನು ತ್ರಿವಿಧವೆಂದು 
ವಚನಕಾರರು ಕರೆಯುತ್ತಾರೆ. ಈ ಮೂರರಲ್ಲಿಯೂ ಜಂಗಮಕ್ಕೆ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು 
ವೀರಶೈವರು ನೀಡುತ್ತಾರೆ. ಶಿವನಿಗೆ ಇರುವ ಎರಡು ಮುಖಗಳಲ್ಲಿ ಲಿಂಗವೊಂದು, 
ಜಂಗಮವಿನ್ನೊಂದು ಎಂದು ಹೇಳಿ ಆದಯ್ಯನು ತನ್ನ ಮಾತಿಗೆ ಸಮರ್ಥನೆಯಾಗಿ “ಇದಕ್ಕೆ 
ಈಶ್ವರವಾಕ್ಯ; ಯಥಾ ಭೇರುಂಡ ಪಕ್ಷೀತು ದ್ವಿಮುಖಾತ್‌ ಪರಿಬಭುಂಜತೇ ತಥ ತು ಭುಂಜಾಮಿ 
ದ್ವಿಮುಖಾಲ್ಲಿಂಗ ಜಂಗಮಮೋರಹಂ” ಎಂದು ಪ್ರಮಾಣವಾಕ್ಕವೊಂದನ್ನು ಉದ್ಧರಿಸುತ್ತಾನೆ.” 
ಇಲ್ಲಿ ಲಿಂಗಜಂಗಮರಿಬ್ಬರೂ ಪರಸ್ಪರ ಸಮಾನರೆಂಬ ಭಾವನೆಯಿದೆ. “ಕನ್ನಡಿಯ ನೋಡುವ 
ಅಣ್ಣಗಳಿರಾ, ಜಂಗಮವ ನೋಡಿರೆ; ಜಂಗಮದೊಳಗೆ ಲಿಂಗಯ್ಯ ಸನ್ನಿಹಿತವಾಗಿಪ್ಪ ಸ್ಥಾವರ 
ಜಂಗಮದೊಳಗೆ ಆ ಸನ್ನಿಹಿತವಾಗಿಪ. ಸ್ಥಾವರ ಜಂಗಮ ಒಂದೆ ಎಂದುದು 
ಕೂಡಲಸಮಗಮ ವಚನ” ಎಂದು ಒಂದೆಡೆ ಲಿಂಗ-ಜ೦ಗಮರಿಬ್ಬರನರನೂ ಸಮೀಕರಿಸಿದ 
ಬಸವಣ್ಣನು ಮತ್ತೊಂದೆಡೆಯಲ್ಲಿ “ನಡೆಲಿಂಗ ಜಂಗಮ” ಎಂಬ ಸುಂದರವಾದ, 
ಸೂತ್ರಬದ್ಧವಾದ ವ್ಯಾಖ್ಯಾನವನ್ನು ಜಂಗಮಕ್ಕೆ ನೀಡುತ್ತಾನೆ. 


ಲಿಂಗ-ಜಂಗಮವೊಂದೆಯಾದರೂ ವ್ಯಾವಹಾರಿಕವಾಗಿ. ಜಂಗಮವು ಹೆಚ್ಚು 
ಶ್ರೇಷ್ಠವಾದುದೆಂದು ವಚನಕಾರರ ಅಭಿಪ್ರಾಯ. ಎಷ್ಟು ಲಿಂಗಾರ್ಚನೆ ಮಾಡಿದರೂ ಜಂಗಮಸೇವೆ 
ಮಾಡದಿದ್ದರೆ ಅದೆಲ್ಲವೂ ವ್ಯರ್ಥವಾಗುತ್ತದೆಂದು ಶರಣರು ಭಾವಿಸಿದರು. “ಸ್ಥಾವರಂ 
ಜಂಗಮಶ್ಚೈವ ದ್ವಿವಿಧಂ ಲಿಂಗಮುಚ್ಛತೇ। ಜ೦ಗಮಸ್ಥಾನ ಮಾನೇನ ಸ್ಥಾವರಂ ನಿಷ್ಠಲಂ 
ಭವೇತ್‌॥ ಇದು ಕಾರಣ, ಕೂಡಲ ಚನ್ನಸಂಗಯ್ಯಾ, ತಪ್ಪದೆ ನಾಲ್ಕುಯುಗದಲ್ಲಿ ಜಂಗಮವೇ 
ಪ್ರಾಣಲಿಂಗವಾದ ಕಾರಣ, ಸ್ಥಾವರವೇ ಜಂಗಮ ಪ್ರಸಾದಕ್ಕೆ ಯೋಗ್ಯವಾಯಿತು" ಎಂದು 


೧೯೬. ಸರ್ವ ಪು. ವ ೮೪೧ (ಮಡಿವಾಳ ಮಾಚಯ್ಯ) 


೧೯೭ .ಚನ್ನಬ ವ. ೧೬೦ : ಪು. ೭೦ 
೧೯೮. ಆದಯ್ಯ ವ. ೭೬: ಪು. ೪೯ 
೧೯೯. ಬಸವ ವ. ೧೮೭ : ಪು. ೮೭ 
೨೦೦. ಬಸವ ವ. ೪೧೫ : ಪು. ೧೬೩ 
೨೦೧. ಚನ್ನಬ ವ. ೫೨೭: ಪು. ೨೪೨ 


ವೀರಶೈವ ಧರ್ಮ / ೪೨೯ 


ವಚನಕಾರರು ಜಂಗಮಕ್ಕೆ ಸಮರ್ಪಿಸಿದುದನ್ನು ಸ್ಥಾವರ (ಇಲ್ಲಿ ಇಷ್ಟಲಿಂಗಕ್ಕೆ ನೀಡಬೇಕೆಂದು 
ಹೇಳಿದರು. ಜಂಗಮದ ಪಾದತೀರ್ಥವು ಲಿಂಗಮಜ್ಜನಕ್ಕೆ ಯೋಗ್ಯವಾದುದೆಂದೂ ಸಾರಿದರು.” 
ಎಂತಹ ವ್ರತಾಚರಣೆಯನ್ನು ನಡೆಸಿದರೂ ಅದೆಲ್ಲಕ್ಕಿಂತಲೂ ಜಂಗಮದ ಕರುಣೆಯೇ ಮುಖ್ಯ 
ಎಂಬುದು ವೀರಶೈವರ ನಿಲುವು. “ಎಲ್ಲಾ ವ್ರತಕ್ಕೂ ಜಂಗಮದ ಪ್ರಸಾದವೆ ಪ್ರಾಣ. ಎಲ್ಲ 
ನೇಮಕ್ಕೂ ಜಂಗಮದರ್ಶನವೆ ನೇಮ. ಎಲ್ಲ ಶೀಲಕ್ಕೂ ಜಂಗಮದ ಮಾಟವೆ ಶೀಲ. ಇಂತೀ 
ವ್ರತನೇಮ ಶೀಲಂಗಳೆಲ್ಲವು ಜಂಗಮದ ಮುಂದಿಟ್ಟು ಶುದ್ಧತೆಯಹ ಕಾರಣ, ಆ ಜಂಗಮದಲ್ಲಿ 
ಅರ್ಥಪ್ರಾಣಾಭಿಮಾನಕ್ಕೆ ಕಟ್ಟುಮಾಡಿದೆನಾದಡೆ ಎನಗದೆ ದ್ರೋಹ. ಆ ಜ೦ಗಮ ದರ್ಶನದಿಂದ 
ಸಕಲದ್ರವ್ಯ ಪವಿತ್ರ ಆ ಜಂಗಮದ ದರ್ಶನದಿಂದ ಸಕಲದವ್ಯ ಪವಿತ್ರ ಆ ಜಂಗಮದ 
ಪಾದತೀರ್ಥದಿಂದ ಘನಲಿಂಗಕ್ಕೆ ಜೀವಕಳೆ. ಆ ಜಂಗಮದ ಪ್ರಸಾದದಿಂದ ಘನಲಿಂಗಕ್ಕೆ ತೃಪ್ತಿ. 
ಇಷ್ಟನಣಿತಲ್ಲಿ ಜಂಗಮಲಿಂಗಕ್ಕೆ "ದೇಹ ಮಾಡಿದಡೆ ಎನಗೆ ಕುಂಭೀಪಾತಕದಲ್ಲಿ ನಾಯಕನರಕ 
ತಪ್ಪದು” ಆದ್ದರಿಂದ ಯಾವ ಪೂಜೆ- ಪುರಸ್ಕಾರಗಳೇ ಆಗಲಿ ಲಿಂಗಕ್ಕೆ ಜಂಗಮದ 
ಮೂಲಕವಾಗಿಯೇ ಸಮರ್ಪಿತವಾಗಬೇಕು. “ವೃಕ್ಷದ ಆಧಾರವೇ ಪೃಥ್ವಿ ಟ್ರ ಪೃಥ್ವಿಯೇ 
ಜಂಗಮ; ಶಾಖೆಯೇ ಲಿಂಗ್‌ ಎಂದು ಚನ್ನಬಸವಣ್ಣನು ಹೇಳಿದರೆ, “ಮರಕ್ಕೆ ಬಾಯಿ 
ಬೇರೆಂದು ತಳಕ್ಕೆ ನೀರನೆಜ್‌ದಡೆ ಮೇಲೆ ಪಲ್ಲವಿಸಿತ್ತು ನೋಡಾ! ಲಿಂಗದ ಬಾಯಿ 
ಜಂಗಮವೆಂದು 'ಸಡಿಪದಾರ್ಥವನೀಡಿದಡೆ ಮುಂದೆ. ಸಕಫಾರ್ಥವನೀನವನು”5 ಎಂಬುದು 
ಬಸವಣ್ಣನ ಹೇಳಿಕೆ. 


ಜಂಗಮವಿರಹಿತವಾದ ಲಿಂಗಾರ್ಚನೆಯು ವ್ಯರ್ಥವಾದುದು. ಜಂಗಮವಿಲ್ಲದೆ ಮಾಡುವ 
ಲಿಂಗಪೂಜೆಯನ್ನು ಪ್ರಾಣವಿಲ್ಲದ ದೇಹಕ್ಕೆ ಅಲ್ಲಮನು ಹೋಲಿಸುತ್ತಾನೆ.** “ಜಂಗಮವಿರಹಿತ 
ಲಿಂಗಾರ್ಚನೆ ಓಡ ಬಿಲಲೆಟ್‌ದ ಜಲದಂತೆ” ವ್ಯರ್ಥವೆಂದು ಬಸವಣ್ಣನ ಅಭಿಪ್ರಾಯ. 
ಲಿಂಗಾರ್ಚನೆಯ ವೇಳೆಗೆ ಜ೦ಗಮನು ಬಂದರೆ "ದನ್ನು ನಿಲ್ಲಿಸಿ ಜಂಗಮ ಸೇವೆಯನ್ನು 
ಮಾಡಬೆಕೆಂದು ವಚನಕಾರರು ಅಭಿಪ್ರಾಯಪಡುತ್ತಾರೆ.” ಅಲ್ಲಮಪಭುವ ಕಲ್ಯಾಣಕ್ಕೆ ಬಡಾ? 
ಪೂಜಾನಿರತನಾಗಿದ್ದ ಬಸವಣ್ಣನು ಪ್ರಭುವನ್ನು ಸ್ವಾಗತಿಸಲು ಜ್‌ ಅವನಿಗೆ 
ಲಿಂಗಪೂಜೆಯಗಿಂತ ಜಂಗಮ ಸೇವೆಯೇ ಹೆಚ್ಚು ಶ್ರೇಯಸ್ಯರವಾದುದೆಂದು ಪ್ರಭುವು ಮನದಷ್ಟು 
ಮಾಡಿಕೊಡುವ ಭಾಗವು ಶೂನ್ಯಸ ೦ಪಾದನೆಯಲ್ಲಿ ಬರುತ್ತದೆ. ಇಂತಹ ಜಂಗಮಪೂಜೆಯು 
ಭಕ್ತನಿಗೆ ಅತ್ಯಂತ ಶ್ರೇಷ್ಠ ಕರ್ತವ್ಯ “ಜಂಗಮವೆ ಜಗತ್ತವನವಯ್ಯಾ ಆ ಜಂಗಮದ ನನೆಪೆ 
ಲಿಂಗವಾಯ್ತು ಅವರ ತನುವೆ ಎನ್ನ ಕಾಯಕವಾಯಿತ್ತು. ಅವರ ದರ್ಶನವೆ ಎನಗೆ 
ಪರುಷವಾಯಿತ್ತು. ಆ ಪರುಷವಿಡಿದು ಮನವ ಲಿಂಗದಲ್ಲಿ ಬೆರಸಿ, ಕನಸು ಕಳವಳಿಕೆ 


೨03೨, ಚನ್ನಬ ವ. ೧೬೯: ಪು. ೭೬ 

೨೦೩. ಶಿವಶ ವ. : ಮ. ೪೭೦ (ಅಕ್ಕಮ್ಮ ೨೫) 

೨೦೪. ಚನ್ನಬ ವ. ೨೮೩ :ಪು. ೧೨೬ 

೨೦೫. ಬಸವ ವ. ೪೨೦: ಪು. ೧೬೫ 

೨೦೬. ಅಲ್ಲಮ ವ ಚಂ. ೧೦೧೩: ಪು. ೨೨೪ 

೨೦೭. ಬಸವ ವ. ೩೯೭ : ಪು. ೧೫೭ 

೨೦೮. ಚನ್ನಬ ವ. ೧೬೨ ; ೭೧ ಅಲ್ಲಮ ವ ಚಂ. ೧೦೧೨: ನಲಿ 
೨೦೯. ಗೂಳೂರು Es | 0 ಕಲ್ಯಾಣಕ್ಕೆ ಬಂದ ಸಂಪಾದನೆ 


೪೩೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹೆಸರುಗೆಟ್ಟು ಹೋದುದಯ್ಯಾ” ಎಂದು ಜಂಗಮಸಹಿತ ಲಿಂಗಾರ್ಚನೆಯ ತೃಪ್ತಿಯನ್ನು 
ವಚನಕಾರರು ವಿವರಿಸುತ್ತಾರೆ. 


ಇಂತಹ ಮಹಿಮಾನ್ವಿತವಾದ ಜಂಗಮದ ಪೂಜೆಯನ್ನು ಮಾಡಿ ಆ ಬಲದಿಂದ 
ಪವಾಡಸದೃಶವಾದ ಕೆಲಸಗಳನ್ನು ಮಾಡಿದುದನ್ನು ಚನ್ನಬಸವ ಹೇಳುತ್ತಾನೆ; ಜ೦ಂಗಮವನ್ನು 
ದೈವವೆಂದಾರಾಧಿಸಿ ಬಾಹೂರ ಬೊಮ್ಮಯ್ಯನು ಕಲ್ಲುನಂದಿಗೆ ಕಬ್ಬ ಮೇಯಿಸಿದ; ಗೊಬ್ಬೂರ ಬಿಬ್ಬಿ 
ಪ್ರಸಾದದಿಂದ ಗೊಬ್ಬೂರನ್ನೇ ಸುಟ್ಟ; ಶಂಕರ ದಾಸಿಮಯ್ಯನು ಭೂತಗಳ ಕೈಯಲ್ಲಿ ಕೊಟ್ಟಣವ 
ಕುಟ್ಟಸಿದ; ಹಾವಿನಹಾಳ ಕಲ್ಲಯ್ಯನು ನಾಯಿಯ ಬಾಯಿಂದ ವೇದನವನ್ನು ಹೇಳಿಸಿದ: 
ಸಿಂಧುಬಲ್ಲಾಳ ಸ್ವಯಂಲಿಂಗಿಯಾದ; ಸಿರಿಯಾಳಸೆಟ್ಟಿಯು  ಕಂಚಿಯನ್ನೇ ಕೈಲಾಸಕ್ಕೆ 
ಕರೆದುಕೊಂಡು ಹೋದ.” ಈ ಬಗೆಯ ಶಕ್ತಿಯುಳ್ಳ ಜಂಗಮದ ಮುಂದೆ ಭಕ್ತನು ಅತ್ಯಂತ 
ವಿನೀತಭಾವದಿಂದ ನಡೆಯಬೇಕು. ಜಂಗಮದ ಮುಂದೆ ವಾಹವನ್ನೇರಿದರೆ, ಮುಂದೆ 
ಶೂಲವನ್ನೇರುದಂತಾಗುತ್ತದೆ. ಜಂಗಮನು ಬಂದಾಗ ಆಸನದಿಂದೆದ್ದು ವಂದಿಸಿ ಗೌರವವಬ್ಯ 
ಸಲ್ಲಿಸದಿದ್ದರೆ ಮುಂದೆ ಕಾಯ್ದಿಟ್ಟಿಗೆಯ ಮೇಲೆ ಕುಳ್ಳಿರುವಂತಹ ಶಿಕ್ಷೆಯುಂಟಾಗುತ್ತದೆ; ಜಂಗಮದ 
ಮುಂದೆ ಕಾಯ್ದಿಟ್ಟಿಗೆಯ ಮೇಲೆ ಕುಳ್ಳಿರುವಂತಹ ಶಿಕ್ಷೆಯುಂಟಾಗುತ್ತದೆ. ಜಂಗಮದ ಮುಂದೆ 
ದಿಟ್ಟತನದಿಂದ ನಿಂತುಕೊ೦ಡರೆ ಮುಂದೆ ಹೆಡುಗುಡಿಯನ್ನು ಕಟ್ಟುವ ಶಿಕ್ಷೆಯು ಪ್ರಾಪ್ತವಾಗುತ್ತದೆ. 
ಆದ್ದರಿಂದ ಜಂಗಮರಿಗೆ ತಾನು “ತೊತ್ತು ಭೃತ್ಯನಾಗಿಪನ್ಹೆಯ್ಯಾ” ಎಂದು ಬಸವಣ್ಣ ಹೇಳಿ 
ಜಂಗಮರಿಗೆ ತಾನು ತೋರಿಸುವ ಗೌರವವನ್ನು ಸೂಚಿಸುತ್ತಾನೆ. ಜಂಗಮನು ಭಕ್ತನನ್ನು 
ಜರೆದು ಅವನ ಅಹಂಕಾರವನ್ನು ಹೋಗಲಾಡಿಸುತ್ತಾನೆ. ೨೧೩ ಜರಿಗಮನ ಕೋಪ, ಅತೃಪ್ತಿ "ಭಕ್ತನ 
ಮೇಲೆ ಅಪಾರವಾದ ಪರಿಣಾಮವನ್ನು ಬೀರಬಲ್ಲುದು. “ಗುರು ಮುನಿದಡೆ ರಿದ ದಿನ 
ತಾಳುವೆ, ಲಿಂಗ ಮುನಿದಡೆ ದಿನವರೆ ತಾಳುವೆ, ಜಂಗಮ ಮುನಿದಡೆ ಕ್ಷಣ ಮಾತ್ರ 
ತಾಳಿದೆನಾದಡೆ ಎನ್ನ ಪ್ರಾಣದ ಹೋಕು`*್‌ ಎಂದು ಬಕ್ತನು ಜ೦ಗಮನಿಗೆ ಭಯ-ಭಕ್ತಿಗಳನ್ನು 
ಸೂಚಿಸುತ್ತಾನೆ. ಅಂತೆಯೇ ರಾಜನ ಕೋಪಕ್ಕೊಳಗಾದ ಪ್ರಜೆಯು ಹೇಗೆ ಅವನ ನಾಡಿನಲ್ಲಿಕ್ಷೇಮ 
ದಿಂದಿರರಾರನೋ, ಹೇಗೆ ಗಂಡನ ಮುನಿಸಿಗೊಳಗಾದ ಹೆಂಡತಿಯ ಬದುಕು ದುರ್ಭರವೋ, 
ಹಾಗೆಯೇ ಜಂಗಮನ ಕೋಪವನ್ನು ತಾಳಿ ಬದುಕುವ ಸಾಮರ್ಥ್ಯವು ಭಕ್ತಿನಿಗಿಲ್ಲವೆಂದು 
ವಚನಕಾರರ ಭಾವನೆ. 


ಜಂಗಮ ಭಕ್ತಿ 


ವಚನಕಾರರಲ್ಲೆಲ್ಲ ಜಂಗಮ ಭಕ್ತಿಯನ್ನು ಮೈಮರೆದು ತೋರ್ಪಡಿಸಿಕೊಂಡವನೆಂದರೆ 
ಬಸವಣ್ಣ. ಆದ್ದರಿಂದಲೇ ಹರಿಹರನು ಆತನನ್ನು 'ಜಂಗಮಪ್ರಾಣಿ' ಯೆಂಬ ಅತ್ಯಂತ 
ಸೂಕ್ತವಾದ ಹೆಸ ರಿನಿಂದ ಕರೆಯುತ್ತಾನೆ.ಹರಿಹರನ "ಬಸವರಾಜ ದೇವರ ರಗಳೆ'ಯು 
ಬಸವಣ್ಣನು ಜಂಗಮರಿಗೆ ಶಿವಭಕ್ತರಿಗೆ "ನಡೆಸಿದ ಸೇವೆ, ಮತ್ತವರ ಕೋಪಶಮನಪ್ರಯತ್ನಗಳ 


೨೧೦. ಶಿವಶ ವ. ಪು. ೨೭೬ (ಲಿಂಗಮ್ಮ ೧೧೧) 
೨೧೧. ಚನ್ನಬ ವ. ೬೫೮ : ಪು. ೩೧೩ 

೨೧೨. ಬಸವ ವ. ೩೯೬ : ಪು. ೧೫೬-೭ 
೨೧೩. ಅಲ್ಲಮ ವ ಚಂ. ೩೮೭೩ : ಪು. ೧೫೨ 
೨೧೪. ಬಸವ ವ. ೮೨೩ : ಪು ೩೩೪ 

೨೧೫. ಬಸವ ವ. ೮೨೪ : ಪು. ೩೩೫ 


ವೀರಶೈವ ಧರ್ಮ / ೪೩೧ 


ಬಣ್ಣನೆಯೇ ಆಗಿದೆ. ಬಸವಣ್ಣನು ಮಲಗಿದ್ದಾಗ ಕೆಲವು ಜಂಗಮರು ಅವನನ್ನು ಕಾಣಲು 
ಬಂದು, ಅವನ ನಿದ್ರೆಯ ವಿಷಯವನ್ನಿರಿತು ಮರಳಿ ಹೋದಾಗ, ಅವರ ಹಿಂದೆಯೇ ಬಸವಣ್ಣ 
ನ" ಪನ್ರಾಣವೂ ಹೋಗಿ, ಅವ ನ” ಮನೋಭಾವವನ್ನರಿತಿದ್ದವರಾರೋ ದೂರ ಹೋಗಿದ್ದ 
ಜಂಗಮರನ್ನು ಕರೆತರಲು ಹೇಳಿ ಅವರು ಬಂದಾಗ ಬಸವಣ್ಣನ ಪ್ರಾಣವೂ ಮರಳಿತೆಂಬ 
ಪ್ರಸಂಗದಲ್ಲಿ ಹರಿಹರನು ಬಸವಣ್ಣನ ಜಂಗಮ ಭಕ್ತಿಯನ್ನು ಅತ್ಯಂತ ಸುಂದರವಾದ ರೀತಿಯಲ್ಲಿ 
ಸಂಕೇತಿಸಿದ್ದಾನೆ. “ಶರಣತತಿ ಹೋಹುದೆ ಎನ್ನ ಹರಣದ ಹೋಗು ಶರಣಬರವೇ ಎನ್ನ 
ಹರಣದ ಬರವಿನಾಗು”** ಎಂದು ಹರಿಹರನು ಬಸವಣ್ಣನಿಂದ ಹೇಳಿಸುವ ಆತನ ಭಾವನೆಯು 
ಬಸವಣ್ಣನ ಹಲವಾರು ವಚನಗಳಲ್ಲಿ ಪಡಿಮಿಡಿದಿವೆ. ಶುಭಶಕುನಗಳಾದರೆ ತಾನು ನಿರೀಕ್ಷಿಸುವ 
ಶುಭಘಟನೆಯೆಂದರೆ ತನ್ನ ಮನೆಗೆ ಜಂಗಮರು ಬರುವುದು ಎಂದು ಆತ ಹೇಳಿಕೊಳ್ಳುತ್ತಾನೆ.” 
ಜಂಗಮರು ತನ್ನ ಮನೆಗೆ ಬಂದರೆ ತನಗೆ ಕಡುನೀರಡಿಸಿದ್ದಾಗ ಅಡವಿಯಲ್ಲಿ ನೀರು ಕಂಡಂತೆ: 
ಕುರುಡನಿಗೆ ಕಣ್ಣು ಬಂದಂತೆ: ಬಡವ ನಿಧಿಯನ್ನು ಕಂಡಂತೆ” ಸಂತಸವುಂಟಾಗುತ್ತದೆಂದು ಆತನ 
ವಚನ ತಿಳಿಸುತ್ತದೆ.೨75 ಜಂಗಮದ ಬರವಿನಿಂದ ತಾನು ಪಡುವ ಆನಂದಭಾವ. ಅವರನ್ನು 
ಸ್ವಾಗತಿಸಲು ಮಾಡುವ ಸಂಭ್ರಮ-ಇವುಗಳ ವರ್ಣನೆ ಬಸವಣ್ಣನ ಅನೇಕ ವಚನಗಳಲ್ಲಿ. 
ಬಂದಿದೆ.” ಆತನ ಒಂದೇ ಒಂದು ಪ್ರಾರ್ಥನೆಯೆಂದರೆ: “ಲಿಂಗವ ಪೂಜಿಸುತ್ತ ಜಂಗಮದ 
ಮುಖವ ನೋಡುತ್ತಿಪ್ಪ ಸುಖವ ಕೊಡುಕೊಡು, ಕಂಡ, ಲಿಂಗವೆ.” ಜಂಗಮದಲ್ಲಿ ಉತ್ತಮ- 
ಮಧ್ಯಮ- -ಕನಿಷ್ಠರೆಂಬ" ಭೇದವನ್ನಾಗಲೀ,””” ಬೇರೆಯ ಊರಿನವರು- ತನ್ನ 
ಊರಿನವರೆಂದಾಗಲೀಪ ಹತ್ತಿರದವರು ಮಾರದವರು ಎಂಬ ಜೇದಭಾವನೆಯಾಗಲೀ೨ 
ಒಳ್ಳೆಯ ಉಡುಪು ಧರಿಸಿದವರು-ಕಂಥೆ ಬೊಂತೆಯನ್ನು ಧರಿಸಿದವರೆಂದಾಲೀ” ಭಿನ್ನ 
ರೀತಿಯ ಸೇವೆಯನ್ನು ತಾನು ಸಲ್ಲಿಸದೆ ಒಂದೇ ಬಗೆಯ ಪೂಜ್ಯಭಾವನೆಯನ್ನಾತ ಜಂಗಮರ 
ಬಗ್ಗೆ ತೋರಿಸುತ್ತಾನೆ. ಇದು ಜಂಗಮದ ಬಗ್ಗೆ ತೋರಬೇಕಾದ ಗೌರವದ ರೀತಿ. 


ಜಂಗಮಸೇವೆ 


ಜಂಗಮಸೇವೆಯೇ ಭಕ್ತನ ಗಳಿಕೆಯ ಸಾರ್ಥಕ್ಕವೆಂಬುದು ಶರಣರ ಭಾವನೆ.ತಾನು 
ಪರಸೇವೆಯನ್ನು ಮಾಡುತ್ತಿರುವುದು ಜಂಗಮ ದಾಸೋಹಕ್ಕಾಗಿಯೇ ಎಂದು ಬಸವಣ್ಣ 
೨೨೫ ಹ ಗ 
ಹೇಳಿಕೊಳ್ಳುತ್ತಾನೆ. ತನ್ನಲ್ಲಿರುವುದನ್ನು ಜಂಗಮರು ಬೇಡಿದರೆ ಕೊಡುವುದಾಗಿ ಆತನ 


೨೧೬. ಬಸವ ರ. : ಪು. ೬೪ 

೨೧೭. ಬಸವ ವ. : ೩೭೧ : ಪು. ೧೪೬ 

೨೧೮. ಬಸವ ವ. : ೩೭೫ : ಮು. ೧೪೭ 

೨೧೯. ಬಸವ ವ. : ೩೭೩-೮೧ : ಪು. ೧೪೭-೫೦ 
೨೨೦. ಬಸವ ವ. : ೩೭೨ : ಪು. ೧೪೬ 
೨೨೧.ಬಸವ ವ. : ೪೦೦ : ಪು. ೧೫೮ 

೨೨೨. ಬಸವ ವ. : ೪೧೪ : ಪು. ೧೬೧ 

೨೨೩ ಬಸವ ವ. : ೪೧೪ : ಪು. ೧೬೩ 

೨೨೫. ಬಸವ ವ. : ೪೧೪ : ಪು. ೧೬೨ 

೨೨೬. ೨೨೫.ಬಸವ ವ. ೭೦೮ :ಪು. ೮೩ 


೪೩೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಪ್ರತಿಜ್ಞೆ “ಬೇಡಿದ ಶರಣರ್ಗೆ ನೀಡದಿರ್ದಡೆ ತಲೆದಂಡ ಕೂಡಲಸಂಗಮದೇವಾ” ಎಂದು 
ಬಸವಣ್ಣನು ಭಾಷೆ ಹಾಕುತ್ತಾನೆ. ಜ೦ಗಮಕ್ಕೆ ತೃಪಿಯಾದರೆ ಲಿಂಗಕ್ಕೆ ತೃಪ್ತಿಯಾಗುತ್ತದೆನ್ನು 
ವುದನ್ನು ಚನ್ನಬಸವಣ್ಣ "ಜಂಗಮವಾರೋಗಿಸಿ ಕೊಟ್ಟು ಡರನೆ ತೇಗಿದಡೆ, 
ಅ೦ಗೈಯಲೆಣಗುವುದು ಮುಕ್ತಿನೋಡಾ”*”” ಎಂದು ಹೇಳುತ್ತಾನೆ. ಜಂಗಮಸೇವೆಯು 
ಹೇಗಿರಬೇಕೆಂದು ಮೋಳಿಗೆ ಮಾರಯ್ಯನು ಹೇಳುವ ವಚನವಿದು; “ಜಂ೦ಂಗಮಭಕ್ತಿಯ 
ಮಾಡಿಹೆನೆಂದು ಮಹಾಮನೆಯ ಕಟ್ಟದ ಮತ್ತೆ ಹಗೆ ಕಪಟವ ತಾಳ್ಬು ಶಿವರೂಪಿನಲ್ಲಿ ಬಂದು 
ಇಂೌದಡೆ ಅಂಗವ ಕೊಡದಿದ್ದಡೆ ಭಕ್ತಂಗದೇ ಭಂಗ. ಕಪಟದಿ೦ದ ಸತಿಯ ಹಿಡಿದಡೆ. ಗದಕ 
(ಕೃತಕ)ದಲ್ಲಿದ್ದನೆಂದಡೆ ತನ್ನ ಸತ್ಯಕ್ಕೆ ಭಂಗ. ಆಶೆಯಿಂದ ಬಂದು, ವೇಷವ ತಾಳಿ, ರಾಶಿಯ 
ಹೊನ್ನ ಬೇಡಿದರೆ ಮನದಲ್ಲಿ ಆಶೆ ತೋಣಿದಡೆ ತಾ ಪೂಜಿಸುವ ಈಶ್ವರಂಗೆ ಭಂಗ ಈ 
ವಚನಕ್ಕೆ ದೃಷ್ಟಾಂತವೊದಗಿಸುವಂತಿದೆ ಬಸವನ ಬಾಳು. "“ಒಡನಿರ್ದ ಸತಿಯೆಂದು 
ನಚ್ಚಿರ್ದೆನಯ್ಯಾ, ಕೈವಿಡಿದ ಸಜ್ಜನೆಯೆಂದು ನಂಬಿರ್ದೆನಯ್ಯಾ, ಅಯ್ಯೋ, ನಮ್ಮಯ್ಯನ ಕೈ 
ನೊಂದಿತು, ತೆಗೆದುಕೊಡಾ ಎಲೆ ಚಂಡಾಲಗಿತ್ತೀ! ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ 
ಕೂಡಲ ಸಂಗಮದೇವನಲ್ಲದೆ ಆರೂ ಅಲ್ಲ” ಎಂಬ ವಚನದ ಭಾವವು ಹರಿಹರನು "ಬಸವ 
ರಾಜದೇವರ ರಗಳೆ'ಯಲ್ಲಿ ಹೇಳುವ ಗಂಗಾದೇವಿಯ ಕೊರಳಿನ ಹಾರವನ್ನು ಜಂಗಮ ವೇಷ 
ಧರಿಸಿದ ಕಳ್ಳನೊಬ್ಬನು ಅಪಹರಿಸುತ್ತಿದ್ದಾಗ ಬಸವ ಹೇಳುವ ಮಾತಿನ ಭಾವವನ್ನು 
ಹೋಲುತ್ತದೆ.” ಹಾಗೆಯೇ ಸುಖೀಜಂಗಮನೊಬ್ಬ ಹೆಣ್ಣನು ಬಯಸಿದಾಗ, ಬೇರಾವ ಹೆಣ್ಣನ್ನು 
ದೊರೆಯದಿರಲು ಬಸವಣ್ಣನು ತನ್ನನ್ನೇ ಅರ್ಪಿಸುತ್ತಾನೆಂದು ತಿಳಿದ ಅವನ ಹೆಂಡತಿ 
ಮಾಯಿದೇವಿಯು ಸಿದ್ಧಳಾಗುವ ಪ್ರಸಂಗವೂ ಈ ರಗಳೆಯಲ್ಲಿದೆ.*” ಇಂತಹ ಅತಿರೇಕದ 
ಭಕ್ತಿಯನ್ನು ತೋರುವಷ್ಟರಮಟ್ಟಿಗೆ ವಚನಕಾರರು ಜಂಗಮ ಸೇವೆಯನ್ನು ಒತ್ತಿ ಹೇಳಿದರು. 
ಆದರೆ ಈ ಸೇವೆಯಿಂದ ತನಗೆ ಏನೋ ದೊರಕುತ್ತದೆಂಬ *ಬೆವಹಾರದ' ಭಕ್ತಿಯನ್ನು 
ತೋರಬಾರದು.* ಭಕ್ತಿಯು ಕೇವಲ ಮಾತಿನದಲ್ಲ, ಅದರ ದಾರ್ಡ್ಯತೆಯು ಸಿದ್ಧವಾಗುವುದು 
ಕಷ್ಟಪಟ್ಟು ಜಂಗಮಸೇವೆ ನಡೆಸಿದಾಗ. “ಭಕ್ತಿಯೆಂಬ ಭಂಡಕ್ಕೆ ಜಂಗಮವೆ ಸುಂಕಿಗ”್‌ ಎಂಬ 
ಮಾತಿನಲ್ಲ ಬಸವಣ್ಣನು ಜಂಗಮಕ್ಕೆ ಹಣವನ್ನು ವ್ಯಯಿಸಬೇಕು, ಸುಂಕಿಗನಿಗೆ ಸುಂಕ 
ತೆರವಂತೆಯೇ ಇದು ಅತ್ಯಂತ ಅನಿವಾರ್ಯ. ಜಂಗಮ ದಾಸೋಹವ ಮಾಡುವ ಭಕ್ತನು 
ಪತಿವ್ರತೆಯಾದ ಹೆಂಡತಿಯಿದ್ದಂತೆ, ಜಂಗಮನು ಕೋಪಗೊಂಡರೆ ಅದನ್ನು ತಾಳಿಕೊಳ್ಳಬೇಕು, 
ಇದಿರಾಡಬಾರದೆಂದು ವಚನಕಾರರು ಹೇಳುತ್ತಾರೆ.” 


೨೨೬. ಬಸವ ವ. ೧೧೪೦ : ಪು. ೪೭೮ 

೨೬ .ಚನ್ನಬ ವ. ೬೯೫ : ಪು. ೩೩೩ 

೨೨೮ ಮೋ ಮಾ ವ (ಸ) ೭೮ : ಪು. ೧೪ 

೨೨೯ .ಬಸವ ವ. ೧೧೩೩ : ಪು. ೪೭೫ 

೨೩೦. ಬಸವ ರ : ಪು. ೮೯ 

೨೩೧. ಅದೇ ಪು. ೮೭ 

೨೩೨. ಬಸವ ವ. ೧೨೪೭ : ಪು. ೫೧೮ 

೨೩೩. ಬಸವ ವ. ೧೯೮ : ಪು. ೮೪ 

೨೩೪. ಚನ್ನಬ ವ. ೨೮೫ ಪು. ೧೨೭-೮ ; ಬಸವ ವ. ೪೨೮ : ಪು. ೧೬೭ 


ವೀರಶೈವ ಧರ್ಮ / ೪೩೩ 


ಜಂಗಮದ ಪಾದಾರ್ಚನೆಯನ್ನು ಮಾಡಬೇಕಾದ ವಿವರಗಳನ್ನು ಚನ್ನಬಸವ ತನ್ನೊಂದು 
ವಚನದಲ್ಲಿ ನೀಡುತ್ತಾನೆ; ರೋಮಶಾಟಿ ಅಥವಾ ಪಾವಡದಿಂದ ಆಸನವನ್ನು ರಚಿಸಿ ಅದರ 
ಮೇಲೆ ಮಂತ್ರೋಚ್ಛಾರಣೆಯೊಂದಿಗೆ ಗುರುಪಾದೋದಕದ ವಿಭೂತಿಯನ್ನು ಸಂಪ್ರೋಕ್ಷಿಸಬೇಕು; 
ಅನಂತರ ಪುಷ್ಪಪತ್ರೆಗಳನ್ನು ಹಾಕಿ ಆ ಜಂಗಮಕ್ಕೆ ಅರ್ಫ್ಯಪಾದ್ಯಾಚರಣೆ ಯೊಡನೆ 
ಮಾಡಿಸಬೇಕು; ಅನ೦ತರ ಹಾವುಗೆಯನ್ನು ಮೆಟ್ಟಸಿ, ಮಂತ್ರಸ್ಮರಣೆಯೊಡನೆ ಕೈಮುಗಿದು 
`ಬಹುಪರಾಕೆ'೦ದು ಜಂಗಮನನ್ನು ಆಸನಕ್ಕೆ ಬರಮಾಡಿಕೊಳ್ಳಬೇಕು; ಅವನ ಪಾದಾಭಿಷೇಕ 
ಜಲವನ್ನು ಶಿವಗೃಹಕ್ಕೆ ಪ್ರೋಕ್ಷಣೆ ಮಾಡಿ, ಪಾದೋದಕ-ಪುಷ್ಟೋದಕ-ಭಸ್ಮೋದಕ- 
ಮಂತ್ರೋದಕಗಳಿಂದ ಲಿಂಗಾಭಿಷೇಕವನ್ನು ಮಾಡಿಸಬೇಕು; ಸಾಕಾರದಿಂದ ನಿರಾಕಾರಕ್ಕೆ 
ಅಷ್ಟವಿಧಾರ್ಚನೆ ಷೋಡಶೋಪಚಾರವಾದ ಮೇಲೆ ಲಿಂಗದೆದುರಿಗೆ ಪೀಠವನ್ನು ಹಾಕಿ, 
ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಜಂಗಮವನ್ನು ಪೀಠದ ಮೇಲೆ ಕುಳ್ಳಿರಿಸಿ, ಆ 
ಲಿ೦ಂಗಜಂಗಮವನ್ನು ಮೂಲಮಂತ್ರದೊಡನೆ ರೆಪ್ಪೆ ಬಡಿಯದೆ ನೋಡಿ, ತನ್ನ ಎಡಗೈ ಐದು 
ಬೆರಳುಗಳಲ್ಲಿ ಪಂಚಪ್ರಣವವನ್ನು ಬರೆದು, ಮಧ್ಯದಲ್ಲಿ ಮೂಲಪ್ರಣವವನ್ನು ಸ್ಥಾಪನೆ ಮಾಡಿ. 
ತಟ್ಟೆಯೊಂದರಲ್ಲಿ ನಾಲ್ಕು ದಿಕ್ಕುಗಳಲ್ಲೂ ತ್ರಿಪು೦ಡ್ರರೇಖೆಗಳನ್ನು ಬರೆದು, ಪಂಚ ದಿಕ್ಕುಗಳಲ್ಲಿ 
ಪ್ರಣವವನ್ನು ಬರೆದು, ಗುರು ಪಾದೋದಕದ ಪಾತ್ರೆಯಲ್ಲಿ ಮೂಲಪ್ರಣವವನ್ನು ಬರೆದು, ಅದನ್ನು 
ಪಂಚಾಕ್ಷರ, ಷಡಕ್ಷರ, ನವಾಕ್ಷರ ಸ್ಮರಣೆಯಿ೦ದ ತೆಗೆದುಕೊಂಡು ಮಂತ್ರಸ್ಮರಣೆಯಿ೦ದ ಲಿಂಗಭಕ್ತ 
ಶರಣಗಣಂಗಳಿಗಿತ್ತು ಪಸಾದಭೋಗವನ್ನು ಆಚರಿಸಬೇಕು." 


ಸರ್ವವನ್ನೂ ಜಂಗಮಕ್ಕೆ ಅರ್ಪಿಸಿ ಅನಂತರ ತಾನು ಅನುಭವಿಸಬೇಕೆನ್ನುವುದು ಭಕ್ತನ 
ಪ್ರತಿಜ್ಞೆ ಹಾಗೆ ಜಂಗಮಕ್ಕೆ ಅರ್ಪಿಸದೆ ತಾನು ಅನುಭವಿಸಿದರೆ ಅದು 
ಮಹಾಪಾಪಕರವಾದುದೆಂದು ವಚನಕಾರರು ಅಭಿಪ್ರಾಯಪಡುತ್ತಾರೆ ಸುದೀರ್ಫ್ಥವಾದ ಈ 
ಮುಂದಿನ ವಚನವು ಜಂಗಮಕ್ಕೆ ಅರ್ಪಿಸದ ವಸ್ತುವು ಹೇಗೆ ಕುಲ್ಲಕವಾಗುತ್ತದೆಂದು ಕಠಿನವಾದ 
ಮಾತುಗಳಲ್ಲಿ ಹೇಳುತ್ತದೆ: “ಅಂಗದ ಮೇಲೆ ಲಿಂಗಸಾಹಿತ್ಯವುಳ್ಳ ಭಕ್ತನು ಜಂಗಮಕ್ಕೆ ಜಳಕವ 
ಮಾಡಿಸದೆ ತಾ ಜಳಕವ ಮಾಡಿದನಾದಡೆ ಬಚ್ಚಲ ನೀರ ತೊಳೆದುಕೊಂಡ ಸಮಾನ: ಜಂಗಮಕ್ಕೆ 
ಅಕ್ಷತೆಯ ನೀಡದೆ ತಾನಿಟ್ಟುಕೊಂಡನಾದಡೆ, ಹೆಣನ ಹಣೆಯಕ್ಕಿಯನಿಟ್ಟುಕೊಂಡ ಸಮಾನ. 
ಜಂಗಮಕ್ಕೆ ಪುಷ್ಪವ ತುಜುಬದೆ ತಾ ತುಳುಬಿಕೊಂಡನಾದಡೆ ಪಕ್ಷಿಗಳ ಪಕ್ಕವ ತುಖುಬಿಕೊಂಡ 
ಸಮಾನ: "ಜಂಗಮಕ್ಕೆ ವಸ್ತವ ಹೊದ್ದಿಸದೆ ತಾ ಹೊದ್ದನಾದಡೆ, ನಾಯತೊಗಲ ಉಟ್ಟು ಹೊದ್ದ 
ಸಮಾನ. ಜಂಗಮಕ್ಕೆ ಸುಗಂಧದ್ರವ್ಯಗಳ ಲೇಪನವ ಮಾಡದೆ ತಾ ಮಾಡಿಕೊಂಡನಾದಡೆ, ಹೆಣನ 
ಹೊಗೆಯ ಕೊಂಡ" ಸಮಾನ: ಜಂಗಮಕ್ಕೆ ದೀಪಾರತಿಯ ಬೆಳಗದೆ ತಾ ಬೆಳಗಿಕೊಂಡನಾದಡೆ 
ಸತ್ತ ಹೆಣಕೆ ನಿವಾಳಿಯನೆತ್ತಿಕೊಂಡ ಸಮಾನ: ಜಂಗಮಕ್ಕೆ ಆರೋಗಣೆಯ ಮಾಡಿಸದೆ 
ತಾನುಂಡನಾದಡೆ. ಕಿಲ್ಲಿಷವ ಕೊಂಡ ಸಮಾನ: ಜಂಗಮಕ್ಕೆ ಅಮೃತಪಾನವ ಕೊಡದೆ ತಾ 
ಕುಡಿದನಾದಡೆ, ಸುರಾಪಾನವ ಮಾಡಿದ ಸಮಾನ. ಜಂಗಮಕ್ಕೆ ಹಸ್ತಪ್ರಕ್ಷಾಲವನ ಮಾಡದೆ ತಾ 
ಕೈಯ ತೊಳೆದು ಮುಕ್ಕಳಿಸಿದಡೆ, ರಕ್ತದಲ್ಲಿ ತೊಳೆದು ಮುಕ್ಕುಳಿಸಿದ ಸಮಾನ. ಜಂಗಮಕ್ಕೆ 
ತಾಂಚಾರವ ಕೊಡದೆ ಶ್‌ ವೀಳೆಯವ “ಮಾಡಿದಡೆ, ತ್ರಿಭಂಗಿಯ” ಕೊಂಡ ಸಮಾನ: ಜಂಗಮಕ್ಕೆ 
ಸುಖಾಸನವನಿಕ್ಕದೆ ತಾ ಗದ್ದುಗೆಯ ಮೇಲೆ ಕುಳ್ಳಿರ್ದನಾದಡೆ, ಬಂದಿಕಾನದಲ್ಲಿ ಕುಳ್ಳಿರ್ದ 
ಸಮಾನ. ಜಂಗಮಕ್ಕೆ ಸರ್ವಾಭರಣವನಿಕ್ಕದೆ ತಾನಿಕ್ಕಿಕೊಂಡನಾದಡೆ, ಕ'ರ-ಶಿರ-ಚರಣದಲ್ಲಿ 


೨೩೫. ಚನ್ನಬ ವ.೧೫೧:ಹು.೬೭-೮ 


೪೩೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಸಂಕಲೆಯನಿಕ್ಕಕೊಂಡ ಸಮಾನ. ಜಂಗಮಕ್ಕೆ ಅಂದಳ ಕುದುರೆ ಮೊದಲಾದ ವಾಹನಂಗಳ 
ಕೊಡದೆ ತಾನೇಣಿಕೊಂಡನಾದಡೆ, ವಿಮಾನದ ಮೇಲಣ ಹೆಣನ ಸಮಾನ. ಜಂಗಮಕ್ಕೆ ಸ್ತೋತ್ರ 
ಮಂತ್ರ ಗೀತ ವಾದ್ಯ ನೃತ್ಯಂಗಳ ಕೇಳಿಸದೆ ತಾ ಕೇಳಿದನಾದಡೆ, ದುಶ್ಯಬ್ದ ದುರ್ನಾದವ ಕೇಳಿದ 
ಸಮಾನ: ಚಿತ್ರವಿಚಿತ್ರವಿನೋದದಾಟವನು ಜಂಗಮ ಮುಂತಾಗಿ ನೋಡದೆ ತಾ 
ನೋಡಿದನಾದಡೆ, ತೊಗಲಬೊಂಬೆಯ ನೋಡಿದ ಸಮಾನ... ಜಂಗಮಕ್ಕೆ ಗೃಹವ ಕಟ್ಟಿಕೊಡದೆ 
ತಾ ಗೃಹದೊಳಗಿರ್ದನಾದಡೆ, ನರಕದ ಕುಳಿಯೊಳಗಿರ್ದ ಸಮಾನ. ಇಂತೀ ಸಕಲ 
ಭೋಗಾಧಿಭೋಗ೦ಗಳನು ಜಂಗಮಕ್ಕೆ ಅರ್ಪಿಸದೆ ತಾ ಲಿಂಗಸಾಹಿತ್ಯವುಂಟೆಂದು 
ಕೊಂಡನಾದಡೆ, ಅವಂಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ ಪಾದೋದಕ ಪ್ರಸಾದವಿಲ್ಲ. 
ಅವ ಸರ್ವಾಪರಾಧಿಯಯ್ಯಾ, ಕೂಡಲ ಚನ್ನಸಂಗಮದೇವಾ[”*** ಈ ವಚನದಲ್ಲಿ ಜಂಗಮಕ್ಕೆ 
ಅರ್ಪಿಸಿದ ಪ್ರತಿಯೊಂದು ವಸ್ತುವೂ, ನಿಷಿದ್ಧ ವಸ್ತುವಿಗೆ ಸಮಾನವಾಗುತ್ತದೆ. ಅದನ್ನು ಪಡೆದವನು 
ನಿಷಿದ್ದ ವಸ್ತುವನ್ನು ಸ್ವೀಕರಿಸಿದ ಪಾಪಕ್ಕೆ ಪಕ್ಕಾಗುತ್ತಾನೆ ಎಂಬ ಎಚ್ಚರಿಕೆಯ ಮೂಲಕ 
ಜಂಗಮನಿವೇದನದ ಶ್ರೇಷ್ಠತೆಯನ್ನು ತಿಳಿಸಲಾಗಿದೆ. ಈ ಅಭಿಪ್ರಾಯಕ್ಕೆ ಅಪವಾದವಿಲ್ಲದಂತೆ ಎಲ್ಲ 
ವಚನಕಾರರ ಒಪ್ಪಿಗೆಯಿದೆ; ಜಂಗಮಕ್ಕೆ ಅರ್ಪಿಸಿದ೨೩೭ ಎಂದರೆ ಜೀವನದಲ್ಲಿ ಭಕ್ತನೊಬ್ಬನು 
ಅನುಭವಿಸುವ ಪ್ರತಿಯೊಂದೂ ಜಂಗಮಕ್ಕೆ ಅರ್ಪಿತವಾಗಬೇಕು. ಜಂಗಮವು ಲೀಮಗದ 
ಜೀವ೦ತ ಸ್ವರೂಪ, ಲಿಂಗವು ಮಾಡಿದ ಷೋಡಶೋಪಚಾರಗಳನ್ನು ಅನುಭವಿಸಲಾಗದ ಕಾರಣ, 
ಅವನ್ನು ಅನುಭವಿಸುವ ಜಂಗಮಕ್ಕೆ ಅರ್ಪಿಸಬೇಕು ಎಂದು ವಚನಕಾರರು ಸಾರಿದರು. 


ತ್ರಿವಿಧ ದಾಸೋಹ 


ವೀರಶೈವರಿಗೆ. ಪರಮಪವಿತ್ರವಾದ  ಗುರು-ಲಿಂಗ-ಜಂಗಮರಿಗೆ ಮಾಡಬೇಕಾದ 
ಸೇವೆಯನ್ನೇ ವಚನಕಾರನು ತ್ರಿವಿಧದಾಸೋಹವೆಂದು ಕರೆದರು. ದಾಸೋಹವೆಂದರೆ "ನಾನು 
ಸೇವಕ' ಎಂಬ ಭವನೆ (ದಾಸಃ-ಅಹಂ); ಎಂದರೆ ತಾನು ಸೇವಕನಂತೆ ಈ ಮೂರು 
ವಸ್ತುಗಳಿಗೆ ಶುಶ್ರೂಷೆಯನ್ನು ನಡೆಸುವುದು ತನ್ನ ಕರ್ತವ್ಯವೆಂಬ ಭಾವನೆ. ಎಷ್ಟು ವಿಧದಿಂದ 
ಪೂಜಿಸಿದರೂ ದಾಸೋಹವಿಲ್ಲದ ಭಕ್ತಿಯು ನಿಷ್ಟಯೋಜಕವೆಂದು ವಚನಕಾರರ ಅಭಿಪ್ರಾಯ. 
“ಆಡಿದಡೇನು, ಹಾಡಿದಡೇನು, ಓದಿದಡೇನು- ತ್ರಿವಿಧ ದಾಸೋಹವಿಲ್ಲದನ್ನಕ್ಕ? ಆಡದೆ 
ನವಿಲು? ಹಾಡದೆ ತಂತಿ? ಓದದೆ ಗಿಳಿ?” ಎಂದು ದಾಸೋಹವಿಲ್ಲದ ಭಕ್ತಿಯು 
ಪ್ರಯೋಜನವಿಲ್ಲ. ಕೇವಲ ಭಕ್ತಿಯಿಂದೆಯೆಂದರೆ ಫಲವಿಲ್ಲ. ಆ ಭಕ್ತಿಯು ದೇಹವನ್ನು ಕಷ್ಟಕ್ಕೆ 
ಗುರಿಪಡಿಸಿ ಮಾಡುವ ಸೇವೆಯ ಮೂಲಕ ಪ್ರಕಟವಾಗಬೇಕು. “ಮಾತಿನ ಮಾತಿನಲ್ಲಪ್ಪುದೆ 


ಭಕ್ತ? ಮಾಡಿ ತನು ಸವೆಯದನ್ನಕ್ಕ, ಮನ ಸವೆಯದನ್ನಕ್ಕ, ಧನಸವೆಯದನ್ನಕ್ಕ ಅಪ್ಪುದೆ 


೨೩೬. ಚನ್ನಬ ವ. ೨೮೧ : ಪು. ೧೨೨-೩ 

೨೩೭. ಅಲ್ಲಮ ವ ಚಂ. ೭೩೦ : ಪು. ೧೬೧-೧; ಬಸವ ವ. ೪೨೯ : ಪು. ೧೬೮ : ಅಕ್ಕನ ವ. ೨೧೫, 
ಪು. ೮೮-೯೦ : ಚನ್ನಬ ವ. ೫೫೯ : ಪು. ೨೫೯ ಇತ್ಯಾದಿ. 

೨೩೮. ಚನ್ನಬ ವ. ೫೩೩ : ಪು. ೨೪೫ ೨೩೯.ಬಸವ ವ. ೨೦೭ : ಪು. ೮೮ 


ವೀರಶೈವ ಧರ್ಮ / ೪೩೫ 


ಭಕ್ತಿ)” ಹೀಗೆ ತನ್ನ ಅಸ್ತಿತ್ವದ ತ್ರಿವಿಧವಾದ ತನು-ಮನ-ಧನಗಳನ್ನು ಸವೆಸುವವರೆಗೂ 
ಭಕ್ತಿಯು ನಿಜವೆನಿಸದಂದು “ಶರಣರು ದಾಸೋಹಕ್ಕೆ ಪ್ರಾಮುಖ್ಯವಿತ್ತರು. ಸವಿಸವಿಯಾಗಿ 
ಮಾತನಾಡಿದರೆ ಭಕ್ತನೆನಿಸಲಾರದೆಂದು ಅಲ್ಲಮನೂ ಹೇಳುತ್ತಾನೆ. ೨೪೧ "ರುಸ ೇವೆಯನ್ನು ಮಾಡಿ 
ದೇಹವನ್ನು ಕರಗಿಸಬೇಕು; ಲಿಂಗಸೆ ವೆಯಲ್ಲಿ ಮನವನ್ನು ಕರಗಿಸ ಬೇಕು: ಜಂಗಮಸೆ (ವೆಯಲ್ಲಿ 
ಧನವನ್ನು” ಕರಗಿಸಬೇಕು: ಹೀಗೆ ದೃಢವಾಗಿ ಮಾಡಬಲ್ಲಾತನೇ ಸದ್ಧಕ್ಷನಾಗುತ್ತಾನೆ.”” ಹೀಗೆ 
ತ್ರಿವಿಧ ದಾಸೋಹದಲ್ಲಿ ತನು-ಮನ- ಧನಗಳನ್ನು ಸವೆಸಬೇಕಾದ ರೀತಿಯನ್ನು ಆದಯ್ಯ ಈ 
ರೀತಿ ವರ್ಣಿಸುತ್ತಾನೆ: ಆಚಾರಗಳನ್ನು ಅಳವಡಿಸಿಕೊಂಡು, ಇಂದ್ರಿಯ ನಿಗ್ರಹ ಮಾಡಿ 
ಗುರುಸೇವೆಯನ್ನು ನಡೆಸಿ ತನುವನ್ನು ಸವೆಸಬೇಕು: ವತನೇಮಗಳಿಂದ ಮನಸ್ಸನ್ನು ಲಿಂಗದಲ್ಲಿ 
ಸ್ಥಿರೀಕರಿಸಿ ಮನಸ ಸನ್ನು ಸವೆಸಬೇಕು: ಸ್ರ ರೋಷಗಳಿಲ್ಲದೆ ಆದರಣೆಯಿಂದ ಜಂಗಮಕ್ಕೆ ನೀಡಿ 
ಧನವನ್ನು ಕರಗಿಸಬೇಕು.** ಸದ್ಧಕ್ಷನಾದವನು ತ್ರಿವಿಧ ದಾಸೋಹದಿಂದ ತನು” ಮನ- 
“ಧನಗಳನ್ನು ಸವೆಸುವುದರಲ್ಲಿಯೇ ಸಂತೋಷಪಡುತ್ತಾನೆ. ಹಾಗೆ ಆಗುವಂತೆ ಮಾಡು ಎಂದು 
ದೇವರಲ್ಲಿ ಪ್ರಾರ್ಥಿಸುತ್ತಾನೆ ಹೀಗೆ ದಾಸೋಹ ಮಾಡಲು ಬೇಕಾದ ದ್ರವ್ಯವನ್ನು 
ಕಾಯಕದಿಂದ ಸಂಪಾದಿಸಬೇಕು. ಎಲ್ಲ ವೃತ್ತಿಗಳು ದಾಸೋಹದಿಂದ ಸಾರ್ಥಕವಾಗುತ್ತದೆ. ೨೪೫ 
“ಚಾಟಿ ಗುಂಡು ಬಂಧನ ಕಲಕೇತ ಯಾಚಕ ಪಗುಡಿ ಪರಿಹಸಕಗಳಿಂದ ಬೇಡಿ ತಂದು 
ಗುರುಲಿಂಗಜಂಗಮಕ್ಕೆ ಮಾಡಿಹೆನೆನಬಹುದೇ?”**್‌ ಎಂದು ವಚನಕಾರರು ಪ್ರಶ್ನಿಸುತ್ತಾರೆ. ದೇಹ 
ದಂಡಿಸಿ ಮನಸ್ಸನ್ನು ಕ್ರಿಯೆಯಲ್ಲಿ ತೊಡಗಿಸಿ ಸಂಪಾದಿಸಿದ ಹಣವು ಮಾತ್ರದಾಸೋಹಕ್ಕೆ 
ಯೋಗ್ಯವಾದದ್ದು ಎಂಬುದರ ಮೂಲಕ ಸ್ವಯಮಾರ್ಜನೆಗೆ ಪ್ರಾಮುಖ್ಯವಿತ್ತುದಲ್ಲದೆ, ಅದನ್ನು 
ಹಂಚಿ ತಿನ್ನುವ ತತ್ವವನ್ನೂ ಬೋಧಿಸಿದಂತಾಯಿತು. ಕೇವಲ ನೀಡಿದರೆ ಪ್ರಯೋಜನವಿಲ್ಲ. ಹಾಗೆ 
ನೀಡುವಾಗ ಭಕ್ತಿಯಿಮದ ನೀಡಬೇಕೆಂದು ವಚನಕಾರರು ಬೋಧಿಸಿದರು” ಈ 
ದಾಸೋಹಭಾವವು ಎಲ್ಲದರಲ್ಲಿಯೂ ಅವಶ್ಯಕ, ಮಾಡುವುದನ್ನೆಲ್ಲವನ್ನೂ 
ದಾಸೋಹಭಾವನೆಯಿಂದ ಮಾಡಬೇಕು ಎಂದು ಬಸವಣ್ಣ ಹೇಳುತ್ತಾನೆ: “ಭಕ್ತನಾಯಿತ್ತೆ 
ಭಕ್ತಿದಾಸೋಹ; ಯುಕ್ತನಾಯಿತ್ತೆ ಯುಕ್ತದಾಸೋಹ; ಐಕ್ಯವಾಯಿತ್ತೆ ಮಮಕಾರದಾಸೋಹ; 
ಸರ್ವದಲೆ ದಾಸೋಹವೇ ಬೇಕು.” ಹೀಗೆ ದಾಸೋಹದಿಂದ ಮಾತ್ರವೇ ಗುರು-ಲಿಂಗ- 
ಜಂಗಮ-ಪ್ರಸಾದಗಳನ್ನು ಪಡೆದು ಚತುರ್ವಿಧಸಂಪನ್ನನಾಗಬಹುದೆಂದು ಭಕ್ತರ ಭಾವನೆ.” 


೨೪೦. ಬಸವ ವ. ೨೧೦ : ಪು. ೮೯ 

೨೪೧ ಅಲ್ಲಮ ವ. ಚಂ. ೧೦೧೦ : ಪು. ೨೨೩ 

೨೪೨. ಶಿವ ಡ ಬೊವ : ಪು. ೩೫ (ಶಿವಲೆಂಕ ಮಂಚಣ್ಣ, ೧೧೧) ಮೋ ಮಾ ವ (ಸ) ೬೭ ಪು. ೧೩ 
ಬಸವ. ೨೦೬ : ಪು. ೮೭ 

೨೪೩ .ಆದಯ್ಯ ವ. ೬೪ : ಪು. ೩೮ 

೨೪೪. ಬಸವ ವ. ೪೫೮ : ಪು. ೧೭೯ 

೨೪೫. ಬಸವ ವ. ೭೦೮ : ಪು. ೨೮೨ 

೨೪೬. ಶಿವಶವ : ಪು. ೪೮೨ (ಅಕ್ಕಮ್ಮ ೪೯) : ಶಿವದಾಗೀ : ಪು. ೩೪೧ (ಏಲೇಶ್ವರ ಕೇತಯ್ಯ) 

೨೪೭. ಬಸವ ವ. ೬೦೬ : ಪು. ೨೪೩ 

೨೪೮. ಬಸವ ವ. ೯೨೫ : ಪು. ೩೮೮ ೨೪೯ ಬಸವ ವ. ೭೭೮ : ಪು. ೩೮೩ 


೪೩೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಪಾದೋದಕ 


“ಗುರುಲಿಂಗ ಜಂಗಮಗಳು ತನ್ನಲ್ಲಿ ಒಳಗೊಳ್ಳುವ ರೀತಿಯನ್ನು ಅರುಹಿಕೊಡುವ 
ಕ್ರಿಯೆಯು ಇದಾಗಿದೆ. ಇದು (ಪಾದೋದಕವು) ಸಂಪೂರ್ಣ ಭಾವನಾಮಯವಾದ ವಿಧಿಯು. 
ಇಂಥ ಈ ಪಾದೋದಕವು ಕೇವಲ ನೀರು ಅಲ್ಲ, ಅದು ಚಿತ್‌ಸ್ವರೂಪ ವಾಗಿರುತ್ತದೆಂದು 
ತಿಳಿಯಬೇಕು...ಇದಕ್ಕೆ ಗುರುಲಿಂಗ ಜ೦ಗಮಗಳೆಲ್ಲವು ಬೇಕು. ಒಂದು ವೇಳೆ ಅವು ಪ್ರತ್ಯಕ್ಷ 
ದೊರೆಯದಿದ್ದರೆ ಭಕ್ತನೂ ಅವನಂತೆ ಜ೦ಗಮನೂ ಕೂಡ ಅವುಗಳನನ್ನು ಸೂಕ್ಷ್ಮ ರೀತಿಯಿಂದ 
ತಮ್ಮ ಆಚರಣೆಯಲ್ಲಿಟ್ಟುಕೊಂಡು ಪಾದೋದಕ ಪ್ರಸಾದ ಸೇವನೆಯನ್ನು ಪಡೆಯುವ 
ಏರ್ಪಾಡನ್ನು ವಚನಕಾರರು ಮಾಡಿದ್ದಾರೆ... ಹೀಗೆ ವೀರಶೈವರಲ್ಲಿ ಪಾದಪೂಜೆ ಎಂದರೆ 
ಪಾದವ ತೊಳೆದ ನೀರು ಎಂಬ ಅರ್ಥವಿಲ್ಲ. ಅದು ಗುರುಲಿಂಗ ಜಂಗಮವನ್ನು ತನು ಮನ 
ಭಾವಗಳಲ್ಲಿ ಪ್ರಕಟಿಸಿಕೊಂಡು ಸಾಮರಸ್ಯ ಸ್ಥಿತಿಯನ್ನು ಹೊಂದುವ ರೀತಿಯನ್ನು ತಿಳಿಸುವ 
ಒಂದು ಬಗೆಯ ವಿಧಾನವಾಗಿದೆ.” ಸ ವೀರಶೈವರ ಪ್ರಕಾರ ಪಾದೋದಕ ಕಲ್ಪನೆ.ಈ 
ಪಾದೋದಕ ಕಲ್ಪನೆಯು ಜ್ಞಾನ” 5॥ಆನಂದಗಳ ಚಟ ಬತ ಗುರು-ಶಿಷ್ಯರ ಐಕ್ಕರನ್ನು 
ಸೂಚಿಸುವುದೆಂದೂ ಕೆಲವೆಡೆ ಹೇಳಿದೆ. ಪಾಡೋದಕದ ಶಕ್ತಿಯನ್ನು ಅನೇಕ ವಚನಗಳು 
ವರ್ಣಿಸುತ್ತವೆ. “ಪಾದೋದಕ' ಶಬ್ದದಲ್ಲಿನ ನಾಲ್ಕು ಅಕ್ಷರಗಳು ಕ್ರ ಕ್ರಮವಾಗಿ" ಪಾವನವಾದ ಜ್ಞಾನ, 
ದೋಷನಾಶನ, ದಯೆ ಹಾಗೂ ಕರ್ಮನಾಶನಗಳನ್ನು ಸೂಚಿಸುತ್ತದೆಯೆಂಬ ಶ್ಲೋಕವೊಂದನ್ನು 
ಸಿದ್ದರಾಮ ತನ್ನ ವಚನದಲ್ಲಿ ಉದ್ಧರಿಸುತ್ತಾನೆ.” ಹಾಗೆಯೇ ಚನ್ನಬಸವಣ್ಣನು ತನ್ನ ವಚನದಲ್ಲಿ 
ಪಾದೋದಕದ ಸ್ಪರ್ಶದಿಂದಲೇ ಪಾಪಗಳು ಹೋಗುತ್ತವೆ. ಅದರ ಸೇವನೆಯಿಂದಲೇ ಭಕ್ತನು 
ಪವಿತ್ರನಾಗುತ್ತಾನೆಂಬ ಅರ್ಥದ ಶ್ಲೋಕಗಳನ್ನು ಉದ್ಭರಿಸುತ್ತಾನೆ.***  ಪಾದೋದಕವು 
ಪರಮಾತ್ಮನ ಚಿದ್ರೂಪು, ಮೋಕ್ಷದ ಮಾರ್ಗ, ಪಾಪದ ಕೇಡು ಮುಂತಾದ್ದಾಗಿ ವಚನಕಾರರು 


ವರ್ಣಿಸುತ್ತಾರೆ.””” 


ಗುರು-ಕ್ರಿಯಾ-ಜ್ಞಾನಪಾದೋದಕಗಳು 


ಪಾದೋದಕವು ದೇಹವನ್ನು ಶುದ್ಧಿಗೊಳಿಸುವಂತಹುದೆಂದು ವೀರಶೈವರ ನಂಬಿಕೆ. 
ಗುರುಪಾದೋದಕದಿಂದ ಸ್ಥೂಲದೇಹವೂ, ಕ್ರಿಯಾಪಾದೋದಕದಿಂದ ಸೂಕ್ಷ್ಮದೇಹವೂ, 
ಜ್ಞಾನಪಾದೋದಕದಿಂದ ಕಾರಣ ದೇಹವೂ ಶುದ್ಧವಾಗುತ್ತದೆ. ಅಲ್ಲದೆ ಗುರು ಪಾದೋದಕದಿಂದ 
ಇಷ್ಟಲಿಂಗ ಸಂಬಂಧವೂ, ಕ್ರಿಯಾಪಾದೋದಕದಿಂದ ಪ್ರಾಣಲಿಂಗ ಸಂಬಂಧವೂ, ಜ್ಞಾನ 


೨೫೦. ಶಿವಾನುಭವ ಶಬ್ದಕೋಶ : ಪು. ೧೦೧-೨ 
೨೫೧. “ಪರಮಾನಂದ ಏವೋಕ್ತಃ ಪಾದಶಬ್ಬೇನ ನಿರ್ಮಲಾ॥ 
ಜ್ಞಾನಂ ಚೋದಕ ಶಬ್ದೇನ ಪಾದೋದಕಮಿತಿ ಸ್ಮೃತಃ 81 
ಅಥವಾ ಪಾದಾಜ್ಜೀವಶಬ್ಬೇನ ಗುರುರೇವ ನಿಗದ್ಯತೇ। 
ಶಿಷ್ಯಶ್ಚೋದಕ ಶಬ್ದೇನ ತಯೋರ್ಯ ಕೈೇನ ದೀಕ್ಷಯಾ” 
(ಸಿದ್ಧಾಂತ ಶಿಖಾಮಣಿ) 
೨೫೧. ಸಿದ್ಧರಾ ದ ೨೨೧: ಪು. ೬೮ (“ಪಾಕಾರಂ ಪಾವನಂ ಜ್ಮನ ದೋಕಾರಂ ದೋಷನಾಶನಂ, 
ದಕಾರಂತು ದಯಾಕಾರಂ ಕಕಾರಂ ಕರ್ಮನಾಶನಂ”) 
೨೫೩. ಚನ್ನಬ ವ. ೧೬೭ ; ಪು. ೭೫ 
೨೫೪. ಸಿದ್ಧರಾ ವ. ೨೨೦ : ಪು. ೬೭-೮ 


ವೀರಶೈವ ಧರ್ಮ / ೪೩೭ 


ಪಾದೋದಕದಿಂದ ಭಾವಲಿಂಗ ಸಂಬಂಧವೂ ಉಂಟಾಗುತ್ತೆಂದು ನಂಬಿಕೆಯಿದೆ? ಈ 
ಮೂರು ಬಗೆಯ ಪಾದೋದಕಗಳಾಗುವ ಬಗೆಯನ್ನು ವಚನಕಾರರು ಈ ರೀತಿ ವಿವರಿಸುತ್ತಾರೆ. 
“ಗುರುಪಾದೋದಕವೆಂದಡೆ; ಆದಯ್ಯಗಳ ಪಾದಗಳ ಎರಡಂಗುಲಿಗಳಲ್ಲಿ, ಪಾದಗಳೆರಡಳ 
ಮೂಲಾಂಗುಲಿ ಹಿಮ್ಮಡಗಳ ಅಗದಲ್ಲಿ ತನ್ನ ಪಂಚಾಂಗುಲಿಯಿಂದ ಉದಕವನೆದ್ದಿ 
ಮಂತ್ರವಳುಹುವುದೆ ಗುರುಪಾದೋದಕ. ಕ್ರಿಯಪಾದೋದಕವೆಂದಡೆ; ಪಾದದ್ವಯದ 
ಅಂಗುಲಿಗಳಲ್ಲಿ ಶಿವಭಕ್ತಿಯ ಪ್ರಣವವ ಬರೆದು ಭಸ್ಮವ ಧರಿಸಿ, ನೇತ್ರದಳಗಳ ಮಂತ್ರದಿಂದ 
ಗುರುಪಾದೋದಕವನೆದ್ದಿ ಎಳೆಯುವುದೇ ಕ್ರಿಯಾಪಾದೋದಕ. ಜ್ಞಾನಪಾದೋದಕವೆಂದಡೆ; 
ದಶಾಂಗುಲಿಗಳಲ್ಲಿ ದಶಪ್ರಣವ ಮಂತ್ರದಿಂದ ಭಸ್ಮದಿಂ ಲಿಖಿಸಿ, ಷೋಡಶೋಪಚಾರದಿಂ 
ಪೂಜೆಯ ಮಾಡಿ, ಎರಡಂಗುಲಿ ಮಧ್ಯದಲ್ಲಿ ಮೂರುಸ್ಥಾನಂಗಳಲ್ಲಿ ಪಂಚಾಕ್ಷರೀತ್ರಯದಿಂದ 
ಎಅಯುವುದೇ ಜ್ಞಾನಾಪಾದೋದಕ.”* ಜಂಗಮನು ತನ್ನ ಪ೦ಚಾಂಗುಲಿಗಳೇ 
ಪಂಚಪ್ರಣವವೆಂದು ಭಾವಿಸಿ, ಮೂಲಮಂತ್ರದಿಂದ ಮೂರು ಬಾರಿ ತೀರ್ಥದ ಬಟ್ಟಲನ್ನು 
ಪ್ರದಕ್ಷಿಣೆ ಮಾಡಿ, ಲಿಂಗದ ಮೇಲೆ, ಅದನ್ನು ಮುಟ್ಟದೆ ನಾಲ್ಕು ಅಂಗುಲ ಎತ್ತರದಲ್ಲಿ ಮೂರು 
ಬಾರಿ ಅರ್ಪಿಸಿ, ತಾನು ಸ್ವೀಕರಿಸಿದರೆ. ಅದು ಗುರುಪಾದೋದಕವೆನಿಸುತ್ತದೆ, ಇದೇ 
ದೀಕ್ಷಾಪಾದೋದಕ; ಲಿಂಗಕ್ಕೆ ಅರ್ಪಿಸಿದುದೇ  ಲಿಂಗಪಾದೋದಕವೆನಿಸುತ್ತದೆ ಅಥವಾ 
ಶಿಕ್ಷಾಪಾದೋದಕ; ಬಟ್ಟಲವನ್ನೆತ್ತಿ ಸಲ್ಲಿಸಿದರೆ ಅದು ಜಂಗಮಪಾದೋದಕವೆನಿಸುತ್ತದೆ, ಅದೇ 
ಜ್ಞಾನಪಾದೋದಕ ವೆಂದು ಕರೆದು, ಚನ್ನಬಸವಣ್ಣನು, ಹಾಗೆ ನೀಡಿದುದನ್ನು ಶಿಷ್ಯನು 
ಸ್ವೀಕರಿಸಬೇಕೆಂದು ಹೇಳುತ್ತಾನೆ.” ಇದಕ್ಕೆ ಕ್ರಮವಾಗಿ ಕರುಣಜಲ, ವಿನಯಜಲ, 
ಸಮತಾಜಲವೆಂಬ ಹೆಸರುಗಳೂ ಇವೆ; ಇವುಗಳಿಂದ ಕ್ರಮವಾಗಿ ಸಂಚಿತ, ಪ್ರಾರಬ್ಧ, 
ಅಗಾಮಿಕರ್ಮಗಳು ನಾಶವಾಗುತ್ತವೆಂದು ವೀರಶೈವರ ನಂಬಿಕೆ.” 


ಗುರುಪಾದೋದಕವು ಎಲ್ಲಕ್ಕೂ ಪವಿತ್ರವಾದುದು. ಗುರುಪಾದೋದಕದ ಮಹಿಮೆಯನ್ನು 
ಸಿದ್ದರಾಮ ಹೀಗೆ ವರ್ಣಿಸುತ್ತಾನೆ; “ಹಡೆದ ಹೆಣ್ಣಿಗಾಗಲಿ, ಹಡೆವ ಗಂಡಿಗಾಗಲಿ, 
ಗುರುಪಾದೋದಕ ಸ್ನಾನವೆ ಶುದ್ಧಕಾಣಾ. ವನದ ಭೋಜನವಾಗಲಿ, ಮನೆಯ ಭೋಜನವಾಗಲಿ, 
ಗುರುಪಾದೋದಕ ಪ್ರೋಕ್ಷಣೆಯೆ ಶುದ್ಧಕಾಣಾ; ಮದುವೆಯ ಸಂಭ್ರಮವಾಗಲಿ, ಮರಣದ 
ದುಃಖವಾಗಲಿ, ಗುರುಪಾದೋದಕವೆ ಸಂಜೀವನ ಕಾಣಾ; ಆಗುವ ದೀಕ್ಷೆಯ ಆಗಲಿ, ಭೋಗಿಪ 
ಶಿಕ್ಷೆಯ ಆಗಲಿ, ಗುರುಪಾದೋದಕ ವರ್ತನವೆ ಅಮರಗಣ ನಡವಾಳಿ* ೨ರ ಜಂಗಮಕ್ಕೆ 
ಕಾಲ್ದೊಳೆದ ನೀರೆ ಗುರುಪಾದೋದಕ. ಇದನ್ನು ಲಿಂಗಕ್ಕೆರೆದಾಗಲೇ ಲಿಂಗಪಾದೋದಕ ಥಾ 
ಕ್ರಿಯಾಪಾದೋದಕವೆನಿಸುವುದು. ಆದರೆ ಈ ಪದ್ಧತಿಯ ಬಗ್ಗೆ ಕೆಲವರು ಕುಹಕಿಗಳು 
ಕೆಡುನುಡಿಯನ್ನಾಡುತ್ತಿದ್ದರು. ಅದಕ್ಕೆ ವಚನಕಾರರು ತಮ್ಮ ವಚನಗಳಲ್ಲಿ ಸೂಕ್ತವಾಗಿ 
ಉತ್ತರಿಸಿದ್ದಾರೆ; ಸಂಸ್ಕಾರದಿಂದ ಶ್ರೇಷ್ಠನಾದ ಜಂಗಮವು ಲಿಂಗಕ್ಕೆ ಸಮಾನವಾದುದರಿಂದ ಹೀಗೆ 


೨೫೫. ಸಿದ್ದರಾ ವ. ೨೨೫ : ಪು 
೨೫೬. ಸಿದ್ಧರಾ ವ. ೨೨೬: ಪು. ೬೯ 
೨೫೭. ಚನ್ನಬ ವ. ೧೭೫ : ಪು 
೨೫೮. ಚನ್ನಬ ವ.೧೬೬: ಹು 
೨೫೯. ಸಿದ್ದರಾ ವ.೨೨೭:ಪಹು.೭೦ 


೪೩೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಾಡಬಹುದೆಂದು ಹೇಳುತ್ತಾರೆ.” ಸೂತ್ರಿಕನೆಂಬ ಶೈವಾಚಾರ್ಯನೊಬ್ಬನು ಜಂಗಮದ 
ಪಾದೋದಕ-ಪ್ರಸಾದಗಳನ್ನು ಲಿಂಗಕ್ಕೆ ಅರ್ಪಿಸುವುದರ ಬಗ್ಗೆ ಸಂಶಯಪಟ್ಟಾಗ ಈ 
“ವಾಗ್ಬೋಷಕ್ಕೆ, ಮರ್ತ್ಯಕ್ಕೆ ಹೋಗಿ, ಹೊಲೆಯನ ಮನೆಯ ಸೂಕರನ ಬಸುಜಲ್ಲಿ ಹುಟ್ಟಿ 
ಹದಿನೆಂಟು ಜಾತಿಯ ಅಶುದ್ಧ ವನು ನಾಲಿಗೆಯಲಿ ಭುಂಜಿಸಿ, ನರಕಜೀವಿಯಾಗಿರು” ಎಂದು 
ಶಿವನು ಶಪಿಸುವ ಕತೆಯೊಂದನ್ನು ಚನ್ನಬಸವಣ್ಣ ಉದಾಹರಿಸುತ್ತಾನೆ; ಅಲ್ಲದೆ ತಾನೂ- 
ಜಂಗಮವೂ ಅಭೇದ್ಯರು, ಜಂಗಮ ಮೂಲಕ ಅರ್ಪಿತವಾದ ಪ್ರಸಾದ ಪಾದೋದಕಗಳೇ ತನಗೆ 
ತೃಪ್ತಿಯನ್ನೀಯುವುದೆಂದು ಶಿವನು ವೀರಾಗಮದಲ್ಲಿ ಹೇಳಿದನೆಂಬ ಮಾತನ್ನೂ 
ಉದ್ಭರಿಸುತ್ತಾನೆ.**7 ಗುರುಪಾದೋದಕದಿಂದ ಮಾತ್ರವೆ ಕರಸ್ಥಲದ ಲಿಂಗಕ್ಕೆ ಮಜ್ಜನ 
ಮಾಡಿಸಬೇಕು, ಬರಿಯ ನೀರಿನಿಂದ ಅಭಿಷೇಕ ಮಾಡಿದರೆ ತಲೆದಂಡ ಎಂಬ ಪ್ರತಿಜ್ಞೆ 
ಸಿದ್ದರಾಮನದು.*" ಇದು ಲಿಂಗಮಜ್ಜನಕ್ಕೆ ಮಾತ್ರವಲ್ಲದೆ, ಆಹಾರ ತಯಾರಿಕೆಗೆ, ಶಿರಃಸ ಸ್ನಾನ," 
ಅಂಗಸ್ನಾನ, ಮುಖಸ್ನಾನಗಳಿಗೂ ಪವಿತ್ರವಾದುದು ಇದಕ್ಕೆ ಧೂಳಪಾದೋದಕವೆಂದೂ 
ಹೆಸರು; "ದಕ್ಕೆ ವಾರಿ ಚ ಪಾದೋದಂ NS ಚ ಕದಾಚನ! ಸ್ನಾತವ್ಯಂ 
ಮೂರ್ಧ್ನಿ ಧರ್ತವ್ಯಂ ಪ್ರೋಕ್ಷಿತವ್ಯಂ ಸ್ವದೇಹಕೇ॥” ಎಂಬ ಪ್ರಮಾಣ ವಾಕ್ಯವನ್ನೂ 
ಚನ್ನಬಸವಣ್ಣನು ಉದಾಹರಿಸುತ್ತಾನೆ.* ಕ್ರಿಯಾಪಾದೋದಕ ಅಥವಾ ಶಿಕ್ಷಾಪಾದೋದಕವನ್ನು 
ವಿಭೂತಿಗೆ ಹಾಕಿದರೆ ಅದು ಶುದ್ಧವಾಗುತ್ತದೆ; ವೀರಶೈ ವರು ಜುಗ 6 "ಪಾದೋದಕವನ್ನು. 
ಗಿಂಡಿಯಲ್ಲಿ ತುಂಬಬಾರದು ಎಂದು ವಚನಕಾರರು ವಧಿಸುತ್ತಾರೆ. 5೬ 


ಚನ್ನಬಸವಣ್ಣನು ಲಿಂಗೋದಕ, ಪಾದೋದಕ, ಪ್ರಸಾದೋದಕಗಳನ್ನು ಹೆಸರಿಸುತ್ತಾನೆ. 
“ಲಿ೦ಗೋದಕವೆಂಬುದು ಶಿವಸಂಸ್ಕಾರದಿಂದಾದುದು. ಪಾದೋದಕವೆಂಬುದು ಲಿಂಗಕ್ಕೆ 
ಮಜ್ಜನಕ್ಕೆಜ್‌ದುದು, ಪ್ರಸಾದದೋದಕವೆಂಬುದು ಲಿಂಗವಾರೋಗಿಸಿದ ಬಳಿಕ ಸಿತಾಳಂ 
ಗೊಟ್ಟುದು. ಲಿಂಗೋದಕದಲ್ಲಿ ಲಿಂಗಕ್ಕೆ ಪಾಕಪ್ರಯತ್ನ, ಮಜ್ಜನಕ್ಕೆಜ್‌ವುದು. ಪಾದೋದಕದಲ್ಲಿ 
ಮುಖಪ್ರಕ್ಕಾಲನವ ಮಾಡುವುದು, ಶಿರಸಿನ ಮೇಲೆ ತಳಿದುಕೊಂಬುದು ಪ್ರಸಾದೋದಕ 
ವನಾರೋಗಿಸುವುದು” ಎಂದು ಅದಕ್ಕೆ ವಿವರಣೆಯನ್ನು ನೀಡುತ್ತಾನೆ.ಎಂದರೆ ಲಿಂಗೋದಕವು 
ಶಿವಸಂಸ್ಕಾರದಿ೦ದಾದುದು, ಅದರಿಂದ" ಲಿಂಗಕ್ಕೆ ನೈವೇದ್ಯ “ಮಾಡುವ ಆಹಾರವನ್ನು 
ತಯಾರಿಸಬೇಕು; ಲಿಂಗಕ್ಕೆ ಅಭಿಷೇಚಿಸಿದ ನಂತರ ಅದು ಪಾದೋದಕವೆನಿಸಿಕೊಂಡು. 
ಮುಖಪ್ರಕ್ಷಾಲನಕ್ಕೆ, ತಲೆಯ ಮೇಲೆ ಪ್ರೋಕ್ಷಿಸಿಕೊಳ್ಳಲು ಯೋಗ್ಯವಾದುದು; ಲಿಂಗವು 
(ಎಂದರೆ ಜಂಗಮವು?) ಊಟ ಮಾಡಿದ ಮೇಲೆ ಕುಡಿದ 


೨೬೦. ಚನ್ನಬ ವ. ೧೬೯ : ಪು. ೭೬ : ವ. ೪೪೮ : ಪು. ೨೦೨ 
೨೬೧. ಚನ್ನಬ ವ. ೬೨೬: ಪು. ೨೯೬ 

೨೬೨. ಸಿದ್ಧರಾ ವ. ೫೩೪ : ಪು. ೧೬೦ 

೨೬೩. ಸಿದ್ಧರಾ ವ. ೫೩೩ : 
೨೬೪. ಚನ್ನಬ ವ. ೧೭೦ : 
೨೬೫. ಚನ್ನಬ ವ. ೬೨೩ ; ಪು. ೨೯೩-೪ 

೨೬೬, ಚನ್ನಬ ವ. ಪು. ೭೭: ಆದಯ್ಯ ವ. ೫೭ : ಪು. ೩೫ 


ವೀರಶೈವ ಧರ್ಮ / ೪೩೯ 


ನೀರು ಪ್ರಸಾದೋದಕವೆನಿಸುತ್ತದೆ. ಅದು ಆರೋಗಣೆಗೆ ಯೋಗ್ಯವೆಂದು 
ಹೇಳುತ್ತಿದ್ದಾನೆ.ಲಿಂಗೋದಕವನ್ನು ಚನ್ನಬಸವಣ್ಣನೇ ಒಂದೆಡೆ ಅವಧಾರಿತೋದಕ ಎಂದು 
ಕರೆಯುತ್ತಾನೆ." 


ದಶವಿಧ ಪಾದೋದಕ 


ಚನ್ನಬಸವಣ್ಣನು ಪಾದೋದಕ, ಲಿಂಗೋದಕ, ಮಜ್ಜನೋದಕ, ಸ್ಪರ್ಶನೋದಕ, 
ಅವಧಾನೋದಕ, ಅಪ್ಕಾಯನೋದಕ, ಹಸ್ತೋದಕ, ಪರಿಣಾಮೋದಕ, ನಿರ್ನಾಮೋದಕ, 
ಸತ್ಯಾದೋಕಗಳೆಂಬ ದಶವಿಧ ಪಾದೋದಕಗಳನ್ನು ಹೆಸರಿಸುತ್ತಾನೆ.” ಇದು ಪಾದೋದಕ 
ಗಳನ್ನು ಮಾಡುವ ಹತ್ತು ಬಗೆಗಳನ್ನು ತಿಳಿಸುತ್ತೆಂದು ಹೇಳಬಹುದು; ಭಕ್ತನು ತನ್ನ ತರ್ಜನಿ 
ಬೆರಳಿನಿಂದ ಜಂಗಮನ `ಬಲಪಾದದ 'ಹೆಬೆರಳನ್ನು ಮೂರು ಬಾರಿ ಸ್ಪರ್ಶಿಸಿ, ನಾಲ್ಕನೆಯ ಬಾರಿ 
ಅದೇ ಕಾಲಿನ ಮಿಕ್ಕ ನಾಲ್ಕು ಬೆರಳುಗಳನ್ನು ಒಟ್ಟಿಗೇ ಸ್ಪರ್ಶಿಸಿ ಮಾಡುವುದು ಗುರುಪಾದೋದಕ; 
ಇದೇ ರೀತಿ ಎಡಪಾದದಿಂದ ಮಾಡಿದುದು ಲಿಂಗೋದಕ; ಇವೆರಡನ್ನೂ ಒಟ್ಟಿಗೇ ಮಾಡುವುದು 
ಜಂಗಮ ಪಾದೋದಕ; ಭಕ್ತನು ತನ್ನ ಹಸ್ತದಿಂದ ಜಂಗಮಪಾದಗಳನ್ನು ಸ್ಪರ್ಶಿಸಿ ಮಾಡುವುದೆ 
ಸ್ಪರ್ಶನೋದಕ: ಆ ಪಾದಗಳ ಮೇಲಿನ ನೀರನ್ನು ತೆಗೆದು ಮಾಡಿದುದೇ ಅವಧಾನೋಧಕ; 
ಅದನ್ನು ವಿಶೇಷ ಅಪೇಕ್ಷೆಯಿಂದ ತಯಾರಿಸುವುದೇ. ಹಸ್ತೋದಕ; ಪಾದೋದಕದ ಭಾಜನವನ್ನು 
ಕೈಯಲ್ಲಿ ತೆಗೆದುಕೊಂಡು ಜಂಗಮಕ್ಕೆ ನಮಸ್ಕರಿಸಿದಾಗ ಅದನ್ನು ನಿರ್ನಾಮೋದಕವೆನ್ನುತ್ತಾರೆ; ಚ 
ರೀತಿ ಪಡೆದುದನ್ನು ಭಕ್ತನು ತನ್ನ ಕ್ರಿಯೆ (ಆಚರಣೆ)ಗಳಿಗೆ ಇಟ್ಟುಕೊಂಡಾಗ ಅದು 
ಸತ್ಯೋದಕವೆನಿಸುತ್ತದೆಂದು ಚನ್ನಬಸವಣ್ಣನೇ ಒಂದೆಡೆ ವಿವರಿಸುತ್ತಾನೆ.” ಇದು 
ಬಾಹ್ಯಕಿಯೆಗಳಿಗೆ ಸಂಬಂಧಿಸಿದಂತೆ ನೀಡಿರುವ ವಿವರಣೆಯಾದರೆ ವಚನಕಾರರು ಮತ್ತೊಂದು 
ದೃಷ್ಟಿಯಿಂದಲೂ ಇದನ್ನು ವಿವರಿಸುತ್ತಾರೆ: ಪಾದಸ್ಪರ್ಶ ಮಾಡಿ ತಯಾರಿಸಿದುದು ಪಾದೋದಕ, 
ದೇಹಗುಣವು ನಾಶವಾದರೆ ಲಿಂಗಪಾದೋದಕ, ಮಹಾಗಣಗಳು ಮನಸಿನಲ್ಲಿ ಮೂಡುವಾಗ 
ಆಗುವುದು ಮಜ್ಜನೋದಕ, ಚತುರ್ದಳ ಪದ್ಮವು (ಯೋಗವು ಸಂಬಂಧಿಸಿದ) ವಿಕಸಿತವಾದಾಗ 
ಪುಷ್ಪೋದಕ (ಸ್ಪರ್ಶನೋದಕ?), ಲಿಂಗಕ್ಕೆ ಪರಿಣಾಮವನ್ನು ಸಮರ್ಪಿಸಿದಾಗ ಅವಧಾನೋದಕ, 
ಲಿಂಗದ ಆರೋಗಣೆಯ ಕಾಲದಲ್ಲಿ ಅಪ್ಕಾಯನೋದಕ, ಲಿಂಗವನ್ನು ಕೈಯಲ್ಲಿರಿಸಿಕೊಂಡಾಗ 
ಹಸ್ತೋದಕ, ಅಷ್ಟಾಂಗ ಯೋಗಸಾಧನೆಯೇ ಪರಿಣಾಮೋದಕ, ನಾಮಸೀಮೆಯಿಲ್ಲದಾಗ 
ನಿರ್ನಾಮೋದಕ, ಬಯಲನ್ನು ಬೆರೆದಾಗ ನಿತ್ಯೋದಕವಾಗುತ್ತದೆ.*"” ಇವೆಲ್ಲವನ್ನು 
ಮನಃಪೂರ್ವಕವಾಗಿ ಮಾಡಿದಾಗಲೇ ಅದು ಸಾರ್ಥಕವಾಗುವುದು; “ಅರಿದಡೆ ಪಾದೋದಕ, 
ಅರಿಯದಿರ್ದಡೆ ಬರಿಯ ನೀರೆಂದರಿಯರು' ಎಂದು ಉರಿಲಿಂಗ ಪೆದ್ದಿಯು, 
ಮನಃಪೂರ್ವಕವಾಗಿ ಮಾಡದುದು ಕೇವಲ ಸಮ್ಮಾರ್ಜನೆಯ ನೀರು ಎನ್ನುತ್ತಾನೆ. 


೨೬೭. ಚನ್ನಬ ವ. ೬೨೧ : ಪು. ೨೯೩ 
೨೬೮. ಚನ್ನಬ ವ. ೧೩೯ : ಪು. ೫೩೦ 
ವ .ಚನ್ನಬ ವ. ೧೭೩ : ಪು. ೭೭-೮ 
೨೭೦. ಚನ್ನಬ ವ. ೧೪೪೧ : ಪು. ೬೪೧-೨ 


೪೪೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ದ 


4 


ವ್ಯಾಪಕವಾದ ಅರ್ಥದಲ್ಲಿ ಸಿದ್ಧಾಂತಶಿಖಾಮಣಿಯು ಹೇಳುವಂತೆ “ಶಿವ 
ಪ್ರಸಾದೋಯದ್ರವ್ಯಂ ಶಿವಾಯ ವಿನಿವೇದಿತಂ” ಎಂಬ ವ್ಯಾಖ್ಯೆಯು ಸರಿ.” ಆದರೆ ವೀರಶೈವ 
ಪರಿಭಾಷೆಯಲ್ಲಿ ಇದೊಂದು ವಿಶಿಷ್ಠವಾದ ಅರ್ಥವನ್ನು ಪಡೆದಿದೆ. ಅನ್ನವು ಜೀವಕ್ಕೆ 
ಆಧಾರವಾದುದರಿಂದ ಅನ್ನವೇ ಪ್ರಸಾದವಲ್ಲ ಎಂದು ವಚನಕಾರರು ಹೇಳುತ್ತಾರೆ.” 
“ಜಂಗಮವಾರೋಗಣೆಯ ಮಾಡಿ ಮಿಕ್ಕುದು ಪ್ರಸಾದ” ಎಂಬುದು ಸೂತ್ರಪ್ರಾಯವಾದ 
ಅರ್ಥವಾಗಿದೆ. “ಘನವಪ  ಬೋನವನು ಒಂದನುವಿನ ಪರಿಯಾಣದಲ್ಲಿ ಹಿಡಿದು, 
ಗುರುಲಿಂಗವಾರೋಗಣೆಯ ಮಾಡಿ ಮಿಕ್ಕುದು ಪ್ರಸಾದ” ಎಂದು ಅಲ್ಲಮನ ಹೇಳುವುದು 
ಸರಿಯಾದರೂ ಹಾಗೆ ಯಾಂತ್ರಿಕವಾಗಿ ನಿವೇದಿತವಾದುದು ಪ್ರಸಾದವಲ್ಲ ಎಂದು ದಾಸಿಮಯ್ಯನ 
ಹೇಳಿಕೆ; “ಮಹಾಘನವಪ್ಪ ಬೋನವನು ಒಂದನುವಿನ ಪರಿಯಾಣದಲ್ಲಿ ಹಿಡಿದು, ಗುರುಲಿಂಗವು 
ಒಳಗಾದ ಲಿಂಗವಾರೋಗಣೆಯಮಾಡಿ ಮಿಕ್ಕುದ ಪ್ರಸಾದವೆ? ಅಲ್ಲಲ್ಲ. ಮಹಾಘನವಪ 
ಲಿಂಗವನೊಂದನುವಿನಲ್ಲಿ ತಂದಿರಿಸಿದಾತನ ಮನವೇ ಪ್ರಸಾದ ಕಾಣಾ.” ಇದರಿಂದ 
“ಘನಲಿಂಗಕ್ಕೆ ಶುದ್ಧ ನಿರ್ಮಲವಾದ ಸಕಲ ಕರಣ೦ಗಳೆ ಭಾಜನ. ನಿಜಾನಂದವೇ ಭೋಜನ, 
ಪರಿಣಾಮವೇ ಪ್ರಸಾದ” ಎಂಬ ಆದಯ್ಯನ ಮಾತಿನಲ್ಲಿ ಮಾನಸಿಕವಾಗಿ ಪ್ರಸಾದವನ್ನು 
ಪಡೆಯುವ ಸಾಂಕೇತಿಕತೆಯನ್ನು ವಿವರಿಸಲಾಗಿದೆ. ಆದ್ದರಿ೦ದ ವೀರಶೈವರ ತಾತ್ತಿಕದ್ಯಷ್ಟಿಯಲ್ಲಿ' 
ಅರ್ಪಿಸುವ ಕ್ರಿಯೆಯ ಹಿಂದಿನ ಮನೋಭಾವವು ಮುಖ್ಯ ಈ ದೃಷ್ಟಿಯನ್ನು “ನಂಬಿದಡೆ 
ಪ್ರಸಾದ, ನಂಬದಿದ್ದಡೆ ವಿಷಯವು” ಎಂಬ ಮಾತು ಸೂತ್ರೀಕರಿಸುತ್ತದೆ. ಪ್ರಸಾದವು ಎಲ್ಲ 
ವೀರಶೈ ವರಿಗೂ ಪವಿತ್ರವಾದುದರಿಂದ, ಅದನ್ನು ಗುರು-ಭಕ್ತ ಎಲ್ಲರೂ ಹಂಚಿಕೊಳ್ಳುವ ಮೂಲಕ 
ನಮಿ ಸಾಮಾಜಿಕವಾಗಿ ಜಾತಿವರ್ಗ, “ರಿಂಗಭೇದವಿಲ್ಲದ ಸಮತೆಯನ್ನು ಸಾಧಿಸಲು 
ಪ್ರಯತ್ನಿಸಿದರು.” ಇಂತಹ ಪ್ರಸಾದವೇ ಶರಣರ ಹಂಬಲವಾಗಿದೆ.5” 


ತ್ರಿವಿಧ ಪ್ರಸಾದ 


ಪಾದೋದಕದಂತೆಯೇ ಪ್ರಸಾದವನ್ನೂ ಗುರುಪ್ರಸಾದ, ಲಿಂಗಪ್ರಸಾದ, ಜಂಗಮ 
ಪ್ರಸಾದಗಳೆಂದು ವಿಭಾಗಿಸುತ್ತಾರೆ. ಇವುಗಳಿಂದ ಕ್ರಮವಾಗಿ ತನು ಮನ ಪ್ರಾಣಗಳು 
ಶುದ್ಧವಾಗುತ್ತವೆ೦ದು ವಚನಕಾರರು ಹೇಳುತ್ತಾರೆ. ಇವನ್ನೇ ಶುದ್ಧಸಿದ್ಧಪ್ರಸಿದ್ಧ ಪ್ರಸಾದಗಳೆಂದೂ 


೨೭೧. ಉದ್ದ : ಎಚ್‌. ತಿಪ್ಪೇರುದ್ರಸ್ವಾಮಿ: ವಚನಗಳಲ್ಲಿ ವೀರಶೈ ವಧರ್ಮ ಪು. ೨೩೭ 
೨೭೨. ಉದ್ಭ : ಎಚ್‌. ತಿಪ್ಪೇರುದ್ರಸ್ವಾಮಿ: ವಚನಗಳಲ್ಲಿ ಎೀರಕೆ ವಧರ್ಮ ಪು. ೨೩೩ 
೨೭೩. ಆದಯ್ಯನ ವ. ೧೯೦: 5೧೩: ವ. ೧೯೨: . ೧೧೪ 

೨೭೪. ಚನ್ನಬ ತ ೩೧೩ : ಪು. ೧೩೮ 

೨೭೫. ಅಲ್ಲಮ ವ. ಚ೦. ೧೭೩ : ಪು. ೪೦ 

೨೭೬, ದೇ ದಾ ವ. (ಹ) ೯೯: ಪು. ೬೫ 

೨೭೭, ಆದಯ್ಯ ವ. ೨೧೮ ಪು. ೧೨೫ 

೨೭೮. ಬಸವ ವ. ೭೭೨ ಪು. ೩೧೧ 


೨೭೯. S.C.Nandimath: A Handbook of Virasaivism : P.&0 
೨೮೦. ಬಸವ ವ. ೪೬೦ : ಪು. ೧೮೦ (“ಒಕ್ಕುದ ಮಿಕ್ಕುದನುಂಡು ಕಿವಿವಿಡಿದಾಡುವೆ”') 


ವೀರಶೈವ ಧರ್ಮ / ೪೪೧ 


ಕರೆಯುತ್ತಾರೆ. “ಶುದ್ಧಪ್ರಸಾದ ಗುರುಮುಖದಿಂದ ಬಂದುದು; ಸಿದ್ಧಪ್ರಸಾದ ಲಿಂಗಮುಖದಿಂದ 
ಬಂದುದು; ಪ್ರಸಿದ್ಧಪ್ರಸಾದ ಜಂಗಮ ಮುಖದಿಂದ ಬಂದುದು” ಎಂದು ಹೇಳಿ ಇವು ಕ್ರಮವಾಗಿ 
ತನು ಮನ ಧನಗಳನ್ನು ಶುದ್ಧಿಗೊಳಿಸುವುದೆಂದು ಚನ್ನಬಸವಣ್ಣ ಹೇಳುತ್ತಾನೆ ಇದನ್ನು 
ಆದಯ್ಯನು ಈ ರೀತಿ ವಿವರಿಸುತ್ತಾನೆ. ಸತ್ಯಶುದ್ಧವಾದ. ರೀತಿಯಲ್ಲಿ ನ೦ಪಾದಿಸಿದುದನ್ನು. 
ಭಯಭಕಿಗಳಿಂದ ಮನಃಪೂರ್ವಕವಾಗಿ ಅರ್ಪಿಸುವುದು 'ಶುದ್ಧಪ್ರಸಾದವೆನಿಸುತ್ತದೆ; 
ತನ್ನತನವನ್ನೆಲ್ಲ ಕಳೆದುಕೊಂಡು ಅಹಂಕಾರ ವಿಮುಕ್ತನಾಗಿ ಕರಣಗಳನ್ನೂ ಅರ್ಪಿಸಿಕೊಳ್ಳುವುದು 
ಸಿದ್ಧಪ್ರಸಾದ; ಡಂಬುಕ, ಪ್ರಕಟ, ಪ್ರಪಂಚು, ಅಭ್ರಚ್ಛಾಯೆ ಗಳೆಂದು ಚತುರ್ವಿಧಗಳನ್ನೂ 
ಕಳೆದುಕೊಂಡು, ಯಣಮುಕ್ತಿ ಮುಂತಾದುದರ ಹಂಬಲವನ್ನು ಕಳೆದುಕೊಂಡು 
ಸ್ವಯಂಮೇಚ್ಛೆಯಿಂದ ಜಂಗಮಲಿಂಗಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವುದು 
ಪ್ರಸಿದ್ಧಪ್ರಸಾದವೆನಿಸುತ್ತದೆ.*₹* ಇದನ್ನೇ ಸ್ಥೂಲವಾಗಿ ಕಾಯಾರ್ಪಣ, ಕರಣಾರ್ಪಣ, 


ಲಲ 


ಭಾವಾರ್ಪಣವೆಂದು `ವಚನಕಾರರೆನ್ನು! ತಾರೆ. ಸು 


ಜಂಗಮಕ್ಕೆ ಪಾದಾರ್ಚನೆಯನ್ನು ಭಕ್ತಿಯಿ೦ದ ಮಾಡಿದ ಶಿವಭಕ್ತನು ಆ ಪಾದತೀರ್ಥವನ್ನು 
ತೆಗೆದುಕೊಂಡು, ಸ್ವಚ್ಚಗೊಳಿಸಿದೆಡೆಯಲ್ಲಿ ಜಂಗಮನನ್ನು ಲಿಂಗಾರ್ಚನೆಗೆ ಕುಳ್ಳಿರಿಸಿ, 
ಅಷ್ಟವಿದಾರ್ಚನೆ, ಷೋಡಶೋಪಚಾರಗಳನ್ನು ಮಾಡಿ, ಜ೦ಗಮನಿಗೆ ಆರೋಗಣೆಗೆ ನೀಡಿ, 
ಅವನು ಆರೋಗಣೆ ಮಾಡಿದ ಬಳಿಕ ಕೈಯನ್ನು ತೊಳೆಯಲು ನೀರನ್ನೆರೆದು, ಒಕ್ಕುಮಿಕ್ಕದ್ದನ್ನು 
ಸವೀಕರಿಸಿದುದೇ ಗುರುಪ್ರಸಾದ. ಹೀಗೆ ಬಾ ಜಂಗಮ ಕೈಯೊಡ್ಡಬಾರದು, ಬೇಡಿದಾಗ 
ನೀಡಲೂಬಾರದು. ಮೇಲೆ ಹೇಳಿದ ರೀತಿಯಲ್ಲೇ ಲಿಂಗಕ್ಕೆ ನೈವೇದ್ಯವನ್ನು ಮಾಡಿ ಪ್ರಸಾದವನ್ನು 
ಸ್ವೀಕರಿಸುವುದು. ಲಿಂಗಪ್ರಸಾದ.*್‌ ಇಷ್ಟಲಿಂಗಕ್ಕೆ ನೈವೇದ್ಯಮಾಡಿ ಅದನ್ನು ಮತ್ತೆ 
ಕರಡಿಗೆಯಲ್ಲಿರಿಸಜೇಕು. ಪಾದೋದಕದಂತೆಯೇ ಜಂಗಮಕ್ಕೆ ಅರ್ಪಿತವಾದ ಪ್ರಸಾದವನ್ನೇ 
ಲಿಂಗಕ್ಕೆ ಅರ್ಪಿಸಬೇಕೆಂದು ವಚನಕಾರರ ಅಭಿಪ್ರಾಯ. ಗುರುಲಿಂಗಗಳಿಗೆ ಜಂಗಮವೇ 
ಚೈತನ್ನರೂಪವಾದುದು, ಆದ್ದರಿಂದ ಜ೦ಗಮಕ್ಕರ್ಪಿತವಾದುದೇ ಲಿಂಗಕ್ಕರ್ಪಿತ ವಾಗಬೇಕು.*”” 
ಇದಕ್ಕೆ. “ಕಾಳಿಕಾಖಂಡ'ದ ಸಮರ್ಥನೆಯನ್ನು ಚನ್ನ ಬಸವಣ್ಣ ಕೊಡುತ್ತಾನೆ. ಶತ 


ಏಕಾದಶ ಪ್ರಸಾದ 


ಗುರುಪ್ರಸಾದ, ಲಿಂಗಪ್ರಸಾದ, ಜಂಗಮಪ್ರಸಾದ, ಅಪ್ಯಾಯನಪ್ರಸಾದ (ಮೇಲಿನ ಮೂರು 
ಲಿಂಗಕ್ಕರ್ಪಿತವಾಗುತ್ತವೆಂಬ ದೃಢನಂಬಿಕೆ, ಸಮಯಪ್ರಸಾದ (ಪ್ರಸಾದ ಸೇವನೆಯ ಕಾಲದಲ್ಲಿ 
ಬೇರೆಯವು ಅನರ್ಪಿತವಾದುದರಿಂದ ಅವುಗಳ ಕಡೆಗೆ ಗಮನವೀಯದಿರುವುದು), 
ಪಂಚೇಂದ್ರಿಯವಿರಹಿತಪ್ರಸಾದ (ಪಂಚ ಇಂದ್ರಿಯಗಳು ಮುಟ್ಟದ ಮುನ್ನ ಪ್ರಸಾದಸೇವನೆ), 
ಸದ್ದಾವಪ್ರಸಾದ (ಒಳ್ಳೆಯ ಮನಸಿನಿಂದ ಪ್ರಸಾದ ಸೇವೆ), ಅಂತಕರಣವಿರಹಿತಪ್ರಸಾದ (ದೇಹದ 


೨೮೧ ಚನ್ನಬ ವ. ೬೩೭ : ಮ. ೩೦೧-೨ 

೨೮೨. ಆದಯ್ಯ ವ. ೧೯೪ : ಪು. ೧೧೫-೬ 

೨೮೩ .ಚನ್ನಬ ವ. ೬೧೨ : ಪು. ೨೯೦ 

೨೮೪ .ಚನ್ನಬ ವ. ೩೧೪ : ಪು.೧೩೯ 

೨೮೫. ಚನ್ನಬ ವ. ೧೭೪ : ಪು.೮೦; ವ.೭೭೬; : ಪು.೩೭೨ 
೨೮೬. ಚನ್ನಬ ವ. ೬೨೯ : ಪು.೨೯೯ 


೪೪೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕರಣಗಳಿಂದ ದೂರನಾಗಿ ಸೇವಿಸುವ ಪ್ರಸಾದ), ಸಮತಾಪ್ರಸಾದ (ಹಸಿವಡಗಿ 
ಶಾಂತಿಸೈರಣೆಯುಂಟಾಗುವುದು), ಜ್ಞಾನಪ್ರಸಾದ (ತೃಪ್ತಿಯನ್ನು ಪಡೆದು ಕ್ರಿಯೆಯಿಂದ 
ದೂರಮಾಡುವುದು) - ಇವುಗಳನ್ನೇ ಏಕಾದಶ ಪ್ರಸಾದವೆನ್ನುವುದು.*₹ 


ಈ ಬಗೆಯಾಗಿ ಪ್ರಸಾದದ ಕಲ್ಪನೆಯು ಸಮುದಾಯ ಜೀವನವನ್ನು 
ವ್ಯವಸ್ಥೆಗೊಳಿಸುವಂಥದು ಕೂಡ. ಕಾಯಕದಿಂದ ಸಂಪಾದಿಸಿದುದನ್ನೇ ತಿನ್ನಬೇಕೆಂಬ 
ತತ್ನದಿಂದಾಗಿ ತನ್ನ ಶ್ರಮ ಸಾರ್ಥಕವಾದಂತೆ ವ್ಯಕ್ತಿಯು ಭಾವಿಸುತ್ತಾನೆ, ಎಲ್ಲರ ಶ್ರಮದ ಫಲವೂ 
ಹಂಚಿಕೆಯಾಗಬೇಕೆಂಬ ಭಾವನೆಯೂ ಇದರಲ್ಲಿ ಅಡಕವಾಗಿದೆ; ಇತರರು ಅನ್ನವನ್ನು 
ಸಾದ(ಪ್ರಸಾದ) ನೈವೇದ್ಯವೆಂಬ ಮಾತುಗಳಿಂದ ಕರೆಯುವುದಕ್ಕೂ ಇದೇ ಕಾರಣವಿರಬೇಕು. 
ಆದರೆ ಪ್ರಸಾದದ ಕಲ್ಪನೆಯಲ್ಲಿ ಭಕ್ತನು ಪಡೆಯುವ ಎಲ್ಲ ಇಂದ್ರಿಯಾನುಭವಗಳೂ 
ಪ್ರಸಾದವಾದ್ದರಿ೦ದ ಜೀವನವಿಡೀ ಪ್ರಸಾದ ಭೋಜನವೇ ಆಗುತ್ತದೆ. 


ವಿಭೂತಿ 


ವಿಭೂತಿಯನ್ನು 'ಸಿದ್ಧಾಂತ ಶಿಖಾಮಣಿ'ಯು ಶಿವನ ಸರೂಪವನ್ನು, ಪ್ರಕಾಶ 
ಗೊಳಿಸುವುದರಿಂದ ಅದು ಭಸಿತವೆನಿಸಿಕೊಳುತ್ತದೆಂದೂ ಹೇಳುತ್ತದೆ.” ಆದಯ್ಯನು 
ವಿಭೂತಿಯನ್ನು ಈ ರೀತಿ ವರ್ಣಿಸುತ್ತಾನೆ.ಶಿವತತ್ವದ ಮೂಲಾಧಾರದ ಜ್ಞಾನಶಕ್ತಿಯೇ ಚಿದ್ದಿಭೂತಿ. 
ಈ ವಿಭೂತಿ ಎನ್ನಂತರಂಗದಲ್ಲಿ ಲೇಪವಾಗಿ, ತೊಳತೊಳಗಿ, ಬೆಳಗುವ ಬೆಳಗಿನಲ್ಲಿಯೇ ಆ ನಿಮ್ಮ 
ಕಂಡು ಬೆಳಗಿದೆನಯ್ಯಾ“ ಹೀಗೆ ವಿಭೂತಿಯು ಶಿವನನ್ನು ಕಾಣಲು ಸಾಧ್ಯವಾಗುವ 
ಜ್ಞಾನಶಕ್ತಿಯ ಸಂಕೇತ. ವಿಭೂತಿಯು ಭಾವಕ್ಕೆ ಗುರು, ಪ್ರಾಣಕ್ಕೆ ಲಿಂಗ, ಶ್ರೋತ್ರಕ್ಕೆ ಶಿವಮಂತ್ರ, 
ನಾಸಿಕಕ್ಕೆ ಸುಗಂಧ, ನೋಟಕ್ಕೆ ಜಂಗಮ ಶಬ್ಧಕ್ಕೆ ಸಂಭಾಷಣೆಯಾಗಿ ಪೂರ್ವಗುಣಗಳನ್ನೆಲ್ಲ 
ಕಳೆದು ಹೊಸ ಜನ್ಮವನ್ನು ನೀಡುತ್ತದೆಂದು ಚನ್ನಬಸವಣ್ಣ ಅದರ ಮಹಿಮೆಯನ್ನು 
ಕೊಂಡಾಡುತ್ತಾನೆ.** ಇಂತಹ ವಿಭೂತಿಯು ವೀರಶೈವರಿಗೆ ಶೃಂಗಾರವಾಗುತ್ತದೆ. “ನಮ್ಮ 
ಕೊಡಲಸಂಗನ ಶರಣರಿಗೆ ನೊಸಲ ವಿಭೂತಿಯ ಶೃಂಗಾರ” ಎಂದು ಬಸವಣ್ಣನು 
ಹೇಳಿದರೆ, ಚನ್ನಬಸವಣ್ಣನು ವಿಭೂತಿಯೆ ತನ್ನ ಕುಲದೈವ, ಮನೆದೈವ, ಸರ್ವಕಾರಣ, 
ಸರ್ವಸಿದ್ಧಿ, ಸರ್ವವಶ್ಯ ಸರ್ವಸಾಧನವೆನುತ್ತಾನೆ.** ಇಂತಹ ವಿಭೂತಿಯನ್ನು ಇರಿಸದೆ ಗೋಪಿ, 


೨೮೭ ಚನ್ನಬ ವ. ೮೧೬ : ಪು.೩೮೭ 


೨೮೮ M.R.Sakhare : Lingadharana Chandrika (Intro): 0.೫೨೫ 
(“ಶಿವಾಭಿಧಾನಂ ಯತ್ಪೋಕ್ತಂ ಭಾಸನಾದ್ಭಸಿತಂ ತಥಾ! 
ಮಹಾಜಸ್ಮೇಭಿ ಸಂಚಿತ್ಯ ಮಹಾದೇವಂ ಪ್ರಭಾಮಯಂ। 
ವರ್ತಂತೇ ಯೇ ಮಹಾಭಾಗಃ ಮುಖ್ಯಾಸ್ಕೇ ಭಸ್ಮ ಧಾರಿಣ!” 

೨೮೯; ಆದಯ್ಯ ವ.೨೩ : ಪು ೧೨ 

೨೯೦. ಚನ್ನಬ ವ.೫೫ : ಪು.೨೫ 

೨೯೧. ಬಸವ ವ.ಏ೬೪ ; ಪು ೩೬ 

ಬಾಗೆ ಚನ್ನಬ ವ.೧೬೨ : ಪು.೭೧ 


ವೀರಶೈವ ಧರ್ಮ / ೪೪೩ 


ಸಾದು, ಕಸ್ತೂರಿ, ಚ೦ದನಗಳೆಂಬ ಮಣ್ಣು ಮಸಿಗಳನ್ನು ನಾನಾಆಕಾರದಲ್ಲಿ ಹಣೆಯ ಮೇಲೆ 
ಧರಿಸಿಕೊಳುತ್ತದ್ದ ಪದ್ಧತಿಯನ್ನು ವಚನಕಾರರು ಖಂಡಿಸುತ್ತಾರೆ. ಸ ಪಂಚಭೂತಸ ಸಂಯುಕ್ತವಾದ 
ಭಸ್ಮವನ್ನು ಠೇಪಿಸಿಕೊಳ್ಳಬೇಕೆರಿದೊ ಬೋಧಿಸುತ್ತಾರೆ. ತಮ್ಮ ವಾದಕ್ಕೆ ವಚನಕಾರರು 
ನಾವಿಪಣಗಳಂದ ಆಧಾರವನೊ ದಗಿಸುತ್ತಾರೆ. ೨೫3 


ವಿಭೂತಿಧಾರಣೆಯು ವೀರಶೈವರಿಗೆ ಜನ್ಮಪ್ರಾರಂಭದಿ೦ದಲೇ ಮೊದಲಾಗಬೇಕು. ಮಗು 
ಹುಟ್ಟಿದ ಕ್ಷಣವೆ ವಿಭೂತಿಪಟ್ಟವನ್ನು ಕಟ್ಟಬೇಕೆಂದು ವಚನಕಾರರು ಆಶಿಸುತ್ತಾರೆ.“ 
ವಿಭೂತಿಧಾರಣೆಯ ಸ್ಥಳಗಳನ್ನು ಚನ್ನಬಸವಣ್ಣನು ಈ ರೀತಿ ವಿಧಿಸುತ್ತಾನೆ: ಸಹಜ 
ಲಿಂಗಧಾರಕರು ಎಂಟು ಸ್ಥಾನಗಳಲ್ಲಿ ಧರಿಸಬೇಕು. ಕ್ರಿಯಾದೀಕ್ಷೆಯನ್ನು ಪಡೆದ ಉಪಾಧಿಭಕ್ತರು 
ಹದಿನಾರು ಸ್ಥಾನದಲ್ಲಿ ಧರಿಸಬೇಕು; ಕ್ರಿಯಾದೀಕ್ಷೆ- ಮಂತ್ರದೀಕ್ಷೆಗಳನ್ನು “ಹಡೆದ ನಿರುಪಾಧಿಭಕ್ತರು 
ಮೂವತ್ತರಡು ಸ್ಥಾನದಲ್ಲಿ ಧರಿಸಬೇಕು; ಕ್ರಿಯಾದೀಕ್ಷೆ ಮಂತ್ರದೀಕ್ಷೆ ವೇಧಾದೀಕ್ಷೆ ಸಚ್ಚಿದಾನಂದ 
ದೀಕ್ಷಾಯುಕ್ತರಾದ ನಿರ್ವ೦ಚಕರು ನಾಲ್ವತ್ತು ನಾಲ್ಕು ಸ್ಥಾನದಲ್ಲಿ ಧರಿಸಬೇಕು; ಕ್ರಿಯಾಮಂತ್ರ 
ವೇಧಾ ಸಚ್ಚಿದಾನಂದ ನಿರ್ವಾಣ ದೀಕ್ಷೆಗಳನ್ನು ಪಡೆದವರು ಆಪಾದಮಸಕವೂ 
ಸ್ನಾನಧೂಳನವನ್ನು ಮಾಡಿ ನಾಲ್ವತ್ತೆಂಟು ಸ್ಥಾನದಲ್ಲಿ ವಿಭೂತಿಯನ್ನು ಧರಿಸ ಬೇಕು 
ಲಿಂಗಧಾರಕರು ವಿಭೂತಿಯನ್ನು ಧರಿಸಬೇಕಾದ ಎಂಟು ಸ್ಥಾನಗಳೆಂದರೆ, "ತಲೆ ಹಣೆ, ಕತ್ತು. 
ಎರಡು ಬಾಹುಗಳು, ಹೃದಯ. ಹೊಕ್ಕುಳ, ಪೃಷ್ಟ ಉಪಾಧಿಭಕ್ತರು ಧರಿಸಬೇಕಾದ ಹದಿನಾರು 
ಸ್ಥಳಗಳು-ತಲೆ, ಹಣೆ, ಕಿವಿಗಳು, ಎರಡು ತುಟಿಗಳು, ಕಂಠ, ಎರಡು ಬಾಹುಗಳು, ಎರಡು 
ಭುಜಗಳು, ಮಣಿಕಟ್ಟುಗಳು, ಹೃದಯ ಮತ್ತು ನಾಭಿಯ ಕೆಳಗೆ. ನಿರುಪಾಧಿಕಭಕ್ತರು 
ಧರಿಸಬೇಕಾದ ಮೂವತ್ತೆರಡು ಸ್ಥಾನಗಳು - ತಲೆ, ಹಣೆ, ಎರಡು ಕಣ್ಣುಗಳು, ಮೂಗು, ಮುಖ, 
ಎರಡು ತೋಳುಗಳು, ಎರಡು ಭುಜಗಳು, ಎರಡು ಮಣಿಕಟ್ಟುಗಳು, ಎರಡು ಎದೆಗಳು, ವಕ್ಷ, 
ಹೊಟ್ಟೆ, ಎರಡು ಪಕ್ಕಗಳು, ಹೊಕ್ಕುಳ, ಮರ್ಮ, ಗುದ, ಪೃಷ್ಠ ಉರುದ್ವಯ, ಎರಡು 
ಮಲಡಿಗಳು, ಎರಡು ತೊಡೆಗಳು, ಎರಡು ಪಾದಗಳು 


ನಂದೆ, ಭದ್ರೆ. ಸುರಭಿ, ಸುಶೀಲೆ, ಸುಮನೆಗಳೆಂಬ ಐದು ಗೋವುಗಳಿಂದ ತಯಾರಿಸಿದ 
ವಿಭೂತಿಯು ಕ್ರಮವಾಗಿ ವಿಭೂತಿ, ಭಸಿತ, ಭಸ್ಮ. ಕ್ಷರೆ, ರಕ್ಷೆಯೆಂಬ ಹೆಸರುಗಳನ್ನು 
ಪಡೆಯುತ್ತದೆ; ಶಿವಜ್ಞಾನಸುಖದ ಮಹದೈಶ್ವರ್ಯರೂಪದಿಂದ ವಿಭೂತಿಯೆಂದೂ, 
ಸಕಲಕಾಮಗಳನ್ನೂ ಸುಟ್ಟು ನಿಃಕಕಾರಣವಾಗಿರುವುದರಿಂದ ಭಸಿತವೆಂದೂ, ಪೂರ್ವ ಕರ್ಮವನ್ನು 
ಸುಟ್ಟಿದ್ದರಿಂದ ಕರ್ಮಕ್ಷಯ ಮಾಡಿದ್ದರಿಂದ ಭಸ್ಮವೆಂದೂ, ಮಲಮಾಯೆಗಳನ್ನು 
ಕಳೆಯುವುದರಿಂದ ಕ್ಷರೆಯೆಂದೂ, ಭೂತ ಪ್ರೇತ ಪಿಶಾಚಿಗಳಿಂದ ರಕ್ಷಿಸುವ ಕಾರಣದಿಂದ 


೨೯೩. ಚನ್ನಬ ವ.೪೧೦ : ಪು.೧೮೭-೮ : ಬಸವ ವ.೧೦೨೪ : ಪು ೪೨೭ 

೨೯೪. ಸರ್ವಪು ವ ೮೨೯ (ಜಲಮಿತಿ ಭಸ್ಮ ಸ್ಮಲಮಿತಿ ಭಸ್ಮ ಆಗ್ನಿರಿತಿ ಭಸ್ಮ ವಾಯುರಿತಿ ಭಸ್ಮ") 
೨೯೫. ಚನ್ನಬ ವ.೨೨೩ : ಪು.೧೦೧ ವ ೪೧೦ ಪು ೧೮೨-೮ ಬಸವ ವ.೧೦೨೪ : ಹು ೪೨೭ 
೨೯೬ -ಅಕ್ಕನ ವಹಲ: ಪು. ೨೧ ಚನ್ನಬ ವರೀ: ಪು.೧೮೨ 

೨೯೭. ಚನ್ನಬ ವ.೧೬೪ : ಪು.೭೨.೩ 

೨೯೮. ಶಿವಾನುಭವ ಶಬ್ದಕೋಶ : ಪು ೧೨೯-೩೦ 


೪೪೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ರಕ್ಷಣೆಯೆಂದೂ ಹೆಸರು ಬರುವುದಾಗಿ ಆದಯ್ಯನು ಹೇಳುತ್ತಾನೆ.” ಐಶ್ವರ್ಯಗಳಿಗೆ 
ಕಾರಣವಾದುದರಿಂದ ವಿಭೂತಿಯೆಂದೂ, ತತ್ವಪ್ರಕಾಶವನ್ನುಂಟು ಮಾಡುವುದರಿಂದ 
ಭಸಿತವೆಂದೂ, ಪಾಪನಾಶ ಮಾಡುವುದರಿಂದ ಭಸ್ಮವೆಂದೂ ಆಪತ್ತುಗಳನ್ನು 
ಹೋಗಲಾಡಿಸುವುದರಿಂದ ಕ್ಲಾರವೆಂದೂ, ಸಕಲಭೂತಗಳಿಂದ ರಕ್ಷಿಸುವುದರಿಂದ ರಕ್ಷಾ ಎಂದು 
ವಿಭೂತಿಗೆ ಹೆಸರುಗಳಿರುವುದಾಗಿ "ಸಿದ್ದಾಂತ ಶಿಖಾಮಣಿ' ಹೇಳುತ್ತದೆ. ಶಿವಶರಣರು 
ವಿಭೂತಿಯನ್ನು ಮತ್ತೊಂದು ಬಗೆಯಾಗಿ ವಿಭಾಗಿಸುತ್ತಾರೆ: ಕ್ರಿಯಾಗ್ನಿಯಿಂದ ಸುಟ್ಟ 
ಬೂದಿಯನ್ನು ಧೂಳಪಾದೋದಕ ಅಥವಾ ಗುರುಪಾದೋದಕದಲ್ಲಿ ಶೋಧಿಸಿ ಘಟ್ಟಿಯನ್ನು 
ಮಾಡಿದ್ದು ದೀಕ್ಷಾಭಸಿತ ಗುರು ಪಾದೋದಕ-ಲಿಂಗಪಾದೋದಕಗಳನ್ನು ಮಿಶ್ರಮಾಡಿ 
ಷಡಕ್ಷರಮಂತ್ರವನ್ನು ಸ್ಥಾಪಿಸಿದ್ದು ಶಿಕ್ಷಾಭಸಿತ; ಗುರುಪಾದೋದಕದಲ್ಲಿ ಘಟ್ಟಿಯನ್ನು ಕಟ್ಟಿ, 
ಲಿಂಗಪಾದೋದಕವನ್ನು ಸಮ್ಮಿಶ್ರಮಾಡಿ ಆರು ಆದಿಪ್ರಣವ, ಆರು ಅನಾದಿಪ್ರಣವ, ಆರು 
ಚಿತ್ಕಲಾಪ್ರಣವ, ಮೂರು ನಿ:ಕಲಂಕಚಿತ್ಯಲಾ ಮೂಲಪ್ರಣವ - ಹೀಗೆ ಇಪ್ಪತ್ತೊಂದು 
ಪ್ರಣವಗಳನ್ನು ಸ್ಥಾಪಿಸಿದ್ದು ಕ್ರಿಯಾಭಸಿತ ಅಥವಾ ಜ್ಞಾನಭಸಿತ.*5೪ 


ವಿಭೂತಿಯನ್ನು ತಯಾರಿಸುವ ವಿಧಾನವನ್ನು ಚನ್ನಬಸವಣ್ಣನು ಸ್ಥೂಲವಾಗಿ ಹೀಗೆ 
ನಿರೂಪಿಸುತ್ತಾನೆ: ಯಾವುದೇ ಬಣ್ಣದಿಂದ ಕೂಡಿರಲಿ, ನ್ಯೂನತೆಯಿಲ್ಲದಿರುವ, ಬರೆಗಳ ಹಾಕದೆ 
ಇರುವಂತಹ ಗೋವನ್ನು ತಂದು, ಅದಕ್ಕೆ ಧೂಳಪಾದೋದಕ ಸ್ನಾನವ ಮಾಡಿಸಿ 
ಕ್ರಿಯಾಲಿಂಗಧಾರಣ ದೀಕ್ಷೆಯನ್ನು ಮಾಡಿ, ಧೂಳಪಾದೋದಕವೆಂಬ ಮಹಾತೀರ್ಥವನ್ನು 
ಸೇವನೆ ಮಾಡಿಸಿ, ಭಕ್ತನು ತನ್ನಲ್ಲಿರುವ ವಸ್ತುಗಳೆಂಬ ಮಹಾಪ್ರಸಾದವನ್ನು ಸ್ವಹಸ್ತದಿಂದ 
ಉಣಬಡಿಸಬೇಕು. ಇಂತಹ ಗೋವಿನ ಸಗಣಿಯನ್ನು ಶುದ್ಧವಾದ ಸ್ಥಳದಲ್ಲಿ ಚೂರ್ಣಮಾಡಿ 
ಒಣಗಿಸಬೇಕು; ಕ್ರಿಯಾಗ್ನಿಯಿ೦ದ ಇದನ್ನು ಸುಟ್ಟು ದೂಳಪಾದೋದಕದಲ್ಲಿ ಶೋಧಿಸಿ, ಅದರ 
ತಿಳಿಯನ್ನು ಘಟ್ಟಿಯನ್ನಾಗಿ ಮಾಡಬೇಕು. ಆದಯ್ಯನ ವಚನವೊಂದು ಈ ರೀತಿಯಿದೆ: 
“ಪಂಚಗವ್ಯದಿಂದಾದ ಗೋಮಯವ ತಂದಾರಿಸಿ, ಪಂಚಾಮೃತದ ಸಂಪರ್ಕದಿಂ ಪಂಚಾಕ್ಷರಿಯ 
ಮಂತ್ರದಿಂದಭಿವಂದಿಸಿ, ಶಿವಜ್ಞಾನವಹ್ನಿಯಲ್ಲಿ ದಹಿಸಿ, ಆ ವಿಭೂತಿಯಂ ಸುಕೃತದಿಂ 
ತೆಗೆದುಕೊಂಡು ಎಡಹಸ್ತದೊಳ್ಳಿಡಿದುಕೊಂಡು, ಬಲಹಸ್ತದಿಂದ ಮುಚ್ಚಿಕೊಂಡು ಜಲಮಿಶ್ರಮಾಡಿ 
ಲಲಾಟ ಮೊದಲಾಗಿ ದಿವ್ಯಸ್ಥಾನಂಗಳೊಳು ಧರಿಸಿ ಲಿಂಗಾರ್ಚನೆಯ ಮಾಡುವ ಶರಣ ತಾನೇ 
ವೇದವಿತು.** 


೨೯೯, ಆದಯ್ಯ ವ.೨೪ ; ಪು ೧೨ 

೩೦೦. “ವಿಭೂತಿರ್ಭಸಿತಂ ಭಸ್ಮ ಕ್ಲಾರಂ ರಕ್ಷೇತಿ ಭಸ್ಮನ: 
ಏತಾನಿ ಪಂಚನಾಮಾನಿ ಹೇತುಭಿ: ಪಂಚಿರ್ಭ್ಯಶಂ 
ವಿಭೂತಿರ್ಭೂತಿ ಹೇತುತ್ತಾತ್‌ ಭಸಿತಂ ತತ್ವಭಾಸವಾತ್‌ 
ಪಾಪಾನಾಂ ಭರ್ತೃನಾತ್‌ ಭಸ್ಮ ಕ್ಲಾರಣಾತ್‌ ಕೌರಮಾಪದಾಮ್‌ 
ರಕ್ಷಣಾತ್ಸರ್ವಭೂತೇಭ್ಯೋ ರಕ್ಷೇತಿ ಪರಿಗೀಯತೇ 

೩೦೧. ಶಿವನುಭವ ಶಬ್ದಕೋಶ : ಪು ೧೨೬ 

೩೦೨. ಚನ್ನಬ ವ.೧೬೩ : ಪು.೭೨ 

೩೦೩. ಆದಯ್ಯ ವ೨೬: ಪು ೧೩ 


ವೀರಶೈವ ಧರ್ಮ / ೪೪೫ 


ರುದ್ರಾಕ್ಷಿ 


ತ್ರಿಪುರಸಂಹಾರದ ಕಾಲದಲ್ಲಿ ರುದ್ರನ ಕಣ್ಣುಗಳಿಂದ ಬಿದ್ದ ಜಲಬಿಂದುಗಳಿಂದ 
ರುದಾಕ್ಷಿಗಳುಂಟಾದವೆಂದು ಐತಿಹ್ಯವಿದೆ. ರುದ್ರನ ಸೂರ್ಯನೇತ್ರದಿಂದ ಕಪಿಲವರ್ಣದ ಹನ್ನೆರಡು 
ಪ್ರಕಾರದ ರುದ್ರಾಕ್ಷಿಗಳೂ, ಚಂದ್ರನೇತ್ರದಿಂದ ಬಿಳಿಬಣ್ಣದ ಹದಿನಾರು ಪ್ರಕಾರದ ರುದ್ರಾಕ್ಷಿಗಳೂ, 
ಅಗ್ನಿನೇತ್ರದಿಂದ ಕಪ್ಪುಬಣ್ಣದ ಹತ್ತು ಬಗೆಯ ರುದ್ರಾಕ್ಷಿಗಳೂ ಉಂಟಾದವೆಂದು "ಸಿದ್ದಾಂತ 
ಶಿಖಾಮಣಿ'ಯಲ್ಲಿ ಹೇಳಲಾಗಿದೆ.” ಈ ಐತಿಹ್ಯವನ್ನು ಆದಯ್ಯನು 
ಪುರಾಣವಾಕ್ಕವೊಂದನ್ನುದ್ದರಿಸಿ ಸಮರ್ಥಿಸುತ್ತಾನೆ, ಆ ವಾಕ್ಯವು ಶಿವನೇ ಹೇಳಿದಂತಿದೆ: 
“ತ್ರಿಪುರಸಂಹಾರವ ಮಾಡುವಲ್ಲಿ ಶಿವನ ಉನ್ಮೀಲನದೃಷ್ಟಿಯಿ೦ ಪುಳಕಬಿ೦ದು ಕಾಶ್ಯಪಿಯ ಮೇಲೆ 
ಬೀಳಲುಣ್ಮಿದ ರುದ್ರಾಕ್ಷಿ  ಸರ್ವಕಾರಣಾಧಿಕ್ಕವೆ೦ಂಬುದನರಿದು, ರುದ್ರಾಕ್ಷಿಯ ಧರಿಸಿದಾತನೇ 
ಸರ್ವತೋ ರುದ್ರನಪ್ಪುದು ತಪ್ಪದು. ಇದಕ್ಕೆ ಶ್ರುತಿ: ಪುರಾ ತ್ರಿಪುರಸಂಹಾರ ಕಾಲೇ 
ಮದುನ್ಮೀಲಿತಾಕ್ಷಿಭ್ಯೋ ಜಲಬಿಂದವೋ ಭೂಮೌ ಪತಿತಾಪ್ತೇ ರುದ್ರಾಕ್ಷಾ 
ಜಾತಾಸ್ಪರ್ವನುಗ್ರಹಾರ್ಥಾಯ, ಆತ ಏವ ರುದ್ದಾಕ್ಷ ಧಾರಣಾತ್‌ ರುದ್ರ” ರುದ್ರಾಕ್ಷಿಯು 
ಸರ್ವಪಾವನ, ಸರ್ವಕಾರಣ, ಸರ್ವಸಾಧನ, ಸರ್ವಸಿದ್ಧಿ, ಸರ್ವಪಾಪಕ್ಕ, ಮುಕ್ತಿಪಥಕ್ಕೆ ಸಾಧನ 
ಎಂದು ಅದರ ಮಹಿಮೆಯನ್ನು ವಚನಕಾರರು ಕೊಂಡಾಡುತ್ತಾರೆ. 


ರುದ್ರಾಕ್ಷಿಯನ್ನು ಧರಿಸಬೇಕಾದರೆ ವಚನಕಾರರು ವಿಧಿಸುವ ನಿಯಮಗಳು ಹೀಗಿವೆ: ರುದ್ರಾಕ್ಷಿ 
ಮಣಿಗಳನ್ನು ಕೊಳ್ಳುವಾಗ ಚೌಕಶಿ ಮಾಡದೆ, ಅವರು ಹೇಳಿದ ಕ್ರಯವನ್ನು ಕೊಟ್ಟು ತರಬೇಕು; 
ಮುಖಗಳು ಭಿನ್ನವಾಗಿರುವವುಗಳನ್ನು ಬೇರ್ಪಡಿಸಿ ಚೆನ್ನಾಗಿರುವುದನ್ನು ಜಂಗಮದ ಹತ್ತಿರ 
ತಂದು ಅದರ ಸುತ್ತಲೂ ಧೂಳಪಾದೋದಕವನ್ನು ಹಾಕಿ ಅದರ ಪೂರ್ವಾಶ್ರಯವನ್ನು 
ಕಳೆಯಬೇಕು; ಅನಂತರ ಲಿಂಗಧಾರಕ ಭಕ್ತರಿಂದ ಗುರುಪಾದೋದಕ ಮೊದಲಾದ 
ಶಿವಪಂಚಾಮೃತದಿಂದ ಇಪ್ಪತ್ತೊಂದು ಪೂಜೆಯನ್ನು ಮಾಡಿಸಿ, ಆಮೇಲೆ ಗುರುಲಿ೦ಂಗಜಂಗಮದ 
ಪಾದಪೂಜೆಗೆ ಧರಿಸಿ, ಅನಂತರ ಲಿಂಗ ಜಂಗಮಕ್ಕೆ ಸಮರ್ಪಿಸಿ, ಅದರಿಂದ ದಯಚಿತ್ತವನ್ನು 
ಪಡೆದು, ಮಹಾಪ್ರಸಾದವೆಂದು ಅದನ್ನು ಸ್ವೀಕರಿಸಿ, ಕರುಣೆಯ ಮೂಲೆಯಂತಿರುವ ಅದನ್ನು 
ಬೇರೆಯಾಗಿಟ್ಟು ಪೂಜಿಸದೆ, ಅದು ಭಿನ್ನವಾಗದ ಹಾಗೆ ತನ್ನ ತೊಡೆಯ ಮೇಲಿಟ್ಟುಕೊಂಡು 
ಅದು ತನ್ನ ಜ್ಞಾನಪ್ರಕಾಶವೇ ಎಂದು ಭಾವಿಸಿ ಅದನ್ನು ಪೂಜೆಮಾಡಿ ಮಂತ್ರಧ್ಯಾನದಿಂದಿದ್ದು, 
ಆಯಾ ಸ್ಥಳಗಳಲ್ಲಿ ಧರಿಸಬೇಕು.“ 


ರುದ್ರಾಕ್ಷಿಯನ್ನು ಕೈ, ತೋಳು, ಎದೆ, ಕಂಠ, ಕಿವಿ ಮತ್ತು ತಲೆಗಳಲ್ಲಿ ಧರಿಸಿರುವವನು 
ಸಾಕ್ಷಾತ್‌ ರುದ್ರನೇ ಎಂದು ವಚನಕಾರರು ಕರೆಯುತ್ತಾರೆ. ರುದ್ರಾಕ್ಷಿಯನ್ನು ದೇಹದ ಮೇಲೆ 
ಧರಿಸಿದರೆ ಮಾತ್ರಸಾಲದು, ಅದಕ್ಕೆ ಯೋಗ್ಯವಾದ ನಡತೆಯನ್ನೂ ಅಳವಡಿಸಿಕೊಳ್ಳಬೇಕು. 
ರುದ್ರಾಕ್ಷಿಯನ್ನು ಬೇರೆ ಬೇರೆ ಭಾಗಗಳಲ್ಲಿ ಧರಿಸಿದಾಗ ಭಕ್ತನು ನಡೆದುಕೊಳ್ಳಬೇಕಾದ ರೀತಿಯನ್ನು 
ಬಸವಣ್ಣ ಈ ರೀತಿ ವಿಧಿಸುತ್ತಾನೆ: ಕೈಯಲ್ಲಿ ಧರಿಸಿದ ರುದ್ರಾಕ್ಷಿಯ ಕಾರಣದಿಂದ ದಾನ 


೩೦೪. ಎಚ್‌.ತಿಪ್ಪೇರುದ್ರಸಾಮಿ : ವಚನಗಳಲ್ಲಿ ವೀರಶೈವಕಧರ್ಮ : ಪು. ೨೫೪ 
೩೦೫. ಆದಯ್ಯ ವ.೨೭ : ಪು ೧೪ 

೩೦೬ .ಬಸವ ವ.೧೦೨೫ : ಪು ೪೨೭-೮ 

೩೦೭. ಚನ್ನಬ ವ.೧೬೫ : ಪು.೭೩ 

೩೦೮. ಬಸವ ವ.೧೦೨೮ : ಪು ೪೨೮ 


೪೪೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ನೀಡಬೇಕೇ ಹೊರತು, ಸ್ವೀಕರಿಸಬಾರದು; ಬಾಹುವಿಗೆ ಧರಿಸಿರುವುದರಿಂದ ಪರಸ್ತೀಸಂಗವನ್ನು 
ಮಾಡಬಾರದು; ಕಿವಿಗೆ ಧರಿಸಿರುವ ಕಾರಣ ಶಿವನಿಂದೆಯನ್ನು ಕೇಳಲಾಗದು; ಕಂಠದಲ್ಲಿ 
ಧರಿಸಿರುವುದರಿಂದ ಅನ್ಯದೈವಕ್ಕೆ ತಲೆಬಾಗಬಾರದು.** ಎಂದರೆ ರುದ್ರಾಕ್ಷಿಧಾರಣೆಯು 
ಶುಚಿಜೀವನಕ್ಕೆ ಕಾರಣವಾಗಬೇಕೆಂದು ವಚನಕಾರರು ಆಶಿಸಿದರು. ರುದ್ರಾಕ್ಷಿಯನ್ನು ಯಾವ 
ಯಾವ ಜಾಗದಲ್ಲಿ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಧರಿಸಬೇಕೆಂಬುದನ್ನೂ ಶರಣರು ನಿಗದಿಗೊಳಿಸುತ್ತಾರೆ: 
ಶಿಖೆಯಲ್ಲಿ ಒಂದು, ತಲೆಯಲ್ಲಿ ಮೂರು, ತಲೆಯ ಸುತ್ತಲೂ ಮೂವತ್ತಾರು, ಎರಡು 
ಕಿವಿಗಳಲ್ಲಿಯೂ ಒಂದೊಂದು, ಕೊರಳಲ್ಲಿ ಮೂವತ್ತೆರಡು, ಎದೆಯ ಮೇಲಾದರೆ ಐವತ್ತು. 
ಎರಡು ತೋಳುಗಳಲ್ಲಿಯೂ ತಲಾ ಹದಿನಾರು, ಮುಂಗೈಗಳಲ್ಲಿ ತಲಾ ಹನ್ನೆರಡು ಹನ್ನೆರಡು, 
ಜನಿವಾರದಂತೆ ನೂರೆ೦ಟು ಮಣಿಗಳ ಮಾಲೆಯನ್ನು ಮಾಡಿ ಧರಿಸಬೇಕು; ಹೀಗೆ ಧರಿಸಿದ 
ವ್ಯಕ್ತಿಯು ಹೆಜ್ಜೆಹೆಜ್ಜೆಯಲ್ಲಿಯೂ ಅಶ್ವಮೇಧಯಾಗದ ಫಲವನ್ನು ಪಡೆಯುತ್ತಾನೆ! 


ಒಂದರಿಂದ ಹದಿನಾಲ್ಕು ಮುಖಗಳವರೆಗೆ ರುದ್ರಾಕ್ಷಿಯ ಪ್ರಭೇದಗಳಿವೆ. ಇವು ಕ್ರಮವಾಗಿ 
ಪರಶಿವ, ಈಶಾನ, ಅಗ್ನಿ, ಬ್ರಹ್ಮ ಸದಾಶಿವ, ಷಣ್ಮುಖ, ಅನ೦ತ, ವಿಘ್ನೇಶ್ವರ, ಭೈರವ, ಮಾಧವ. 
ರುದ್ರ, ದ್ವಾದಶಾದಿತ್ಯರು, ಮಹೇಶ್ವರ, ಚತುರ್ದಶಮನು - ಇವರುಗಳಿಗೆ ಸಂಬಂಧಿಸುತ್ತವೆ.*”” 
ಹೀಗೆ ನಾನಾಮುಖಗಳುಳ್ಳ ರುದ್ರಾಕ್ಷಿಗಳನ್ನು ಧರಿಸುವ ಸ್ಥಾನಗಳನ್ನೂ ವಚನಕಾರರು 
ನಿಯಮಿಸುತ್ತಾರೆ: ಒಂದು ಏಕಮುಖದ ರುದ್ರಾಕ್ಷಿಯನ್ನು ಶಿಖಿಯಲ್ಲಿಯೂ; ಎರಡು ಮೂರು 
ಮತ್ತು ಹನ್ನೆರಡು ಮುಖಗಳ ರುದ್ರಾಕ್ಷಿಯ ಮೂರು ಮಣಿಗಳನ್ನು ಮೂರ್ಧ್ನಿಯಲ್ಲಿಯೂ; 
ಹನ್ನೊಂದು ಮುಖಗಳ ಮೂವತ್ತಾರು ಮಣಿಗಳನ್ನು ಶಿರವನ್ನು ಬಳಸಿಯೂ; ಖದು ಏಳು ಹತ್ತು 
ಮುಖಗಳ ರುದ್ರಾಕ್ಷಿಯಾದರೆ ಒಂದೊಂದನ್ನು ಎರಡು ಕರ್ಣಗಳಲ್ಲಿಯೂ; ಆರು ಅಥವಾ 
ಎಂಟು ಮುಖಗಳಾದರೆ ಮೂವತ್ತೆರಡನ್ನು (ದ್ದಾತ್ರಿಂಶತ್‌) ಕಂಠದಲ್ಲಿಯೂ; ನಾಲ್ಕು ಮುಖದ 
ರುದ್ರಾಕ್ಷಿಯಾದರೆ ಐವತ್ತು (ಪಂಚಾಶತ್‌) ಮಣಿಗಳನ್ನು ಉರಮಾಲೆಯಾಗಿಯೂ; ಹದಿಮೂರು 
ಮುಖದ ರುದ್ರಾಕ್ಷಿಯನ್ನು ಮೂವತ್ತೆರಡು ಮಣಿಗಳನ್ನು ಎರಡು ಬಾಹುಗಳಲ್ಲಿಯೂ; ಒಂಭತ್ತು 
ಮುಖದ ರುದ್ರಾಕ್ಷಿಗಳನ್ನು ಇಪ್ಪತ್ಕಾಲನ್ನು ಎರಡು ಮಣಿಬಂಧಗಳಲ್ಲಿಯೂ; ಹದಿನಾಲ್ಕು 
ಮುಖದ್ದಾದರೆ ನೂರೆಂಟು ಮಣಿಗಳನ್ನು ಉಪವೀತವಾಗಿ ಧರಿಸಬೇಕು.” 


ಮಂತ್ರ 


ಅಷ್ಟಾವರಣಗಳಲ್ಲಿ ಕೊನೆಯದಾದ ಮಂತ್ರವು ವೀರಶೈವಕ್ಕೆ ಮಾತ್ರವಿಶಿಷ್ಟವಾದುದಲ್ಲ 
ವಾದರೂ, ಅದು ನಂಬಿರುವ ಮಂತ್ರವು ಮಾತ್ರವೀರಶೈವನ ಜೀವನದಲ್ಲಿ ಎಲ್ಲ 
ಧಾರ್ಮಿಕವಿಧಿಗಳಲ್ಲಿಯೂ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. “ಮಂತ್ರ'ವೆಂಬುವ ಶಬ್ದವು 


೩೦೯ .ಬಸವ ವ.೧೧೮೪ : ಪು ೪೯೩ 

೩೧೦ .ಉರಿಲಿಂ ಪೆ ವ.೧೪೦ : ಪು ೧೪೨: ಸಿದ್ಧರಾ ವನ: ಅಷ್ಟಾವರಣ ತ್ರಿವಿದಿ ೧೨೭ ಮ. ೫೭೦ 
೩೧೧. ಶಿವಾನುಭವ ಶಬ್ದಕೋಶ : ಪು ೧೩೨ 

೩೧೨. ಆದಯ್ಯ ವ.೩೦ : ಪು ೧೫-೬ 


ವೀರಶೈವ ಧರ್ಮ / ೪೪೭ 


"ಮನ್‌' (ಯೋಚಿಸು) ಮತ್ತು ತ'  (ಕಾಪಾಡು)ಗಳು ಸೇರಿ, ಯಾರು ಇದನ್ನು 
ಉಸುರುತ್ತಾರೆಯೋ ಅವರನ್ನು `ಕಾಪಾಡುವಂತಹುದು ಎಂಬ ಅರ್ಥವನ್ನು ಪಡೆಯುತ್ತದೆ. 
ಧಾರ್ಮಿಕವಾಗಿ ಮಂತ್ರವು ಪರಮ ಪುರುಷಾರ್ಥ ಸಾಧನೆಯಲ್ಲಿ ಮಹತ್ವಾತವನ್ನು ವಹಿಸಿ 
ಜೀವದ ಐಹಿಕಸುಖಕ್ಕೂ ಪಾರಮಾರ್ಥಿಕ ಸಾಧನೆಗೂ ಸಹಾಯಕವಾಗುವಂತಹುದು. ೨ರ 


ವೀರಶೈವರು ನಂಬಿರುವ ಮಂತ್ರವು "“ನಮ:ಶಿವಾಯ' ಎಂಬ ಪಂಚಾಕ್ಷರ; ಇದು 
ಪ್ರಣವಾಕ್ಷರವಾದ "ಓಂ' ಜೊತೆ ಸೇರಿ ಷಡಕ್ಷರಮಂತ್ರವಾಗುತ್ತದೆ. ವೀರಶೈವ ಶರಣರು ಹೇಗೆ 
ಶಿವಲೋಕವು. ಮಾತ್ರ ಸತ್ಸವೆಂದು ನಂಬಿದರೋ ಹಾಗೆಯೇ ಶಿವಮಂತ್ರವೇ ನಿಜವಾದ 
ಮಂತ್ರವೆಂದು ನಂಬಿದರು. ಪಿಶಾಚಗ್ರಸ ಗಸ್ಥನಾದವನು ಯಾಂತ್ರಿಕನ ಮಂತ್ರೋಜ್ಞಾರಣೆಯಿಂದ 
ಪಿಶಾಚಿಯಿಂದ ಮುಕ್ತನಾಗುವಂತೆ ಶಿವಮಂತ್ರದಿಂದ ಮಾಯೆಯು ನಾಶವಾಗುವುದೆಂದು 
ವಚನಕಾರರ ನಂಬಿಕೆ.”  ಶಿವಮಂತ್ರವನ್ನು ಯಾವ ವೇದವಾಗಲೀ ಶಾಸ್ತ್ರವಾಗಲೀ 
ತರ್ಕವಾಗಲೀ ಮೀರಲಾರದೆಂದು ವಚನಕಾರರು ಅದರ ಮಹಿಮೆಯನ್ನು ಹೊಗಳುತ್ತಾರೆ. ಬ 
ಪಂಚಾಕ್ಷರಿಯೆಂಬ ಮಂತ್ರವು ಭಕ್ತನನ್ನು ಜ್ಞಾನಾಗ್ನಿಯಿಂದ ದಹಿಸಿ ಅವನನ್ನು ನಿರ್ದೇಹಿಯನ್ನಾಗಿ 
ಮಾಡುತ್ತದೆ. ದ 


ಪಂಚಾಕ್ಷರದ ಐದು ಅಕ್ಷರಗಳಿಗೆ ವಚನಕಾರರು ಅನೇಕ ಅರ್ಥಗಳನ್ನು ಆರೋಪಿಸಿತ್ತಾರೆ. 
ನಮಃಶಿವಾಯ ಎಂಬ ಅಕ್ಷರಗಳು ಕ್ರಮವಾಗಿ ದೇವರ ಚರಣ, ಒಡಲು, ಹಸ್ತ ನಾಸಿಕ, 
ನೇತ್ರಗಳನ್ನೂ; ದೇವರ ದಯೆ, ಶಾಂತಿ, ಕ್ರೋಧ, ದಮ, ಶಮಗಳನ್ನೂ ಪಂಚಭೂತಗಳಾದ 
ಪೃಥ್ವಿ, ಅಪ್ಪು ಅಗ್ನಿ, ವಾಯು, ಆಕಾಶಗಳನ್ನೂ; ಬ್ರಹ್ಮ ಎಷ್ಟು, ರುದ್ರ. ಶಕ್ತಿ, ಲಿಂಗಗಳನ್ನೂ 
ಪ್ರಿನಿಧಿಸುತ್ತದೆಂದು. ಚನ್ನಬಸವಣ್ಣ ಹೇಳುತ್ತಾನೆ. ಬೆಂ ಪಂಚಾಕ್ಷರದಲ್ಲಿ ಮೂಲ. ಸ್ಥೂಲ, ಸೂಕ್ಷ್ಮ, 
ಮಾಯಾಖ್ಯ ಪ್ರಸಾದಗಳೆಂಬ "ಎದು ಬಗೆಯಿವೆ, ಇವುಗಳ ಸ್ವರೂಪವನ್ನರಿತು ಜಪಿಸಿದರೆ 
ಜೀವನೇ ಶಿವನಾಗುತ್ತಾನೆಂದು ವಚನಕಾರರು ಸಾರುತ್ತಾರೆ. ಇದರೊಂದಿಗೆ ಓಂ ಎಂಬ 
ಪ್ರಣವವು ಸೇರಿದರೆ ಷಡಕ್ಷರ ಮಂತ್ರವಾಗುತ್ತದೆ. ಓಂ ಎಂಬುದು ಅ ಉ ಮ 
ಗಳನ್ನೊಳಗೊಂಡಿದೆ. ಬೌ ಈ ಆರು ಅಕ್ಷರಗಳು ರಸ, ರುಧಿರ, ಮಾಂಸ, ಮೇಧಸ್ಸು, ಅಸ್ಥಿ, 
ಮಚ್ಚೆಗಳನ್ನು ಸೂಚಿಸುತ್ತವೆ; ಷಡಕ್ಷರವು ಇವೆಲ್ಲಕ್ಕೂ ಕಾರಣ, ಅದರಿಂದಲೇ ಸರ್ವೇಂದ್ರಿಯಗಳು 
ಉತ್ತತ್ರಿಯಾಗುತ್ತವೆಂದು ಅದರ "ಮಹತ್ವವನ್ನು 'ಸಾರಿದರು, ಶರಣರು.” ಓಂ'ಕಾರದಿಂದ 
ವದನವೂ, “ನಮ ದಿಂದ ಭುಜದ್ವಯವೂ, ವ್ರ'ಕಾರದಿಂದ ದೇಹಮಧ್ಯವೂ, ವಯಕಾರದಿಂದ 
ಪಾದದ್ದಯಗಳೂ ಉಂಟಾದ ಷಡ್ದರ್ಗರೂಪವೊಂದನ್ನು ಭಕರೂಪದಿಂದ ತಾನು 


೩೧೩. MR. Sakhare : Lingadharana Chandrika (Intro) : Pg ೫೨೯-೩೦ 

೩೧೪ .ಬಸವ ವ.೭೪೬ : ಪು ೨೯೮(“ಶಿವಲೋಕಕ್ಕೆ ಸರಿ ಬೇರೆ ಲೋಕವಿಲ್ಲ; ಶಿವಮಂತ್ರಕ್ಕೆ ಸರಿ ಬೇರೆ 
ಮಂತ್ರವಿಲ್ಲ”) ೩೧೫.ಚನ್ನಬ ವ. ೪೧ ; ಪು. ೧೯ 

೩೧೬. ಬಸವ ವ. ೮೧ ; ಪು. ೩೯, ೪೦ 

೩೧೭. ಚನ್ನಬ ವ. ೫೩೮ : ಪು.೨೪೮ 

೩೧೮. ಚನ್ನಬ ವ.೫೦೭ : ಪು.೨೩೦-೧ 

೩೧೯. ಆದಯ್ಯ ವ.೩೬ : ಪು ೨೦ 

೩೨೦ .ಚನ್ನಬ ವ.೧೯೦ : ಪು.೮೮ 

೩೨೧. ಚನ್ನಬ ವ.೧೭೯ : ಪು.೮೪ 


೪೪೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಉದಯವಾಗುತ್ತೇನೆಂದು ಶಿವನು ದೇವಿಗೆ ಹೇಳಿದ ಶ್ಲೋಕವೊಂದನ್ನು ಚನ್ನಬಸವಣ್ಣನು 
ತನ್ನೊಂದು ವಚನದಲ್ಲಿ ಉದ್ಧರಿಸುತ್ತಾನೆ.” “ಓಂ ನಮಃ ಶಿವಾಯ'ದ. ಆರು ಅಕ್ಷರಗಳು 
ಕ್ರಮವಾಗಿ ಪ್ರಕೃತಿ, ಪೃಥ್ವಿ, ಉದಕ, ಅಗ್ನಿ ವಾಯು, ಆಕಾಶಗಳಾಗಿವೆಯೆಂದು ಸಿದ್ದರಾಮನು 
ಹೇಳಿ, ಸಾತ್‌ ಮಂತವನ್ನು ನೆನೆನೆನೆದು pa ಸುಖಿಯಾದೆನೆಂದು ಹೇಳುತ್ತಾನೆ. ೩೨೩5 


ಮೇಲಿನ ಎ೦ಟು ವೀರಶೈವನನ್ನು ರಕ್ಷಿಸುವ ಆವರಣಗಳು. ಇವು ಬಹಿರಂಗಕ್ಕೆ ಹೇಗೆ 
ಅನ್ವಯಿಸುತ್ತವೆಯೋ ಅಂತರಂಗಕ್ಕೂ ಹಾಗೆಯೇ ಅನ್ವಯಿಸುತ್ತವೆ. ಅಷ್ಟಾವರಣಗಳು ಅಂಗವನ್ನು 
ಮಾಯೆಯಿಂದ ರಕ್ಷಿಸಿ ಜೀವನ ಆಧ್ಯಾತ್ಮಿಕ ಸಾಧನೆಗೆ ಕಾರಣವಾಗುವಂತಹು ದೆಂದು 
ವಚನಕಾರರು ಆಶಿಸಿದರು. ಭಕ್ತನು ಶಿವಸಾಕ್ಟಾತ್ಕಾರದ ಮಾರ್ಗದಲ್ಲಿ ಆರು ಹಂತಗಳನ್ನು 
ಹಾದುಹೋಗಬೇಕಾದಾಗ ಅವನ ಆಧ್ಯಾತ್ಮಿಕ ಸಾಧನೆಗೆ ಈ ಎಂಟು ಪೂಜ್ಯವಸ್ತುಗಳು 
ದಿಕ್ಲೂಚಿಯಾಗಿರುತ್ತವೆ. ಎಂದರೆ ವಚನಕಾರರ ಪ್ರಕಾರ ಈ ಎಂಟು ಆವರಣಗಳ ಮಹತ್ವವನ್ನು 
ಅರಿಯುವುದೇ ಆಧ್ಯಾತ್ಮಿಕ ಉನ್ನತಿಯನ್ನು ಸೂಚಿಸುತ್ತದೆ. 


ಷಟ್‌ಸ್ಥಲಗಳು 


ವೀರಶೈವಧರ್ಮದಲ್ಲಿ "ಸ್ಥಲ" ಎಂಬುದು ವಿಶಿಷ್ಟವಾದರ್ಥವನ್ನುಳ್ಳ ಪಾರಿಭಾಷಿಕ 
ಪದವಾಗಿದೆ. ಷಟ್‌ಸ್ಥಲಗಳನ್ನು ಗಮನಿಸಿದಾಗ ಸ್ಥಲ ಎಂಬುದು ಸಾಧಕನು ಸಿದ್ದಿಯನ್ನು 
ಪಡೆಯುವ ಮಾರ್ಗದಲ್ಲಿನ ಹಂತ ಎಂಬ ಅರ್ಥವನ್ನು ನಾವು ಕಾಣಬಹುದು. ಹರಿಹರನು ತನ್ನ 
ರಗಳೆಗಳಲ್ಲಿನ ಪರಿಚ್ಛೇದಗಳಿಗೂ ಸ್ಥಲವೆಂದೇ ಹೆಸರು ಕೊಟ್ಟಿದ್ದಾನೆ.ರಗಳೆಗಳ ವಸ್ತುವು. 
ಶಿವಭಕ್ತನೊಬ್ಬನ ಸಾಧನೆಯನ್ನು ವರ್ಣಿಸುವುದೇ ಆಗಿರುವುದರಿಂದ ಒಂದೊಂದು ವಿಭಾಗವೂ 
ಆ ಸಾಧಕನ ಮಾರ್ಗದ ಹಂಡು ಹಂತವೆಂದು ಭಾವಿಸಿ ಹರಿಹರ ಈ ಹೆಸರನ್ನಿತ್ತಂತೆ 
ಕಾಣುತ್ತದೆ. ಕೆಲವು ವೀರಶೈವ ಧರ್ಮಗ್ರಂಥಗಳು ಸ್ಥಲಕ್ಕೆ ವಿಶೇಷ ಅರ್ಥವನ್ನು ಆರೋಪಿಸುತ್ತವೆ: 
ಈ ಶಬ್ದದ ಮೊದಲಕ್ಷರವು ಸ್ಥಿತಿಯನ್ನೂ, ಎರಡನೆಯದು ಲಯವನ್ನೂ ಸೂಚಿಸಿ, ಇವುಗಳಿಗೆ 
ಕಾರಣಭೂತವಾದ ಶಕ್ತಿಯನ್ನು ಈ ಎರಡು ಅಕ್ಷರಗಳು ಸೇರಿದಾಗ ಸೂಚಿಸುತ್ತವೆ ಎಂದು 
ವ್ಯಾಖ್ಯಾನಿಸುತ್ತವೆ.** 


ಅಂಗವು ಲಿಂಗದಲ್ಲಿ ಸಾಮರಸ್ಯವನ್ನು ಪಡೆಯಲು ನಡೆಸುವ ಸಾಧನೆ ಆರು 
ಹಂತಗಳಲ್ಲಾಗುತ್ತದೆಂದು ಆ ಸಾಧನೆಯನ್ನು ಆರು ಹಂತಗಳಲ್ಲಿ ಶರಣರು ಗುರುತಿಸುತ್ತಾರೆ. 
ಅವುಗಳೆಂದರೆ. "ಭಕ್ತಸ್ಥ ಲ, ಮಹೇಶ್ವರಸ್ಥಲ, ಪ್ರಸಾದಿಸ್ಥಲ. ಪಾಣಲಿಂಗಿಸ ಸ್ವಲ, ಶರಣಸ್ಥಲ ಮತ್ತು 
ಐಕ್ಯಸ್ಥಲ. ಆದರೆ ನೀರ್ಫವಾದ ಸಾಧನಮಾರ್ಗದಲ್ಲಿ ಒಂದು ಸ್ಥಲದಿಂದ ಮತ್ತೊಂದು 
ಸ್ಮಲದೆವರೆಗಿನ ಮಾರ್ಗದಲ್ಲಿ ಬೆಳವಣಿಗೆಯು ಸತತವಾಗಿರುವುದರಿಂದ, ಆ ಬೆಳವಣಿಗೆಯನ್ನು 
ಮತ್ತಷ್ಟು ಸೂಕ್ಷವಾಗಿ ತೋರಿಸಲು ಈ ಆರು ಸ್ಥಲಗಳಲ್ಲಿ ಮತ್ತೆ ವಿಭಾಗೀಕರಣವನ್ನು 
ಮಾಡುತ್ತಾರೆ. “ಂಗಲೀಲಾವಿಲಾಸ' ಕಾರನು ಈ ಆರು ಸ್ಥಲಗಳನ್ನು ಹಾಗೆಯೇ 
ಉಳಿಸಿಕೊಂಡಿದ್ದರೂ ಭಕ್ತಸ್ಥ ಲಕ್ಕಿಂತ ಪೂರ್ವದಲ್ಲಿಯೇ ನಿಷ್ಕಲ ಲಿಂಗಸ್ಥಲ, ಮಹಾಲಿಂಗಸ್ಕಲ, 
ಲಿಂಗಮೂರ್ತಿಸ್ಥಲ, ಆಂಗಸ್ಥಲ, ಸಂಸಾರಸಂಬಂಧಸ್ಥಲ. ಪಿ೦ಡಸ್ಮಲ, ಪಿ೦ಡಜ್ಞಾನಸ್ಥಲ, 


೩೨೨.ಚನ್ನಬ ವ.೨೭೩ : ಪು.೧೧೮ 
೩೨೩.ಎಚ್‌.ತಿಪ್ಪೇರುದ್ರಸ್ವಾಮಿ : ವಚನಗಳಲ್ಲಿ ವೀರಶೈವಧರ್ಮ : ಪು. ೨೬೦ರಲ್ಲಿ ಉದ್ವತ. 
೩೨೪. ಎಚ್‌.ತಿಪ್ಪೇರುದ್ರಸ್ವಾಮಿ : ವಚನಗಳಲ್ಲಿ ವೀರಶೈವಧರ್ಮ : ಪು. ೧೩೨ 


ವೀರಶೈವ ಧರ್ಮ / ೪೪೯ 


ಸಂಸಾರಹೇಯಸ್ಕಲ, ಗುರುಕರುಣಸ್ಥಲಗಳೆಂದು ಒಂಭತ್ತು ಸ್ಥಲಗಳನ್ನು ಗುರುತಿಸುತ್ತಾನೆ. ಈ 
ಒಂಭತ್ತು ವಿಭಾಗದಲ್ಲಿ ವಚನಕಾರರ ಪ್ರಕಾರ ಸೃಷ್ಟಿ ಪೂರ್ವಸ್ಥಿತಿ, ಸೃಷ್ಟಿಯ ಪ್ರಾರಂಭ, 
ಸೃಷ್ಟಿಶಕ್ತಯ ಲೀಲಾಕಾರ್ಕಕ್ಕಾಗಿ ಅದು ವಿಭಿನ್ನರೂಪಗಳನ್ನು ಧರಿಸುವುದು, ಪ್ರಪಂಚದ 
ಮೂಡುವಿಕೆ, ಮಾಯಾಜಾಲ ಇವುಗಳನ್ನು ಹೇಳಿ, ಅಂತಹ ಪ್ರಪಂಚವು ಮಾಯೆಯಿಂದ 
ಆವೃತವಾದುದೆಂಬ ವಸ್ತುಸ್ಥಿತಿಯನ್ನು ಜೀವವು ತಿಳಿದು ಸಂಸಾರದ ಬಗ್ಗೆ ಜಿಗುಪ್ಲೆಯನ್ನು ತಾಳಿ 
ಅದರಿಂದ ಪಾರಾಗುವುದಕ್ಕಾಗಿ ಗುರುಕರುಣೆಯಿಮದ ಸಾಧನಮಾರ್ಗದಲ್ಲಿ 
ಅಡಿಯಿರಿಸುವವರೆಗೂ ವರ್ಣಿತವಾಗಿದೆ. ಗುರುಕಾರುಣ್ಯಕ್ಕೊಳಗಾಗಿ ಲಿಂಗದೀಕ್ಷೆಯನ್ನು ಪಡೆದ 
ನಂತರವೇ ಸಾಧನೆಯು ಪ್ರಾರಂಭವಾಗುವುದರಿಂದ ಮುಂದೆ ಭಕ್ತ ಮಹೇಶ್ವರಾದಿ 
ಆರುಸ್ಥಲಗಳಲ್ಲಿ ಮುಂದುವರೆದು ಕೊನೆಗೆ ಐಕ್ಕನಾಗುವುದನ್ನು ವಿವರಿಸಲಾಗಿದೆ. ಐಕ್ಕವಾಗುವ 
ಕ್ಷಣದವರೆಗಿದನ್ನು ಐಕ್ಯಸ್ಥಲವು ವಿವರಿಸುವುದರಿಂದ. ಅನಂತರದ ಸ್ಥಿತಿಯನ್ನು 
ಂಗಲೀಲಾವಿಲಾಸಚಾರಿತ್ರ"ಕಾರನು “ಸ್ವಲೀಲಾನ೦ದ ಭಕ್ತಿಸ್ಥಲ' ವೆಂಬ ವಿಂಗಡಣೆಯನ್ನು 
ಮಾಡಿದ್ದಾನೆ. 


ಚನ್ನಬಸವಣ್ಣನು ಒಂದು ಕಡೆ ಸ್ಥಲಗಳನ್ನು ಸ್ಥೂಲವಾಗಿ ಎರಡು ವಿಭಾಗ ಮಾಡುತ್ತಾನೆ: 
ಭಕ್ತಸ್ಥಲ, ಜ೦ಗಮಸ್ಕಲ; ಭಕ್ತಸ್ಥಲವು ಅಂಗದಲ್ಲಿ ಆಚರಿಸುವಂತಹುದು, ಜ೦ಗಮಸ್ಥಲವು 
ಆತ್ಮದಲ್ಲಿ ಆಚರಿಸುವಂತಹುದೆಂದು ಹೇಳಿ, ಭಕ್ತಸ್ಥಲವನ್ನು ಸಾಕಾರವೆಂದು ಕರೆದು ಅದು 
ಷಟ್ಕಲಗಳ ಮೊದಲ ಮೂರು ಸ್ಥಲಗಳನ್ನೊ ಳಗೊಂಡು ಸ್‌ ಹದಿನೆಂಟು ಸ್ಥಲವಾಗುತ್ತದೆಂದು 
ಹೇಳುತ್ತಾನೆ.ಹಾಗೆಯೇ ಜಂಗಮಸ್ಥಲವು ಷಟ್‌ಸ್ಥಲದ ಕೊನೆಯ ಮೂರನ್ನು ಒಳಗೊಂಡು 
ನಿರಾಕಾರ ಹದಿನೆಂಟು ಸ್ಥಲವಾಗುತ್ತದೆಂದು ಹೇಳುತ್ತಾನೆ. [ಆ ಷಟ್‌ಸ್ಥಲಗಳನ್ನು ಮೂವತ್ತಾರು 
ಸ್ಥಲಗಳನ್ನಾಗಿಯೂ ವಿಭಾಗಿಸುವ ಪರಿಪಾಠವೂ ಇದೆ. ಒಂದೊಂದು ಸ್ಥಲದಲ್ಲಿಯೂ ಮತ್ತ, 
ಆರು ಒಳಭೇದವನ್ನು ಮಾಡಿ ಭಕ್ತನ ಭಕ್ತ ಭಕ್ತನ ಮಹೇಶ, ಭಕ್ತನ ಪ್ರಸಾದಿ, ಭಕ್ತನ 
ಪ್ರಾಣಲಿಂಗಿ, ಭಕ್ತನ ಶರಣ, ಭಕ್ತನ ಬಕ್ಕ, ಹಾಗೆಯೇ ಇತರ ಸ್ಥಲಿಗಳಲ್ಲಿಯೂ ವಿಭಾಗ 
ಮಾಡುತ್ತಾರೆ. ಭಕ್ತನು ಐಕ್ಯಸ್ಥಲವನ್ನು ತಲುಪಿದರೂ ಅವನು ಹಿಂದಿನ ಸಾಧನೆಯೊಂದಿಗೆ ಹೊಸ 
ಸಾಧನೆಯನ್ನು ಗಳಿಸುತ್ತಾನೆಂಬ ಅರ್ಥದಲ್ಲಿ ಈ ರೀತಿ ವರ್ಗೀಕರಿಸಿರುವಂತೆ ಕಾಣುತ್ತದೆ. ಈ 
ಮೂವತ್ತಾರರಲ್ಲಿ ಒಂದೊಂದನ್ನೂ ಮತ್ತೆ ಆರು ಆರು ಭಾಗಮಾಡಿ ಇನ್ನೂರ ಹದಿನಾರು 
ಸ್ಥಲಗಳನ್ನು ಹೇಳುವುದೂ ಉಂಟು. 


ಹದಿನೈದನೆಯ ಶತಮಾನದ ವಚನಸಂಕಲನಕಾರರು ವಚನಗಳನ್ನು ನೂರೊಂದು 
ವಿಭಾಗಗಳಲ್ಲಿ ವಿಂಗಡಿಸಿ, ಆ ವಿಭಾಗಕ್ರಮವನ್ನು “ಏಕೋತ್ತರಶತಸ್ಥಲ'ವೆಂದು ಕರೆದರು. ಇದನ್ನು 
ಒಟ್ಟಾರೆ ಅಂಗಷ ಷಟ್‌ಸ್ಥಲ, ಲಿಂಗಷ ಷಟ್‌ಸ್ಥಲವೆಂದು ಎರಡು ವಿಭಾಗ ಮಾಡಿದರು; ಮೊದಲನೆಯ 
ವಿಭಾಗದಲ್ಲಿ ನಲವತ್ತನಾಲ್ಕು ಸ್ಥಲಗಳೂ ಎರಡನೆಯದರಲ್ಲಿ ಐವತ್ತೇಳು ಸ್ಥಲಗಳೂ ಇರುತ್ತವೆ. 
ಅಂಗಷ ಟ್‌ಸ್ಕಲದ ಭಕ್ತಸ್ಥ ಲಲ್ಲಿ ಹದಿನೈದು ವಿಭಾಗಗಳೂ, ಮಹೇಶ್ವರಸ್ಥಲದಲ್ಲಿ ಒಂಭತ್ತು 
ಪ್ರಸಾದಿಸ್ಥಲದಲ್ಲಿ ಏಳು. * ಪಾಣಲಿಂಗಿಸ ಸ್ಥಲದಲ್ಲಿ ಐದು, ಶರಣಸ್ಥಲದಲ್ಲಿ ನಾಲ್ಕು ಐಕ್ಕಸ್ಥಲದಲ್ಲಿ 
ನಾಲ್ಕು ವಿಭಾಗಗಳೂ ಇರುತ್ತವೆ. ಲಿಂಗಷ ಟ್‌ ಸ್ಥಲದಲ್ಲಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, 
ಜಂಗಮಲಿಂಗ, ಪಸಾದಲಿಂಗ, ಮಹಾಲಿಂಗಗಳೆಂದು ಆರು ಸ್ಥಲಗಳಿರುತ್ತವೆ, ಅವುಗಳಲ್ಲಿ 


೩೨೫. ಚನ್ನಬ ವ.೧೪೪೩ : ಪು.೬೪೩ 


೪೫೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕ್ರಮವಾಗಿ ಒಂಬತ್ತು. ಒಂಬತ್ತು, ಹನ್ನೆರಡು, ಒಂಬತ್ತು ಒಂಬತ್ತು ಉಪವಿಭಾಗಗಳಿರುತ್ತವೆ.*** 
ಮೇಲೆ ಚನ್ನಬಸವಣ್ಣನು ಮಾಡಿರುವ ಸಾಕಾರ, ನಿರಾಕಾರಗಳೆಂಬ ವಿಭಾಗವೇ ಈ ಅಂಗಸ್ಥಲ, 
ಲಿಂಗಸ್ಥಲಗಳಿಗೆ ಮೂಲವಾಗಿರಬಹುದು. ಇದಕ್ಕೆ. ಪೋಷಕವಾಗಿ ಚನ್ನಬಸವಣ್ಣನು 
ಮತ್ತೊಂದೆಡೆಯಲ್ಲಿ ಆಚಾರಸ್ಥಲ, ಗುರುಸ್ಥಲ, ಲಿಂಗಸ್ಥಲ, ಜ೦ಗಮಸ್ಥಲ, ಪ್ರಸಾದಸ್ಥಲ, 
ಮಹಾಸ್ಕಲಗಳನ್ನು ಹೆಸರಿಸುತ್ತಾನೆ.” ಇವು "ಏಕೋತ್ತರಶತಸ್ಥಲ'ದಲ್ಲಿನ ಆರು ಲಿಂಗಸ್ಥಲಗಳೇ 
ಆಗಿವೆ. ಎಂದರೆ ಏಕೋತ್ತರಶತಸ್ಥಲದ ಕಲ್ಪನೆಯು ವಚನಕಾರರಲ್ಲಿಯೇ ಇದ್ದಿತೆಂಬಂತೆ 
ಕಾಣುತ್ತದೆ. 


ಆದರೆ ಇವೆಲ್ಲಕ್ಕೂ ಮೂಲವಾದುದು ಷಟ್‌ಸ್ನ್ಲಲವೇ ಆಗಿದೆ. ವೀರಶೈವದ ಷಟ್‌ಸ್ಥಲ 
ಕಲ್ಪನೆಯು ಶೈವಸಿದ್ಧಾಂತದ ತತ್ವದ ಕಲ್ಪನೆಯನ್ನು ಹೋಲುತ್ತದೆ, ತತ್ವವೆ೦ಂದರೆ ಆ ಕಲ್ಪನೆಯ 
ಪ್ರಕಾರ ತತಡ ಅರ್ಥ; "ಜೈನಧರ್ಮದ 'ಗುಣಸ್ಥಾನಗಳ ಕಲ್ಪನೆಯೂ ಷಟ್‌ಸ್ಕಲವನ್ನು 
ಹೋಲುತ್ತದೆಯಾದರೂ ಜೈನರ ಗುಣಸ್ಥಾನಗಳ ಸಂಖ್ಯೆಯು ಹದಿನಾಲ್ಕು. ೩೨೮ ಧ್ರ ಷಟ್‌ಸ್ಪಲ 
ಮಾರ್ಗದಲ್ಲಿ ಸಾಧಕನ ಡು ವಿಭಿನ್ನ ಮನೋದೃಷ್ಟಿಗಳು ಕ೦ಡುಬರುತ್ತವೆ. ಮೊದಲ 
ಹಂತದಲ್ಲಿ ಜೀವನು ದೇವನಿಂದ ಭಿನ್ನಪೆಂಬ ಭಾವನೆಯಿದ್ದರೆ, ಎರಡನೆಯ ಮಜಲಿನಲ್ಲಿ ಜೀವ- 
ದೇವರ ತಾದಾತ್ಮ್ಯವನ್ನು ಗುರುತಿಸುವ ಮನೋಭಾವವಿರುತ್ತದೆ; ಇದು ಶಂಕರಾಚಾರ್ಯರ 
ವ್ಯವಹಾರ (ಪ್ರಾಥಮಿಕ ಹಂತ) ಮತ್ತು ಪರಮಾರ್ಥ (ಉಚ್ಚ ಹಂತ) ಗಳ ವಿಭೇದವನ್ನು 
ಹೋಲುತ್ತವೆ. ಆರು ಸ್ಥಲಗಳನ್ನು ಚನ್ನಬಸವಣ್ಣನು ತ್ಕಾಗಾಂಗ. ಭೋಗಾಂಗ, 
ಯೋಗಾಂಗಗಳೆಂದು ವಿಭಾಗಿಸುತ್ತಾನೆ: ಕ್ರಮವಾಗಿ ಎರಡೆರಡು ಸ್ಥಲಗಳು ಈ ಪ್ರತಿ ವಿಭಾಗದಲ್ಲಿ 
ಸೇರುತ್ತವೆ." ಮತ್ತೆ ಈ ವಿಭಾಗವು ಮತ್ತೊಂದು ಬಗೆಯಲ್ಲಿಯೂ ಉಚಿತವಾದುದು: ಭಕ್ತ- 
ಮಹೇಶ್ವರ ಸ್ಥಳಗಳಲ್ಲಿ ಜೀವ-ದೇವರು ಸಂಪೂರ್ಣ ವಿಭಿನ್ನರಾಗಿ ಕಾಣುವುದರಿಂದ ಇದು 
ದ್ವೈತಭಾವನೆಯನ್ನೊಳಗೊಂಡಿದೆ; ಪ್ರಸಾದಿ-ಪ್ರಾಣಲಿಂಗಿಸ್ಥಲಗಳು ದ್ವೈತಭಾವದಿಂದ 
ಅದ್ವೈತಭಾವದ ಕಡೆಗೆ ವಾಲಿರುತ್ತವೆ, ಇಲ್ಲಿಯ ಮನೋಭಾವ ದ್ವೈತಾದ್ವೈತ 
ಎನಿಸಿಕೊಳ್ಳುವಂತಹದು; ಶರಣ-ಐಕ್ಕಸ್ಥಲಗಳಲ್ಲಿ ಅದ್ವೈತಭಾವವು ಪ್ರಬಲವಾಗಿರುತ್ತದೆ. ಷಟ್‌ಸ್ಥಲ 
ಸಿದ್ಧಾಂತವು ದ್ವೈತ, ವಿಶಿಷ್ಟಾದ್ವೈತ ತತ್ವಗಳನ್ನು ಒಳಗೊಳ್ಳುತ್ತದೆ೦ದು ವಿದ್ವಾಂಸರು ಭಾವಿಸಿ, ಈ 
ಅರ್ಥದಲ್ಲಿಯೇ ಶ್ರೀಪತಿ ಸುನ ಪ "ದ್ದೆ ತಾದ್ದೆ ತೆ ಮತೇ ಶುದ್ದೇ ವಿಶೇಷಾದ್ವೆ ಪತೆ ಸಂದರ 
ವೀರಶೈವೈಕ ಸಿದ್ಧಾಂತೇ ಸರ್ವಶ್ರುತಿ ಸಮನ್ವಯ ES ಹೇಳಿದುದು ಎಂದು ತ್ತಾರೆ. 
ಭಕ್ತ, "ಮಹೇಶ್ವರ, ಪ್ರಸಾದಿಸ್ಥಲಗಳು ಕ್ರಿಯಾತ್ಮಕವೆಂದೂ ಪ್ರಾಣಲಿಂಗಿ, ಶರಣ, ಐಕೃಸ್ಥಲಗಳು 
ಜ್ಞಾನಾತಕವೆಂದೂ ಹೇಳಲಾಗಿದೆ. ಮೊದಲ ಹಂತದಲ್ಲಿ ಪೂಜೆ, ಆಚಾರ ಇತ್ಯಾದಿಗಳು ಹೆಚ್ಚು 
ಪ್ರಮುಖ, ಆದರೆ ಇಲ್ಲಿ ಜ್ಞಾನದ ಅಂಶವಿಲ್ಲವೇ ಇಲ್ಲ ಎಂದು ಅರ್ಥವಲ್ಲ: ಎರಡನೆಯ 
ಭಾಗವು ಜ್ಞಾನಾತ್ಮಕ ಅಥವಾ ಜ್ಞಾನಮಾರ್ಗವೆಂದರೆ ಅಂಗವು ಸಂಪೂರ್ಣ ಆಧ್ಯಾತ್ಮಿಕತೆಯ 


೩೨೬ ವಿವರಗಳಿಗೆ ನೋಡಿ: ಎಚ್‌.ತಿಪ್ಪೇರುದ್ರಸ್ವಾಮಿ : ವಚನಗಳಲ್ಲಿ ವೀರಶೈವಧರ್ಮ : ಪು. ೧೨೬-೪೦ 
೩೨೭. ಚನ್ನಬ ವ.೩೮೪ : ಪು.೧೭೭ 


೩೨೮. S.C.Nandimath : A Handbook of Virasaivism : 0.೧೬೫ 


೩೨೯. S.C.Nandimath : A Handbook of Virasaivism : ಐ.೧೧೦ 
೩೩೦. ಚನ್ನಬ ವ(ಮಿಶ್ರಾರ್ಪಣ): ಪು.೬೯೧ 


ವೀರಶೈವ ಧರ್ಮ / ೪೫೧ 


ಅರಿವಿನಿಂದ ಕೂಡಿರುತ್ತದೆ ಎಂದು ಅರ್ಥ. ಈ ಎರಡು ಗುಂಪುಗಳನ್ನು ಈ ಕಾರಣದಿಂದಲೇ 
ಅಂಗಸ್ಪ ಸ್ವಲ, ಲಿಂಗಸ್ಪ ಸ್ಥಲಗಳೆಂದು ಕರೆಯುವುದು ವಾಡಿಕೆ. ಚನ್ನ! ಬಸವಣ್ಣ ಭಕ್ತಮಹೇಶ ಎರಡೂ 
ಗುರುಸ್ಥಲ; ಪಸಾದಿಪ್ರಾಣಲಿಂಗಿಗಳು ಲಿಂಗಸ್ಥಲ ಹಾಗೂ ಶರಣಬಕ್ಕವು ಜ೦ಗಮಸ್ಥಲ 
ಎನ್ನುತ್ತಾನೆ. ೩೩ 


Cel 
ಭಕ್ತಸ್ಥಲ 


ಸಂಸಾರದ ನಶ್ವರತೆ, ನಿಷ್ಠಲತೆಗಳನ್ನು ಮನಗ೦ಡವನು ಗುರುಕರುಣೆಯಿಂದ ದೀಕ್ಷೆ ಪಡೆದು 
ತನ್ನ ಭವಿತನವನ್ನು ಹೋಗಲಾಡಿಸುತ್ತಾನೆ. ಈ ದೀಕ್ಷೆಯು ಸಾಧನ ಮಾರ್ಗದಲ್ಲಿ ಕಾಲಿಡಲು 
ಪೂರ್ವಭಾವಿ ಅರ್ಹತೆಯನ್ನು ಪಡೆಯುವಂತೆ ಮಾಡುತ್ತದೆ, ಇಂತಹ ಭಕ್ತನು ಮತ್ತೆ ಭವಿಯ 
ಸಹವಾಸವನ್ನು ಮಾಡಲಾಗದು. ಭವಿಯ ಸಂಗ ಬಿಡದವರೆಗೂ ಒಬ್ಬನು ಭಕ್ತನಾಗುವುದು 
ಸಾಧ್ಯವಿಲ್ಲ. ಗುರುವಿನಿಂದ ಪಡೆದ ಇಷ್ಟಲಿಂಗವನ್ನು ಮನಸಾರೆ ಪೂಜಿಸುವುದಲ್ಲದೆ ಭಕ್ತನಿಗೆ 
ಬೇರಾವ ಆಸೆಯೂ ಇರಲಾಗದು. ಬಸವಣ್ಣನ ಮಾತಿನಲ್ಲಿ ಹೇಳುವುದಾದರೆ “ಅಷ್ಟವಿಧಾರ್ಚನೆ 
ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದಯ್ಯಾ, ಶಿವತತ್ವಗೀತವ 
ಪಾಡುವುದು, ಶಿವನ ಮುಂದೆ ನಲಿದಾಡು ವುದಯ್ಯಾ, ಭಕ್ತಿ ಸಂಭಾಷಣೆಯ ಮಾಡುವುದು. 
ಕೂಡಲಸಂಗನ ಕೂಡುವುದು” - ಇಷ್ಟೇ ಭಕ್ತನ ಮುಖ್ಯ ಧ್ಯಾನವಾಗಿರುತ್ತದೆ. 


ಭಕ್ತನು ತನ್ನ ತನು-ಮನ-ಧನಗಳನ್ನು ಗುರುಲಿಂಗಜಂಗಮರಿಗೆ - ಸಮರ್ಪಿಸಬೇಕು. 
“ಗುರುವಿನಲ್ಲಿ ತನುವಂಚನೆ, ಲಿಂಗದಲ್ಲಿ ಮನವಂಚನೆ, ಜಂಗಮದಲ್ಲಿ ಧನವಂಚನೆ - ಇಂತೀ 
ತ್ರಿವಿಧವಿಳ್ಳನ್ನಕ್ಕರ ಭಕ್ತನೇ2”- ಎಂದು ಚನ್ನಬಸವಣ್ಣ ಪ್ರಶ್ನಸುತ್ತಾನೆ.ಹೀಗೆ ತ್ರಿವಿಧವನ್ನು 
ಸಮರ್ಪಿಸುವ ಬುದ್ಧಿಯು ಬರಬೇಕಾದರೆ ಭಕ್ತನಿಗೆ ತನುಮನಧನದ “ಮೇಲಣ ಆಸೆಯಿಲ್ಲದೆ. 
ಇರಬೇಕು. ಈ 'ದಾಸೋಹಂಭಾವನೆಯನ್ನು' ಅಕ್ಕ ಮಹಾದೇವಿಯು ಕರ್ತೃ- -ಭೃತ್ಯತ್ವವೆಂದು 
ಕರೆದು, ಭಾವವಿಲ್ಲದಿದ್ದರೆ ಭಕ್ತನಾಗುವುದು ಅಸಾಧ್ಯವೆಂದು ನುಡಿಯುತ್ತಾಳೆ. ಆದ್ದರಿಂದ 
“$೦ಕುರ್ವಾಣತೆಯಿಂದ ಬಂದ ಜಂಗಮವೆ ಲಿಂಗಪಂದು, ತನುಗುಳ್ಳುದನರಿತು ಮಾಡುವಲ್ಲಿ 
ಭಕ್ತ”ನೆನಿಸಿಕೊಳ್ಳುತ್ತಾನೆ.* ಗುರುಲಿಂಗಗಳಿಗೆ ತನುಮನಗಳ ಸೇವೆ ಸಲ್ಲಿಸುವುದಕ್ಕಿಂತಲೂ 
ಜ೦ಗಮಕ್ಕಾಗಿ ತನ್ನ ಧನವನ್ನೆಲ್ಲ ವ್ಯಯಿಸಿ ಮಾಡುವ ದಾಸೋಹವು ಕಠಿಣವಾದುದು. ಭಕ್ತನಲ್ಲಿಗೆ 
ಜಂಗಮ ಬಂದಾಗ ಭಕ್ತನ ನಡವಳಿಕೆಯಿರಬೇಕಾದ ರೀತಿಯನ್ನು ಬಸವಣ್ಣನು ಈ ರೀತಿ 
ವರ್ಣಿಸುತ್ತಾನೆ: “ಭಕ್ತನ ಮಠವೆಂದು ಜಂಗಮ ನಡೆದು ಬಂದಲ್ಲಿ ಆ ಭಕ್ತನು ಕಾಣುತ್ತ ಆಸನ 


೩೩೧ .ಎಂ.ಆರ್‌. ಶ್ರೀನಿವಾಸಮೂರ್ತಿ : ವಚನಧರ್ಮಸಾರ : ಪು ೧೬೭-೮ 
೩೩೨. ಈ ವಿಚಾರಗಳ ದೀರ್ಥ ವಿವರಣೆ ನೋಡಿ: 


M.R.Sakhare: Lingadharana Chandrika)Intro) Pp . ೬೧೧-೧೮ 
೩೩೩, ಚನ್ನಬ ವ.೧೪೦೯ : ಪು.೬೨೭ 
೩೩೪. ಚನ್ನಬ ವ.೧೨೮೨ : ಪು.೫೭೮ .ಬಸವ ವ.೫೦೯ : ಪು ೨೦೦ 
೩೩೫. ಬಸವ ವ.೧೭೫ : ಪು ೭೭ 
೩೩೬, ಚನ್ನಬ ವ.೬೧ : ಪು.೨೮ 
೩೩೭. ಚನ್ನಬ ವ.೧೨೮೧: ಪು.೫೭೮ 
೩೩೮. ಅಕ್ಕನ ವ.೨೦೧: ಪು. ೮೦ 
೩೩೯. ಚನ್ನಬ ವ.೧೩೪೧ : ಪು೫೯೯ 


೪೫೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ತ್ಯಜತೆಯ ಮಾಡುತ್ತ ಕೊಂಕುತ್ತ ಕೈ ಮುಗಿದು ನಿಂದಿರ್ದು ಬಾಗಿ ಬಳುಕುತ್ತ "'ಬಿಜಯಂ ಮಾಡಿ 
ದೇವಾ' ಎಂದು ಕರೆದು ಕುಳ್ಳಿರಿಸಿ, ಪಾದಾರ್ಚ್ಜನೆಯಂ ಮಾಡಿ ಪಾದೋದಕಮಂ ಕೊಂಡು, 
ವಿಭೂತಿ-ವೀಳೆಯಮಂ ಕೊಟ್ಟು ಕಂಗಳು ತುಂಬಿ ನಿರೀಕ್ಷಿಸಿ, ಶ್ರೋತ್ರ ತುಂಬಿ ಹಾರೈಸಿ, ಬಾಯಿ 
ತುಂಬಿ ಮಾತನಾಡಿ, ಏಗುವುದು ಏ ಬೆಸನೆಂದು ತನು ಕರಗಿ ಮಾಡುವುದು ಭಕ್ತಸ್ಕಲ”. 


ಭಕ್ತಸ್ಥಲ ದಲ್ಲಿ ಭಕ್ತನು ಪೂಜಿಸಿ ಮೋಹಿತನಾಗಿರುವುದು ಆಚಾರಲಿಂಗದಲ್ಲಿ. ಇಂತಹ 
ಸಮಯದಲ್ಲಿ ಭಕ್ತನು ಸಖೀಸಹೋದರ ಮೋಹವನ್ನು ಮರೆಯಬೇಕು, ಪೂರ್ವಾಚಾರವನ್ನೆಲ್ಲ 
ತ್ಯಜಿಸಬೆಕು, ಅನ್ಯದೈವದ ಪೂಜೆಯನ್ನು ಮಾಡಬಾರದು, ವ್ರತನೇಮ ಗಳನ್ನು ಬಿಡದಂತೆ 
ನಡೆಸಿಕೊಂಡು ಜು ಸದಾ ಶುಚಿಯಾಗಿರಬೇಕು, ಭಕ್ತನಿಂದೆಯನ್ನು ಕೇಳಲಾಗದು-ಈ 
ಆರು ಆಚಾರಲಿಂಗಭಕ್ತಿಯ ಗುಣಗಳು.* ಭಕ್ತನಾದವನ ನಡತೆಯು ಹೇಗಿರಬೇಕೆಂಬುದನ್ನು 
ಚನ್ನಬಸವಣ್ಣ ಈ ರೀತಿ ವಿಧಿಸುತ್ತಾನೆ: “ಭಕ್ತ ಶಾಂತನಾಗಿರಬೇಕು; ತನ್ನ ಕುರಿತು ಬಂದ 
ಠಾವಿನಲ್ಲಿ ಸತ್ಯವಾಗಿ ನುಡಿಯಬೇಕು; ಗುರುಲಿಂಗಜ೦ಗಮದೆಡೆಯಲ್ಲಿ ನಿಂದೆಯಿಲ್ಲದಿರಬೇಕು; 
ಭೂತಹಿತವಹ "ವಚನವ ನುಡಿಯಬೇಕು; ಸಕಲಪ್ರಾಣಿಗಳ ತನ್ನಂತೆ ಕಾಣಬೇಕು; ತನುಮನಧನವ 
ಗುರುಲಿಂಗ ಜಂಗಮಕ್ಕೆ ಸವೆಸಬೇಕು; ಅಪಾತ್ರದಾನವ ಮಾಡಲಾಗದು; ಸಕಲೇಂದ್ರಿಯಗಳ ತನ್ನ 
ವಶವ ಮಾಡಬೇಕು. ಇದೇ ಮೊದಲಲ್ಲಿ ಬೇಹ ಶೌಚ ನೋಡಾ.” 


ಮಹೇಶರಸ್ನಲ 
ನ ಛಿ 


ಮಹೇಶ್ವರಸ್ಥಲದಲ್ಲಿ ಜೀವನು ಭಕ್ತಸ್ಥಲದ ಆಚರಣೆಗಳನ್ನು ಮತ್ತಷ್ಟು ಸೂಕ್ಷ ವಾಗಿ 
ಆಚರಿಸಬೇಕು. ಇವುಗಳೊಂದಿಗೆ ವ್ರತ, ನಿಯಮ, ಶೀಲಗಳ ಆಚರಣೆಯನ್ನು. ನಡೆಸ ಬೇಕು. "ವ್ರತ, 
ನೇಮ ಛಲವನ್ನು ತಿಳಿಯುವುದೇ ಮಾಹೇಶ್ವರನ ಗುಣವೆಂದು 'ಅಕ್ಕಮಹಾದೇವಿಯು 
ಹೇಳುತ್ತಾಳೆ. ಮಾಹೇಶ್ವರನ ರೀತಿಯಿದು: “ನಷ್ಟ ನಿಬ್ಬೆರಗು ಗಟ್ಟಗೊಂಡಡೆ, "ಎಕೋಭಾವದಲ್ಲಿ 
ಸೊಮ್ಮು ಸಂಬ೦ಧ; ಆಚಾರ ವಿಚಾರ ವಿಸರ್ಜನ ದ್ವಿರ್ಭಾವ ಬುದ್ದಿ ಲಯವಾದಡೆ ಆತ 
ಮಾಹೇಶ್ವರ; ಗುರುಮುಖದಲ್ಲಿ ಸರ್ವಶುದ್ದನಾಗಿ ಪಂಚಭೂತದ ಹಂಗು ಅಡಗಿದಡೆ ಆತ 
ಮಾಹೇಶ್ವರ; ಪರದೈವ, ಮಾನವಸೆ ಆವೆ, ಪರಸ್ತೀ ಪರಧನವ ಬಿಟ್ಟು ಏಕಲಿಂಗನಿಷ್ಠಾಪರನಾಗಿ, 
ಸಾಕ್ಷಿಃ ದಾಸತ್ವಂ ನೀರದಾಸತ್ತಂ ಭೃತ್ಯತಂ ಶೇರಭೃತ್ಯತಾ ಸಮಯಃ ಸಕಲಾವಸ್ಥಃ ಸಜ್ಜನಃ 
ಷಡ್ಡಿಧಸ್ತಥಾ ಎಂಬ ಶುತ್ಕರ್ಥದಲ್ಲಿ ನಿಹಿತನಾಗಬಲ್ಲದಡೆ. ಆತ ಮಾಹೇಶ್ವರನಪನಯ್ಯಾ 
ಗುರುಮಾರ್ಗವೇ ತನಗೆ ಸನ್ಮತವಾಗಿ, ತನ್ನ ಮಾರ್ಗವೇ ಗುರುವಿನಲ್ಲಿ ಸನ್ನತವಾಗಿರಬಲ್ಲಡೆ ಆತ 
ಮಾಹೇಶ್ವರ.” ಗುರುಲಿಂಗವನ್ನು ಪೂಜಿಸುವ ಮಾಹೇಶ್ವರನು ಮಾತಾಪಿತರ 
ಮೋಹವನ್ನೂ ಮರೆಯಬೇಕು. ಪೂರ್ವದ ಬಂಧುಗಳಲ್ಲಿ ಪ್ರೇಮವನ್ನು ತೋರಿಸಬಾರದು. 


೩೪೦ .ಬಸವ ವ.೮೬೪ : ಪು ೩೫೫ 
೩೪೧. ಚನ್ನಬ ವ.೧೫೨ : ಪು.೬೮ೆ 
೩೪೨. ಚನ್ನಬ ವ.೮೬: ಪು.೩೭-೮ 
೩೪೩. ಅಕ್ಕನ ವ.೨೦೧: ಪು. ೮೦ 
೩೪೪, ಚನ್ನಬ ವ.೩೭೯ : ಪು.೧೭೪ 


ವೀರಶೈವ ಧರ್ಮ / ೪೫೩ 


ಗುರುಮಾರ್ಗಾಚಾರದಲ್ಲಿಯೇ ನಡೆಯಬೇಕು; ಗುರ್ವಾಜ್ಞೆಯನ್ನು ಮೀರಬಾರದು; (ಕ್ಷುದ್ರ) 
ಮಾನವರ ಸೇವೆಯನ್ನು ಮಾಡಲಾಗದು; ಮಾಹೇಶ್ವರನು ಹೀಗೆ ನಿಷ್ಠೆಯಿ೦ದಿದ್ದು, ಒಂದು 
ಬಗೆಯ ವೀರವುತಾಚಾರಿಯಾಗಿರುವಂತಹವನು. 


ಪ್ರಸಾದಿಯ ಮುಖ್ಯ ಲಕ್ಷಣವೆಂದರೆ ಸರ್ವವನ್ನೂ ಶಿವನಿಗೆ ಸಮರ್ಪಿಸಿ ಆ ಪ್ರಸಾದವನ್ನು 
ಸೇವಿಸುವುದು. ಆದ್ದರಿಂದಲೇ ಪ್ರಸಾದಿಯನ್ನು ಲಿಂಗಭೋಗೋಪಭೋಗಿ ಎಂದು ಚನ 
“ಅನರ್ಪಿತವ ಸಮನಿಸದೆ, ಬಂದುದ ಕಾಯದ ಕರಣದ ಕೈಯಲ್ಲಿ ಕೊಟ್ಟು ಲಿಂಗಸಹಿ 
ಭೋಗಿಸುವಲ್ಲಿ ಪ್ರಸಾದಿ" ಎಂದು ಚನ್ನಬಸವ ಹೇಳುತ್ತಾನೆ. ಬಸವಣ್ಣನ ಓಂದು i 
ಪ್ರಸಾದಿಯ ಮನೋಭಾವವನ್ನು ಪ್ರತಿಜ್ಞೆಯ” ಮೂಲಕ ಹೇಳುತ್ತದೆ: “ಲಿಂಗಮುಖದಿಂದ ಬಂದ 
ಪ್ರಸಾದವಲ್ಲದೆ ಕೊಂಡೆನಾದಡೆ "ನಿಮಾಣೆ. ನಿಮ್ಮ ಪ್ರಮಥರಾಣೆ! ಲಿಂಗಾರ್ಪಿತವಲ್ಲದೆ ಉದಕವ 
ಮುಕ್ಕುಳಿಸಿದೆನಾದಡೆ ಸಲ್ಲೆನು ನಿಮ್ಮ ಗಣಾಚಾರಕ್ಕಯ್ಯಾ ಲಿಂಗಾರ್ಪಿತವಲ್ಲದೆ ಹುಲ್ಲುಕಡ್ಡಿಯ 
ಕೊಂಡೆನಾದಡೆ ನಾಬಲ್ಲೆ ಮುಂದೆ ಭವ ಘೋರನರಕವೆಂಬುದ.** ಪ್ರತಿಯೊಂದನ್ನೂ ಲಿಂಗಕ್ಕೆ 
ಸಮರ್ಪಿಸಿ ಅನುಭವಿಸುವ ಸತತ ಅಭ್ಯಾಸದಿಂದಾಗಿ ಪ್ರಸಾದಿಯು ತನ್ನ ಇಂದ್ರಿಯಗಳ 
ಅನುಭವವನ್ನೆಲ್ಲ ಶಿವನಿಗೆ ಸಮರ್ಪಿಸುತ್ತಾನೆ.ಅನಂತರ ತಾವು ಅವುಗಳನ್ನು ಅನುಭವಿಸುತ್ತಾನೆ. 
“ಲಿ೦ಂಗಪ್ರಸಾದ ತನಗಾಗಬೇಕೆಂಬ ಪ್ರಸಾದಿ; ಶಬ್ದ, ಸ್ಪರ್ಶ, ರೂಪು, ರಸ, ಗ೦ಧಗಳು ತನ್ನ 
ತನುಕರಣಂಗಳ ಮುಟ್ಟಲೀಯದೆ, ಲಿಂಗ ಮುಂತಾಗಿ ಮನ ಹಿಂತಾಗಿ ಅಂಗಭಾವವಳಿದು 
ಅರ್ಪಿಸಿಕೊಳ್ಳಬಲ್ಲಡೆ ಪ್ರಸಾದಿ. ಆ ಪ್ರಸಾದಿಯ ಪರಮ ಪರಿಣಾಮವೆ ಪ್ರಸಾದ” ಎಂಬ 
ಆದಯ್ಯನ ಮಾತಿನಲ್ಲಿ ಈ ಭಾವವು ವ್ಯಕ್ತವಾಗಿದೆ. ಪ್ರಸಾದಿಯ ಈ ಅರ್ಪಣಭಾವ ಬಲಿದಂತೆಲ್ಲ 
ಪ್ರಸಾದಿಯು ಕಂಡು ಕೇಳಿದ್ದೆಲ್ಲ ಮುಟ್ಟಿದ್ದು, ವಾಸಿಸಿದ್ದು ರುಚಿ ಕಂಡದ್ದು ಎಲ್ಲವೂ ತಾವೇ 
ತಾವಾಗಿ ಲಿಂಗಕ್ಕೆ ಸಮರ್ಪಿತವಾಗಿ ಅನಂತರ ಅವನ ಅನುಭವಕ್ಕೆ ಬರುತ್ತದೆ. ಚನ್ನಬಸವಣ್ಣನ 
ಒಂದು ವಚನವು ಸುಂದರವಾಗಿ ಈ ಬಗೆಯನ್ನು ವಿವರಿಸುತ್ತದೆ: “ಶಬ್ದ, ಸ್ಪರ್ಶನ, ರೂಪು, ರಸ, 
ಗಂಧ, ಪಂಚೇಂದ್ರಿಯ ಮೊದಲಾಗಿ ನಡೆದವು ಲಿಂಗ ದತ್ತತ್ತಲೇ; ಕೂಡಲಚನ್ನಸ೦ಗಯ್ಯನಲ್ಲಿ 
ಲಿಂಗನಿವಾಸಿಯಾದ ಶರಣಂಗೆ” ಶಿವನಿಗೆ ಸಮರ್ಪಿಸಿ ತಾನು ಭುಜಿಸುತ್ತೇನೆಂದು 
ಬೇರೆಯವರಿಗೆ ತೋರಿಸಿಕೊಳ್ಳುವ ಡಾಂಭಿಕರನ್ನು ಮೋಳಿಗೆಯ ಮಾರಯ್ಯನು ವಿಡಂಬನೆ 
ಮಾಡಿ, ನಿಜವಾದ ಪ್ರಸಾದಿಯ ಅರ್ಪಣೆಯನ್ನು “ಲಿಂಗಾರ್ಪಿತ ಉಟ್ಟಿ ಭ್ರಮರ ಕೊಂಡ 
ಕುಸುಮದಂತೆ, ವರ್ಣವ ಕೊಂಡ ಕಿರಣದಂತೆ, ವಾರಿಕೊ೦ಡ ಸಾರದಂತೆ ತನ್ನಲ್ಲಿಯೇ ಲೇಪ” 
ಎಂದು ವರ್ಣಿಸುತ್ತಾನೆ. ಈ ಬಗೆಯಲ್ಲಿ ಪ್ರಸಾದಿಯು ಕಂಡ ಪ್ರತಿವಸ್ತುವೂ ತಾನೇ 
ತಾನಾಗಿ ಶಿವಾರ್ಪಿತವಾಗುವುದನ್ನು ಅಲ್ಲಮನು “ತನುವ ತಾಗದ ಮುನ್ನ, ಮನವ ತಾಗದ 


೩೪೫. ಚನ್ನಬ ವ.೧೫೩ : ಪು.೬೮ 

೩೪೬. ಚನ್ನಬ ವ.೧೩೪೧: ಪು೫೯೯ 
೩೪೭. ಬಸವ ವ.೭೮೫ : ಪು ೩೧೬ 
೩೪೮. ಆದಯ್ಯ ವ.೨೦೪ : ಪು ೧೨೦ 
೩೪೯. ಚನ್ನಬ ವ.೧೦೩೬ : ಪು.೪೮೩ 
೩೫೦. ಮೋ ಮಾ ವ (ಸ) ೧೦: ಪು ೪೩ 


೪೫೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮುನ್ನ, ಅಪ್ಯಾಯನ ಬಂದು ಎಡೆಗೊಳ್ಳದ ಮುನ್ನ ಅರ್ಪಿತವ ಮಾಡಬೇಕು ಎಂದು 
ಹೇಳುತ್ತಾನೆ. 


ಪ್ರಾಣಲಿಂಗಿ ಸ್ಹಲ 
ಠಾ 


ಮೊದಲ ಮೂರು ಸ್ಥಲಗಳಲ್ಲಿ ಕ್ರಿಯೆ ಪ್ರಧಾನವಾಗಿದ್ದದ್ದು, ಪ್ರಾಣಲಿಂಗಿಸ್ಥಲದಿಂದ 
ಜ್ಞಾನಪ್ರಧಾನವಾಗುತ್ತದೆ. ಪ್ರಾಣಲಿಂಗಿಯು ಎಲ್ಲೆಡೆಯೂ ಪ್ರಾಣಲಿಂಗವನ್ನೇ ಕಾಣುತ್ತಾನೆ.ಒಂದು 
ಬಗೆಯ ಅದ್ವೈತಭಾವವಿಲ್ಲಿ ಪ್ರಾರಂಭವಾಗುತ್ತದೆ. ಲಿಂಗವನ್ನು ಅಂಗವು ಇದುವರೆಗೆ 
ಬೇರೆಯೆಂಬಂತೆ ಕಾಣುತ್ತಿದ್ದದ್ದು ಈಗ ತಾನೇ ಶಿವಸ್ಟರೂಪಿಯೆಂಬ. ಭಾವನೆ ಪ್ರಾರಂಭಿಸುತ್ತದೆ; 
ದಾಸೋಹಂಭಾವವು ಹಿಂದಕ್ಕುಳಿದು ಸೋಹಂ ಭಾವವು ಬಲಿಯುತ್ತ ಹೋಗುತ್ತದೆ. “ಕಾಲೇ 
ಕಂಬಗಳಾದವೆನ್ನ ದೇಹವೇ ದೇಗುಲವಾಯಿತ್ತಯ್ಯ! ಎನ್ನ ನಾಲಗೆಯೇ ಘಂಟೆ, ಶಿರ 
ಸುವರ್ಣದ ಕಳಶ ಇದೇನಯ್ಯ?) ಸರವೇ ಲಿಂಗತ್ತೆ ಸಿ೦ಹಾಸನವಾಗಿದ್ದಿತಯ್ಯ ಗುಹೇಶ್ವರ, ನಿಮ್ಮ 
ಪ್ರಾಣಲಿಂಗ ಪ್ರತಿಷ್ಟೆ ಪಲ್ಲಟವಾಗದಂತಿದ್ದೆನಯ್ಯ”ನ ಎಂಬ ಅಲ್ಲಮನ ವಚನದಲ್ಲಿ ಭಕ್ತನು ಈ 
ಹಂತದಲ್ಲಿ ತಾನು ಶಿವನ ಅಂಶವೆಂಬುದನ್ನು ಅನುಭವಿಸಲಾರಂಭಿಸುತ್ತಾನೆ.ಹೀಗಾಗಿ ತಾನು 
ಮಾಡುತ್ತಿರುವ ಸರ್ವವೂ ಶಿವ ಮಾಡುತ್ತಿರುವುದೇ ಆಗುತ್ತದೆ: “ನೋಡಿದ ನೋಟ ನಿವೇದನೆ; 
ಕೇಳುವ ಶ್ರೋತ್ರನಿವೇದನೆ; ಮೂಸಿಸುವ ನಾಸಿಕ ನಿವೇದನೆ; ಮುಟ್ಟುವ ಸ್ಪರ್ಶನ ನಿವೇದನೆ, 
ರುಚಿಸುವ ಜಿಹ್ವೆ ನಿವೇದನೆ ಎನ್ನ ಕರಣಂಗಳೆಲ್ಲವೂ ನಿಮ್ಮ ಕಿರಣ೦ಗಳಾಗಿ ಕೂಡಲ 
ಚನ್ನಸಂಗಮದೇವಾ, ನೀವು ಕೂರ್ತು ಕರುಣಿಸಿದ ಮಹಾಪ್ರಸಾದಕ್ಕೆ 
ಮಹಾಪ್ರಸಾದವೆಯಾದೆನು.”** ತನ್ನಲ್ಲೆ ತಾನು ಪೂಜಿಸುವ ವಸ್ತುವಿದೆಯೆಂದು ತಿಳಿದ ಬಳಿಕ 
ಭಕ್ತನಿಗೆ ಆಗುವ ವಿಚಿತ್ರಭಾವನೆಯು ಸಿದ್ದರಾಮನ ವಚನವೊಂದರಲ್ಲಿ ವ್ಯಕ್ತವಾಗಿದೆ: 
“ಮಜ್ಜನಕ್ಕೆಳೌದು ಹೇಳಿದಡೆ ನಾನೇನ ಮಜ್ಜನಕ್ಕೆಜ್‌ವೆನು? ಒಳಗೊಂದು ಪ್ರಾಣಲಿಂಗವ 
ಕಂಡೆನಯ್ಯ ಹೊರಗಣ ಹೂವ ಕೊಯ್ದು, ಹೊರಗನೆ ಮಜ್ಜನಕ್ಕೆಜ್‌ವರು, ಉಪಚಾರದನೇಮಜ 
ನಾನೊಲ್ತೆನಯ್ಯಾ ಸ್ವಾನುಭಾವವ ನಯದವನೇತರ ಸುಖಿಯೋ9 ೨೪ ಇಂತಹ ಪ್ರಾಣಲಿಂಗಿಯ 
ಅನುಭವವು ಮುಂಚೆಗಿಂತ ಭಿನ್ನವಾಗಿರುತ್ತದೆ. ಅವನ ಅನುಭವ ವಿಶಿಷ್ಟವಾದುದು. “ನೇತ್ರಂಗಳ 
ಮುಚ್ಚಿ ರೂಹಿಲ್ಲದ ನಿಲವ ಕಾಣಬೇಕು. ಶ್ರೋತ್ರಂಗಳ ಮುಚ್ಚಿ ಶಬ್ದವಿಲ್ಲದ ನಾದಂಗಳ 
ಕೇಳಬೇಕು. ಜಿಹ್ಹೆಯ ಮುಚ್ಚಿ ಸ್ವಾದವಿಲ್ಲದ ರುಚಿಯನರಿಯ ಬೇಕು. ನಾಸಿಕವ ಮುಚ್ಚಿ ಉಸುರು 
ನುಂಗಿದ ಪರಿಮಳವನರಿಯಬೇಕು. ಸೌರಾಷ್ಟ್ರ ಸೋಮೇಶ್ವರನಡಿವಿಡಿದು, ಪಂಜೇಂದ್ರಿಯಗಳಳಿದು 
ಲಿಂಗೇಂದ್ರಿಯಗಳಾಗಬೇಕು” ಎಂದು ಆದಯ್ಯ ಆ ವಿಶಿಷ್ಟ ಅನುಭವವನ್ನು ಹೇಳುತ್ತಾನೆ. 
ಪ್ರಾಣಲಿಂಗಿಯು ಹೀಗೆ “ಲಿಂಗದಲ್ಲಿ ಮನವಿದ್ದಿತ್ತೋ ಮನದಲ್ಲಿ ಲಿಂಗವಿದ್ದಿತ್ತೋ? 
ಎನ್ನುವಂತಹ ಪರಿಸ್ಥಿತಿಯಲ್ಲಿರುವವನು. 


೩೫೧. ಅಲ್ಲಮ ವ ಚಂ ೧೬೫: ಪು. ೩೮ 
೩೫೨. ಅಲ್ಲಮ ವ ಚಂ ೧೯೫: ಪು. ೪೬ 
೩೫೩. ಚನ್ನಬ ವ.೧೦೩೭ : ಪು.೪೮೩ 
೩೫೪. ಸಿದ್ದರಾ ವ.೧೦೨೭ ಪು ೩೧೫ 
೩೫೫ .ಆದಯ್ಯ ವ.೨೨೪ : ಪು ೧೨೮ 
೩೫೬ ಮೋ ಮಾವ (ಸ) ೧೭: ಪು ೪೮ 


ವೀರಶೈವ ಧರ್ಮ / ೪೫೫ 


ಶರಣ ಸಲ 
ಛಿ 


ಶರಣಸ್ಥಲದಲ್ಲಿ ಜ್ಞಾನವು ಮಹತ್ತಾತ್ರವನ್ನು ವಹಿಸುತ್ತದೆ, ಶರಣನು ಜ್ಞಾನಿ. ಅವನ 
ಆಚರಣೆಯ ಹಿಂದಿನ ಅಂತರಾರ್ಥವೆಲ್ಲ ಅವನಿಗೆ ತಿಳಿದಿರುತ್ತದೆ. “ಶರಣಸ್ಥಲ ನೋಡುವಡೆ 
ಬಹುಸುಲಭ ನೋಡಯ್ಯಾ, ಶರಣನು ತಿಳಿದು ತಿಳಿದು ಆಚರಿಪನು, ಮಜ್‌ದು ಮಜ್‌ದು 
ಆಚರಿಸನು. ಜ್ಞಾನದಿಂದ ಭೇದವಿಲ್ಲ ನೋಡಯ್ಯಾ.” ಎಂಬ ಸಿದ್ಧರಾಮನ ಮಾತಿನಲ್ಲಿ 
ಶರಣನು ಪೂರ್ವದ ದೇಹವನ್ನು "ಪಡೆದಿದ್ದರೂ ಹಿಂದಿನಂತೆ ಕಿಯೆಗಳನ್ನು ಮಾಡುತಿದ್ದರೂ 
ತನ್ನ ಕ್ರಿಯೆಯ ಸಂಪೂರ್ಣ ಭವವ ಆತನಿಗಿರುತ್ತದೆಂಬ ವಿಷಯವು ಸ ಸ್ಪಷ್ಟವಾಗಿದೆ. ಇದನ್ನೇ 
ಬಸವಣ್ಣ “ಅಚಿದಡೆ ಶರಣ, ಮಆ್‌ಡೆ ಮಾನವ್‌ ಎಂಬ ಮಾತಿನಲ್ಲಿ ಸೂತ್ರರಾಪವಾಗಿ 
ಹೇಳಿದ್ದಾನೆ ಶರಣನೆ ತನ್ನ ಹಿಂದಿನ ಮಾರ್ಗಕ್ರಮದಲ್ಲಿ ಆಸೆಯನ್ನು ಗೆದ್ದು ಅಂಟಿದ್ದರೊ 

ಪ್ರಂಚಕ್ಕೆ ಅಂಟದಂತಿರುತ್ತಾನೆ.ಶರಣ ಎಂದರೆ ಮನ್ಮಥ. ಬಾಣವಿಲ್ಲದವನು [ಶರ (ಮನಥ 
ಚಟ್ಟ (ಇಲ್ಲದವನು)] ಎಂಬ ಅರ್ಥವನ್ನು ಸಿದರಾಮನು ಚಮತ್ಕಾರವಾಗಿ ಹೇಳುತ್ತಾನೆ. ರ್ಶ 
ಇವನ ಅಸ್ತಿತ್ವವು ಬಾಹ್ಯನೋಟಕ್ಕೆ ಮಿಕ್ಕೆಲ್ಲರದಂತೆ ಇದ್ದರಾ ಮನೋದೃಷ್ಟಿ ಸಂಪೂರ್ಣವಾಗಿ 
ಭಿನ್ನವಾದುದರಿಂದ ಶರಣನ ಇರವು ವಿಶಿಷ್ಟವಾದದ್ದು, ಆದಯ್ಯನು ಶರಣನ ಇರವನ್ನು ಈ ರೀತಿ 
ಚಿತ್ರಿಸುತ್ತಾನೆ: “ಹರಣವಿರ್ದು ಹರಣವಿಲ್ಲ ಹರಣ ಲಿಂಗದಲ್ಲಿ ನಿರಿಯಾಣವಾಯಿತ್ತಾಗಿ, 
ಮನವಿರ್ದು ಮನವಿಲ್ಲ, ಮನವು ಮಹದಲ್ಲಿ ಲೀಯವಾಯಿತ್ತಾಗಿ, ಜೀವವಿರ್ದು ಜೀವವಿಲ್ಲ, 
ಜೀವ ಸಜ್ಜೀವವಾಗಿ ಪರಮನಲ್ಲಿ ಏಕ್ಕವಾಯಿತಾಗಿ, ಭಾವವಿರ್ದು ಭಾವವಿಲ್ಲ, ಭಾವ 
ನಿರ್ಭಾವದಲ್ಲಿ ನಿಂದಿತ್ತಾಗಿ ಕರಣಂಗಳಿರ್ದು ಕರಣಂಗಳಿಲ್ಲ ಕರಣಂಗಳು ಲಿಂಗದ 
ಕಿರಣ೦ಗಳನೈದಿದದಾಗಿ. "ಇಂತು ಸರ್ವವಿರ್ದು ಸರ್ವವಿಲ್ಲ ಇದು ಕಾರಣ ಸೌರಾಷ್ಟ್ರ 
ಸೋಮೇಶ್ವರ ನಿಮ್ಮ ಶರಣರು ಉಂಡು ಉಪವಾಸಿಗಳು, ಬಳಸಿ ಬ್ರಹ್ಮಚಾರಿಗಳು” ಶರಣನ 
ನಡೆಯು “ವ ಬಗೆಯಾಗಿ ಹೆಚ್ಚಿನ ಅರ್ಥವಂತಿಕೆಯಿಂದ ಕೂಡಿರುತ್ತದೆ. ಅವನ ಬಾಹ್ಯಕ್ತಿಯೆ, 
ಆಂತರ್ಯದಲ್ಲಿ ಬೇರೆಯೇ ಆಗಿರುತ್ತದೆ: “ಶರಣನ ಜಾಗ್ರತಿಯೆ ಶಿವರಾತ್ರಿ ಕಂಡಾ ಮನವೆ, 
ಶರಣನ ನಿದ್ರೆಯೆ ಶಿವಯೋಗಸಮಾಧಿ ಕಂಡಾ ಮನವೆ, ಶರಣನ ನಡೆಯೆ ಮುಕ್ತಿಸೋಪಾನ 
ಕಂಡಾ ಮನವೆ, ಶರಣನ ಭೋಜನವೆ ಕಪಿಲಸಿದ್ದ ಮಲ್ಲಿಕಾರ್ಜುನನರ್ಪಣ ಕಂಡಾ 
ಮನವೆ.” ಶರಣತ್ವವು ವೈಷ್ಣವರ ಪ್ರಪತ್ತಿಯನ್ನು ನೆನಪಿಗೆ ತರುವಂತಹದು. ಅವನು ಶಿವನಿಗೆ 
ಸಂಪೂರ್ಣ ಶರಣು ಹೊಕ್ಕಿರುತ್ತಾನೆ, ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿರುತ್ತಾನೆ. “ಸುಳಿದಡೆ 
ಒಡಲಿಲ್ಲ. ನಿಂದಡೆ ನೆಳಲಿಲ್ಲ. “ನಡೆದೆಡೆ' ಗಮನವಿಲ್ಲ ನುಡಿದಡೆ ಶಬ್ದವಿಲ್ಲ. ದಗ್ದಪಟ 
ನ್ಯಾಯದಂತೆ ಉಂಡಡೆ ಉಪಾಧಿಯಿಲ್ಲ. ಉಣದಿದ್ದಡೆ ಕಾಂಕ್ಷೆ ಇಲ್ಲ. 'ಯಥಾಲಾಭ 


೩೫೭. ಸಿದ್ದರಾ ವ ೧೧೧೩ ಪು ೩೪೭ 
೩೫೮. ಬಸವ ವ. ೮೬೦ : ಪು. ೩೫೧ 
೩೫೯. ಸಿದ್ದರಾ ವ. ೧೧೩೯ : ಪು. ೩೫೫ 
೩೬೦. ಆದಯ್ಯ ವ. ೨೭೯ ;: ಪು. ೧೫೮-೮ 
೩೬೧. ಸಿದ್ದರಾ ವ. ೧೧೪೪ : ಪು. ೩೫೬ 


೪೫೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಸುತ್ತಿಯಿಲ್ಲ ನಿಂದೆಯಿಲ್ಲ ನಂಟಿಲ್ಲ ಹಗೆಯಿಲ್ಲ ಅರುಹಿಲ್ಲ ಮರಹಿಲ್ಲ ತಾನೆಂಬ 
ನೆನಹಿಲ್ಲವಾಗಿ್‌ ಎಂಬ ಶರಣನ ಗುಣಗಳು ಭಗವದ್ಗೀತೆಯ ಸ್ಥಿತಪ್ರಜ್ಮನನ್ನು ಹೋಲುತ್ತವೆ. 


ಶರಣಸ್ಥಲದ ಪ್ರಮುಖ ಗುಣವೆಂದರೆ ಸತಿ-ಪತಿಭಾವ, ಶರಣನು ಸತಿಯಂತೆ ಲಿಂಗವನ್ನು 
ಆರಾಧಿಸಬೇಕು. ತನ್ನ ಪ್ರತಿಯೊಂದು ಕ್ರಿಯೆಯು ಲಿಂಗವನ್ನು ಒಲಿಸುವ ಮಾರ್ಗವಾಗಿರುತ್ತದೆ. 
ಶರಣನಿಗೆ. 'ಸತಿಯುಳ್ಳನಕ್ಕ ಶರಣನಲ್ಲ”** ಚನ್ನಬಸವಣ್ಣನ. ಮಾತಿನಲ್ಲಿ ಶರಣನು ತಾನೇ 
ಸತಿಯಾಗಿರುವುದರಿಂದ' "ಓರೆಯ ಸತಿಯಿಲ್ಲ ಚ "ಅರ್ಥವಿದೆ. ತನ್ನ ಸತಿಯ ಬಗ್ಗೆ 
ಶರಣನಿಗಿರುವ ಆಸ್ಥೆ ಅನನ್ಯವಾದುದು. “ಇವನೊಬ್ಬನೇ ಗರುವನು, ಇವನೊಬ್ಬನೇ ಚೆಲುವನು. 
ಇವನೊಬ್ಬನೆ ಧನಪತಿ ಕೇಳು, ಕೆಳದಿ! ಇವಂಗೆ ಹಿರಿಯರಿಲ್ಲ, ಎನಗೆ ಒಡೆಯರಿಲ್ಲ ಇಂತಪ್ಪ 
ನಲ್ಲನು ಲೇಸು ಕಾಣಿರೆನಗೆ. ನಾವೆಲ್ಲರೊಂದಾಗಿ ಹಿಡಿದು ಬಿಡದಿರೆ ಬಿಡಿವುವವರಿಲ್ಲ ಲೇಸು 
ಉರಿಲಿಂಗದೇವನ”” ಎಂಬಂತೆ ಶಿವನನ್ನು ಸೇರುವವನು. ಆದರೆ ಈ ಸೇರುವಿಕೆಯಲ್ಲಿ ಸತಿ- 
ಪತಿ ಬೇರೆಯಾದವರು ಎಂಬ ಭಾವನೆ ಕೃಚಿತ್ತಾಗಿಯಾದರೂ ಇದೆ. ಆದರೂ ಶಿವನ 
ಸ್ವರೂಪವನ್ನೇ ಪಡೆದವನು ಶರಣ. ಶರಣನ ಸ್ವರೂಪ ಈ ಸ್ಥಿತಿಯಲ್ಲಿ ಹೇಗಿರುತ್ತದೆಂಬುದನ್ನು 
ಚನ್ನಬಸವಣ್ಣನು “ದೀಪದಿಂದ ದೀಪ ಹುಟ್ಟದಲ್ಲಿ ಆವ ಆವ ದೀಪ ಮೊದಲೆಂಬುದು 
ಕಾಣದಂತೆ, ಸರ್ಪ ಕಚ್ಚಿದ ಮನುಷ್ಯನ ಅಂಗವಿಷ ಒಂದು ಠಾವಿನಲ್ಲಿದೆಯೆಂದು 
ಕುಜುಹಿಡಬಾರದಂತೆ, ಲಿಂಗಪಾಣನಾದ ಶರಣಂಗೆ ಶರಣಪ್ರಾಣವಾದ ಲಿಂಗಕ್ಕೆ ಭೇದವಿಲ್ಲ. ತ್ತ 


ಐಕ್ಯ ಸ್ಥಲ 


92. 


ಐಕ್ಯಸ್ಥಲದಲ್ಲಿ ಶರಣಸ್ಥಲದಲ್ಲಿದ್ದ ಕಿಂಚಿದ್ದೇದವೂ ಇಲ್ಲದಂತಾಗಿ ಒಂದೇ ಆಗಿರುವ 
ಸ್ಥಿತಿಯಿರುತ್ತದೆ. ಇದನ್ನೇ ಲಿರಿಗಾಂಗಸಾಮರಸ ವೆಂದು ವಚನಕಾರರು ಕರೆದರು. ಐಕ್ಯನ ಸ್ಥಿತಿಯು 
“ನೀರು ನೀರು ಕುಡಿದಂತೆ ಕ್ಷೀರ ಕ್ಷೀರ ಜೆರಸಿದಂತೆ* ಎಂದು ವಚನಕಾರರು ವರ್ಣಿಸುತ್ತಾರೆ. 
ಆಗ ಐಕ್ಯವಾದ ಶರಣನಿಗೆ “-ಅಂಗವೆನ್ನೆ ಲಿಂಗೈಕ್ಯವೆನ್ನೆ, ಸ೦ಗವೆನ್ನೆ ನಿಸ್ಸಂಗವೆನ್ನೆ, ಆಯಿತ್ತನ್ನೆ, 
ಆಗದೆಂದನ್ನೆ ನೀನನ್ನೆ ನಾನೆನ್ನೆ ಚಿನ್ನಮಲ್ಲಿಕಾರ್ಜುನ. ಲಿಂಗದಲ್ಲಿ. ಘನಲಿಂಗೈಕ್ರವಾದ ಸ 
ಮತ್ತೇನೂ ಎನಲೊಲ್ಲದೆ ಇದ್ದವು ಎಂಬ ಭಾವನೆಯುಂಟಾಗುತ್ತದೆ. ಇದನ್ನೇ" ಸಿದ್ಧರಾಮನು 
ಸ್ವಲ್ಪ ವಿವರವಾಗಿ ಬಿಚ್ಚಿ ಹೇಳುತ್ತಾನೆ. “ಐಕ್ಯನೆಂಬಾತ ಅನ್ಯವನಜೆಯ, ತನ್ನುವನಜೆಯ; 
ಸಕಲವನಣೆಯ, ನಿಷ್ಠಲವನಿಯ. ಸರ್ವಸ್ವವು ಲಿಂಗವಾದಾತನಾಗಿ, ತನ್ನ ಮೀಜೆದ ಪರತತ್ವ 
ಒಂದೂ ಇಲ್ಲವಾಗಿ, ಎಲ್ಲಾ ತತ್ವಂಗಳಿಗೂ ಮಾತ ೈಸ್ಥಾನವಾದಾತನಾಗಿ ಲಿಂಗವನವಗ್ರಹಿಸಿಕೊಂಡಿಪ್ಪ 
ಪರಮ ಸೀಮೆ ತಾನಾಗಿ, ಕಪಿಲಸಿದ್ದಮಲ್ಲಿಕಾರ್ಜುನನ ಕೂಡಿ ಕಳೆಗಳ ಲಿಂಗಕಳೆಗಳ ಮಾಡಿದ 
ಲಿಂಗೈಕ್ಕನು.** ಐಕ್ಕವೆಂದರೆ ಜೀವನು ತಾನು ಯಾವ ಸ್ಥಾನದಿಂದ ಬಂದನೋ ಆ ಸ್ಥಾನಕ್ಕೇ 


೩೬೨, ಆದಯ್ಯ ವ. ೨೮೫ : ಪು. ೧೬೧ 
೩೬೩೩ ಚನ್ನಬ ವ. ೧೩೯೧ : ಪು. ೬೧೯ 
೩೬೪. ಲಿಂಗಲೀ ಚ : ಪು. ೩೪೯-೫೦ 

೩೬೫ .ಚನ್ನಬ ವ. ೧೧೭೭ : ಪು. ೫೪೨ 
೩೬೬ ಆದಯ್ಯ ವ. ೩೩೫ : ಪು. ೧೮೪ 
೩೬೮ ಅಕ್ಕನ ವ. ೨೭೮ : ಪು. ೧೨೦ 

೩೬೮, ಸಿದ್ಧರ ವ. ೧೨೫೦ : ಪು. ೩೮೭ 


ವೀರಶೈವ ಧರ್ಮ / ೪೫೭ 


ಮರಳುವುದು. ತಾನು ಬಂದದ್ದು ಶೂನ್ಯದಿಂದ ಸೇರುವುದು ಶೂನ್ಯವನ್ನು ಇದನ್ನೇ ಶರಣರು 
ಬಯಲು ಎಂದು ಕರೆದದ್ದು. ಈ ಶೂನ್ಯವನ್ನು ಸೇರುವುದೇ ಶೂನ್ಯಸ೦ಪಾದನೆ.ಐಕ್ಯವಾದಾತ 
ಹೀಗೆ ಬಯಲು ಸೇರಿದಾಗ ಸರ್ವವು ಬಯಲಾಗುತ್ತದೆ. ಬಯಲು ಬಯಲನೆ ಬಿತ್ತಿ, ಬಯಲು 
ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತ್ತಯ್ಯ ಬಯಲ ಜೀವನ ಬಯಲ 
ಭಾವನೆ ಬಯಲು ಬಯಲಾಗಿ ಬಯಲಾಯಿತ್ತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೆ 
ಬಯಲಾದರು, ನಾನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ ಎಂಬ ಅಲ್ಲಮನ ವಚನವು 
ಐಕ್ಕಸ್ಥಿಶಿಯಲ್ಲಿನ ಬಯಲುತನವನ್ನು ವರ್ಣಿಸುತ್ತದೆ. 


ಷಟ್‌ಸ್ಪಲಗಳ ವಿಕಾಸಕ್ರಮ 
[2 


ಷಟ್‌ಸ್ಥಲಗಳು ಒಟ್ಟಾರೆ ಜೀವದ ವಿಕಾಸಕ್ರಮವನ್ನು ಗುರುತಿಸುತ್ತವೆ. ಒಂದು ಸ್ಥಲದಿಂದ 
ಮತ್ತೊಂದು ಸ್ಥ ಸ್ಥಲದ ನೆಲೆಯಲ್ಲಿ ನಿಂತ ಭಕ್ತನ ಮನೋಭಾವ ವ್ಯತ್ಕಾಸವಾಗುವುದರಿಂದ ಅವನ 
ಪೂಜಾಕ್ರಮ ಉಪಾಸನೆಗಳೂ ವ್ಯತ್ಯಾಸವಾಗುತ್ತವೆ. ಭಕ್ತ "ಮಾಹೇಶ್ವರವೇ ಮುಂತಾದ 
ಷಟ್‌ಸ್ಥಲಗಳಿಗೆ ಪೃಥ್ವಿ, ಅಪ್ಪು ಅಗ್ನಿ, ಸು ಆಕಾಶ ಆತ್ಮಗಳೇ ಅಂಗಗಳು. ಹಾಗೆಯೇ ಭಕ್ತನು 
ಆಚಾರಲಿಂಗವನ್ನೂ ಮಾಹೇಶ್ವರನು ಗುರುಲಿಂಗವನ್ನೂ ಪ್ರಾಸಾದಿಯು ಶಿವಲಿಂಗವನ್ನೂ 
ಪ್ರಾಣಲಿಂಗಿಯು ಜಂಗಮಲಿಂಗವನ್ನೂ ಶರಣನು " ಪ್ರಸಾದಲಿಂಗವನ್ನೂ ಬಕ್ಕನು 
ಮಹಾಲಿಂಗವನ್ನೂ ಪೂಜಿಸುತ್ತಾರೆ. ಈ ಶಿಂಗಗಳಿಗೆ ಕ್ರಮವಾಗಿ ನಿವೃತ್ತಿ ಪ್ರತಿಷ್ಠಾ ವಿದ್ಯಾ ಶಾಂತಿ 
ಶಾಂತ್ಯತೀತ ಶಾಂತ್ಯತೀತೋತ್ತರಗಳೇ ಕಳೆಗಳಾಗುತ್ತವೆ. ಈ ಲಿಂಗಗಳಿಗೆ ಕ್ರಮವಾಗಿ ನಾಸಿಕ ಜಿಹ್ವೆ 
ನೇತ್ರ ತ್ವಕ್‌ ಶ್ರೋತ್ರ ಹೃದಯಗಳೇ ಮುಖಗಳು. ಸುಚಿತ್ತ ಸುಬುದ್ಧಿ ನಿರಹಂಕಾರ ಸುಮನ 
ಸುಜ್ಞಾನ ಸದ್ದಾವಗಳು ಹಸ್ತಗಳಾಗುತ್ತವೆ. ಈ ಷಡ್ವಿಧ ಲಿಂಗಗಳಿಗೆ ಗಂಧ ರಸ ರೂಪು ಸ್ಪರ್ಶನ 
ಶಬ್ದ ಪಂಚೇಂದ್ರಿಯ ಪ್ರೀತಿಗಳಿ೦ದಲೇ ತೃಪ್ತಿ. ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇಚ್ಚಾಶಕ್ತಿ ಆದಿಶಕ್ತಿ ಪರಾಶಕ್ತಿ 
ಚಿಚ್ಚಕ್ತಿಗಳೇ ಈ ಲಿಂಗಗಳ ಶಕ್ತಿಗಳಾಗಿರುತ್ತವೆ. ಈ ಷಡ್ಡಿಧಲಿಂಗಗಳನ್ನು ಸಾಧಕನು ತನ್ನ ಆರು 
ಹಂತಗಳಲ್ಲಿ ಕ್ರಮವಾಗಿ ಶ್ರದ್ಧಾಭಕ್ತಿ ನಿಷ್ಠಾಭಕ್ತಿ ಅವಧಾನಭಕ್ತಿ ಅನುಭಾವಭಕ್ತಿ ಆನಂದಭಕ್ತಿ 
ಸಮರಸಭಕ್ತಿಗಳಿಂದ ಉಪಾಸಿಸುತ್ತಾನೆ. ನ ಈ ಬಗೆಯಾಗಿ ಸಾಧಕನು ವಿಕಾಸವಾಗುತ್ತ ಬಂದು 
ಎಲ್ಲ ಬಗೆಯ ಭಿನ್ನತೆಗಳು ಅಳಿದು. ಲಿಂಗಾಂಗಸಾಮರಸ್ಯವನ್ನು ಪಡೆಯುತ್ತಾನೆ (ಇದರ. ಪಟ್ಟಿಯ 
ರೂಪ ಪುಟ ೫೯೫ರಲ್ಲಿದೆ. 


ಚನ್ನಬಸವಣ್ಣನು ಈ ಷಟ್‌ಸ್ಥಲಗಳಲ್ಲಿನ ಸಾಧಕನನ್ನು ಮತ್ತೆ ಪ್ರತಿಯೊಂದರಲ್ಲಿಯೂ 
ಮೂರೂ ಬಗೆಯಾಗಿ ವಿಂಗಡಿಸುತ್ತಾನೆ. ಪ್ರತಿಯೊಬ್ಬ ವಿಶಿಷ್ಟವಾದ ತನ್ನ ನಡೆಯಿಂದಾಗಿ 
ಮಿಕ್ಕಿಬ್ಬರಿಗಿ೦ತ ಕೊಂಚ ಭಿನ್ನನಾಗುತ್ತಾನೆ ಭಕ್ತಸ್ಥಲವು ಗುರುಭಕ್ತ ಲಿಂಗಭಕ್ತ ಜಂಗಮಭಕ್ತವಾಗಿ 
ಮೂರೂ ತನುಕ್ರೀಯಿಂದ ತನುಮನುಧನವನ್ನು ಅರ್ಪಿಸುವಾತ ಗುರುಭಕ್ತ ಮನಕ್ರೀಯಿಂದ 
ಮನ ತನುಧನವನ್ನು ಅರ್ಪಿಸುವವನು ಲಿಂಗಭಕ್ತ ಧನಕ್ರೀಯಿಂದ ಧನಮನತನುವನ್ನು 
ಅರ್ಪಿಸುವವನು  ಜ೦ಗಮಭಕ್ತ. ಮಾಹೇಶ್ವರನು ಇಹಲೋಕವೀರ ಪರಲೋಕವೀರ 
ಲಿಂಗವೀರನೆಂದು ಮೂರೂ ಬಗೆ; ಮರ್ತ್ಯಲೋಕದ ಮಹಾಗಣಗಳು ಮೆಚ್ಚುವ ರೀತಿಯಲ್ಲಿ 


೩೬೯. ಅಲ್ಲಮ ವ ಚ೦ ೬೩೯: ಪು ೧೩೯ 
೩೭೦.ಆದಯ್ಯ ವ.೩೫೧ : ಪು ೧೯೧-೩ 


೪೫೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಷಡ್ಬರ್ಶನಗಳಿಂದ ನಿರಸನವನ್ನು ಮಾಡಿ ತನ್ನ ಧರ್ಮಕ್ಕೆ ಪ್ರಾಣವನ್ನು ವೆಚ್ಚ ಮಾಡುವವನು 
ಇಹಲೋಕವೀರ ದೇವಲೋಕದ ದೇವಗಣಗಳು ಮೆಚ್ಚುವ ರೀತಿಯಲ್ಲಿ ಸರ್ವಸಂಗ 
ಪರಿತ್ಯಾಗವನ್ನು ಮಾಡಿ ಚತುರ್ವಿಧಪದಗಳನ್ನು ಧರ್ಮಾರ್ಥ ಕಾಮಮೋಕ್ಷ್ಪಗಳ ಬಿಟ್ಟವನು 
ಪರಲೋಕವೀರ; ಅಂಗಲಿಂಗಸಂಗನಾಗಿ ಸರ್ವ ಇಂದ್ರಿಯಗಳನ್ನು ಸನ್ನಿಹಿತಗೊಳಿಸುವವನು 
ಲಿಂಗವೀರ, ಪ್ರಸಾದಿಯು ಅರ್ಪಿತಪ್ರಸಾದಿ, ಅವಧಾನ ಪ್ರಸಾದಿ; ಪಂಚೇಂದ್ರಿಯಗಳಲ್ಲಿ 
ಪಂಚಲಿಂಗಗಳನ್ನು ಪ್ರತಿಷ್ಠಿಸಿ, ಆಯಾ ಇಂದ್ರಿಯಗಳ ಸುಖವನ್ನು ಮನಸ್ಸಿನಲ್ಲಿ ಅರ್ಪಿಸಿ 
ಸ್ವೀಕರಿಸುವವನು ಅವಧಾನಪಸಾದಿ; ಅಂಗಾಶ್ರಯವಳಿದು ಲಿಂಗಾಶ್ರಯವು ಮಾತ್ರ ಉಳಿದು 
ಯಾವನು ಭಾವಭರಿತನಾಗಿದ್ದಾನೆಯೋ ಅವನು ಪರಿಣಾಮಪ್ರಸಾದಿ. ಆಚಾರಪ್ರಾಣಿ, 
ಲಿಂಗಪ್ರಾಣಿ, ಜಂಗಮಪ್ರಾಣಿಗಳೆಂಬುದು ಪ್ರಾಣಲಿಂಗಿಯ ಮೂರು ವಿಧಗಳಾಗಿವೆ: ಮನಸ್ಸು, 
ಮಾತು, ದೇಹಗಳಲ್ಲಿ ಆಚಾರವನ್ನು ಅವಗ್ರಹಿಸದವನು ಆಚಾರಪ್ರಾಣಿಯೆನಿಸಿದರೆ; 
ಬಾಹ್ಯೋಪಚಾರಗಳನ್ನು ಮರೆತು, ಲಿಂಗಕ್ಕೆ ತನ್ನ ಪ್ರಾಣವನ್ನೇ ಪೂಜಿಸುವವನು ಲಿಂಗಪಾಣಿ; 
ಬಾಹ್ಯಭಕ್ತಿಯನ್ನು ಮರೆತು, ಜಂಗಮಕ್ಕೆ ತನ್ನ ತನುಮನಪ್ರಾಣಗಳನ್ನು ಅರ್ಪಿಸುವವನು 
ಜಂಗಮಪ್ರಾಣಿ. ಶರಣನಲ್ಲಿ ಇಷ್ಟಲಿಂಗಾರ್ಚಕ, ಪ್ರಾಣಲಿಂಗಾರ್ಚಕ, ತೃಪ್ತಿಲಿಂಗಾರ್ಚಕನೆಂದು 
ಮೂರು ಬಗೆ: ಅನಿಷ್ಟ ನಷ್ಟವಾಗುವುದರಿಂದ ಇಷ್ಟಲಿಂಗಾರ್ಚಕನಾಗುತ್ತಾನೆ, ಸ್ವಯ-ಪರಗಳನ್ನು 
ವಿಭೇದ ಮಾಡದೆ ಇರುವವನು ಪ್ರಾಣಲಿಂಗಾರ್ಚಕ, ಇಹಪರವನ್ನು ಅರಿಯದೆ ಇರುವವನು 
ತೃಪ್ತಿಲಿಂಗಾರ್ಚಕ. ಇನ್ನು ಐಕ್ಕನಲ್ಲಿ ಕಾಯಲಿಂಗೈಕ್ಕ ಜೀವಲಿಂಗೈಕ್ಕ ಭಾವಲಿಂಗೈಕ್ಕನೆಂದು 
ಮೂರು ಬಗೆ: ಕ್ರಿಯೆಯು ನಾಶವಾಗುವುದು ಕಾಯಲಿಂಗೈಕ್ಕದ ಲಕ್ಷಣ, ಅನುಭಾವವರತುದೇ 
ಜೀವಲಿಂಗೈಕ್ಕನ ರೀತಿ, ಅರಿವು ಸಂಪೂರ್ಣವಾಗಿ ಇಲ್ಲವಾಗುವುದೇ ಭಾವಲಿಂಗೈಕ್ಕನ ಲಕ್ಷಣ. 
ಹೀಗೆ ಅಂಗಸ್ಥಲ ಹದಿನೆಂಟು ಲಿಂಗಸ್ಥಲ ಹದಿನೆಂಟು, ಈ ಮೂವತ್ತಾರರಿಂದ ಕೂಡಿದವನೇ 
ಸರ್ವಾಚಾರಸಂಪನ್ನನಾದವನು.*” 


ಪಂಚಾಚಾರಗಳು 


ವಚನಕಾರರು ತಮ್ಮ ಕಾಲದಲ್ಲಿ ಎದುರಿಸಿದ ಪ್ರಮುಖ ಸವಾಲು ತಮ್ಮ ನಂಬಿಕೆಯನ್ನು 
ಅನುಸರಿಸುವವರನ್ನು ಏಕಸೂತ್ರದಲ್ಲಿ ಬಂಧಿಸಿ ಸಂಘಟಿಸುವುದು. ಅದಕ್ಕಾಗಿ ಶರಣರು ಒಂದು 
ಸಾಮಾಜಿಕ ನೀತಿ-ಸಂಹಿತೆಯನ್ನು ಸಾಮಾನ್ಯರೆಲ್ಲರಿಗೂ ಅನ್ವಯಿಸುವಂತೆ ಸೃಷ್ಟಿಸಿದರು. 
ವಚನಕಾರರಿಗಿಂತ ಹಿಂದೆಯೂ, ಅವರ ಕಾಲದಲ್ಲಿಯೂ ಒಬ್ಬ ವ್ಯಕ್ತಿಯು ಮಾಡಬಾರದೆಂಬ 
ದೃಷ್ಟಿಯಿಂದ “ಪಂಚಮಹಾಪಾತಕ'ಗಳ ಕಲ್ಪನೆಯಿತ್ತು. ಇದೂ ನೀತಿಯಾದರೂ, 
ನೇತ್ರಾತ್ಮಕವಾದದ್ದು, ಇಂತಹವುಗಳನ್ನು ಮಾಡಬೇಡ ಎಂದು ತಡೆಯುವಂತಹದು. ಪ್ರಾಯಶ: 
ಇದಕ್ಕೆ ವೈದೃಶ್ಯರೂಪದಲ್ಲಿ ಇತ್ಯಾತ್ಮಕವಾದ, ಆಚರಿಸಲೇ ಬೇಕಾದ, ಆಚರಣೆಗಳನ್ನು 
ಬೋಧಿಸಿದರು. ಇದು ಒಂದು ಬಗೆಯಲ್ಲಿ ಮಾಡಬಾರದ ಪಂಚಪಾತಕಗಳಿಗೆ ಪೂರಕವಾದುದು 
(ವಚನಕಾರರು ಪಂಚಮಹಾಪಾತಕಗಳ ಕಲ್ಪನೆಯನ್ನು ವೀರಶೈವರ ದೃಷ್ಟಿಯಿಂದ ನವೀಕರಿಸಿದರು 
ಕೂಡ). ವಚನಕಾರರು ವಿವರವಾಗಿ ನಾನಾ ಬಗೆಯ ಶೀಲಗಳನ್ನು ಬೋಧಿಸಿದರು; 


೩೭೧. ಚನ್ನಬ ವ.೧೧೧ : ಪು.೪೮-೯ 


ವೀರಶೈವ ಧರ್ಮ / ೪೫೯ 


ಒಂದೆಡೆಯಲ್ಲಿ ಐವತ್ತು ಆಚಾರಗಳನ್ನು ಉಲ್ಲೇಖಿಸಿದರೆ,*`* ಮತ್ತೊಂದೆಡೆ ಶ್ರೇಷ್ಠನಾದ 
ಶರಣನೊಬ್ಬನು ಆಚರಿಸಿದ ಐವತ್ತೆರಡು ಆಚಾರಗಳನ್ನು ಹೇಳಲಾಗಿದೆ,“ ಮಗುದೊಂದೆಡೆ 
ಅತ್ತ ಆಚಾರಗಳ ಉಲ್ಲೇಖವಿದೆ; ಐವತ್ತಾರು ನೇಮ, ಮೂವತ್ತೆರಡು ಕೃತ್ಯಗಳನ್ನು 
ಉಲ್ಲೇಖಿಸಿದೆ. ಶರಣರು ಇವುಗಳನ್ನೆಲ್ಲ ಒಂದುಗೂಡಿಸಿ ಒಟ್ಟಾರೆ ಎರಡು ಭಾಗಮಾಡಿ, 
ಮೊದಲ ಭಾಗದಲ್ಲಿ ಐದು ಆಚಾರಗಳನ್ನು ಸೇರಿಸಿ, ಪಂಚಾಚಾರಗಳೆಂದು ಕರೆದರು, ಎರಡನೆಯ 
ಗುಂಪು ಸಪ್ತಾಚಾರಗಳೆನಿಸಿಕೊಂಡವು; ಪಂಚಾಚಾರವು ಬಾಹ್ಯಾಚರಣೆಗಳಿಗೆ ಅನ್ವಯಿಸಿದರೆ, 


ಸಪ್ತಾಚಾರಗಳು ಅಂತರಂಗದ ನಡವಳಿಕೆಯನ್ನು ನಿರ್ದೇಶಿಸುತ್ತ ೩೪ 


ಪಂಚಾಚಾರಗಳೆಂದರೆ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ ಮತ್ತು 
ಭೃತ್ಯಾಚಾರಗಳು. ಪಂಚಾಚಾರ-ಸಪ್ತಾಚಾರಗಳ ಬಗ್ಗೆ ಬೇರೊಂದು ಅಧ್ಯಾಯದಲ್ಲಿ (ಸಾಮಾಜಿಕ 
ಜೀವನ) ವಿವರವಾಗಿ ವಿಶ್ಲೇಷಿಸಿರುವುದರಿಂದ ಇಲ್ಲಿ ಅವುಗಳನ್ನು ಚರ್ಚಿಸದೆ ಅವುಗಳ 
ಸಾರವನ್ನು ಮಾತ್ರಕೊಡುತ್ತೇವೆ. 


ಲಿಂಗಾಚಾರವು ವೀರಶೈವನು ಶ್ರೇಷ್ಠವಸ್ತುಗಳಲ್ಲೊಂದಾದ ಲಿಂಗದ ಬಗ್ಗೆ 
ನಡೆದುಕೊಳ್ಳಬೇಕಾದ ರೀತಿಯನ್ನು ವಿಧಿಸುತ್ತದೆ. ಗುರುಕರುಣೆಯಿಂದ ದೀಕ್ಷೆ ಪಡೆದು, 
ಲಿಂಗವನ್ನು ಧರಿಸಿ ಭವಿಯಾಗಿದ್ದವನು ಭಕ್ತನಾಗಿ ಮಾರ್ಪಟ್ಟ ಮೇಲೆ ತ್ರಿಕರಣಪೂರ್ವಕವಾಗಿ ಆ 
ಲಿಂಗವನ್ನೇ ನಂಬಿರಬೇಕು, ಅನ್ಯದೈವವನ್ನಾಗಲೀ ಸ್ಥಾವರಲಿಂಗವನ್ನಾಗಲೀ ಪೂಜಿಸಬಾರದು. 
ಲಿಂಗವು ಬಾಹ್ಯ ಕುರುಹು ಅಷ್ಟೆ, ಲಿಂಗವು ಸರ್ವತ್ರವ್ಯಾಪಿಯಾದ ಚೈತನ್ಯದ ಸಂಕೇತ, ಆದ್ದರಿಂದ 
ಲಿಂಗವನ್ನು ಧರಿಸಿರುವವರಲ್ಲಿ ಏಕತೆಯನ್ನು ಸಾಧಿಸಬೇಕೆಂಬುದು ವಚನಕಾರರ ಆಶಯವಾಗಿತ್ತು. 


ಸದಾಚಾರವು ಸಮುದಾಯದ ಸದಸ್ಯನೊಬ್ಬನು ತನ್ನ ಬಾಳನ್ನು ಇತರರೊಂದಿಗೆ 
ಕಳೆಯಬೇಕಾದ ರೀತಿಯನ್ನು ಹೇಳುತ್ತದೆ; ವೀರಶೈವರು ಭಿಕ್ಷೆಯನ್ನೆತ್ತದೆ, ಸೋಮಾರಿಯಾಗಿ 
ತಿನ್ನದೆ, ತನ್ನ ಸ್ವಂತ ಸಂಪಾದನೆಯಿಂದಲೇ ಜೀವನವನ್ನು ನಿರ್ವಹಿಸಬೇಕು. ಸದಾಚಾರಕ್ಕೆ 
ಮುಖ್ಯವಾದುದು "ಕಾಯಕ'. ಕಾಯಕದಿಂದ ಹಣಸಂಪಾದನೆ ಮಾಡಿ ತಾನು ಜೀವಿಸುವುದಷ್ಟೇ 
ಅಲ್ಲದೆ, ಅದನ್ನು ತನ್ನ ಸಮಾಜದ ಇತರರೊಂದಿಗೆ ಹಂಜಿ ಅನುಭವಿಸಬೇಕು ಎಂದು 
ಸದಾಚಾರವು ನಿಯಮಿಸುತ್ತದೆ. ತನ್ನ ಸಂಪಾದನೆಯಿಂದ ಗುರುಲಿಂಗಜಂಗಮರ 
ದಾಸೋಹವನ್ನು ನಡೆಸಬಹುದು. ಎಂದರೆ ಸದಾಚಾರವು ಸಂಪಾದನೆಯ ರೀತಿಯನ್ನೂ, 
ವ್ಯಯಿಸಬೇಕಾದ ವಿಧಾನವನ್ನೂ ಹೇಳುತ್ತದೆ. ಇಷ್ಟಲ್ಲದೆ ತಾನೊಂದು ವಿಶಿಷ್ಟ ಧಾರ್ಮಿಕವಲಯದ 
ಸದಸ್ಯನಾಗಿ ವ್ಯಕ್ತಿಯು ನಡೆದುಕೊಳ್ಳಬೇಕಾದ ರೀತಿಯನ್ನು ಹೇಳುತ್ತದೆ. ಅಷ್ಟಾವರಣಗಳಲ್ಲಿ 
ನಂಬಿಕೆ, ವೀರಶೈವರನ್ನೆಲ್ಲ ಸಮಾನವೆಂದು ತಿಳಿಯುವುದು, ಭವಿಗಳೊಡನೆ ಸೇರದಿರುವುದು. 
ಲೌಕಿಕ ಕರ್ಮಗಳಾದ ವಿವಾಹ, ಸಾವು, ಹುಟ್ಟುಗಳಂತಹ ಸಂದರ್ಭಗಳಲ್ಲಿ ವೀರಶೈವನು 
ಅನುಸರಿಸಬೇಕಾದ ವಿಧಿನಿಷೇಧಗಳನ್ನಿದು ಒಳಗೊಳ್ಳುತ್ತದೆ. 


೩೭೨. ಚನ್ನಬ ವ.೧೧೨ : ಪು.೪೯-೫೧ 
೩೭೩. ಅಕ್ಕನ ವ.೨೦೮ : ಪು ೮೩ 

೩೭೪. ಶಿವಶ ವ.ಪು.೪೬೪ (ಅಕ್ಕಮ್ಯ ೧೦) 
೩೭೫. ಚನ್ನಬ ವ.೧೪೧೦ : ಪು.೬೨೮-೩೦ 


೪೬೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮೂರನೆಯದು ಶಿವಾಚಾರ ಅಥವಾ ಸಮಯಾಚಾರ. ಶಿವಭಕ್ತರನ್ನು ಕಾಣಬೇಕಾದ ರೀತಿ 
ಇದರ ಸತ್ವ. ಸಮಯವೆಂದರೆ ಮತ ಎಂದರ್ಥ. ತನ್ನ ಧರ್ಮಕ್ಕೆ ಸೇರಿದವರನ್ನು ಕಾಣಬೇಕಾದ 
ಬಗೆಯನ್ನು ಶಿವಾಚಾರವು ವಿಧಿಸುತ್ತದೆ. ತನ್ನ ಧರ್ಮದ ಉತ್ತಮಿಕೆಗಾಗಿ, ಪ್ರಸಾರಕ್ಕಾಗಿ ವ್ಯಕ್ತಿಯು 
ತನ್ನ ನಡವಳಿಕೆ-ಮನೋಭಾವಗಳಿಂದ ಸಲ್ಲಿಸಬೇಕಾದ ಕಾಣಿಕೆಯನ್ನು ಹೇಳುತ್ತದೆ. ವಚನಕಾರರ 
ಕಾಲದಲ್ಲಿ ಎಲ್ಲ ಮತಜಾತಿಗಳಿಂದ ವೀವಶೈವಕ್ಕೆ ಮತಾಂತರವು ನಡೆಯಿತು. ವಚನಕಾರರು 
ಲಿಂಗಧಾರಿಗಳಲ್ಲಿ ಸಮಾನತೆಯನ್ನು ಬೋಧಿಸುವುದು ಆಗ ಅತ್ಯವಶ್ಯಕವಾಗಿತ್ತು. ವೀರಶೈವಕ್ಕೆ 
ಮತಾಂತರಗೊಂಡ ಕೆಲವರು ತಮ್ಮ ಪೂರ್ವದ ಜಾತಿ, ಮತ, ಸಾಮಾಜಿಕ ಸ್ಥಿತಿಗಳ 
ಸ್ಮರಣೆಯಿಂದ ಇತರರನ್ನು ಕೇಳೆಂದು ಪರಿಗಣಿಸುತ್ತಿದ್ದರು; ಇದು ವೀರಶೈವದಕೆ 
ಮಾರಕವಾದುದ್ದರಿಂದ- ಸಾಧನೆಯ ಉದ್ದೇಶದಿಂದ ವಚನಕಾರರು ಶಿವಾಚಾರವನ್ನು 
ನಿಯಮಿಸಿದರು. ಕೇವಲ ಊಟೋಪಚಾರಗಳಲ್ಲಿ ಮಾತವಲ್ಲದೆ, ವೈವಾಹಿಕ 
ಸಂಬಂಧಗಳಲ್ಲಿಯೂ ವೀರಶೈವರೆಲ್ಲ ಅಡೆತಡೆಗಳಿಲ್ಲಿದೆ ಸೇರಬೇಕೆಂದು ವಚನಕಾರರು 
ಭೋಧಿಸಿದರು. 


ಗಣಾಚಾರವು ವೀರಶೈವನು ಇತರ ಧರ್ಮಗಳಿಂದ ತನ್ನ ಧರ್ಮವನ್ನು ರಕ್ಷಿಸಬೇಕಾದ, 
ಪೋಷಿಸಬೇಕಾದ ಕರ್ತವ್ಯವನ್ನು ಒಳಗೊಳ್ಳುತ್ತದೆ. ಗಣಾಚಾರಿಯು ಲಿಂಗದೋಹ, 
ಜಂಗಮದೋಹಗಳನ್ನು ಸಹಿಸಬಾರದು. ಅಂತಹ ವೀರಶೈವ ವಿರೋಧಿ ಕೃತ್ಯಗಳನ್ನು 
ವೀರತನದಿಂದ ಏದುರಿಸಬೇಕು. ಹಾಗೆ ಬಗ್ಗುಬಡಿಯಲಸಾಧ್ಯವಾಗದಿದ್ದರೆ ತಾನೇ ಆ ಜಾಗದಿಂದ 
ಹೊರಡಬೇಕು. ಸ್ಪಪಕ್ಷದ ಪ್ರಸಾರಕ್ಕೆ ಸ್ಪಪಕ್ಷದ ಪ್ರಸಾರಕ್ಕೆ ವೀರಾವೇಶವನ್ನು ಪಡೆದು ವೀರಶೈವನು 
ಪ್ರಾಣಾರ್ಪಣೆಯನ್ನು ಮಾಡಲೂ ಹಿ೦ಜರಿಯಬಾರದೆಂಬ ತತ್ವವನ್ನು ಗಣಾಚಾರವು 
ಬೋಧಿಸುತ್ತದೆ. ಸಾಮವೇದಿ ಶಂಕರದಾಸಿಮಯ್ಯ ಆದಯ್ಯ ಮುಂತಾದ ಈ ಬಗೆಯ 
ಜೀವನವನ್ನು ನಡೆಸಿದ ಭಕ್ತರ ಜೀವನವನ್ನೇ ವಸ್ತುವಾಗಿಟ್ಟುಕೊ೦ಡು ರಚಿಸಿದ ಹರಿಹರನ 
ಹಲವಾರು ರಗಳೆಗಳನ್ನಿಲ್ಲಿ ನೆನೆಯಬಹುದು 


ಭೃತ್ಯಾಚಾರವು ವೀರಶೈವನು ತನ್ನ ಮತದ ಹಿರಿಯರೊಡೆ ನಡೆದುಕೊಳ್ಳಬೇಕಾದ 
ಬಗೆಯನ್ನು ವಿಧಿಸುತ್ತದೆ. ಎನಗಿಂತ ಕಿರಿಯರಿಲ್ಲ ಶಿವಭಕ್ತನಿಗಿ೦ತ ಹಿರಿಯರಿಲ್ಲ ಎಂಬ ಭಾವನೆ 
ಬೆಳೆದಾಗ, ತಾನು ಹೆಚ್ಚು ಎನ್ನುವಾಗ ಉಂಟಾಗುವ ಘರ್ಷಣೆಯು ಇರುವುದಿಲ್ಲ, ಅದರೊಡನೆ 
ತನ್ನ ಧರ್ಮಾನುಯಾಯಿಗಳ ಬಗ್ಗೆ ಪ್ರೀತಿ ವಿಶ್ವಾಸಗಳು ಬೆಳೆಯುತ್ತವೆ. “ಇತ್ತ ಬಾರಯ್ಯ ಎಂದು 
ಭಕ್ತರೆಲ್ಲರು ಕೂರ್ತು ಹತ್ತೆ ಕರೆವುತ್ತಿರಲು. ಮತ್ತೆ ಕೆಲಸಕ್ಕೆ ಹೋಗಿ ಶರಣೆಂದು ಹಸ್ತ ಬಾಯನೆ 
ಮುಚ್ಚಿ ಕಿರಿದಾಗಿ ಭೃತ್ಯಾಚಾರವ ನುಡಿದು ವಿನಯ ತದ್ಭ್ಯಾನವುಳ್ಳಡೆ ಎತ್ತಿಕೊಂಬನಯ್ಯಾ ಕೂಡಲ 
ಸಂಗಮದೇವ ಪ್ರಮಥರ ಮುಂದೆ” ಎಂಬ ಬಸವಣ್ಣನ ವಚನವು ಭೃತ್ಯಾಚಾರದ 
ರೀತಿಯನ್ನು ಚಿತ್ತಿಸುವುದಲ್ಲದೆ ಅಂತಹ ನಡವಳಿಕೆಯು ನೀಡುವ ಫಲವನ್ನೂ ಹೇಳಿ 
ಭೃತ್ಯಾಚಾರದಿಂದ ವೀರಶೈವರಿಗೆ ಸಾಮೂಹಿಕವಾಗಿ ಇರಬೇಕಾದ ಅತ್ಮೀಯತೆ, ವಿನಯಗಳನ್ನೂ, 
ಇಂತಹ ಆಚಾರದಿಂದ ವೈಯಕ್ತಿಕವಾಗಿ ದೊರೆಯುವ ಸದ್ಗತಿಯನ್ನೂ ವರ್ಣಿಸುತ್ತದೆ. 


ಆ೦ತರಂಗಿಕವಾದ ಸಪಪಾಚಾರಗಳೆಂದರೆ ಕ್ರಿಯಾಚಾರ, ಜ್ಞಾನಾಚಾರ, ಭಾವಾಚಾರ, 
ಸತ್ಯಾಚಾರ, ಧರ್ಮಾಚಾರ ಮತ್ತು ಸರ್ವಾಚಾರಗಳು, ಕ್ರಿಯಾಚಾರವು ದ್ವಾದಶ ನಿರಾಕಾರಗಳಿಗೆ 


೩೭೬.ಬಸವ ವ.೨೪೫ : ಪು.೧೦೧ 


ವೀರಶೈವ ಧರ್ಮ / ೪೬೧ 


ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡುವುದನ್ನು ಹೇಳುತ್ತದೆ. ಅಹಂಕಾರವನ್ನು 
ನಾಶಮಾಡಿಕೊಂಡು, ಗುರುಹಿರಿಯರಲ್ಲಿ  ಅಜ್ಞಾನವಶಿಯಾಗಿ ವರ್ತಿಸದೆ, ಪಾತಕರ 
ಸಹಾಯವಿಲ್ಲದೆ, ಎಂಬತ್ತೆರಡುಕೋಟಿ ವಚನಾನುಭವದಲ್ಲಿ ನೆಲೆಗೊಳ್ಳುವುದು ಜ್ಞಾನಾಚಾರ, 
ಎಂದರೆ ಸ್ವಂತ ವಿವೇಚನೆಯಿಂದ ಪ್ರಜ್ಞಪೂರ್ವಕವಾಗಿ ಅಚರಿಸುವಂತಹುದು. 
ಅರಿಷಡ್ಡರ್ಗವಿರಹಿತನಾಗಿ (ಸಾಮಾನ್ಯ ಜನರಂತೆ ಬಾಳದೆ), ತನ್ನ ಗುಣಾವಗುಣಗಳನ್ನು 
ಸ್ವಾತ್ಮಾನುಭವದಿಂದ ತಿಳಿಯುವುದು ಭಾವಾಚಾರ. ಕೊಟ್ಟುಕೊಳ್ಳುವ ಸಂದರ್ಭಗಳಲ್ಲಿ ಸುಳ್ಳಾಡದೆ, 
ತನ್ನ ಭಾಷೆಯನ್ನು ಪ್ರಾಣ ಹೋದರೂ ಸರಿಯೆ ನೆರೆವೇರಿಸುವುದು ಸತ್ಕಾಚಾರ. ಹಠಯೋಗ 
ಮುಂತಾದವುಗಳಲ್ಲಿ ಆಸಕ್ತನಾಗದೆ, ಲಿಂಗಾಣತಿಯಿಂದ ಬಂದುದನ್ನೇ ಪ್ರಸಾದವೆಂದು 
ಸ್ವೀಕರಿಸಿತೃಪವಾಗುವುದು ನಿತ್ಯಾಚಾರ. ಎಂತಹ ಸಂದರ್ಭದಲ್ಲಿಯೂ ದಶವಿಧಪಾದೋದಕ, 
ಏಕಾದಶಪ್ರಸಾದ, ಛತ್ತೀಸಪ್ರಣವಗಳಲ್ಲಿ ನಂಬಿಕೆಯಿಡುವುದು ಧರ್ಮಾಚಾರ. ಇವುಗಳನ್ನು 
ಗುರುಮುಖದಿಂದ ತಿಳಿದು, ಏಕೋತ್ತರ ಸ್ಥಲಗಳ ಮಾರ್ಗದಲ್ಲಿ ನಿಂತು ಲಿಂಗಾಂಗ 
ಸಾಮರಸ್ಯವನ್ನು ಸಾಧಿಸುವುದೇ ಸರ್ವಾಚಾರ.* 


00 


೩೭೭ ಚನ್ನಬ ವ. ೧೪೧೦ : ಪು. ೬೨೯-೩೦ 


೪೬೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


೧೧ 


ಶೈವ ಮತ್ತು ಇತರ ಧರ್ಮಗಳು 


ವಚನಗಳಲ್ಲಿ ವೀರಶೈವೇತರ ಧರ್ಮಗಳ ಬಗ್ಗೆ ದೌರಕುವ ಮಾಹಿತಿಯು ತುಂಬ 
ಕಡಿಮೆಯೆಂದೇ ಹೇಳಬೇಕು. ಮಾಹೇಶ್ವರಸ್ಥ ್ಯಲದಲ್ಲಿ' ಶರಣರು ಅನ್ಯಮತ ವಿಡಂಬನೆ 
ಮಾಡುವಾಗಲಾಗಲೀ ಅಥವಾ ಬೇರೆಡೆಗಳಲ್ಲಾಗಲೀ ಬರುವ ಇತರ ಧರ್ಮಗಳ ಬಗ್ಗೆದೊರಕುವ 
ಉಲ್ಲೇಖಗಳನ್ನಿಟ್ಟುಕೊಂಡು ಆಯಾ ಧರ್ಮಗಳ ಸಮರ್ಪಕವಾದ ಚಿತ್ರವಿರಲಿ ಸ್ಥೂಲವಾದ 
ಚಿತ್ರವನ್ನು ನೀಡುವುದೂ ಹಲವು ವೇಳೆ ಕಷ್ಟವಾಗುತ್ತದೆ. ವಚನಗಳಲ್ಲಿ ಬರುವ ಅನ್ಯಮತಗಳನ್ನು 
ಕುರಿತು ಮಾತುಗಳು ಪ್ರಾಸಂಗಿಕವಾದುದಲ್ಲದೆ. ತೀರ ಅಲ್ಪ ಪ್ರಮಾಣದ' 
ವಿವರಗಳನ್ನೊಳಗೊಂಡಿರುತ್ತವೆ. ಶೈವಧರ್ಮದ ನಾನಾಶಾಖೆಗಳನ್ನು ವೀರಶೈವದೊಡನೆ 
ಹೋಲಿಸಿ ತಮ್ಮ ಧರ್ಮವೇ ಅತ್ಯಂತ ಶೇಷ್ಠವೆಂದು ಪ್ರತಿಪಾದಿಸುವಾಗ ಶೈವಧರ್ಮಗಳ ಬಗ್ಗೆ 
ಸ್ವಲ್ಪ ಹೆಚ್ಚಿನ ವಿಷಯಗಳು ದೊರೆಯುವುದರಿಂದ ವಚನೊಲ್ಲೇಖಗಳ ಆಧಾರದಿಂದ ಆ 
ಧರ್ಮಗಳ ವಿಚಾರವನ್ನು ತೃಪ್ತಿಕರವಾಗಿ ಕಟ್ಟಕೊಡುವುದು ಅಸಾಧ್ಯದ ಮಾತು. ಆದರೆ ಸಿಕ್ಕಿದಷ್ಟು 
ವಿಷಯಗಳನ್ನು ಹೇಳುವುದಷ್ಟೇ ಪ್ರಸುತ ಅಧ್ಯಾಯದ ಉದ್ದೇಶ. 


ಷಡ್ಬರ್ಶನ 


ಭಾರತೀಯ ತತ್ವಶಾಸ್ತ್ರದಲ್ಲಿ ಸ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸಾ ಮತ್ತು 
ವೇದಾಂತಗಳನ್ನು ಷಡ್ಗರ್ಶನಗಳೆಂದು ನಿರ್ದೇಶಿಸುವುದು ಸ ಆದರೆ ಜೈನರು ಬೇರೆಯ 
ಆರು ದರ್ಶನಗಳನ್ನು ” ಷಡ್ಬರ್ಶನಗಳೆಂದು ಕರೆಯುವುದಲ್ಲದೆ ಆರು ನಾಸ್ತಿಕ “ದರ್ಶನಗಳನ್ನೂ 
ಹೆಸರಿಸುತ್ತಾರೆ.” ವೀರಶೈವ. ವಚನಕಾರರು ಬೇರೆ ಬೇರೆ ಮತಗಳನ್ನು ಷಡ್ಬರ್ಶನಗಳೆಂದು. 
ಕರೆಯುತ್ತಾರೆ, ಎಂದರೆ ಇಡ ನಿರ್ದೇಶಿಸುವ ದರ್ಶನಗಳು ತಾತ್ವಿಕ ಸಿದ್ಧಾಂತಗಳನ್ನು ಹೇಳದೆ 
ತಮ್ಮ ಕಾಲದಲ್ಲಿದ್ದ ಯಾವುದೋ ಆರು ಮತಗಳನ್ನು ಸೂಚಿಸುತ್ತವೆ. ವಿವಿಧ ವಚನಕಾರರು 


ಹೇಳುವ ಷಡ್ಬದರ್ಶನಗಳು ವ್ಯತ್ಯಾಸಗಳಿಂದಲೂ ಕೂಡಿವೆ. ಕೆಲವು ವಚನಕಾರರು ಯೋಗಿ. 


೧. ಶ್ರೀವತ್ಸ ನಿಘಂಟು: ಪು.೧೯೫ 


ಶೈವ ಮತ್ತು ಇತರ ಧರ್ಮಗಳು / ೪೬೩ 


ಜೋಗಿ, ಶ್ರವಣ. ಸನ್ಯಾಸಿ, ಕಾಳಾಮುಖಿ, ಪಾಶುಪತಿಗಳನ್ನು ಷಡ್ಬರ್ಶನಗಳೆಂದು ಕರೆದಿದ್ದಾರೆ.” 
ಉರಿಲಿಂಗಪೆದ್ದಿಯು ಶೈವ, ಶಾಕ್ಷೇಯ, ವೈಷ್ಣವ, ಗಾಣಾಪತ್ಯ, ಸೌರ, ಕಾಪಾಲಿಕರನ್ನು 
ಷಡ್ಬರ್ಶನಗಳೆಂದು ಹೇಳಿ ತನ್ನ ಮಾತಿಗೆ ಸಮರ್ಥನೆಯನ್ನೊದಗಿಸಲು ಶಿವಧರ್ಮದಿಂದ ಒಂದು 
ಶೋಕವನ್ನುದ್ಧರಿಸುತ್ತಾನೆ.*. ಚನ್ನಬಸವಣ್ಣನು ಷಡ್ಬರ್ಶನಗಳು ಹೇಗೆ ಪರವಸ್ತುವನ್ನು 
ವಿವರಿಸುತ್ತವೆಂದು ಸೂಚಿಸಿ, ಆ ಎಲ್ಲ ವಿವರಣೆಗಳಿಗಿಂತ ವೀರಶೈವ ಭಿನ್ನವಾಗಿರುವುದರ ಬಗ್ಗೆ 
ಗಮನ ಸೆಳೆಯುತ್ತಾನೆ.” ಇಲ್ಲಿ ಇವುಗಳನ್ನು ಷಡ್ಬರ್ಶನವೆ೦ಬ ಮಾತಿನಿಂದ ಸೂಚಿಸಿಲ್ಲವಾದರೂ, 
ಪ್ರಾಯಶಃ ಅವನಿಗೆ ಆ ಭಾವನೆಯಿದ್ದುದರಿಂದಲೇ ಅವುಗಳಿಗಿಂತ ವೀರಶೈವವು ಭಿನ್ನವೆಂದು 
ವಿವರಿಸುವುದು. “ಶೈವ ಸೈವೆಜಗಾದ, ಪಾಶುಪತಿ ಪಥವನಆ*ಯ, ಕಾಳಾಮುಖಿ ಕಂಗೆಟ್ಟ, 
ಮಹಾವ್ರತಿ ಮದವೇಣಿದ, ಸನ್ಯಾಸಿ ಪಾಷಂಡಿಯಾದ ಕಾಪಾಲಿ ಮರುಳಾಗಿ ತಿರುಗಿದ. ಈ ಆಜು 
ಭಕ್ತಿಪಥಕ್ಕೆ ಸಲ್ಲವು ಕೇಳಿರಣ್ಣಾ” ಎಂಬ ವಚನದಲ್ಲಿ ಹಿಂದಿನ ವಚನದಲ್ಲಿ ಸೂಚಿಸಿದ ಆರಕ್ಕಿಂತ 
ಭಿನ್ನವಾದ ಪಟ್ಟಿಯನ್ನು ಕೊಟ್ಟಿದ್ದಾನೆ. ಇಲ್ಲಿನ “ಕಾಪಾಲಿ ಮರುಳಾಗಿ ಹೋದ' ಎಂಬುದಕ್ಕೆ “ಕಾಂ 
ಮರುಳಾಗಿ ಹೋದ” ವಂ ಪಾಠವೂ ಇದೆ. ಇದೇ ಸರಿಯಾದ ಪಾಠ." ಸಿದ್ದರಾಮನು “ಜೈನ 
ಚಾರ್ವಾಕ ಕಾಳಾಮುಖ ಎನಿಸುವ ಷಡ್ಬರ್ಶನ”ಗಳನ್ನು ಹೆಸರಿಸುತ್ತಾನೆ.” ಸಕಲೇಶ ಮಾಡರಸರು 
ಯೋಗಿ ಜೋಗಿ ತವಸಿ ಸನ್ಯಾಸಿ ನರಮೀಮಾಂಸಕ ಮತ್ತು ನೀಲಪಟರನ್ನು ಹೆಸರಿಸುತ್ತಾನೆ.” 
ಆದರೆ ಇವುಗಳನ್ನು ಷಡ್ಬರ್ಶನಗಳೆಂದೇನೂ ಕರೆಯುವುದಿಲ್ಲ. ಹರಿಹರನು ವೈಷ್ಣವ, ಬ್ರಾಹ್ಮಣ, 
ಜೈನ ಮತ್ತು ಸ್ವಾಮಿಗಳನ್ನು, ಮಾತ್ರ ಹೆಸರಿಸಿ “ಇಂತು ಷಡ್ಬರ್ಶನ೦ ಕೀಳಾದುವು. ಮೃಡದರ್ಶನಂ 
ಮೇಲಾದುದು” ಎನ್ನುತ್ತಾನೆ.” ಇಲ್ಲಿ ಮೃಡದರ್ಶನ ಎಂದರೆ ವೀರಶೈವವನ್ನೊಳಗೊಂಡ 
ಶೈವವನ್ನೇ ಸೂಚಿಸುತ್ತಿರುವಂತೆ ತೋರುತ್ತದೆ. ಆದರೆ ಎಲ್ಲೆಡೆಯಲ್ಲಿಯೂ ವೀರಶೈವವೇ 
ಶ್ರೇಷ್ಠವೆಂದು ಸಾರಲು ಅದನ್ನು ಷಡ್ಬರ್ಶನಗಳೊಂದಿಗೆ ಹೋಲಿಸಿರುವುದು ಕಂಡುಬರುತ್ತದೆ. 
ಮೇಲೆ ಹೇಳಿದ ದರ್ಶನಗಳೆಂದು ಕರೆಯಲ್ಪಟ್ಟ ಮತಗಳಲ್ಲಿ ಕೆಲವು ಯಾವುದನ್ನು 
ಸೂಚಿಸುತ್ತವೆಂದು ನಿಖರವಾಗಿ ಹೇಳುವುದು ಕಷ್ಟವಾಗುತ್ತದೆ. ಯೋಗಿ ಪಾಸ್ತತಿ ಕಾಳಾಮುಖ ಈ 
ಮೂಖ ಶೈವ ಪಕ್ಷವಾಗಿಹವು. ಜೋಗಿ ತ್ರಿದಂಡಿ ಬೌದ್ದ ಈ ಮೂರು ವಿಷ್ಣುಪಕ್ಷವಾಗಿಹವು””* 
ಎಂದು ಅರಿವಿನ ಮಾರಿತಂದೆ ಹೇಳುತ್ತಾನೆ. ಆ ಕಾಲಕ್ಕಾಗಲೇ ಬೌದ್ಧವನ್ನು ವಿಷ್ಣುಪಕ್ಷವೆಂದು 
ಹೇಳಲು ಬುದ್ಧನನ್ನು ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಒಂಬತ್ತನೆಯದೆಂದು ಪರಿಗಣಿಸಿದ್ದುದೇ 


೨. ಚನ್ನಬ ವ.೪೬೬ : ಪು.೨೦೯; ಅರಿ ಮಾ ವ. ೧೯೭ : ಪು ೩೬: ಹಡಪ ಅ ವ. ೧೨; ಪು.೩೭ 

೩. ಉರಿಲಿಂ ಪೆ ವ. ೪೮; ಪು.೭೨-೩ 
(“ದರ್ಶನಂ ಷಡ್ವಿಧಂ ಪ್ರೋಕ್ತಂ ಶೈವ ಶಾಕ್ರೇಯ ವೈಷ್ಣವಂ! 
ಗಾಣಾಪತ್ಯಂ ಚ ಸೌರಂ ಚ ಕಾಪಾಲಿಕ ಇತಿ ಸ್ಮತಂಕಾ) 

. ಚನ್ನಬ ವ.೪೮೦ : ಪು.೨೧೩-೫ 

. ಚನ್ನಬ ವ.೫೪೫ : ಪು.೨೫೨ 

ಎಂ. ಆರ್‌. ಶ್ರೀ : ವಚನಧರ್ಮಸಾರ: ಪು. ೩ 

. ಸಿದ್ದರಾ ವ.೮೭೪ : ಪು ೨೬೬ 

. ಸಕಲೇಶ ವ.೨೨ : ಪು ೬ 

ಬಸವ ರ.: ಪು.೫೩ 

೧೦. ಅರಿಮಾ ವರೀ : ಪು.೩೯ 


QS 


೪೬೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕಾರಣವೆಂದು ಕಾಣುತ್ತದೆ. ಯೋಗಿಯು ಪ್ರಾಯಶಃ ಕೌಲರನ್ನು ಸೂಚಿಸುತ್ತದೆ. ಯೋಗಿಗೆ 
ಯೋಗಿಣಿಯಾಯಿತ್ತು ಮಾಯೆ ಎಂಬ ಮಹಾದೇವಿಯಕ್ಕನ ಮಾತಿನಿಂದ ಸ್ತೀಸಂಗಿಗಳಾದ 
ಕೌಲರನ್ನೇ ಯೋಗಿಯು ಸೂಚಿಸುತ್ತದೆಯೆಂಬ ಊಹೆಯನ್ನು ಚಿದಾನಂದಮೂರ್ತಿಯವರು 
ಮಾಡುತ್ತಾರೆ. ಹಾಗೆಯೇ ಯೋಗಿ- ಜೋಗಿಗಳಿಬ್ಬರೂ ಒಂದೇ ಎಂದು ಭಾವಿಸುತ್ತಾರೆ.” 
ಆದರೆ ಇದೇ ರೀತಿಯಲ್ಲಿಯೇ ಗಸವಣಂಗೆ ಸವಣಿಯಾಯಿತ್ತು ಮಾಯೆ ಯತಿಗೆ 
ಪರಾಕಿಯಾಯಿತ್ತು ಮಾಯೆ' ಎಂದೂ ಆ ವಚನದಲ್ಲಿರುವುದರಿಂದ" ಯೋಗಿಗೆ 
ಮಾತ್ರಸ್ತ್ರೀಂಗವನ್ನು ಆರೋಪಿಸುವುದು ಸರಿಯಾಗಲಾರದು. ಆದರೆ ಇದು ಏನನ್ನು 
ಸೂಚಿಸಿತ್ತದೆಂದು. ಹೇಳುವುದು ಕಷ್ಟ ಹಾಗೆಯೇ ಯೋಗಿ-ಜೋಗಿಗಳು 
ಸಮಾನಾರ್ಥಕವಲ್ಲವೇನೋ ಎನಿಸುತ್ತದೆ; ಏಕೆ೦ದರೆ ಕೆಲವು ವಚನಗಳು ಇವೆರಡೂ ಭಿನ್ನವೆಂದು 
ಸ್ಪಷ್ಟವಾಗಿ ಹೇಳುತ್ತವೆ. ಶಾಕ್ಷೇಯವೆಂಬುದು ಆಗಿನ ಕರ್ಣಾಟಕದಲ್ಲಿದ್ದ ಶಕ್ತಿಯ ಉಪಾಸಕರಾದ 
ಕೌಲರನ್ನು ಸೂಚಿಸುತ್ತದೆ. ಚನ್ನಬಸವಣ್ಣನು ಹೇಳುವ ಮಹಾವ್ರತಿಯು ಕಾಪಾಲಿಕರನ್ನು 
ಸೂಚಿಸುತ್ತದೆ. ಬ್ರಹ್ಮಶಿವನು ಕಾಳಾಮುಖಿ ಕಾಪಾಲಿ ಪಾಶುಪತಿ ಹಾಗೂ ಶೈವರನ್ನು ಹೆಸರಿಸಿ 
ಅವರಲ್ಲಿ ಮಹಾವ್ರತಿಯು ಮಾತ್ರ ರುದ್ರಮಾರ್ಗದಲ್ಲಿ ನಡೆಯುತ್ತಾನೆಂದು ತಿಳಿಸುವುದರಿಂದಲೂ”* 
ಅವನು ಸೂಚಿಸುವ ಪಂಗಡಗಳಲ್ಲಿ ಕಾಪಾಲಿಗಳು ಮಾತ್ರ ವಾಮಾಚಾರವನ್ನು 
ಅನುಸರಿಸುತ್ತಿದ್ದುದರಿಂದಲೂ  ಮಹಾವ್ರತಿಯೆಂದರೆ ಕಾಪಾಲಿಕರೆಂದು ಹೇಳಬಹುದು. 
ಚನ್ನಬಸವಣ್ಣನು ತನ್ನೊಂದು ವಚನದಲ್ಲಿ ಕಾಪಾಲಿಕರ ಯುಕ್ತಿಯು (ತತ್ವವು) ಜೋಗೈಸುವ 
ವಿಶ್ವಂ ಮಹಾಜೋಗಿ ಈಶಂ"್‌ ಎಂದು ಹೇಳುತ್ತಾನೆ.ಇಲ್ಲಿ ಈಶನನ್ನೇ ಮಹಾಜೋಗಿ ಎಂದು 
ಕರೆದಂತೆ ತೋರುತ್ತದೆ. ಇದರಿ೦ದ ಜೋಗಿಯು ಕಾಪಾಲಿಕನನ್ನೇನಾದರೂ ಸೂಚಿಸುವುದೇ 
ಎಂಬ ಸಂಶಯವುಂಟಾಗುತ್ತದೆ. ಆದರೆ ಜೋಗಿಯು ವಿಷ್ಟುಪಕ್ಷವಾದುದೆಂದು ಹೇಳುವ ಅರಿವಿನ 
ಮಾರಿತಂದೆಯ ಮಾತಿಗೆ ಸಮರ್ಪಕವಾದ ಅರ್ಥವನ್ನು ಹೇಳಲಾಗುವುದಿಲ್ಲ. ಸನ್ಯಾಸಿಯೆಂಬುದು 
ಬೌದ್ದನನ್ನು ಸೂಚಿಸುತ್ತದೆಂಬ ಭಾವನೆಯುಂಟಾದರೂ ಚನ್ನಬಸವಣ್ಣನು ಇದನ್ನೂ 
ಒಳಗೊಂಡಂತೆ ಹೇಳುವ ಆರರಲ್ಲಿ ಮಿಕ್ಕ ಐದೂ ಶೈವಪರವಾದ ಮತಗಳಾದುದರಿಂದ ಇದೂ 
ಸಹ ಶೈವಪ್ರಭೇದವೊಂದನ್ನೇ ಸೂಚಿಸುತ್ತಿರಬಹುದೇ ಎನಿಸುತ್ತದೆ. ಸಕಲೇಶ ಮಾದರಸನು 
ಹೇಳುವ ನರಮೀಮಾಂಸಕ ಮತ್ತು ನೀಲಪಟರು ಯಾರನ್ನು ಸೂಚಿಸುತ್ತವೆಯೋ 
ಅರ್ಥವಾಗುವುದಿಲ್ಲ. ಉರಿಲಿಂಗಪೆದ್ದಿಯ ಹೇಳುವ ಖಾಲ ೧೫. ಮಾದರಸನು 
ಉಲ್ಲೇಖಿಸುವ ನರಮೀಮಾಂಸಕನೇ ಇರಬಹುದು. 


ಶೈವಪ್ರಭೇದಗಳು 


ಎಲ್ಲ ಶೈವಮತಗಳು ಶಿವನನ್ನೇ ಪರಮದೈವವೆಂದು ಪೂಜಿಸಿದರೂ ಅವುಗಳಲ್ಲಿ 
ತಾತ್ವಿಕವಾದ ವ್ಯತ್ಯಾಸಗಳಿವೆ. ಕೆಲವು ಶೈವಗಳಲ್ಲಿರುವ ವ್ಯತ್ಯಾಸವು ತು೦ಬ ಸ್ಪಷ್ಟವಾದುದಾದರೂ 


೧೧. ಎಂ. ಚಿದಾನಂದಮೂರ್ತಿ: ಕೌಳರು- ಒಂದು ವಿವೇಚನೆ ( ಸಂಶೋಧನ ತರಂಗ: ಪು. ೮೨ ಟಿಪ್ಪಣಿ) 
೧೨. ಶೀವಶ ವ. ಪು.೫(ಮಹಾದೇವಿಯಕ್ಕ ೭) 

೧೩. ಸಮಯ ಪ; ೧೪.೫೦ 

೧೪. ಚನ್ನಬ ವ. ೪೫೦:ಪು.೨೧೪ 

೧೫. ಉರಿಲಿಂ ಪೆ ವ. ೧೪; ಪು.೧೯ 


ಶೈವ ಮತ್ತು ಇತರ ಧರ್ಮಗಳು / ೪೬೫ 


ಎಲ್ಲ ಪ್ರಭೇದಗಳ ಬಗ್ಗೆಯೂ ಈ ಮಾತನ್ನು ಹೇಳಲಾಗುವುದಿಲ್ಲ; ಸದ್ಯಕ್ಕಂತೂ ನಿಖರವಾಗಿ 
ಹೇಳುವುದು ಸಾಧ್ಯವಿಲ್ಲ. ವಾಮನ ಪುರಾಣವು ಶೈವಧರ್ಮಗಳಲ್ಲಿನ ಶೈವ, ಪಾಶುಪತ, 
ಕಾಲದಮನ ಮತ್ತು ಕಾಪಾಲಿಕವೆಂಬ ನಾಲ್ಕು ಪ್ರಭೇದಗಳನ್ನು ಹೇಳುತ್ತದೆ. ಇಲ್ಲಿನ ಕಾಲದಮನ 
ಎಂಬುದು ಸ್ಪಷ್ಟವಾಗಿಲ್ಲವಾದರೂ ಕಾಳಾಮುಖವನ್ನೇ ಸೂಚಿಸುವಂತೆ ತೋರುತ್ತದೆ." 
ಶಿವಪುರಾಣದ ವಾಯವೀಯ ಸಂಹಿತೆಯಲ್ಲಿ "ಶೈವಾ ಸಿದ್ಧಾಮತ ಮಾರ್ಗಸ್ಥಂ ಶೈವಾ 
ಪಾಸುಪತಸ್ಪತಥಾ। ಶೈವಾಃ ಮಹಾವತಧರಾಃ ಶೈವಾಃ ಕಾಪಾಲಿಕಾಃ ಪರಾ' ಎಂದು ನಾಲ್ಕು 
ಪ್ರಭೇದಗಳನ್ನು ಹೇಳಲಾಗಿದೆ.” ಶಂಕರಾಚಾರ್ಯರ ಭಾಷ್ಯಕಾರರೆಲ್ಲರೂ ಶೈವ, ಪಾಶುಪತ, 
ಕಾರುಕಸಿದ್ದಾಂತಿ ಮತ್ತು ಕಾಪಾಲಿಕವೆಂಬ ನಾಲ್ಕು ವಿಧಗಳನ್ನು ಹೇಳುತ್ತಾರೆ. ಆದರೆ 
ವಾಚಸ ಪ್ರತಿಯು ಮಾತ್ರ ಕಾರುಕಸಿದ್ಧಾಂತಿಯನ್ನು ಕಾರುಣಿಕಸಿದ್ಧಾಂತಿಯೆಂದು ಹೇಳುತ್ತಾನೆ. 
ರಾಮಾನುಜ ಹಾಗೂ ಕೇಶವ ಕಾಶ್ಮೀರಿಗಳು ಈ ನಾಲ್ಕು ಪಂಗಡಗಳನ್ನೇ ಹೆಸರಿಸಿದರೂ 
ಕಾರುಕಸಿದ್ಧಾಂತಿಯನ್ನು ಕಾಳಾಮುಖವೆಂಬ ಹೆಸರಿನಿಂದ ಕರೆಯುತ್ತಾರೆ. ಪ್ರಾಯಶಃ 
`ಕಾರುಕ'ವೆ೦ಬುದು ಲಕುಲೀಶನ ನಾಲ್ಕು ಮಂದಿ ಶಿಷ್ಯರಲ್ಲಿ (ಪುರಾಣಗಳಲ್ಲಿ ಉಕ್ತವಾಗಿರುವಂತೆ) 
ಮೂರನೆಯವನಾದ ಕೌರುಶ್ಯನೆಂಬುದರ ವೃತೃಸ್ತರೂಪ ಅಥವಾ ಹೆಸರೇ ಕಾರುಕವೆಂಬುದರ 
ಸಂಸ್ಕತರೂಪವಿರಬೇಕು.”* ಆರ್‌.ಜಿ.ಭಂಡಾರ್ಕರ್‌ ಅವರು ಸೂಚಿಸುವಂತೆ ಪ್ರಾಯಶಃ 
ಯಾವನೋ ಒಬ್ಬ ಐತಿಹಾಸಿಕ ವ್ಯಕ್ತಿಯಿಂದ ಸ್ಥಾಪಿತವಾದ ಮೂಲಶೈವ ಧರ್ಮವು ಮುಂದೆ 
ನಾನಾಪಭೇದಗಳಾಗಿ ಒಡೆದಿರಬೇಕು.? ಇದು. ಲಕುಲೀಶ ಪಾಶುಪತವೇ ಆಗಿರುವಂತೆ 
ತೋರುವುದಿಲ್ಲ ಏಕೆಂದರೆ ಪತಂಜಲಿ ಹೆಸರಿಸುವ ಶಿವಭಾಗವತರೆಂಬುದೇ ನಮಗೆ ದೊರೆಯುವ 
ಶೈವಪಂಥೀಯರ ಅತ್ಯಂತ ಪ್ರಾಚೀನ ಉಲ್ಲೇಖ. ಎಂದರೆ ಲಕುಲೀಶನಿಗಿಂತ (ಇವನ ಕಾಲವು 
ಕ್ರಿಶ. ಎರಡನೆಯ ಶತಮಾನವೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ) ಪೂರ್ವದಲ್ಲಿಯೇ 
ಪಾಶುಪತಕ್ಕೆ ಸಂಪೂರ್ಣ ಭಿನ್ನವಾಗಿರದ ಶೈವಮತವೊಂದು ಪ್ರಚಲಿತವಾಗಿದ್ದಿರಬೇಕು.?* 
ಬಹ್ಮಶಿವನು ಶೈವರಲ್ಲಿ ಕಾಳಾಮುಖ, ಕಪಾಳಿ, ಪಾಶುಪತಿ ಮತ್ತು ಶೈವರೆಂಬ ನಾಲ್ಕು 


೧೬. V.S.Agarwal; Vamana Purana-A study; 0.೧೬ 

೧೭. J.N.Bajnerjea;Pauranic and Tantric religion; ಐ.೧೦೨ 

೧೮. R.G.Bhandarkar; Vaisnavism, Saivism and Minor Religious Systems; ೧.೧೫೧ 
೧೯. ಅದೇ 

೨೦. J.N Banerjea; Pauranic and Tantric Religion ; 00.೭೪ and ೯೦ 

೨೧. ಸಮಯ ಪ; ೧೪.೫೦ 

ಪಿವಿ ಚನ್ನ ಬ ವ. ೪೬೬; ಪು.೨೦೯ 

೨೩. ಎಂ. ಚಿದಾನಂದಮೂರ್ತಿ; ಕನ್ನಡ ಶಾಸನಗಳ ಸಾಂಸ್ಕ ತಿಕ ಅಧ್ಯಯನ; ಪು ೧೩೩-೪ 

೧೪. ಚನ್ನ ಬ ವ. ೪೫೦:ಪು.೨೧೪ 

೧೫. ಉರಿಲಿಂ ಪೆವ.೧೪; ಪುರ್ಣ 

೧೬. V.S.Agarwal;, Vamana Purana-A study; 0.೧೬ 

೧೭. J.N.Bajnerjea;Pauranic and Tantric religion; p.00೨ 

೧೮. R.G.Bhandarkar; Vaisnavism, Saivism and Minor Religious Systems; ೧.೧೫೧ 
೧೯. ಅದೇ 

೨೦. J.N Banerjea; Pauranic and Tantric Religion ; Pp.29 and ೯೦ 


೪೬೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಪಂಗಡಗಳನ್ನು ಗುರುತಿಸುತ್ತಾನೆ.” ಚನ್ನಬಸವಣ್ಣನು ಯೋಗಿ, ಜೋಗಿ ಶ್ರವಣ ಸನ್ಯಾಸಿ 
ಕಾಳಾಮುಖ "ಮತ್ತು ಪಾಶುಪತಿಗಳನ್ನು ಷಡುದಶನನದ ಶೈವಕರ್ಮಿಗಳೆಂದು ಕರೆಯುತ್ತಾನೆ. ಷೆ 
ಆದರೆ ಈ ಗುಂಪಿನಲ್ಲಿ ಶ್ರವಣ, ಸಧ್ಯಾಸಿಗಳನ್ನೇಕೆ ಸೇರಸುತ್ತಿದ್ದಾನೆಂಬುದು ಅರ್ಥವಾಗದು. 
ಮೇಲಿನ ಉಲ್ಲೇಖಗಳಲ್ಲಿ ಕಾಳಾಮುಖ ಮ ಪಾಶುಪತಗಳು 'ಿನ್ನವೆಂಬುದು ಸ್ಪಷ್ಟವಾಗಿದೆ 
ಅವೆರಡರಲ್ಲಿ ತಾತ್ವಿಕ ಭಿನ್ನತೆಗಳಿರುವುದು ಸತ್ಯವೇ ಆದರೆ ಸುಮಾರು ಹತ್ತು ಹನ್ನೆರಡನೆಯ 
ಶತಮಾನಗಳಲ್ಲಿ ಇವೆರಡೂ ಅಭಿನ್ನವೆನ್ನುವಷ್ಟು ಸಾಮ್ಯಗಳನ್ನು ಪಡೆದಿದ್ದುವು. 
ಶಾಸನಗಳಲ್ಲಿಯಂತೂ ಈ ಎರಡೂ ಪಂಥಗಳ ಗುರುಗಳನ್ನು ಒಂದೇ ವಿಧವಾಗಿ 
ವರ್ಣಿಸಲಾಗಿದೆ. ಅವರ ಚಟುವಟಿಕೆಗಳೂ ಒಂದೇ ಬಗೆಯವಾಗಿದ್ದವು. ಅದಲ್ಲದೆ “ಸರ್ವದರ್ಶನ 
ಸಂಗ್ರಹ'ದಲ್ಲಿ ಮಾಧವನು ಕಾಳಾಮುಖರನ್ನು ಹೆಸರಿಸುವುದೇ ಇಲ್ಲ ಇವನ್ನೆಲ್ಲ ಗಮನಿಸಿದರೆ 
ವಾಸ್ತವನೆಲೆಯಲ್ಲಿ ಈ ಎರಡು ಪಂಗಡಗಳೂ ಒಂದೇ ಎಂದು ಭಾವಿಸುವುದರಲ್ಲಿ ತಪ್ಪೇನಿಲ್ಲ 
ಎನಿಸುತ್ತದೆ.** 


ಶೈವಪ್ರಭೇದಗಳನ್ನು ಹೆಸರಿಸುವಾಗ ವಚನಗಳು ಈ ಬಗೆಯನ್ನು ಬಿಟ್ಟು ಬೇರೊಂದು 
ಮಾರ್ಗವನ್ನೇ ಹಿಡಿಯುತ್ತವೆ. ಅಕ್ಕಮಹಾದೇವಿಯು ಜಾತಿಶೈವ-ಅಜಾತಿ ಶೈವವೆಂಬ 
ಪ್ರಭೇದಗಳನ್ನು ಹೇಳಿ ಅವುಗಳ ವ್ಯತ್ಯಾಸವನ್ನು ಈ ರೀತಿ ವಿವರಿಸುತ್ತಾಳೆ ಜಾತಿಶೈವ-ಅಜಾತಿ 
ಶೈವವೆಂದೆರಡು ಪ್ರಕಾರವಾಗಿಹುದಯ್ಯ. ಜಾತಿಶೈವವೆಂಬುದು ಶಿವಂಗೆ “ಭೋಗಸ್ತ್ರ ಯರಯ್ಯ 
ಅಜಾತಿಶೈವವೆಂಬುವರು ಶಿವಂಗೆ ಕುಲ್ತ್ರೀಯರಯ್ಯ `ಜಾತಿಶೈವವೆಂಬುದು ಸವಭೋಗಂಗಳ 
ಬಯಸಿ ಮಾಡುವರಾಗಿ। ಯದ್ವಾರೇ” ಮತ್ತಮಾತಂಗಾಃ ವಾಯುವೇಗಾಸ್ತು ರಂಗಮಾ 
ಪೂರ್ಣೇಂದು ವದನಾನಾರ್ಯಾ. ಶಿವಪಪೂಜಾವಿದೇಃ ಫಲಂ' ಎಂಬುದಾಗಿ ಇದು 
ಜಾತಿಶೈವಂಗಳಿಗೆ ಕೊಟ್ಟ ಭೋಗಂಗಳಯ್ಯ ಅಜಾತಿಶೈವರು ಗುರುಲಿಂಗಜಂಗಮಕ್ಕೆ 
ತನುಮನಧನವ ನಿವೇದಿಸಿ ಸರ್ವಸೂತಕರಹಿತರಾಗಿಹರಯ್ಯ ಅಹಂ ಮಾಹೇಶ್ವರ ಪ್ರಾಣೋ 
ಮಮ ಪ್ರಾಣೋ ಮಾಹೇಶ್ವರಃ ತಥಾಮೈಕ್ಕಂತು ನಿಷ್ಕಿಯಾ ಅಚ್ಚಲಿಂಗೈಕ್ಯಮೇವ ಚ ಇದು 
ಕಾರಣ ಸರ್ವೇಶ್ವರ ಚನ್ನ ಮಲ್ಲಕಾರ್ಜುನಯ್ಯನು ಭಕ್ತಿಕಾಯವೆಂಬೈಕ್ಕ ಪದವನ್ನು ಅಜಾತಿಶೈ ವರಿನ್ನು 
ಕೊಡುವನಯ್ಯ 1 ಇಲ್ಲಿ ಅಕ್ಕನ ವರ್ಗೀಕರಣವು 3 ಸ್ಪಷ್ಟವಾಗಿದೆ. ಜಾತಿತ್ಯೈ ವರು ಇತರ ತ್ರೈವಗಳನು. 
ಸೂಚಿಸಿದರೆ 'ಅಜಾತಿಕೈವವು ವೀರಶೈವವನ್ನು ಸೂಚಿಸುತ್ತದೆ, Ke ತ್ರೈವಗಳಿನ್ನು ಧಿಕ್ಕರಿಸಿ 
ಹೊಸಬಗೆಯ ವಿಚಾರಗಳಿಂದ ಕೂಡಿದುದೆಂಬ ಕಾರಣಕ್ಕಾಗಿ ವೀರಶೈವವನ್ನು ಅಕ್ಕನು 
ಅಜಾತಿಶೈವವೆಂದು ಕರೆಯುತ್ತಿರಬಹುದೇ ಅಥವಾ ಜಾತಿ ಪದ್ಧತಿಯನ್ನು ನಿರಾಕರಿಸಿದುದೆಂಬ 
ಅರ್ಥವೇನಾದರೂ ಆ ಮಾತಿನಲ್ಲಿ ಸೂಚಿತವಾಗಿದೆಯೇ? ಸಿದ್ಧರಾಮನು “ಚತುರ್ವರ್ಣಾತೀತನೇ 
ವೀರಶೈವ ನೋಡಾ” ಎಂದು ಹೇಳುವುದನ್ನಿಲ್ಲಿ ನೆನೆಸಿಕೊಳ್ಳಬಹುದು. ಅಥವಾ ವೀರಶೈವತ್ವವು 
ಜಾತಿ ಅಥವಾ ಹುಟ್ಟಿನ ಆಧಾರದಿಂದ ಬರದೆ ಆಚರಣೆಯಿಂದ ಬರುವಂತಹುದು ಎಂಬ 


೨೧. ಸಮಯ ಪ; ೧೪.೫೦ 

೨9; ಚನ್ನಬ ವ. ೪೬೬; ಪು.೨೦೯ 

೨೩. ಎಂ. ಚಿದಾನಂದಮೂರ್ತಿ; ಕನ್ನಡ ಶಾಸನಗಳ ಸಾಂಸ್ಕೃ? ತಿಕ ಅಧ್ಯಯನ; ಹು ೧೩೩-೪ 
೨೪. ಅಕ್ಕನ ವ. ೨೪೮; ಪು.೧೧೦ 

೨೫. ಸಿದ್ದರಾ ವ. ೪೫೦; ಪು.೧೩೬ 


ಶೈವ ಮತ್ತು ಇತರ ಧರ್ಮಗಳು / ೪೬೭ 


ಅರ್ಥವೇನಾದರೂ ಇಲ್ಲಿದೆಯೇ? ಇವೆಲ್ಲ ಸಂಶಯಗಳಲ್ಲಿ ಯಾವುದು ಸರಿಯೋ 
ಸ್ಪಷ್ಟವಾಗುವುದಿಲ್ಲ. ವೀರಶೈವರು ಶಿವನಿಗೆ ಕುಲಸ್ತೀಯರಂತಿದ್ದಾರೆಂದು ಹೇಳಿ ಅವರಿಗೆ 
ಮಾತ್ರಐಕ್ಕಪದವಿಯೇ ಏನಾಭೋಗಸ್ತ್ರೀಯರಂತಿರುವ ನತರ ಶೈವರಿಗೆ ಪೂಜೆಯಿಂದ ಕೆಲವು 
ಫಲಗಳು ಮಾತ್ರವೇ ದೊರೆಯುವುದೆಂದು ಸೂಚಿಸಿ ವೀರತೈವವು ಇತರ ಶೈವಗಳಿಗಿಂತ 
ಶ್ರೇಷ್ಠವೆಂದು ಇಲ್ಲಿ ಪ್ರತಿಪಾದಿಸಲಾಗಿದೆ. ಈ ವಚನದಲ್ಲಿ ಜಾತಿಶೈವವೆಂದಿರುವುದನ್ನೇ 
ಚನ್ನಬಸವಣ್ಣನು ಭವಿಶೈವವೆಂದು ಕರೆದಿದ್ದಾನೆ." ವೀರಶೈವನಲ್ಲದವನನ್ನು ಭವಿಯೆಂದು 
ಕರೆಯುವುದರಿಂದ ವೀರಶೈವೇತರ ಶೈವಮತಗಳನ್ನೆಲ್ಲ ಭವಿಶೈವವೆಂಬ ಹೆಸರಿನಿಂದ 
ಸೂಚಿಸಿರುವಂತೆ ತೋರುತ್ತದೆ. 


ಮೋಳಿಗೆ ಮಾರಯ್ಯನು ಶುದ್ಧಶೈವ, ಪೂರ್ವಶೈವ, ಮಾರ್ಗಶೈವ ಮತ್ತು ಆದಿಶೈವಗಳನ್ನು 
ವೀರಶೈವವನ್ನಲ್ಲದೆ ಹೆಸರಿಸುತ್ತಾನೆ." ಅರಿವಿನ ಮಾರಿತಂದೆಯು ಇವುಗಳಲ್ಲಿ ಆದಿಶೈವವನ್ನು 
ಹೆಸರಿಸುವುದಿಲ್ಲ. ವೀರಶೈವಕ್ಕೂ ಇತರ ಶೈವಗಳಿಗೂ ಇರುವ ಸಂಬಂಧವನ್ನು ವಿವರಿಸುವ 
ಅವನ ವಚನವು ಹೀಗಿದೆ: “ವೀರಶೈವ ಗುರುವಾಗಿ ಶುಧ್ಧಶೈವಕ್ಕೆ ಹೊಣಗಾಗಬೇಕು ಶುದ್ಧಶೈವ 
ಗುರುವಾಗಿ ಮಾರ್ಗಶೈವಕ್ಕೆ ಹೊಅಗಾಗಬೇಕು. ಇಂತೀ ಶೈವಂಗಳಲ್ಲಿ ಸನ್ನದ್ಧವಾಗಿ ತಿಳಿದು 
ಅಂಗಲಿಂಗ ಆತ್ಮನಲ್ಲಿ ನಿಂದು ಸಂಯೋಗವ ಮಾಡಬೇಕು. ಮಾಡಿದಲ್ಲಿ ಕೂಡಿದ ಕಾರಣ 
ವೀರಶೈವವೆಂಬ ಹೆಸರಾಯಿತ್ತು ಸದಾಶಿವಮೂರ್ತಿ ಲಿಂಗವನಳಿತಲ್ಲಿ”” ಇಲ್ಲಿ ಮಾರಿತಂದೆಯು 
ವೀರಶೈವ ಶುದ್ಧಶೈವ, ಪೂರ್ವಶೈವ, ಮಾರ್ಗಶೈವಗಳನ್ನು ವಿಕಾಸದ ಇಳಿಕೆಯ ಕ್ರಮದಲ್ಲಿ 
ಹೇಳಿದಂತಿದೆ. ಎಂದರೆ ಪೂರ್ವಕ್ಕವ ಗುರುವು ಮಾರ್ಗಕ್ಶೆನಕ್ಕೆ ವಿಕಸಿತವಾದಾಗ ಪೂರ್ವಶೈವ 
ಲಕ್ಷಣಗಳನ್ನು ತೊರೆಯಬೇಕು; ಹಾಗೆಯೇ ಮಾರ್ಗಶೈವ ದವರನ್ನು ತೊರೆದು ಶುದ್ಧಶೈವಕ್ಕೆ 
ವಿಕಾಸಗೊಳಬೇಕು ಶುದ್ಧಶೈವ ಲಕ್ಷಣಗಳನ್ನು ಬಿಟ್ಟು ವಿಕಾಸಗೊಂಡಲ್ಲಿ ಎಂದರೆ ಶಿವನನ್ನು 
ಅರಿತಾಗ ವೀರಶೈವವೆಂಬ ಹೆಸರು ಒಪ್ಪುತ್ತದೆ. ಒಟ್ಟಾರೆ ವೀರಶೈವವು ಶೈವಗಳಲ್ಲೆಲ್ಲ ಅತ್ಯಂತ 
ವಕಸಿತಸ್ಥಿತಿ ಎಂಬುದನ್ನಿಲ್ಲಿ ವಚನಕಾರನು ಸೂಚಿಸುತ್ತಿದ್ದಾನೆ. ಅವನದೇ ಮತ್ತೊಂದು ವಚನವು 
ಈ ರೀತಿಯಾಗಿದೆ “ಸ್ಥಾವರಲಿಂಗಪೂಜೆ ಶುದ್ಧಶೈವ, ಶೈವಲಿಂಗಪೂಜೆ ಸಿಂಹಾಸನ, 
ಪೂರ್ವಶೈವ ಪೂಜೆ ಸಂಕಲ್ಪ ನಿವಾರಣ ವೀರಶೈವ ಲಿಂಗಪೂಜೆ ಆಂಗದ ಮೇಲೆ ಹಿಂಗದೆ 
ಅತ ತ ಇವೆಲ್ಲವು ಸರಿ, "ಕೈವಪೂಜೆ ಪಿಡಿದ ಇಷ್ಟಲಿಂಗ ಜೀವನ ಅಂಗ ಉಭಯವ 
ಕೂಡಿ ಲೀಯವಾಗಿದ್ದು ಶೈವಭೇದಂಗಳಿಗೆ ಹೊಗು ಸದಾಶಿವಮೂರ್ತಿಲಿಂಗಕ್ಕೆ ಒಳಗು.” ಆದರೆ 
ಈ ವಚನದ ಪ ಪಾಠಪರಿಷ್ಕರಣವು ಅಷ್ಟು ಸಮರ್ಪಕವಾಗಿರುವಂತೆ ತೋರುವುದಿಲ್ಲ. ಈ ವಚನದ 
ಸಂಪಾದಕರು ಸೂಚಿಸಿರುವ ಅಡಿಟಪ್ಪಣಿಗಳನ್ನೇ ಅವಲಂಬಿಸಿ ಈ ವಚನವನ್ನು ಹೆಚ್ಚು 
ಸಮರ್ಪಕವಾಗಿ ಈ ಕೆಳಗಿನಂತೆ ರಚಿಸಿದಾಗ ಅದನ್ನು ಹೆಚ್ಚು ತೃಪ್ತಿಕರವಾಗಿ ಅರ್ಥೈಸಬಹುದು. 
ಸ್ಥಾವರಲಿಂಗಪೂಜೆ ಶುದ್ಧಶೈವದ ಮಾರ್ಗಶೈವ ಪೂಜೆ ಸಿಂಹಾಸನ ಪೂರ್ವಶೈವ ಪೂಜೆ 


೨೬. ಚನ್ನಬ ವ. ೨೫೬; ಪು.೧೧೩ 
೨೭. ಮೋ ಮಾ ವಸ) ೫೭, ಪು.೮೭ 
೨೮. ಅರಿ ಮಾ ವ.೪೪; ಪು.೧೧ 

೨೯. ಅರಿ ಮಾ ವ. ೪೫; ಪು.೧೧ 


೪೬೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಸಂಕಲ್ಪ ನಿವಾರಣ ವೀರಶೈವ ಲಿಂಗಪೂಜೆ ಲಿಂಗದ ಮೇಲೆ ಹಿಂಗದೆ ಧರಿಸಬಹುದು. ಇವೆಲ್ಲವು 
ಸರಿ `ವೀರಶೈವಪೂಜೆ ಆದೆಂತೆಂದಡೆ ಇಷ್ಟಲಿಂಗ ಜೀವನ ಅಂಗ ಉಭಯವ' ಕೂಡಿ 
ಲೀಯವಾಗಿದ್ದು ಶೈವಭೇದಂಗಳಿಗೆ ಹೊಗು ಸದಾಶಿವಮೂರಿಲಿಂಗಕ್ಕೆ ಒಳಗು ಇಲ್ಲಿ 
ಮಾರಿತಂದೆಯು ಹೇಳುವ ನಾಲ್ಕು ಶೈವಗಳು ಲಿಂಗಪೂಜೆಯನ್ನು ನೆರವೇರಿಸುವ ರೀತಿಯನ್ನು 
ಹೇಳುತ್ತವೆ. ಶುದ್ಧಶೈವರು ಸ್ಥಾವರಲಿಂಗವನ್ನು ಪೂಜಿಸುತ್ತಾರೆ, ಮಾರ್ಗಶೈವರು ಲಿಂಗವನ್ನು 
ಗಂತಾ ಮೇಲೆ ಸ ಸ್ಥಾಪಿಸಿ ಪೂಜಿಸುತ್ತಾರೆ. ಪೂರ್ವಕಶೈ ವದವರು ಸಂಕಲ್ಪ ನಿವಾರಣದ. 
ಮೂಲಕ ಲಿಂಗಪೂಜೆ ಮಾಡುತ್ತಾರೆ (ಎಂದರೆ. ಮಂತ್ರಪೂರ್ವಕವಾಗಿ ತಾವು ಲಿಂಗಪೂಜೆ 
ಮಾಡುವೆವೆಂದು ಸಂಕಲ್ಪಿಸಿ ಅನಂತರ ಪೂಜೆವಿಧಿಯನ್ನು ಮಾಡುವುದನ್ನಿದು 
ಸೂಚಿಸುತ್ತದೆಯೇ?). ಆದರೆ ವೀರಶೈವರು ಸದಾ ಲಿಂಗವನ್ನು ಅಂಗದ ಮೇಳಿಯೇ 
ಧರಿಸುತ್ತಾರೆ, ಹೀಗಾಗಿ ಇಷ್ಟಲಿಂಗ ಮತ್ತು ಜೀವವಿರುವ ಅಂಗ ಇವೆದಡೂ ಕೂಡಿರುವುದರಿಂದ 
ವೀರಶೈವವು ಮಿಕ್ಕ ಶೈವಗಳಿಗೆ ಹೊರತಾಗಿದೆ, ಶಿವನಿಗೆ ಹೆಚ್ಚು ಹತ್ತಿರವಾಗಿದೆ ಎಂಬುದೇ 
ವಚನಕಾರನ ಆಶಯವಿದ್ದಂತೆ ತೋರುತ್ತದೆ. ಇಲ್ಲಿಯೂ ಈ ವಚನಕಾರನು ವೀರಶೈವದ 
ಶ್ರೇಷ್ಠತೆಯನ್ನು ಸಾರುತ್ತಿದ್ದಾನೆ. 


ಸಕಲೇಶ ಮಾದರಸನು `ಪಂಚಮಹಾಶೈವರು ಭ್ರಷ್ಟರಾಗಿ ಹೋದರು. ಇವರನೆಂತು 
ಸರಿಯೆಂಬೆನಯ್ಯಾ ಜಾ ಎನ್ನುವ ಮೂಲಕ ವೀರಶೈವವಲ್ಲದೆ ಐದು 
ಶೈವಪ್ರಭೇದಗಳಿದ್ದುದನ್ನು ಸೂಚಿಸುತ್ತಿದ್ದಾನೆ. ಆದಯ್ಯನು ಹೇಳುವ ಶುದ್ಧ ಮಿಶ್ರ ಸಂಕೀರ್ಣ, 
ಪೂರ್ವ ಮಾರ್ಗಶೈವಗಳೇ ಪಂಚಮಹಾಶೈವಗಳಿರಬಹುದು.*' ಇದೇ ವಚನದಲ್ಲಿಯೇ 
ಆದಯ್ಯನು.. ಈ ಶೈವಗಳೆಲ್ಲವೂ ಕರ್ಮಭಕ್ತಿಯನ್ನು ಪಡೆದಿರುವವೇ ಹೊರತು 
ನಿರ್ಮಲಭಕ್ತಿಯನ್ನು ಪಡೆದಿಲ್ಲವೆಂದು ಹೇಳಿ ಅವುಗಳ ಪ್ರಮುಖ ಲಕ್ಷಣಗಳನ್ನು ಸೂಚಿಸುವುದರ 
ಮೂಲಕ ಅವುಗಳಲ್ಲಿರುವ ವ್ಯತ್ಯಾಸವನ್ನು ಗುರುತಿಸುತ್ತಾನೆ.'ಲಿ೦ಗವನ್ನು ಒಮ್ಮೆ ದೇಹದ ಮೇಲೆ 
ಧರಿಸಿ ಮತ್ತೊಮ್ಮೆ ತೆಗೆದು ಶುಚಿಯಾದೆನೆಂದು-ಅಶುಚಿಯಾದೆನೆಂದು ಹೇಳಿಕೊಳ್ಳುವ ಒಂದು 
ಬಾರಿ (ದೇಹದಿಂದ ಲಿಂಗವನ್ನು ತೆಗೆದಾಗ) ಭವಿಯಾಗುತ್ತ (ಅದನ್ನು ದೇಹದ ಮೇಲೆ 
ಧರಿಸಿರುವಾಗ) ಭಕ್ತನಾಗುತ್ತ ಒಂದು ಬಾರಿ ಮಡಿಯೆಂದೊ ಮತ್ತೊಮ್ಮೆ ಮೈಲಿಗೆಯೆಂದೂ 
ಹೇಳುವವನೇ ಶುದ್ದಶೈವ. ಮಿಶ್ರಶೈವವಾದರೋ ಬ್ರಹ್ಮ ವಿಷ್ಣು ರುದ್ರ ಮಾಹೇಶ್ವರರನ್ನು ಒಂದೇ 
ಎಂಬ ದುಷ್ಕರ್ಮವನ್ನು ಬೋಧಿಸುತ್ತದೆ' ಹರನನ್ನು ಹಿರಿಯನೆಂದು ಒಪ್ಪಿಕೊ೦ಡಿದ್ದರೂ 
ಕಿರಿಯರನ್ನು ದೇವರೆಂದು ನಂಬುತ್ತ ಕಂಡಕಂಡವರಿಗೆಲ್ಲ ವೇಶ್ಯಾಪುತ್ತನಂತೆ ನಮಸ್ಕರಿಸುವವನೇ 
ಸಂಕೀರ್ಣಶೈವ; (ಗುರು ಜಂಗಮರಿಗೆ?) ದೂರದಿಂದಲೇ ನಮಸ್ಕರಿಸಿ ದೂರದಿಂದಲೇ 
ನಮಸ್ಕರಿಸಿ ಅರ್ಪಣೆ ಮಾಡಿದರೂ ಶೇಷವನ್ನು ಭುಂಜಿಸದೆ ದೂರನಾಗಿರುವವನು 
ಪೂರ್ವಶೈವಾನುಯಾಯಿಯೆಂದು ವಿವರಿಸುತ್ತಾನೆ.ಮುಂದೆ ಆದಯ್ಯನು ವೀರಶೈವದ 
ವೈಶಿಷ್ಟಗಳನ್ನು ಹೇಳುತ್ತಾನೆಯೇ ಹೊರತು ಮಾರ್ಗಶೈವದ ಲಕ್ಷಣವನ್ನು ಹೇಳುವುದೇ ಇಲ್ಲ 
ಇದಕ್ಕೇನು ಕಾರಣವೋ ತಿಳಿಯದು. 


೩೦. ಸಕಲೇಶ ವ. ೧೬; ಪು.೫ 
೩೧. ಆದಯ್ಯ ವ.೭೭; ಮ. ೪೫-೬ 
೩೨. ಉಮಾಪತಿ; ಶ್ರೀ ಬಸವೇಶ್ವರರ ಹೆಚ್ಚಿಗೆ ದೊರೆತ ವಚನಗಳು (ಪ್ರಬುದ್ದ ೮; ೫೦.೨; ಪುಳ್ಳಿ) 


ಶೈವ ಮತ್ತು ಇತರ ಧರ್ಮಗಳು / ೪೬೯ 


ಬಸವಣ್ಣನು ಷಡುಶೈವರನ್ನು ಉಲ್ಲೇಖಿಸುತ್ತಾನೆ." ಈ ಷಡುಶೈವಗಳು ವೀರಶೈವವನ್ನು 
ಒಳಗೊಂಡಿಲ್ಲವೆಂಬುದು "ಎರುತೈವದ ಹೊದ್ದದ ವೀರಶೈವ ಎಂಬ ತೋಳಿಗೆ ಮಾರಯ್ಯನ 
ವಚನದಲ್ಲಿ ಸ್ಪಷ್ಟವಾಗುತ್ತದೆ. ನಮಗೆ ತಿಳಿದಂತೆ ವಚನಕಾರಾರೂ ಈ ಆರು ಕೈವಗಳನ್ನು 
ಹೆಸರಿಸಿಲ್ಲ. ಪಾರಮೇಶ್ವರತಂತ್ರವು ವೀರಶೈವವಲ್ಲದೆ ಆರು ಶೈವಗಳನ್ನು ಹೆಸರಿಸಿ ಅವುಗಳ 
ಪ್ರಮುಖ ಲಕ್ಷಣಗಳನ್ನು ಹೇಳುತ್ತದೆ: ಅನಾದಿಶೈವರ್ಗವು ಕರ್ಮವನ್ನೇ ಪರಮಗತಿಯೆನ್ನುತ್ತದೆ; 
ಆದಿಶೈವನಿಗೆ ಸ್ಮರಣೆಯು ಸತತವಿಧಿ; ಅನುಶೈವನಿಗೆ ಮನನವು ಮುಖ್ಯಸಾಧನ; ಮಹಾಸಾಧನ 
ಮಹಾಶೈವನಿಗೆ ನಿಶ್ಚಯವೇ ಪರಮಗತಿ; ಯೋಗಶೈವಕ್ಕೆ ಅಷ್ಟಾಂಗ ಯೋಗವು ಲಕ್ಷಣ; 
ಜ್ಞಾನಶೈವದಲ್ಲಿ ಜ್ಞಾನವೇ ಪ್ರಮುಖ.** 'ವಿವೇಕಚಿಂತಾ ಮಣಿ'ಯೂ ಆರು ಶೈವಗಳನ್ನು 
ಹೆಸರಿಸುತ್ತದೆ. ಒಂದೆಡೆ ವಾಮ ದಕ್ಷಿಣ ಮಿಶ್ರ ಸಿದ್ಧಾಂತವೆಂಬ ಹೆಸರುಗಳನ್ನು ಹೇಳಿ, 
ಮತ್ತೊಂದೆಡೆ ಸಾಮಾನ್ಯ ಮಿಶ್ರ ಶುದ್ಧ ವೀರಶೈವಗಳನ್ನುಹೆಸರಿಸುತ್ತದೆ.*” ಈ ಎರಡೂ ಕಡೆಯೂ 
ಮಿಶ್ರವು ಉಲ್ಲೇಖಗೊಂಡಿದೆ. ಎಂದರೆ ವೀರಶೈವವನ್ನುಳಿದು ಆರು ಶೈವಪ್ರಭೇದಗಳನ್ನು 
ಹೇಳಿದಂತಾಯಿತು. ಮುಂದೆ ಈ ಶೈವಪ್ರಭೇದಗಳನ್ನು ವಿವೇಚಿಸುವಾಗ ಅಭ್ಯಾಸದ 
ಅನುಕೂಲಕ್ಕಾಗಿ ಸಾತ್ಟಿಕಶೈವಗಳು ಮತ್ತು ತಾಂತ್ರಿಕ ಶೈವಗಳು ಎಂಬ ಎರಡು ವರ್ಗಗಳಲ್ಲಿ ಶೈವ 
ಧರ್ಮಗಳ ಸ್ವರೂಪವನ್ನು ವಚನಗಳ ಆಧಾರದಿಂದ ತಿಳಿಯಲು ಪ್ರಯತ್ನಿಸುತ್ತೇವೆ. ಇಲ್ಲಿ 
ಸಾತ್ವಿಕಕೈವವೆ೦ಂದರೆ ವಾಮಾಚರಣೆಯಂತಹ ಮಾರ್ಗಗಳನ್ನು ಅನುಸರಿಸದೇ ಭಕ್ತಿಯಂತಹ 
ಮಾನಸಿಕ ಪೂಜೆಯನ್ನು ಮಾನ್ಯ ಮಾಡುವ ಪಂಥಗಳೆಂದು ಅರ್ಥ. 
ಶುದ್ಧಶೈವ 

ಆದಯ್ಯನು ಅರವತ್ತುಮೂರು ಪರಾತನರನ್ನು ಶುದ್ಧಶೈವರೆಂದು ಕರೆದಿರುವುದರಿಂದ* 
ತಮಿಳುಶೈವವನ್ನೇ ಶುದ್ಧಶೈವವೆಂದು ಕರೆಯುತ್ತಿದ್ದರೆಂದು ಭಾವಿಸಬಹುದು. ಹರಿಹರನು 
ಬಸವಣ್ಣನನ್ನು ಶುದ್ಧಶೈವಸರೋನಿಧಿಯೆಂದು ಕರೆದಿದ್ದಾನೆ.” ಮೋಳಿಗೆಯ ಮಾರಯ್ಯನ 
ವಚನವೊಂದರಲ್ಲಿ ಬಸವಣ್ಣನು ಶುದ್ಧಶೈವ ಕಪ್ಪಡಿಯ ಸ೦ಗಮನಾಥನಲ್ಲಿ ಖಕ್ಕವಾದನೆಂದಿದೆ.5 
ಕಪ್ಪಡಿ ಎಂಬುದು ಕರ್ಪಟಿಯ ತದ್ಬವ; ಇದು ಹರಕುಬಟ್ಟೆಯನ್ನು ತೊಟ್ಟ ಶೈವಸನ್ಯಾಸಿಗಳ 
ಸಾಧಕಸಾಧನವಾಗಿದ್ದಿರಬೇಕು. ಹೀಗಾಗಿ ಪ್ರಾಯಶಃ ಶುದ್ದಶೈವಕ್ಕೊ (ಎಂದರೆ ತಮಿಳುನಾಡಿನ 
ಶೈವ) ಮತ್ತು ಮುಂದೆ ವೀರಶೈವರಲ್ಲಿ ಸೇರ್ಪಡೆಯಾಗಿರಬಹುದಾದ ಕಾಳಾಮುಖ-ಪಾಶುಪತ 
ಶೈವಕ್ಕೂ ಕೊನೆಯ ಪಕ್ಷ ಆಗ 'ಹೆಚ್ಚು ವ್ಯತ್ಯಾಸಗಳಿರಲಿಲ್ಲ. ಶುದ್ಧಶೈವರು ಶಿವನನ್ನು ನಿಷ್ಠೆಯಿಂದ 
Ke ದುರ್ಗಿ ವಿನಾಯಕ ಭೈರವ ಮೊದಲಾದ ಪರಿವಾರದೇವತೆಗಳನ್ನೂ 
ಪೂಜಿಸುತ್ತಿದ್ದರು.” ಶುದ್ಧಶೈವರ ಹಾಗೆ ವೀರಶೈವರು ನಂದಿ ವೀರಭದ್ರ ದುರ್ಗೆ ಪಾವುಗೆ 
ಕಂಥೆ ಕಮಂಡಲು ಮತ್ತು ಲಿಂಗಗಳನ್ನು ಎದುರಿಗಿಟ್ಟು ಹೂಜಿಸಬಾರದೆಂದು ಮೋಳಿಗೆ 


೩೩. ಮೋಳಿಗೆ ಮಾ ವ.೬೨೨ 

೩೪. ಪಾರಮೇಶ್ವರ ತಂತ್ರ ಪಟಲ ೨; ೨೪.೮(ಉದ್ಭತ: ಆರ್‌.ಸಿ. ಹಿರೇಮಠ; ಷಟ್ಟಸಲಪುಭೆ: ಪು.೧೧೯ 
೩೫. ವಿವೇಕ ಚಿ೦ ; ಪು ೬೭-೮ 

೩೬, ಆದಯ್ಯ ವ. ೭೮; ಮ ೫೦ 

೩೭. ಬಸವ ರ; ಪು ೮೨ 

೩೮. ಮೋ ಮಾ ವಸ) ೫೭, ಪು.೮೭ 

ರೀ ಆದಯ್ಯ ವ. ೭೮; ಪು.೪೭ 


೪೭೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಾರಯ್ಯನೂ ಹೇಳುತ್ತಾನೆ? ಎಂದರೆ ಶುದ್ಧಶೈವರು. ಪರಿವಾರದೇವತೆಗಳನ್ನು 
ಪೂಜಿಸುವುದಲ್ಲದೆ ಲಿಂಗವನ್ನು ಎದುರಿನಲ್ಲಿಟ್ಟು ಪೂಜೆ ಮಾಡುತ್ತಿದ್ದರೆಂದು ಹೇಳಬಹುದು. 
ಶುದ್ಧಶೈವರು ಹಲವು ದೇವರ ಎಂಜಲನ್ನು ತಿನ್ನುವವರೆಂದು ಚನ್ನಬಸವನೂ ಹಳಿಯುತ್ತಾನೆ.*” 
ಶುದ್ಧಶೈವರೂ ವೀರಶೈವರಂತೆ ದೇಹದ ಮೇಲೆ ಲಿಂಗಧಾರಣೆ ಮಾಡುತ್ತಿದ್ದರು. ಆದರೆ ಅವರು 
ಆಗಾಗ್ಗೆ ದೇಹದ ಮೇಲಿನ ಲಿಂಗವನ್ನು ಹೊರತೆಗೆಯುತ್ತಿದ್ದುದೂ ಉಂಟು. ಇದನ್ನು ಶರಣರು 
ಖಂಡಿಸುತ್ತಾರೆ. ೪೨ ವೀರಶೈವ- ಶುದ್ಧಶೈವರ ವ್ಯತ್ಯಾಸವನ್ನು ಆದಯ್ಯನು ದಿರ್ಫವಾಗಿ 
ಪಸ್ತಾಪಿಸುತ್ತಾನೆ; ಗುರುವು ೨ಿಷ್ಠನ ಸುಲಮಾಯಾಮಲಿನವನ್ನು ತನ್ನ ಕೃಪಾವಲೋಕನದಿಂದ 
ಕಳೆದು ಆ `ರೀತಿ ನಿರ್ಮಲನಾದ ಶಿಷ್ಯನ ತಲೆಯ ಮೇಲೆ ಕೈಯಿಟ್ಟು ಮನಸಿನಲ್ಲಿದ್ದ ಶಿವನ 
ಕಳೆಯನ್ನು ಲಿಂಗರೂಪದಲ್ಲಿ ಶಿಷ್ಯನ ದೇಹದ ಮೇಲೆ ಧಾರಣೆ ಮಾಡಿಸುತ್ತಾನೆ.ಶಿಷ್ಠನ ಕಿವಿಯಲ್ಲಿ 
ಪ್ರಣವಪಂಚಾಕ್ಷರಿಯನ್ನುಪದೇಶಿಸುತ್ತಾನೆ.ಇದು ವೀರಶೈವದ ಲಕ್ಷಣ. ಶುದ್ಧಶೈವದಲ್ಲಿಯಾದರೆ 
ಗುರುವು ಶಿಷ್ಯನನ್ನು ನೋಡುವುದರ ಮೂಲಕವೇ ಅವನನ್ನು ಶುದ್ಧನಾಗುವಂತೆ ಮಾಡಿ, ಅವನ 
ಕಿವಿಯಲ್ಲಿ ಪಂಚಾಕ್ಷರಿಯನ್ನುಪದೇಶಿಸುತ್ತಾನೆ.ಸ್ಥಾವರಲಿಂಗವನ್ನು ಪೂಜಿಸೆಂದು ಶಿಷ್ಕನಿಗೆ 
ಬೋಧಿಸಿ ಲಿಂಗವನ್ನಿತ್ತು ಅದನ್ನು ಭೂಮಿಯ ಮೇಲಿರಿಸಿ ಅರ್ಚಿಸು ಎಂದು ಹೇಳುತ್ತಾನೆ.ಹೀಗೆ 
ಶುದ್ಧಶೈವನು ಲಿಂಗವನ್ನು ಪೀಠದ ಮೇಲಿರಿಸಿ ಭಿನ್ನಭಾವದಿಂದ ಅರ್ಚನೆ ಮಾಡಿದರೆ, 
ವೀರಶೈವನು ಅಂಗದ ಮೇಲೆ ಲಿಂಗವನ್ನು ಧರಿಸಿ ಅಭಿನ್ನಭಾವದಿ೦ದ ಪೂಜಿಸುತ್ತಾನೆ.ಅತ್ಯಂತ 
ದಿವ ಪುರುಷನ ಪ್ರೀತಿಯನ್ನು ಪಡೆದ ಸ್ತ್ರೀಯು ನನೆಪಿನ ಸುಖದಿಂದ ಅವಳಿಗೆ 
ಸಂಗಸುಖವು ಹೆಚ್ಚುವ ರೀತಿಯಲ್ಲಿ ಶುದ್ಧತೈವದ ನೆನಪು ಲಿಂಗದಲ್ಲಿ ನಿಃಪತಿಯಾದಾಗ 
ಸಾಯುಜ್ಯನಾಗುತ್ತಾನೆ. ಕೀಟವು ಭ್ರಮರ ಧ್ಯಾನದಿಂದ ಭ್ರಮರವಾಗುವ "ಹಾಗೆ. ಶುದ್ಧಶೈವನು 
ಸ್ಥಾವರಲಿಂಗಪೂಜೆಯಿಂದ ಸಾರೂಪ್ಯವನ್ನು ಪಡೆದರೂ ಭಿನ್ನನಾಗಿರುತ್ತಾನೆ, ವೀರಶೈವನು 
ಜಂಗಮಾರ್ಚನೆ ಮಾಡಿ ಪ್ರಾಣಲಿಂಗ ಸಂಬಂಧದಿಂದ ಅಗ್ನಿಯ ಸಂಗವನ್ನು ಹ 
ಕರ್ಪೂರವು ಇಲ್ಲವಾಗುವ ರೀತಿಯಲ್ಲಿ ಶಿವಲಿಂಗದಲ್ಲಿ ಸಾಯುಜ್ಯವನ್ನು ಪಡೆಯುತ್ತಾನೆ. | 


ಚನ್ನಬಸವಣ್ಣನೂ ಸಹ ಶುದ್ಧಶೈವ ಗುರುವು ಶಿಷ್ಯನಿಗೆ ಉಪದೇಶ ಮಾಡುವ ರೀತಿಯನ್ನು 


ಪ್ರಸ್ತಾಪಿಸುತ್ತಾನೆ. ವೀರಶೈವ ಗುರು ಹಾಗೂ ಶೈವಗುರುಗಳ ಉಪದೇಶದಲ್ಲಿ ಚನ್ನಬಸವಣ್ಣನ 
ಸಕಾರ ಇರುವ ಪ್ರಮುಖ ವ್ಯತ್ಯಾಸವೆಂದರೆ: ವೀರಶೈವ ಗುರುವಿನ ಉಪದೇಶದಿಂದ ಶಿಷ್ಯನು 
ಯಾವ ಸ್ಪ ಸ್ಥಲವನ್ನು ಹಿಡಿದು ಆಚರಿಸಿದರೂ ಜಾ ಸ್ಥಲಗಳಲ್ಲಿ ಆರು ಸ್ಥಲಗಳೂ ಬಂದು 
ಸಂಬಂಧವಾಗುತ್ತವೆ. ಆದರೆ “ಶುದ್ಧಶೈವ ಗುರುವು ಮಿಕ್ಕಿನ ಉಪದೇಶವಿಲ್ಲದೆ ಶುದ್ಧಶೈವರಿಗೆ 
ಗುರು ಅಷ್ಟಷ್ಟು ಜಪ-ಶಿವಾರ್ಚನೆಯ ಹೇಳಿ ಹೀಗೆ ಆಚರಿಸು ಎಂದಚೆಕೊಟ್ಟಲ್ಲಿ. ಅವರಿಗೆ 
ಒಂದೇ ಸ್ಥಲಸಂಬ೦ಧವು, ಅವರಿಗೆ ಮತ್ತೊಂದು ಸಥಲದ ಮರ್ಮವ ಗುರು 
ಅರುಹಿಕೊಡಲಿಲ್ಲ. ಏನು ಕಾರಣವೆಂದಡೆ, ಅವರು ಅಶಕ್ತರಾದ ನಿಮಿತ್ತ ಅವರು 


ಖಂಡಿತಾಚರಣೆಯುಳ್ಳವರು. ಅವರಿಗೆ ಸಮರಸಾಚರಣೆ ಹೊಂದದ ನಿಮಿತ್ತ ಅವರು 


(8. KF] 


೪೦. ವಚನ ಸಾ ಸಂಗ್ರಹ ; ಪು.೩೨೩ 
೪೧. ಚನ್ನಬ ವ. ೪೦೫ ; ಪು. ೧೮೪-೫ 
೫೨. ಆದಯ್ಯ ವ. ೭೭, ಪು. ೪೬ 

೪೩. ಆದಯ್ಯ ವ. ೪೪; ಮು. ೨೩-೫ 


ಶೈವ ಮತ್ತು ಇತರ ಧರ್ಮಗಳು / ೪೭೧ 


ಮೂರುಜನ್ಮಕ್ಕೆ ಮುಕ್ತರು. ಅದರಲ್ಲಿ ತಪ್ಪಿ ನಡೆದಡೆ ನೂರುಜನ್ಮಕ್ಕೆ ಮುಕ್ತರು. ಹಾಗಾದಡೆಯೂ 
ಖಂಡಿತ 'ಮುಕರಲದೆ ನಿಜ ಮುಕ್ತರಲ್ಲನ್‌ ಎಂದರೆ. ಶುದ್ದಶೈವರು ಭಾಗಶಃ 
ಮಾತ್ರಆಚರಣೆಯನ್ನು ಪಡೆದಿರುವ ಕಾರಣ ಅವರು ಹೆಚ್ಚು ದೀರ್ಪಕಾಲ ಮುಕ್ತಿಗಾಗಿ 
ಕಾಯಲೇಬೇಕೆಂದು ಇಲ್ಲಿ ವಚನಕಾರನ ಮುಖ್ಯವಾದ ಅಭಿಪಾಯ. 


ವೀರಶೈವ-ಶುದ್ಧಶೈವರಲ್ಲಿರುವ ಮತ್ತೊಂದು ವ್ಯತ್ಯಾಸವು ಜಂಗಮಾರ್ಚನೆಗೆ ಸಂಬಂಧಿಸಿದ್ದು 
ವೀರಶೈವರಿಗೆ ಲಿಂಗಕ್ಕಿಂತ ಜಂಗಮವೇ ಹೆಚ್ಚಿನ ಮಹತ್ವವುಳದ್ದು. ಆದ್ದರಿಂದ ಜಂಗಮಕ್ಕೆ 
ಸಮರ್ಪಿತವಾದುದನ್ನು ಲಿಂಗಕ್ಕೆ ಮಜ್ಜನಕ್ಕೆರೆಯಬೇಕು. ಜ೦ಗಮಪ್ರಸಾದವನ್ನು ಲಿಂಗಕ್ಕೆ 
ಸಮರ್ಪಿಸಬೇಕು. ಹೀಗೆ ಮಾಡಿದವನನ್ನು ಚನ್ನಬಸವಣ್ಣನು ಷಟ್‌ಸ್ಕಲಬ್ರಹ್ಮಿ ಎಂದು ಕರೆದು, 
ಹೀಗಲ್ಲದೆ ಜಂಗಮದ ಪಾದತೀರ್ಥಪ್ರಸಾದಗಳನ್ನಲ್ಲದೆ ಇಷ್ಟಲಿಂಗಕ್ಕೇ ಅಷ್ಟವಿಧಾರ್ಚನೆ 
ಷೋಡಶೋಪಚಾರಗಳನ್ನು ಮಾಡುವವನನ್ನು ಶುದ್ಧಶೈವನೆಂದು ಕರೆಯುತ್ತಾನೆ." ಎಂದರೆ 
ಶುದ್ಧಶೈವರು ಮಾತ್ರಇಷ್ಟಲಿಂಗಕ್ಕೆ ಪೂಜೆಯನ್ನು ನೇರವಾಗಿ ಸಲ್ಲಿಸುವವರು ಎಂದು ಇದರ 
ಅಭಿಪ್ರಾಯ. 


ವೀರಶೈವವು ತನಗಿಂತ ಪೂರ್ವದಲ್ಲಿದ್ದ ಶುದ್ಧಶೈವದಿ೦ದಲೇ ಪಾದೋದಕ ಸ್ವೀಕಾರದ 
ಆಚರಣೆಯನ್ನು ಅನುಸರಿಸಿರಬೇಕೆಂದು ತೋರುತ್ತದೆ. ಚನ್ನಬಸವಣ್ಣನ ವಚನವೊಂದು ಶುದ್ಧಶೈವ 
ಹಾಗೂ ವೀರಶೈವರಲ್ಲಿ ಪಾದೋದಕ ಸ್ವೀಕಾರದ ವಿಷಯದಲ್ಲಿರುವ ವ್ಯತ್ಯಾಸವನ್ನು ಈ ರೀತಿ 
ಸೂಚಿಸುತ್ತದೆ: “ಸೂಚಿಯ ಮಾಡಿ. ಅಂಗುಷ ಷ್ಫವೆರಡು ಗಜ ಟು ಭಹತ ಸದಲ್ಲಿ 
ಮಾಡಿಕೊಂಬುದೇ ಶಿಕ್ಲಾಪಾದೋದಕ. ಆ ಶಿಕ್ಷಾಪಾದೋದಕವನೆ ವಿಭೂತಿಯಲ್ಲಿ ಸಮ್ಮಿಶ್ರವ 
ಮಾಡಿ, ಲಲಾಟ ಮೊದಲಾದ ನಾಲ್ವತ್ತೆಂಟು ಸ್ಥಾನಗಳಲ್ಲಿ ಧಾರಣವ ಮಾಡುವುದು. ಇದು 
ವೀರಶೈವರಿಗೆ ಸಲ್ಲುವ ನಡತೆ. ಶುದ್ಧಶೈವರಿಗೆ ಗಿಂಡಿಯಲ್ಲಿ ತುಂಬುವ ನಡತೆ ವಿಶೇಷ 
ವೀರಶೈವರು ಗಿಂಡಿಯ ಮಾಡಲಾಗದು. ಅದೇನು ಕಾರಣವೆಂದರೆ, ಅವರಿಗೆ 
ತ್ರಿವಿಧಪಾದೋದಕವು ನಿತ್ಯದ ಸಂಬಂಧವಾಗುವುದೆಂದು ಆೆದಾಚರಿಸುವಾತನೆ 
ನಿತ್ಯಮುಕ್ತನಯ್ಕಾ””“ ಇವರಿಬ್ಬರಿಗೂ ಪಾದೋದಕವನ್ನು ಮಾಡುವ ಕ್ರಮವು ಒಂದೇ 
ರೀತಿಯದಾದರೂ ಶುದ್ಧಶೈವರು ಗಿಂಡಿಯಲ್ಲಿ ತುಂಬುವಂತೆ ವೀರಶೈವರು ತುಂಬಿಡಬಾರದು. 


ಶೈವಸಿದ್ದಾ ೦ತ 


ತಮಿಳುನಾಡಿನಲ್ಲಿ ಹುಟ್ಟಿ ಪ್ರಸಿದ್ಧವಾದ ಶೈವವನ್ನು ಶೈವಸಿದ್ಧಾಂತವೆಂದು ಕರೆಯುವುದು 
ವಾಡಿಕೆ. ಹಿಂದೆಯೇ ನೋಡಿದಂತೆ ಆದಯ್ಯನು ಪುರಾತನರನ್ನು ಶುದ್ಧಶೈ ವರೆಂದು ಕರೆದಿದ್ದಾನೆ. 
ಎಂದರೆ ಶುದ್ಧಶೈವವು ತಮಿಳುನಾಡಿನ ಶೈವ ಅಥವಾ ಶೈಮಸದ್ಧಾಂತವೇ ಇರಬೇಕೆನ್ನಿಸುತ್ತದೆ. 
ಕೈವಸಿದ್ದಾಂತಿಗೆಳನ್ನು ಶರಣರು SE, ಕರೆದು. ಲಿಂಗಧಾರಣೆಯನ್ನು 
ಮಾಡಿಕೊಂಡಿದ್ದರೂ. ಅವರು ಸ್ಥಾವರಲಿಂಗದೆಡೆಯಲ್ಲಿ ಹವನ-ಹೋಮಾದಿಗಳನು. 
ಮಾಡುವರೆಂದು ಟೀಕಿಸುತ್ತಾರೆ.” 


೪೪, ಚನ್ನಬ ವ. ೭೬೪, ಪು.೩೬೮ 
೪೫. ಚನ್ನಬ ವ ೬೨೬; ಪು. ೨೯೬-೭ 
೪೬, ಚನ್ನಬ ವ. ೬೨೩; ಪು ೨೯೩-೪ 
೪೭, ಚನ್ನಬ ವ ೨೧೭; ಪು. ೯೮ 


೪೭೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಶೈವ 


ಅನೇಕ ಕಡೆಗಳಲ್ಲಿ ಶೈವದ ಉಲ್ಲೇಖಗಳನ್ನು ಕಾಣುತ್ತೇವೆ. ಶೈವಮಾರ್ಗವು 
ಅಷ್ಟಾಂಗಯೋಗಯುಕ್ತವಾದುದೆಂದು ವಚನಕಾರನೊಬ್ಬನು ಸೂಚಿಸುತ್ತಾನೆ.” ಆದಯ್ಯನು 
ಒಂದೆಡೆಯಲ್ಲಿ  ಅಷ್ಟಾಂಗಯೋಗದ ಕ್ರಮವನ್ನು ದೀರ್ಫವಾಗಿ ಪ್ರಸ್ತಾಪಿಸುತ್ತಾನೆ. 
ಅಷ್ಟಾಂಗಯೋಗಗಳೆಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, 
ಧಾರಣ ಮತ್ತು ಸಮಾಧಿ." ಶೈವನ ಯುಕ್ತಿ ಅಥವಾ ತತ್ವವು ಶಿವಸಾಷಿಕ, ಶಕ್ತಿತಂತ್ರಿ 
ಜೀವನೋಪಾಧಿ' ಎಂಬುವುದೆಂದು ಚನ್ನಬಸವ ಹೇಳುತ್ತಾನೆ.” ಶೈವರು ಸ್ಥಾವರಲಿಂಗವನ್ನು 
ಮಾತ್ರಪೂಜಿಸುತ್ತಾರೆಯೇ ಹೊರತು, ಕೆಲವರು ವೀರಶೈವರು ಮೂಡರಾಗಿ ಲಿಂಗಧಾರಣೆ 
ಮಾಡಿದ್ದರೂ ಗುಡಿಯ ಲಿಂಗವನ್ನು ಪೂಜಿಸಿದಂತೆ ಮಾಡುವುದಿಲ್ಲವೆಂದು ಹೇಳುವುದರಿಂದ,” 
ಇವರು ಶುದ್ಧಶೈವರಂತೆ ದೇಹದ ಮೇಲೆ ಲಿಂಗವನ್ನು ಧರಿಸುವ ಪದ್ದತಿಯನ್ನು 
ಹೊಂದಿರಲಿಲ್ಲವೆಂದು ಹೇಳಬೇಕಾಗುತ್ತದೆ. ವೀರಶೈವರು ಶೈವನನ್ನು ಗುರುವೆಂದು 
ಕಾಣಬಾರದೆಂದು ಕೆಲವರು ವಚನಕಾರರು ಹೇಳುತ್ತಾರೆ.” ಆದರೆ ಮತ್ತೆ ಕೆಲವರು 
ಶೈವಗುರುವಿನ ಕೈಯಿಂದ ಲಿಂಗಧಾರಣೆಯನ್ನು ಮಾಡಿಸಿಕೊಂಡಿದ್ದರೆ ಅದನ್ನು ವೀರಶೈವನ 
ಕೈಯಲ್ಲಿ ಕೊಟ್ಟು ಮತ್ತೆ ಸ್ಟೀಕರಿಸಬೇಕೆನ್ನುತ್ತಾರೆ.*” ಎಂದರೆ ಶೈವರು ಲಿಂಗಧಾರಣೆ 
ಮಾಡುತ್ತಿದ್ದರೇ ಎಂಬ ಸಂಶಯವುಂಟಾಗುತ್ತದೆ. ಆದರೆ ಹಿಂದೆ ಉಲ್ಲೇಖಿಸಿದ ವಚನದಲ್ಲಿ 
ಶೈವರು ಸ್ಥಾವರಲಿಂಗವನ್ನು ಮಾತ್ರವೇ ಪೂಜಿಸುವವರು ಎಂದಿದೆ. ತಾವು ಲಿಂಗವನ್ನು 


೪೮. ಮಡಿ ಮಾ ವ. ೮೯ 

೪೯. ಆದಯ್ಯ ವ. ೨೩೧; ಪು.೧೩೪-೫ 
“ಹಿಂದೆಯನುಳಿದು ಶೌಚತ್ವದಿ೦ ಬ್ರಹ್ಮಚರ್ಯದಿ೦ ತತ್ವಂಗಳನಾಹ್ನಾನಿಸುತಿಪ್ಲುದು ಯಮಯೋಗ, 
ವಿವೇಕ ವಿಚಾರದಿಂ ತತ್ವಂಗಳನರಿತು ಆಚರಿಸಿ ಅಡಿಯಿಟ್ಟು ನಡೆವುದು. ನಿಯಮಯೋಗ; ಪದ್ಮಾಸನ, 
ಸಿದ್ದಾಸನ, ಬದ್ಧಾಸನ, "ವಜ್ರಾಸನ, ಮಯೂರಾಸನ, ಕುರ್ಮಾಸನ, ಕುಕ್ಕುಟಾಸನ, ಮೊಡುಕಾಸ ನ, 
ಗೋಮುಖಾಸನ, ಶಶಾನಾಸನ, ಹಸ್ತಾಸನ, ಮಸ್ಕಕಾಸನ, ಕುಠಾರಾಸನ, ಸಿಂಹಾಸನ, ಮಧ್ಯಲವಣಿ, 
ಶಿರೋಲವಣಿಯೊಳಗಾದ ಆಸನಬಂಧಂಗಳಿಂದಾಚರಿಸುವುದು ಆಸನಯೋಗ. ತತ್ವ ಮೂವತ್ತಾರಕ್ಕೆ 
ಪ್ರಣಮವೇ ಮೂಲವೆಂದರಿತು. ಷಡಾಧಾರ ಚಕ್ರಂಗಳ ಅಷರವರ್ಣಂಗಳಿಂ ತಿಳಿದು ಮೇಲಣ 
ಅಜನಾಳ ಬ್ರಹಸಾಥನ ತುರೀಯಾತೀತದ ಓಂಕಾತವಪ ಪ್ರಣಮವನರಿವುದು ಪ್ರಾಣಾಯಾಮಯೋಗ. 
ಯೋಗಕ್ರಮ ಕ್ರಮಂಗಳಿಂದ ಸತ್ವಣಮನಾಚರಿಸುವುದು ಪ್ರತ್ಯಾಹಾರಯೋಗ. ಪ್ರಣವಕ್ಕತೀತವಾದ 
ಪರಶಿವಮೂರ್ತಿ ಮನದಲ್ಲಿ ಚಿಗುರ್ತು ಅಂತರಂಗದಲ್ಲಿ ಧ್ಯಾನಾರೂಢನಾಗಿ ಧ್ಯಾನಿಸುವುದು 
ಧ್ಯಾನಯೋಗ. ಆ ಪರಶಿವ ಮೂರ್ತಿಯೇ ಇಷ್ಟಲಿಂಗವೆಂಬ ಭಾವನೆಯಿಂದ ಅಷ್ಟವಿಧಾರ್ಚನೆ 
ಪೋಡಶೋಪಚರ್ಯಂಗಳಿಂದಿಷ್ಟಲಿಂಗಧಾರಣದಿಂದಿಪ್ಪುದು ಧಾರಣಯೋಗ. ಅಪ್ರಶಿಖಾಸ್ಥನದಿಂದುತ್ತಂ 
ವಿಭಾಗೆಯ ಅಜಪೆಯಿಂದತ್ತಣ "ಚಿತ್ತುಪ್ರಭೆಯಿಂದುಜ್ವಳ ತೇಜಸ್ವಯಪ್ರ ಪ್ರಕಾಶದಿಂ ದಿವ್ಯತೇಜದಿಂದೊಪ್ಪಿಪ 
ಮಹಾಘನ ಪರವಸ್ತುವನಿ೦ದಿರಿಟ್ಟೀಕ್ಷಿಸಿ ಆ ಮಹಾಪಕಾಶದಲ್ಲಿ ಒಡಗೂಡಿ "ತನು ತಾನಾಗಿ 
ಜಗದ್ದಿರಹಣೆಯೇನೇನೆಂದರಿಯದೆ ಪರಮಕಾಷ್ಟಿಯ ಸಮಾಧಿಯಲ್ಲಿರುವುದು ಸಮಾಧಿಯೋಗ.” 

೫೦. ಚನ್ನಬ ವ. ೪೮೦; ಹು. ೨೧೪ 

೫೧. ಕ.ವಿ.ವಿ. ಹಸ್ತಪ್ರತಿ ೩೬೮, ಪು. ೧೦೯ (" ಆ ಶೈವರು ಸ್ಥಾವರಲಿಂಗವನೇ ಪೂಜಿಪರು, ನಿಮ್ಮ ಹಾಗೆ 

ಕೊರಳಲ್ಲಿ ಒಂದ ಕಟ್ಟಿಕೊಂಡು ಗುಡಿಯ ಲಿಂಗದಲ್ಲಿ ಪೂಜೆಯ ಮಾಡಿದರೆ ಯಿಲ್ಲ; ಸದ್ಗುರು 
ಮಲ್ಲಿಕಾರ್ಜುನಾ”) 
೫೨. ಚನ್ನಬ ವ. ೩೬೬, ಪು.೧೬೭ 
೫೩. ಸರ್ವಪು ವ. ೨೬೩( ಬಹುರೂಪಿ ಚೌಡಯ್ಯ) 


ಶೈವ ಮತ್ತು ಇತರ ಧರ್ಮಗಳು / ೪೭೩ 


ಧರಿಸದಿದ್ದರೂ ಇತರರಿಗೆ ಲಿಂಗಧಾರಣೆ ಮಾಡುತ್ತಿದ್ದರೆ೦ಬುದು ಅಷ್ಟು ಸಮಂಜಸವಾಗಿ 
ಕಾಣುವುದಿಲ್ಲ. ಆದ್ದರಿಂದ ಲಿಂಗಧಾರಣೆಯ ಸಂದರ್ಭದಲ್ಲಿ ಹೇಳುವ ಮಾತುಗಳಲ್ಲಿ ಬರುವ 
ಶೈವರು ಶುದ್ಧಶೈವರನ್ನು ಸೂಚಿಸಬಹುದು. 


ಕಾಳಾಮುಖ 


ಕೆಲವರು ಕಾಪಾಲಿಕ- ಕಾಳಾಮುಖರಿಬ್ಬರನ್ನೂ ಒಂದೇ ಎಂದು ಭಾವಿಸುತ್ತಾರೆ. ಆದರೆ ಇದಕ್ಕೆ 
ಆಧಾರವಿಲ್ಲ. ಕನ್ನಡನಾಡಿನ ಶಾಸನಗಳನ್ನು ಆಧಾರವಾಗಿರಿಸಿಕೊಂಡು ಹೇಳುವುದಾದರೆ 
ಕಾಳಾಮುಖಗುರುಗಳು ರಾಜಪೂಜಿತರೂ ಶ್ರೇಷ್ಠ ವಿದ್ವಾಂಸರೂ ಆಗಿದ್ದುದು ಗೋಚರಿಸುತ್ತದೆ.** 
ಕಾಪಾಲಿಕರು ವಾಮಾಚಾರಿಗಳಾದರೆ ಕಾಳಾಮುಖರು ಸಾತ್ತಿಕಾಚರಣೆ ಯುಳ್ಳವರು. ಆದ್ದರಿಂದ 
ಇವರಿಬ್ಬರೂ ಒಂದೇ ಅಲ್ಲವೆಂಬುದು ಸ್ಪಷ್ಟ ಕಾಳಾಮುಖರು ಕಾಶ್ಮೀರದಿಂದ ಕರ್ಣಾಟಕಕ್ಕೆ 
ಬಂದವರೆಂದು ಒಂದು ವಾದವಿದೆ. ಆದರೆ ಇದು ಅಷ್ಟು ಸಮಂಜಸವಾಗಿ ಕಾಣುವುದಿಲ್ಲ. 
ಕಾಳಾಮುಖರಲ್ಲಿ ಅನೇಕ ಶಾಖೆಗಳಿರುವುದು ನಿಜ; ಆದರೆ "ಇವು ಏಕೆ ಹೇಗೆ ಮತ್ತು ಯಾವ 
ಕಾಲದಲ್ಲಿ ಒಡೆದುವೆಂದು ನಿರ್ಣಯಪೂರ್ವಕವಾಗಿ ಹೇಳಲು ಆಧಾರಗಳಿಲ್ಲ. ಒಂದೆರಡು 
ಶಾಸನಗಳಲ್ಲಿ ಬಂದಿರುವ `ಕಾಶ್ಮೀರದೇಹವರ ಸ ಸಂತಾನ” ಎಂಬಂತಹ ಮಾತುಗಳನ್ನೇ ಆಧರಿಸಿ 
ಇಡೀ ಕಾಳಾಮುಖ ಪಂಗಡವೇ ಕಾಶ್ಮೀರದಿಂದ ಬಂದು ಕರ್ಣಾಟಕದಲ್ಲಿ ಸಲಸಿತಂಡು 
ಹೇಳುವುದು ತಪ್ಪಾಗುತ್ತದೆ. ಈ ಪಂಗಡದ ಗುರುಗಳ ಹೆಸರುಗಳು ಅನೇಕ ಶಾಸನಗಳಲ್ಲಿ 
ದೊರೆಯುವುದಲ್ಲದೆ, ಈ ಎಲ್ಲ ಜನರೂ ಕಾಶ್ಲೀರದಿಂದಲೇ ಬಂದವರಾಗಿದ್ದರೆ ಅನೇಕ ಮಠ 
ಸಂಪ್ರದಾಯಗಳಿರುವ ಅವಶ್ಯಕತೆಯಾದರೂ ಎಲ್ಲಿತ್ತು” ತಮಿಳುನಾಡಿನ ಶಾಸನವೊಂದರಲ್ಲಿ 
ಇವರನ್ನು ಅಸಿತವಕ್ತರೆಂದು. ವರ್ಣಿಸಲಾಗಿದೆ... ಮುಖದ ಮೇಲೆ ಕರಿಯಗೆರೆಗಳನ್ನು 
ಎಳೆದುಕೊಳುತ್ತಿದ್ದುದರೆರಿದ ಇವರನ್ನು ಕಾಳಾಮುಖರೆಂದು ಕರೆದಿರಬೇಕು. ಮಸಿಯನ್ನು 
ಮುಖದ ಮೇಲೆ” ಹಚ್ಚಿಕೊಳುತ್ತಿದ್ದ ಸನ್ಯಾಸಿಗಳ ಉಲ್ಲೇಖವು ಹದಿನಾಲ್ಕನೆಯ ಶತಮಾನದ 
ವೃತ್ತವಿಲಾಸನ ಧರ್ಮಪರೀಕ್ಷೆಯಲ್ಲಿ' ಬಂದಿದೆ. ಗ 


ಕಾಳಾಮುಖರ ಉಲ್ಲೇಖವು ಕೆಲವು ವಚನಗಳಲ್ಲಿದೆ.*` ಇಷ್ಟಲ್ಲದೆ ಕಾಳಾಮುಖರಿಗೆ 
ನೇರವಾಗಿ ಸಂಬಂಧಿಸಿದ ವಿಷಯಗಳು ವಚನಗಳಲ್ಲಿ ಹೆಚ್ಚಾಗಿ ದೊರೆಯುವುದಿಲ್ಲ. ಕಾಳಾಮುಖ 
ಸಮಯವನ್ನು ಶಾಸನಗಳು “ಎಕ್ಕೋಟಿ' ಸಮಯವೆಂದು ಕರೆಯುತ್ತವೆ. ಹಾಗೆಯೇ ಕಾಳಾಮುಖ 
ಮಠವನ್ನು ಎಕ್ಕೋಟಮಠವೆನ್ನುತ್ತವೆ. ಕೆಲವು ಶಾಸನಗಳು ತಮ್ಮ ಫಲಶ್ರುತಿಯಲ್ಲಿ ಶಾಸನಗಳನ್ನು 
ಮೀರಿದವರಿಗೆ ಎಳ್ಳೋಟಿಮುನೀಂದರನ್ನು ಕೊಂದ ಪಾತಕವು ಬರುತ್ತದೆಂದು ಹೇಳುತ್ತವೆ. ಈ 
ಎಳ್ಳೋಟಿಯೇ ಎಕ್ಕೋಟ.* ಇದು. ಮೈಲಾರನ ಭಕ್ತರಾದ ಗೊರವಪ್ಪಗಳು ಕೂಗುವ 
ಏಳುಕೋಟಿಯ ಗರ್ಜನೆಯನ್ನು ನನೆಪಿಗೆ ತರುತ್ತದೆ. ಇವರ ಗರ್ಜನೆಯು ಎಕ್ಕೋಟಿ 
ಮುನೀಂದರಿಗೆ ಸಂಬಂಧಿಸಿದ್ದು, ಈ ಮುನಿಗಳು ಶಿವನ ಅನುಗ್ರಹದಿ೦ದ ಪದವಿಗೆ ಬಂದವರು. 
ಮಾಧವರ "ಸರ್ವದರ್ಶನ ಸಂಗ್ರಹ'ದಲ್ಲಿ ವಿಜ್ಞಾನಾಕಲರೆಂಬ ಪಶುಗಳಲ್ಲಿ ಸಮಾಪ್ತಕಲುಷರು, 
ಅಸಮಾಪ್ರಕಲುಷರೆಂದು ಎರಡು ಬಗೆ; ಸಮಾಪ್ರಕಲುಷರು ವೈದೇಶ್ವರ ಪದವಿ ಪಡೆದವರು, 


೫೪. ಎಂ. ಚಿದಾನಂದಮೂರ್ತಿ; ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ; ಪು.೧೩೪ 
೫೫. ಕಪಟರಾಳ ಕೈಷಣರಾವ್‌; ಕರ್ಣಾಟಕ ಲಾಕುಳಶೈವರ ಇತಿಹಾಸ; ಪು.೧೧೮ 
೫೬. ಎಂ. ಚಿದಾನಂದಮೂರ್ತಿ; ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ; ಪು.೧೨೯ 


೪೭೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಅಸಮಾಪ್ತಕಲುಷರು ಮಂತ್ರಗಳಾದವರು. ಮಂತ್ರಗಳ ಸಂಖ್ಯೆಯು ಏಳುಕೋಟಿ, ಅದಕ್ಕೇ 
ಇವರಿಗೆ ಏಳುಕೋಟಿ ಮಂತ್ರೇಶ್ವರರೆಂದು ಕರೆದಿದೆ. ಈ ಕಾರಣದಿ೦ದ ಈ ಸಮಯಕ್ಕೆ ಎಕ್ಕೋಟಿ 
ಸಮಯವೆಂದು ಹೆಸರಾದುದು.” 


ಪಾಶುಪತ 


ಪಾಶುಪತ ಹಾಗೂ ಕಾಳಾಮುಖರ ನಡುವಿರುವ ವ್ಯತ್ಯಾಸ ತುಂಬ ಕಡಿಮೆಯಾದುದು. 
ಹೀಗಾಗಿ ಇವೆರಡನ್ನು ಒಂದೇ ಎಂದು ಭಾವಿಸಬಹುದು. ಆದರೆ ವಚನಕಾರರು ಇವೆರಡೂ 
ಬೇರೆ ಬೇರೆಯೆಂದು ಸ್ಪಷ್ಟವಾಗಿ ಹೇಳುತ್ತಾರೆ. ಉರಿಲಿಂಗದೇವನು ತನ್ನ ವಚನದಲ್ಲಿ 
ಪಾಶುಪತರ ತತ್ಪವನ್ನುನಜೆಯದೆ ಟೀಕಿಸುತ್ತಾನೆ; “ಪರಾತ್ಬರವಪ್ಪ ಬ್ರಹ್ಮಕ್ಕೆ ಬಿಚ್ಚಿ ಬೇಕಾಗದ ಕಾರಣ 
ಅದು ದೀಪ ದೀಪದ ಪ್ರಭೆಯಂತೆ. ರತ್ನರತ್ನದ ಕಾಂತಿಯಂತೆ. ಇಂತೀ ಸಹಜ 
ಸೃಷ್ಟಿಯನಯಜಿದೆ ಅನಾದಿ ಆತ್ಮಂಗೆ ಪಾಶಗಳುಂಟು. ಆತ್ಮನೆಂಬ ಪಶುವಿಂಗೆ ಪಾಶವೆಂಬ 
ಮಾಯೆಗೆ ಪತಿ ಶಿವನೆಂಬರು” ಕಾದಂಬರಿಯಲ್ಲಿ ಮಹಾಶ್ವೇತೆಯು ಬ್ರಹ್ಮಸೂತ್ರವನ್ನು 
ಧರಿಸಿದ್ದಳೆಂದು ಹೇಳಿರುವುದಲ್ಲದೆ ಆಕೆಯನ್ನು ದೃಢ ಪಾಶುಪತವ್ರತೆಯೆಂದು ವರ್ಣಿಸಲಾಗಿದೆ." 
ಆಕೆಯು ವಾಸಿಸುತ್ತಿದ್ದ ಗುಹಾಂಗಣದಲ್ಲಿ ವಲ್ಕಲ, ದಂಡ, ಜೋಗವಟ್ಟಿಗೆ, ಕಮಂಡಲ, 
ಭಸ್ಮಶಯ್ಯೆ, ಶಂಖ ಪಾತ್ರೆಗಳಿದ್ದುವೆಂದು ಅಲ್ಲಿಯೇ ವರ್ಣಿಸಲಾಗಿದೆ." “ಸಂಕಲ್ಪ 
ಯಜ್ಞೋಪವೀತ, ಅಗ್ನಿಯಾಧಾನ, ವಿರಜಾ ಹೋಮಕ್ಕಾಗಿ ಮೂವತ್ತಾರು ತತ್ವಗಳ ಸ್ಮರಣೆ 
ಹೋಮ ಹವಿಷ್ಟಾನ್ನ ಭೋಜನ, ರುದ್ರಾಗ್ನಿಯ ಉಪಸಂಹಾರ ಮಾಡಿ; ಜಟಿಲ, ಮುಂಡ, ಶಿಖಿ, 
ಏಕಜಟಿ ಅಥವಾ ನಗ್ನನಾಗಿ, ಇಲ್ಲವೇ ಕಾಷಾಯವಸ್ತ, ಚರ್ಮ, ಚೇರವಸ್ತ್ರ ವಲ್ಕಲ ಉಟ್ಟು; 
ದಂಡ, ಮೇಖಲಾಯುಕ್ತನಾಗಿ, ವಿರಜಾಗ್ನಿ ಭಸ್ಮದಿಂದ ಅಥರ್ವಣವೇದದಲ್ಲಿ ಅಗ್ನಿ ಇತ್ಯಾದಿ ಆರು 
ಮಂತ್ರಗಳಿಂದ ಭಸ್ಮಧಾರಣೆ ಮಾಡಿ ; ಶಿವಯೋಗಾಭ್ಯಾಸ ಮಾಡುವುದು- ಇದರಂತೆ 
ಮೂರುವೇಳೆ ಮಾಡುವುದು. ಇದಕ್ಕೆ ಪಾಶುಪತ್ರವ್ರತವೆನ್ನುತ್ತಾರೆ.* 


ತಾಂತ್ರಿಕ ಶೈವಗಳು 


ಭಕ್ತಿಯ ಶ್ರೇಷ್ಠತೆಯನ್ನು ಎತ್ತಿಹಿಡಿದರೂ ಶಿವನನ್ನು ಸೇರಲು ಹಲವಾರು ಸಾಧನಗಳನ್ನು 
ಬಳಸಿ ಅವುಗಳ ಮೂಲಕ ಮೋಕ್ಷಸಂಪಾದನೆಗಾಗಿ ವಾಮಾಚಾರವನ್ನು ಅನುಸರಿಸಿದವರು 
ತಾಂತ್ರಿಕ ಪಂಥದವರೆಂಬ ಹೆಸರನ್ನು ಪಡೆಯುತ್ತಾರೆ. 


೫೭. ಚನ್ನಬ ವ. ೪೬೬;ಮ ೨೦೯;ವ ೫೪೫; ಪು ೨೫೨; ಅರಿ ಮಾ ವ.೧೯೭ ಮತ್ತು ೧೯೯;ಪು.೩೬ 
ಇತ್ಯಾದಿ 

೫೮. ಎಂ. ಚಿದಾನಂದಮೂರ್ತಿ; ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ; ಪು.೧೩೫ 

೫೯. ಕಪಟರಾಳ ಕೈಷಣರಾವ್‌; ಕರ್ಣಾಟಕ ಲಾಕುಳಶೈವರ ಇತಿಹಾಸ; ಪು ೮೫-೬ 

೬೦. ಅರಿ ಮಾ ವ. ೧೯೭ ಮತ್ತು ೧೯೯;ಪು.೩೬; ಚನ್ನಬ ವ. ೪೬೬;ಮ.೨೦೯;ವ.೫೪೫;ಪು.೨೮೨ 

೬೧. ಲಿಂಗಲೀ ವಿ ಚಾ; ಪು. ೨೦೪ 

೬೨. ಕರ್ಣಾಟಕ ಕಾ ಸಂ; ೩೨೭-೩೨ 

೬೩. ಅದೇ; ೩.೩೯ 

೬೪. ಕಪಟರಾಳ ಕೃಷ್ಣರಾವ್‌; ಕರ್ಣಾಟಕ ಲಾಕುಳಶೈವರ ಇತಿಹಾಸ; ಹು ೭೪ 


ಶೈವ ಮತ್ತು ಇತರ ಧರ್ಮಗಳು / ೪೭೫ 


ಕಾಪಾಲಿಕ 


ಕಾಪಾಲಿಕರು ಶಿವಪೂಜಕರಾದರೂ ವಾಮಾಚಾರವನ್ನು ಅನುಸರಿಸುವವರು. ಕಾಪಾಲಿಕ 
ಪಂಥವು ಸಾಕಷ್ಟು ಪ್ರಾಚೀನವಾದುದಾಗಿರಬೇಕು; ಬೃಹಸ್ಪತಿಯ ಅರ್ಥಶಾಸ್ತ್ರದಲ್ಲಿ ಕಾಪಾಲಿಕರ 
ಹೆಸರು ಉಲ್ಲೇಖಿತವಾಗಿರುವುದರಿ೦ದಲೂ, ಬೃಹಸ್ಪತಿಯು ಕೌಟಿಲ್ಯನಿಗಿಂತ ಹಿಂದಿನವನಾದು 
ದರಿಂದಲೂ ಕಾಪಾಲಿಕರು ಬುದ್ಧನಿಗಿಂತ ಹಿಂದಿನಿಂದಲೂ ಇದ್ದರೆಂದು ಕೆಲವು ವಿದ್ವಾಂಸರು 
ಭಾವಿಸುತ್ತಾರೆ." ಕಾಪಾಲಿಕರನ್ನು ಅನೇಕ ವಚನಗಳು ಉಲ್ಲೇಖಿಸುವುದನ್ನು ಹಿಂದೆಯೇ 
ನೋಡಿದ್ದೇವೆ. ಕರ್ಣಾಟಕದಲ್ಲಿ ಆ ಕಾಲಕ್ಕೆ ಕಾಪಾಲಿಕರ ಸಂಖ್ಯೆ ಸಾಕಷ್ಟಿದ್ದಿತೆ೦ದು ತೋರುತ್ತದೆ. 
ಶಂಕರಾಚಾರ್ಯರು ಕರ್ಣಾಟಕಕ್ಕೆ ಹೋಗಲು ಬಯಸಿದಾಗ ಅಲ್ಲಿ ಕಾಪಾಲಿಕರು 
ಹೆಚ್ಚಾಗಿರುವುದರಿಂದ ಹೋಗಬೇಡಿರೆಂದು ವಿದರ್ಭದ ದೊರೆಯು ಸೂಚಿಸಿದಂತೆ ಮಾಧವ 
ವಿದ್ಯಾರಣ್ಯರ “ಶಂಕರ ದಿಗ್ವಿಜಯ'ವು ಹೇಳುತ್ತದೆ... ಯಾಮುನಾಚಾರ್ಯನ ಆಗಮ 
ಪ್ರಾಮಾಣ್ಯದಲ್ಲಿ ಕಾಪಾಲಿಕರ ಮುದ್ರಿಕೆಗಳು ಯಜ್ಞೋಪವೀತ, ಭಸ್ಮ. ಕಂಠಿಕಾ, ಕರ್ಣಿಕಾ, 
ಕುಂಡಲ, ರುಚಿಕಗಳೆಂದು ಹೇಳಿದೆ. ಕೃಷ್ಣಮಿಶ್ರನ “ಪ್ರಬೋಧ ಚಂದ್ರೋದಯ'ವೆಂಬ ನಾಟಕದಲ್ಲಿ 
ಕಾಪಾಲಿಕನೊಬ್ಬನು ತನ್ನ ನಂಬಿಕೆ ಹಾಗೂ ಆಚರಣೆಗಳನ್ನು ಹೇಳಿಕೊಳುತ್ತಾನೆ.ಮನುಷ್ಕರ 
ಮೂಳೆಗಳ ಮಾಲೆಯನ್ನು ಧರಿಸಿ ಶ್ಶಶಾನದಲ್ಲಿ ವಾಸಿಸುತ್ತ ಕಪಾಲವನ್ನು ಕೈಯಲ್ಲಿ ಧರಿಸುತ್ತಾನೆ. 
ತಾನು ಶಿವನ ಮಹಾಭೈರವ ರೂಪವನ್ನು ಪೂಜಿಸುವುದಾಗಿಯೂ 
ನರಬಲಿಯನ್ನೀಯುವುದಾಗಿಯೂ ಹೇಳಿಕೊಳುತ್ತಾನೆ. ನರಮಾಂಸವನ್ನು ಅಗ್ನಿಯಲ್ಲಿ ಶಿವನಿಗೆ 
ಸಮರ್ಪಿಸುತ್ತಾನೆ. ಮಹಾಭೈರವನೊಂದಿಗೆ ಮಹಾಭೈರವಿಗೂ ಪಿಶಾಚಗಳೊಡನೆ ರಕ್ತನಿವೇದನೆ 
ಮಾಡಿ ಪೂಜಿಸುತ್ತಾನೆ. ಆ ಜಗತ್ತು ಶಿವನಿಗಿಂತ ಭಿನ್ನವಲ್ಲವೆಂದೂ ಕಾಪಾಲಿಕರ ಗುರಿಯೆಂದರೆ 
ಶಿವನಂತೆಯೇ ಪಾರ್ವಶಿಯಂತಹ ಪ್ರೇಯಸಿಯೊಡನೆ ಸುಖವಾಗಿರುವುದೆಂದು ಹೇಳುತ್ತಾನೆ. 
ಪ್ರಾಪಂಚಿಕ ಸಂತೋಷವನ್ನುಳಿದ ಸುಖವಿಲ್ಲವೆಂದೂ ಮನಸ್ಸು ಸಂತೋಷವಾಗಿರದ ಸ್ಥಿತಿಯು 
ಗುರಿಯಾಗಲಾರದೆಂದೂ ಶಿವನೇ ಹೇಳಿದನೆಂದು ಉಕ್ತವಾಗಿದೆ. ಆ ನಾಟಕದಲ್ಲಿ ಕಾಪಾಲಿಕರ 
ಸಿದ್ಧಾಂತವನ್ನು. ಮಹಾಭೈರವಾನುಶಾಸನ, ಪರಮೇಶ್ವರಸಿದ್ದಾಂತಗಳೆಂದೂ ಕರೆದಿದೆ." 
ಲಿಂಗಧಾರಣೆ ಗುರುದೀಕ್ಷೆಗಳಾದ ಮೇಲೆ ಗುರ್ವಾಜ್ಞೆಯನ್ನು ಮೀರಿ, ಲಿಂಗವನ್ನರಿಯದೆ 
ಲಿಂಗಬಾಹಿರನಾದ ದ್ವಿಜನನ್ನು ಯೋಗಿಯನ್ನು ಸನ್ಯಾಸಿಯನ್ನು, ಗುರುವೆಂದು ಭಾವಿಸುವುದೂ 
ಮತ್ತು ಶಿವದರ್ಶನದ ಮಹಿಮೆಯನ್ನರಿತೂ ಅದನ್ನು ಮರೆಯುವುದೂ ಕಾಪಾಲಿಕರ 
ಆಚರಣೆಯೆಂದು ಉರಿಲಿಂಗಪೆದ್ದಿಯು ಖಂಡಿಸುತ್ತಾನೆ. ೬೮ ಶಂಕರ ದಾಸಿಮಯ್ಯನನ್ನು 'ಕೋಪದ 
ಕಾಪಾಲಿ' ಎಂದು ಕರೆದಿದ್ದಾನೆ. ರ್ಶ “ಕಾಪಾಲಿಕ ಯುಕ್ತಿ ಎಂತೆಂದೊಡೆ, ಜೋಗೈಸುವ ವಿಶ್ವಂ 
ಮಹಾಜೋಗಿ ಜೋಗೈವ ಈಶ೦ ಎಂಬ; ಇದು ಕ್ರಮವಲ್ಲ, ಯಾಕೆಂದರೆ; `ರಂಜನರ, 


೬೫. Benoytosh Bhattacharya; An Introducation ot Buddhist 7501011617; p. ೧೭ 
೬೬. ಎಂ. ಚಿದಾನಂದಮೂರ್ತಿ; ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ; ಪು.೧೫೨ 

೬೭ K.K Handiqui, Yasastilaka and Indian Culture ; ಐ8:೩೫೬-೭ 

೬೮. ಉರಿಲಿಂ ಪು ವ. ೪೮ 

೬೯. ಬಿ.ಸಿ.ಜವಳಿ; “ವಚನ ವಾಜ್ಮಯದಲ್ಲಿ ಶೈವ-ವೀರಶೈವಗಳ ಸಂಬಂಧ'(ಸಾಧನೆ ೧.೨; ಪು ೨೫) 


೪೭೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ನಿರಾಕಾರಂ, ನಿರ್ಮಾಯಂ, ಪರಮಾಶ್ರಯಂ ಎಂಬುದಾಗಿ, ಪರಾವಸ್ತು ಪರಮಾರ್ಥ 
ವಿಲಾಸಿಯಾಗಿ, ಪರಾಶಕ್ತಿರೋಲನಾಗಿ, ಪರಮಾಶ್ರಯ ಪರಿಪೂರ್ಣನಾಗಿ ಅಂತರಾತ್ಮ 
ಜೀವಾತ್ಮನಾಗಿ, ನಿರಂಜನ ನಿರುಪಮ, ನಿರ್ವಿಕಾರ, ನಿತ್ಯಾನಂದ, ನಿಶ್ಚಲ, ನಿಶ್ಚಿಂತ, ನಿರಾಳ, 
ನಿಜಾತ್ಮಸುಖ ನೀನೇ ಕೂಡಲ ಜೆನ್ನಸಂಗಮದೇವಾ.” 


ಕಾಪಾಲಿಕರು ತಮ್ಮನ್ನು ಮಹಾವತಿಗಳೆಂದು ಕರೆದುಕೊಳುತ್ತಿದ್ದರು. ಆದರೆ ಕರ್ಣಾಟಕದಲ್ಲಿ 
ಕಾಪಾಲಿಕರು ಹಾಗೂ ಮಹಾವತಿಗಳು ಭಿನ್ನರೆಂದು ಸೂಚನೆಗಳಿವೆ. ಅವೆರಡು ಭಿನ್ನವಾದರೂ 
ಅವುಗಳಲ್ಲಿ ಹೆಚ್ಚು ವ್ಯತ್ಯಾಸ ಗಳಿರಲಿಲ್ಲವೆಂಬ ಅಂಶವು ನಿಜಗುಣ ಶಿವಯೋಗಿಯ "ವಿವೇಕ 
ಚಿ೦ಂತಾಮಣಿ'ಯಿಂದ "ತಿಳಿಯುತ್ತದೆ. ಕಾಪಾಲಿಕರು ನರಕಪಾಲದಲ್ಲಿ ಭಿಕ್ಷೆಯೆತ್ತಬೇಕೆಂದು 
ವಿಧಿಯಿದ್ದರೆ, ಮಹಾವ್ರತಪಂ೦ಥಿಗಳು ಮನುಷ್ಯರ ಎಲುಬುಗಳನ್ನು ಧರಿಸುವುದಕ್ಕೆ ಪ್ರಾಶಸ್ತ್ಯವನ್ನು 
ನೀಡುತ್ತಾರೆಂದು ಅಲ್ಲಿ ಹೇಳಿದೆ.” 


ಗೋರಕ್ಷನೆಂಬ ಕಾಪಾಲಿಕಯೋಗಿಯೊಡನೆ ಸಂವಾದ ಮಾಡಿ ಗೆದ್ದ ವಿಷಯವು 
ಪ್ರಭುಲಿರಿಗಲೀಲೆಯಲ್ಲಿ ವರ್ಣಿತವಾಗಿದೆ.” ಗೋರಕ್ಷಕನು ವಚನಕಾರನೂ ಹೌದು. ಗೋರಕ್ಷನ 
ಸಂಪಾದನೆಯೆಂಬ ವಿಭಾಗವು ಶೂನ್ಯಸಂಪಾದನೆಯಲ್ಲಿಯೂ ಇದೆ. ಅಲ್ಲಿ ಗೋರಕ್ಷನು 
ಅಲ್ಲಮನೊಂದಿಗೆ ನಡೆಸಿದ ವಾದವೆಂದು ಅವರ ವಚನಗಳನ್ನೇ ಸಂವಾದರೂಪದಲ್ಲಿ ಹೇಳಿದೆ. 
ಅಲ್ಲಮಪ್ರಭುವಿನ ಹೆಸರು ಹಠಯೋಗ ಪ್ರದೀಪಿಕೆ'ಯಲ್ಲಿ ಉಕ್ತವಾಗಿರುವುದರಿಂದ ಅವನೂ 
ನಾಥಸಂಪುದಾಯಕ್ಕೆ ಸೇರಿದವನೆಂದೂ, ಪ್ರಭುಲಿಂಗಲೀಲೆಯಲ್ಲಿ ಅವನು ವಾದದಲ್ಲಿ ಗೆದ್ದ 
ಗೋರಕ್ಷನು ಕಾಪಾಲಿಕನೆಂದು ಹೇಳಲ್ಪಟ್ಟಿದ್ದರೂ ಅಲ್ಲಮನು. ಅವನಿಗಿಂತ ಹೆಚ್ಚು ಸಿದಿ 
ಪಡೆದಿದ್ದುದರಿಂದ ಅವನನ್ನು ಸೋಲಿಸುತ್ತಾನೆಂದೂ ಕಪಟರಾಳ ಕೃಷ್ಣರಾವ್‌ ಹೇಳುತ್ತಾರೆ. ೭ 
ಆದರೆ ಅಲ್ಲಮನು ಕಾಪಾಲಿಕರನ್ನು ಖಂಡಿಸುವ ಅನೇಕ ವಚನಗಳಿವೆ.” ಚಿತ್ರದುರ್ಗ ಜೆಲ್ಲೆಯ 
ಜಗಳೂರಿನ ೩೦ನೆಯ ಶಾಸನದಲ್ಲಿ ಬಸವನನ್ನು ಕಂಥೆ, ಕಮಂಡಲು, ಭಿಕ್ಷಾಪಾತ್ರ, ಭಸ್ಮಘುಟಿಕಾ 
ಮುಂತಾದ ಪಂಚಮುದ್ರಿಕೆಯವನೆಂದೂ ಯೋಗಾಚಾರಕ್ಕೆ ಸಂಬಂಧಿಸಿದ ಸಿದಪುರುಷನೆಂದು 
ವರ್ಣಿಸಿರುವುದರಿಂದ ಅವನೂ ನಾಥಸಂಪ್ರದಾಯದವನೆಂದು ಕಪಟರಾಳರ ವಾದ." ಅದೇ 


೭೦. ಚನ್ನಬ ವ. ೪೮೦; ಪು.೨೧೪ 

೭೧. ಎಂ. ಚಿದಾನಂದಮೂರ್ತಿ;"ಮಧ್ಯಕಾಲೀನ ಕರ್ಣಾಟಕದ ಕೆಲವು ರಹಸ್ಯ ತಾಂತ್ರಿಕ ಪಂಥಗಳು” 
(ಸಂಶೋಧನ ತರಂಗ, ಸಂಪುಟ ೨; ಪು.೨೬೦) 

೭೨. ಪ್ರಭುಲಿಂಗ ಲೀಲೆ; ಗೋರಕ್ಷನ ಗತಿ; ೧೫-೫೮ 

೭೩. ಗೂಳೂರು ಶೂನ್ಯಸೊ; ಪು.೪೪೯-೫೧ 

೭೪. ಕಪಟರಾಳ ಕೃಷ್ಣರಾವ್‌; ಅಲ್ಲಮಪ್ರಭು ಮತ್ತು ನಾಥಸಂಪ್ರದಾಯ'(ಕರ್ನಾಟಕ ಸಂಸ್ಥ ಫಿ ಸಂಶೋಧನೆ; 
ಪು೧೨೨-೬) 

೭೫. ಅಲ್ಲಮ ವ ಚಂ.೭೨೪;ಪು.೧೫೮-೯ವ ೬೪೦;ಪು.೧೩೯ 

೭೬ ಕಪಟರಾಳ ಕೃಷ್ಣರಾವ್‌; ಅಲ್ಲಮಪ್ರಭು ಮತ್ತು ನಾಥಸಂಪ್ರದಾಯ'(ಕರ್ನಾಟಕ ಸಂಸ್ಥ ಫಿ ಸಂಶೋಧನೆ;ಪು 
೧೩೭) 


ಶೈವ ಮತ್ತು ಇತರ ಧರ್ಮಗಳು / ೪೭೭ 


ರೀತಿ ಕಂಥೆ, ಭಸ್ಮ ಖರ್ಪರ, ರುದ್ರಾಕ್ಷಿ ಕೌಪೀನ, ಮೇಖಲೆಗಳನ್ನು ಧರಿಸಿದವನೆಂದು 
ವರ್ಣಿಸಿರುವುದರಿ೦ದ, ಅವು ಷಣ್ಮುದ್ರೆಗಳನ್ನು ಸೂಚಿಸುವುವೆಂದೂ ಆದ್ದರಿಂದ ಸಿದ್ದರಾಮನೂ 
ನಾಥಸಂಪ್ರದಾಯದವನೆಂದೂ ಕಪಟರಾಳರ ಅಭಿಪ್ರಾಯ." ಇವುಗಳ ಬಗ್ಗೆ ಹೆಚ್ಚಿನ 
ಸಂಶೋಧನೆಯ ಅಗತ್ಯವಿದೆ. ವೀರಶೈವರು ಇತರ ಎಲ್ಲ ಶೈವಸಂಪ್ರದಾಯಗಳಿಂದ 
ಅನೇಕಾಂಶಗಳನ್ನು ಪಡೆದಿರುವುದರಿಂದ ಶರಣರ ವಚನಗಳಲ್ಲಿ ಅವುಗಳ ಉಲ್ಲೇಖಗಳು 
ಕಾಣಬಹುದು. ಆ ಕಾರಣಕ್ಕಾಗಿ ಎಲ್ಲರನ್ನೂ ಆ ಸಂಪ್ರದಾಯವರೆಂದು ಹೇಳಲಾಗುವುದಿಲ್ಲ. 
ಅದರೂ ಕೆಲವರಿಗೆ ಆ ಬಗ್ಗೆ ಮೊದಲಾದರೂ ಒಲವಿದ್ದಿರಬಹುದೆಂದು ತೋರುತ್ತದೆ. 
ವಚನಕಾರನಾದ ಅಮುಗಿದೇವನನ್ನು ಪುಳುಜೆಗ್ರಾಮದ ಶಾಸನವೊಂದು "ಮುಮಿವತ್‌ 
ಪೂಜಿತೋ ಯತಿ? ಎಂದೂ, "ಶಿವಾಚ್ಚಾರೈಕ ನಿರತೋ' ಎಂದೂ "ದೂರ ಶ್ರವಣ 
ದೂರದರುಶನ ಜ್ಞಾನಸಂಪನ್ನ ಅಣಿಮಾದ್ಯಷ್ಟಗುಣಪರಿಪೂರ್ಣ' ನಾಗಿದ್ದ ಶ್ರಿ ಸಿದ್ದ 
ಸೋಮನಾಥದೇವ ಪಾದಪಂಕಜಭ್ರಮರ' ನೆಂದೂ ವರ್ಣಿಸುತ್ತದೆ." ಆತನು 
“ಅಣಿಮಾದ್ಯಷ್ಟಗುಣ'ಗಳನ್ನು ಪಡೆದ್ದಿದುರಿ೦ಂದ ಆತನು ತಾಂತ್ರಿಕಶೈವದ ಬಗ್ಗೆ ಒಲುಮೆಯನ್ನು 
ಪಡೆದವನೆಂದು ಹೇಳಬಹುದು. ಕರ್ನಾಟಕದ ಆದಿಚುಂಚನಗಿರಿಯ ಮಠಾಧಿಪತಿಗಳ ಹೆಸರು 
ಇಂದಿಗೂ "ನಾಥ' ಎಂಬುದರಿಂದ ಕೊನೆಯಾಗುತ್ತದೆ. ಅಲ್ಲಿನ ಶಾಸನವೊಂದು "ನಾಥ'ದಿಂದ 
ಕೊನೆಯಾಗುವ ಅನೇಕ ಗುರುಗಳ ಪರಂಪರರೆಯನ್ನು ಹೇಳುತ್ತದೆ. ಆದ್ದರಿಂದ 
ಆದಿಚುಂಚನಗಿರಿಯು ನಾಥಪಂಥದ ಒಂದು ಕೇಂದ್ರವಾಗಿದ್ದಿರಿಬೇಕು. ಕದ್ರಿಯ ಮಂಜುನಾಥ 
ದೇವಾಲಯದಲ್ಲಿ ಸಿಕ್ಕಿದ ಕಂಚಿನ ವಿಗಹಗಳ ಆಧಾರದ ಮೇಲೆ ಇದು 
ಬುದ್ದಕೇ೦ದ್ರವಾಗಿದ್ದಿರಬೇಕೆಂಬ ಅಭಿಪ್ರಾಯವಿದ್ದರೂ. ಅದು ಅದು ಗೋರಖನಾಥನಿಂದ 
ಆರಂಭಗೊಂಡ ನಾಥಪಂಥದ ಕೇಂದವಾಗಿದ್ದಿರಬೇಕೆಂದೂ, ಇದನ್ನು ಆ ದೇವಸ್ಥಾನದ 
ಹನ್ನೆರಡು ಮತ್ತು ಹದಿನಾಲ್ಕನೆಯ ಶತಮಾನದ ಶಾಸನಗಳು ಸುಚಿಸುತ್ತವೆಯೆಂದೂ ಡಾ. ಕೆ.ವಿ. 
ರಮೇಶ್‌ ಭಾವಿಸುತ್ತಾರೆ.” ಹೀಗೆ ನಾಥಪಂಥವು ಕರ್ನಾಟಕದಲ್ಲಿ ಸಾಕಷ್ಟು ಪ್ರಭಾವವನ್ನು 
ಪಡೆದಿದ್ದುದು ಗೋಚರಿಸುತ್ತದೆ. 


ನಾಥಸಂಪ್ರದಾಯವು ರಸಸಿದ್ದಿಯಲ್ಲಿ ನಂಬಿಕೆಯಿಟ್ಟಿದ್ದಿತು. ಅದರ ಪ್ರಕಾರ ಮೋಕ್ಷವು 
ಆರೋಗ್ಯದಿಂದ ಕೂಡಿದ ಗಟ್ಟಿಮುಟ್ಟಾದ ದೇಹದಿಂದ ಮಾತ್ರ ಸಾಧ್ಯವೆಂದು ನಂಬಿದ್ದರು. 
ಅದಕ್ಕಾಗಿ ಪಾದರಸ ಮತ್ತು ಅಭ್ರಕಗಳಿಂದ ತಯಾರಿಸಿದ ಗುಳಿಗೆಗಳನ್ನು ತೆಗೆದುಕೊಳ್ಳುತ್ತಿದ್ದರು. 
(ಈ ವಿಷಯದ ಬಗ್ಗೆ "ವಿಜ್ಞಾನ ಎಂಬ ಅಧ್ಯಾಯವನ್ನು ನೋಡಿ). ಇಂತಹವರನ್ನು 
“ಘುಟಿಕಾಸಿದ್ದ'ರೆಂದು ಕರೆಯುತ್ತಿದ್ದರು.₹?.. ಅಲ್ಲಮನು “ನಾರುಬೇರಿನ ಕುಟಿಲಕಪಟದ 
ಯೋಗ'ವನ್ನು ವಿಡಂಬಿಸಿರುವುದೂ ಇವರನ್ನೇ ಕುರಿತೆಂದು ಕಾಣುತ್ತದೆ.** ನಾರು, ಬೇರು, 
ಅಂಜನ, ಘುಟಿಕೆ, ಮೂಲಿಕೆ, ಬಿಲದ್ವಾರ, ರಸಸಿದ್ದಿ ಧಾತುವಾದ, ವಶ್ಯ, ಕುಟಿಲಾರಾಧನ, 


೭೭. ಕಪಟರಾಳ ಕೃಷ್ಣರಾವ್‌; ಅಲ್ಲಮಪ್ರಭು ಮತ್ತು ನಾಥಸಂಪ್ರದಾಯ'(ಕರ್ನಾಟಕ ಸಂಸ್ಕೃತಿ ಸಂಶೋಧನೆ;ಪು 
೫೨-೩) 

೭೮. ಎಂ.ಎಂ. ಕಲಬುರ್ಗಿ ; ಶಾಸನಗಳಲ್ಲಿ ಶಿವಶರಣರು; ಪು ೯೮-೯ 

೭೯. ಎಂ. ಚಿದಾನಂದಮೂರ್ತಿ; ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ; ಪು.೧೫೪ 

೮೦. ಕೆ.ವಿ ರಮೇಶ್‌; ತುಳುನಾಡಿನ ಇತಿಹಾಸ ; ಪು ೪೬-೭ 

೮೧. ಅಲ್ಲಮ ವ ಚಂ. ೭೧೬;ಪು.೧೫೬ 


೮೨. ಅಲ್ಲಮ ವ ಚಂ. ೬೪೦;ಪು ೧೩೯ 


೪೭೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ವಲಿತಪಲಿತನಾಶ, ಕಾಲವಂಚನಾಭ್ಯಾಸಯೋಗ, ಮಾರಣಾದಿ ವಿಕರ್ಮ, 
ಮಂತ್ರಯಂತ್ರತಂತ್ರಸಾರ ಪರಕಾಯಪ್ರವೇಶ ಇವುಗಳನ್ನು ಬಯಸುವ  ವಿಕಾರಿಸಿದ್ದರು 
ಸಿದ್ದರಾಮನಿಗೆ  ಸಾಟಿಯಾಗಲಾರರೆಂಬ ರಾಘವಾಂಕನ ವರ್ಣನೆಯು ನಾಥಪಂಥದ 
ಘುಟಿಕಾಸಿದ್ದರಿಗೆ ಸಂಬಂಧಿಸಿದ್ದಾಗಿದೆ.” 


ನವನಾಥರು 


ನಾಥಪಂಥವು ನವನಾಥರಿಂದ ಪ್ರಚುರವಾಯಿತು. ಈ ನವನಾಥರ ಉಲ್ಲೇಖವು ಆದಯ್ಯನ 
ವಚನವೊಂದರಲ್ಲಿದೆ; ಅವರೆಂದರೆ ವ್ಯಾಳಿ, ಚರ್ಪಟಿ, ಕೋರಾಂಟ, ರತ್ನಘೋಷ, ಭೂತನಾಥ, 
ಮಚ್ಚೇಂದ್ರ, ಗೋರಷ, ಮಂಜುನಾಥ," ಚನ್ನಬಸವಣ್ಣನು ವ್ಯಾಲ, ಕೋರಾಂಟ, ರತ್ನಘೋಷ, 
ಮತ್ತು ನಾಗಾರ್ಜುನರನ್ನು ಹೆಸರಿಸಿ ಅವರ ಬಗ್ಗೆ ಈ ರೀತಿ ಹೇಳುತ್ತಾನೆ.” ಕಲ್ಯಾಣದಲ್ಲಿ 
ಬೆಳ್ಳಿಯ ಕಂದಾಲದ ಕೆಜ್‌ಯ ಹೊಕ್ಕ ಕೋರಾಂಟ, ಗುಂಡಾ ವ್ಯಾಲ; ಚಕ್ರಕ್ಕೆ ತಲೆಗೊಟ್ಟ 
ನಾಗಾರ್ಜುನ; ಹಗೆಯ ಕಂಪಲ ಹೊಕ್ಕ ರತ್ನಘೋಷ.” ಎಂದರೆ ಇವರೆಲ್ಲರೂ ವ್ಯರ್ಥರಾಗಿ 
ತಮ್ಮ ಕಾಲದಲ್ಲಿ ಪ್ರಭಾವಶೂನ್ಯರಾಗಿದ್ದಾರೆ ಎಂದು ಚನ್ನಬಸವನ ಅರ್ಥವಿರಬಹುದು. 
ಸಂಪ್ರದಾಯದ ಪ್ರಕಾರ ನವನಾಥರಲ್ಲಿ ಪ್ರತಿಯೊಬ್ಬನ ಬಳಿಯಲ್ಲಿಯೂ ಒಂದು ಕೋಟಿ 
ರಸಸಿದ್ದರು ಇದ್ದರಂತೆ. ಹೀಗಾಗಿ ಒಟ್ಟು ಒಂಭತ್ತು ಕೋಟಿ ರಸಸಿದ್ಧರಾದರು; ಇವರನ್ನು 
ನವಕೋಟಿಸಿದ್ದರು ಎಂದು ಕರೆಯುತ್ತಾರೆ.” ಈ ಸಿದ್ಧರು ಹಠಯೋಗ, ಅಭ್ಯಾಸಯೋಗ, 
ಅಂಬಿಕಾಯೋಗ, ಆತ್ಮಯೋಗ, ಸಿದ್ಯೋಗ, ಪಿಶಚಯೋಗಗಳೆಂಬ “ಷಡ್ವಿಧ ಕರ್ಮಯೋಗ' 
ಗಳನ್ನು ಅಭ್ಯಾಸ ಮಾಡುವವರು. ಆದಯ್ಯನು ಅವುಗಳನ್ನು ಈ ರೀತಿ ವಿವರಿಸುತ್ತಾನೆ: 
“ಶೋಷನೆ, ದಾಹನೆ, ಪ್ಲಾವನೆ, ಚಾಲನೆ, ಖಾಳಾಪಖಾಳಮಂ ಮಾಡಿ ತ್ರಿದೋಷಾದಿಗಳಂ 
ಪ್ರವರ್ತಿಸಲೀಯದೆ, ಮಲಯುಗಮಂ ನೆಲೆಗೊಳ್ಳಲೀಯದೆ, ಗಜಕರಣ೦ಗಳಿ೦ 
ಪವನಧಾರಣೆಯಿ೦ ಕಲ್ಲಯೋಗಂಗಳಿಂ ಮೂಲಿಕಾ ಬಂಧದಿ ಬಂಧಿಸಿ, ಘಟಮಂ ನಟಿಸುವುದು 
ಹಠಯೋಗ, ಪವನಾಭ್ಯಾಸಂಗಳಿಂದ ಅಭ್ಯಾಸಯೋಗ, ಕ್ರಮಂಗಳಿಂ ಜಿಹ್ವೆಯಂ ಬೆಳೆಸಿ ಹಠ 
ಸಮ್ಮಿಶ್ರದಿಂ ಷಡಾಧಾರದ ಪಶ್ಚಿಮಪಥವಿಡಿದು, ಪ್ರಾಣಪವನದ ಮಸ್ತಕಕ್ಕೇರಿಸಿ ಜಿಹ್ವೆಯ 
ಸುಷುಮೈೆಯಲ್ಲಿಟ್ಟು ಸೋಮಪಾನಮಂ೦ ಸೇವಿಸಿ ಸಪ್ಪಸ್ಥಾನ ನವಚಕ್ರದಲ್ಲಿ ನಿಂದು 
ಮುಕ್ಕಂಬಿಕೆಯೊಡಗೂಡುವುದು ಅಂಬಿಕಾಯೋಗ. ಆತ್ಮನಂ ಭೇದಿಸಿ ಪ್ರಾಣವಾಯುನಾಡಿ 
ಗಳನರಿತು, ಹಿಡಿವ ಭೇದಮಂ ತಿಳಿದು, ತೆಗೆವ ಬಿಗಿವ ಸಂಚಮ೦ ಕಂಡು, ಉಡ್ಡಿಯಾಣಬಂ೦ಧ, 
ಜಾಳಾಂಧರಬಂಧ, ಠಾಣಿಕಾಮುದ್ರೆ, ಭೂಸಂಕೋಚ, ಬ್ರಹ್ಮಸ್ಥಾನದುತ್ತರ ನಾಡಿಯಿಂದ ಆತ್ಮನ 
ಆತ್ಮಲಿಂಗದಲ್ಲಿ ಸಂಯೋಗ ಮಾಡುವುದು ಆತ್ಮಯೋಗ. ಅ೦ಜನಸಿದ್ಧಿ, ಮೂಲಿಕಾಸಿದ್ಧಿ. 
ಘುಟಿಕಾಸಿದ್ದಿ, ಶರೀರಸಿದ್ಧಿ, ಪರಕಾಯ ಪ್ರವೇಶ, ತಿಕಾಲಜ್ಞಾನ,  ದೂರಶ್ರವಣ, 
ದೂರದೃಷ್ಟಿಯೊಳಗಾದ ಅಷ್ಟಮಹಾಸಿದ್ದಿಯಂ ಪಡೆದು ರಸಸಿದ್ಧಿ, ಪಾಷಾಣಸಿದ್ದಿ, ಲೋಹಸಿದ್ದಿ, 
ವಯಸ್ತಂಭ, ಸ್ವರವಂಚ, ಕಾಯವಂಚ, ಕಾಯವಂಚನೆ, ವೇದಶಾಸ್ತ್ರ ಸಿದ್ಧಿ, ಭರತಸಿದ್ದಿ, 
ಗಾಂಧರ್ವಸಿದ್ದಿ, ಕಿನ್ನರಸಿದ್ದಿ. ವಾಚಾಸಿದ್ದಿ, ಖೇಚರತ್ವ ಮಹೇಂದಜಾಲವೊಳಗಾದ ಚೌಷಷ್ಠಿ 
ವಿದ್ಯಾಸಿದ್ದಿ, ಅಣಿಮಾ, ಹಿಮಾ, ಗರಿಮಾ, ಲಫಿಮಾ, ಪ್ರತ್ಯಕ್‌, ಪ್ರಾಕಾಮ್ಯ, ಈಶಿತ್ವ ವಶಿತ್ವ 


© © 


೮೩. ಸಿದ್ಧರಾಮ ಚಾರಿತ್ರ; ೧.೯ 
೮೪. ಆದಯ್ಯ ವ.೨೩೧;ಪು.೧೩೪ 
೮೫. ಚನ್ನಬ ವ ೩೭, ಪು.೧೭ 


ಶೈವ ಮತ್ತು ಇತರ ಧರ್ಮಗಳು / ೪೭೯ 


ಎಂಬ ಅಷ್ಟ್ಟೈಶ್ವರ್ಯಸಿದ್ದಿ; ವ್ಯಾಳಿ, ಚರ್ಪಟಿ ಕೋರಾಂಟ, ರತ್ನಘೋಷ, ಭೂತನಾಥ, 
ನಾಗಾರ್ಜುನ, ಮಚ್ಛೇಂದ್ರ, ಗೋರಕ್ಷ. ಮಂಜುನಾಥಾದಿ ನವನಾಥಸಿದ್ಧರೊಳಗಾದ ಸಮಸ್ತ 
ಸಿದ್ಧಿಬುದ್ಧಿಗಳಂ ಲಿಂಗವನರಸಿ ಅಟ್ಟಿ ಮುಟ್ಟಿ ಹಿಡಿದೆನೆಂಬುದು ಸಿದ್ದಯೋಗ. ಪಿಶಾಚತ್ವದಿಂ 
ತಿಭುವನಿಯಂ ಸೇವಿಸಿ, ವಜ್ರಿಅಮರಿಯಗಳ೦ ಸೇವಿಸಿ, ಅಮರಿ ಭ್ರಮರಾದೇವಿ, ಅಮರಿ 
ತ್ರಿಪುರಾಂತಕಿ, ಅಮರಿ ಕಾಲಸಂಹಾರಿ, ಅಮರಿ ತ್ರೈಲೋಕ್ಯಸಾಧನಿ, ಇಂತೆಂಬ ಶ್ರುತಿಗೇಳ್ಸು ವಜ್ರಿ 
ಅಮರಿಗಳನಂಗಲೇಪ೦ ಮಾಡಿ ಶುಕ್ಷಮಂ ಸೇವಿಸಿ, ಬೂತಸಂಕುಳಂಗಳೊಡನಾಡಿ 
ಅಜ್ಞಾನವಶದಿಂದ ಲಿಂಗವೇನೆಂದಿರಿಯದೆ, ಕ್ಷೀಣವೃತ್ತಿಯ ಪಿಶಾಚತ್ವದಿಂದಿಪ್ಲುದು 
ಪಿಶಾಚಯೋಗ.”” ಇದರೊಡನೆ. ಅಷ್ಟಾಂಗಯೋಗ ಸಾಧನೆಯನ್ನು ಮಾಡುವವರನ್ನು 
ಆದಯ್ಯನಿಲ್ಲಿ ಖಂಡಿಸುತ್ತಾನೆ. ಅದರಂತೆಯೇ ಹಠಯೋಗ ಲಂಬಿಕೆಯೆಂದು 
(ಅಂಬಿಕೆ?-ಅಂಬಿಕಾಯೋಗ) ವಜ್ರಅಮರಿಯ ಕಲ್ಲವೆಂದು ಮಲಮೂತ್ರಗಳನ್ನೇ ಸೇವಿಸುತ್ತ ಈ 
ನಾಥಪಂಥದವರು ಇದನ್ನು ಪೂರ್ವದ ನವನಾಥಸಿದ್ದರ ಮತವೆಂದು ಹೇಳುತ್ತ ತಮ್ಮ 
ಕ್ರಿಯೆಯನ್ನು ಸಮರ್ಥಿಸಿಕೊಳ್ಳುವವರನ್ನು ಕಾಪಾಲಿಕಾಚರಣೆಯೆಂದು ಅಲ್ಲಮನು ಖಂಡನೆ 
ಮಾಡುತ್ತಾನೆ. ತಲೆಯಲ್ಲಿರುವ ವಾತಪಿತ್ತ ಶ್ಲೇಷ್ಠವನ್ನು ತೆಗೆದು ಅವುಗಳನ್ನೇ ಅಮೃತವೆಂದು 
ಇವರು ಸೇವಿಸುತ್ತಿದ್ದರು, ಫಲರಸಕ್ಷೀರಗಳನ್ನು ಸೇವಿಸುತ್ತ ಅನ್ನಅನ್ನು ಬಿಟ್ಟಿದ್ದೇವೆ೦ದು ಇವರು 
ಢೋಂಗಿ ಹೊಡೆಯುತ್ತಿದ್ದ ಚಿತ್ರಅಲ್ಲಮನ ಈ ಚಿತ್ರದಲ್ಲಿದೆ. ಈ ರೀತಿ ನಾಥಪಂಥದ 
ಅನುಯಾಯಿಗಳು ಬಹುವಿಚಿತವೂ ಬೀಭತ್ಸಕರವೂ ಆದ ಕಾರ್ಯಗಳಲ್ಲಿ ತೊಡಗಿದ್ದರು, ಆದರೆ 
ಗೋರಕ್ಷನು ಕುಂಡಲಿನಿಯಲ್ಲಿ ನೆಲಸಿರುವ ಜೀವಶಕ್ತಿಯನ್ನು ಸುಷುಮ್ನನಾಳದ 
ಮೂಲಕವಾಗಿಯೂ ಷಟ್ಟಕ್ಷ(ಆಧಾರ, ಸ್ವಾಧಿಷ್ಟಾನ, ಮಣಿಪೂರಕ, ಅನಾಹತ, ವಿಶುದ್ಧಿ ಮತ್ತು 
ಆಜ್ಞೆಗಳ ಮೂಲಕವಾಗಿಯೂ ಎಚ್ಚರಿಸಿ ಸಹಸ್ತದಳಕಮಲ ರಸವಿರುವ ಮೆದುಳಿನಲ್ಲಿ 
ತಲುಪುವಂತೆ ಮಾಡುವ ಯೋಗದಲ್ಲಿ ನಂಬಿಕೆಯಿಟ್ಟಿದ್ದವು. ಇದು ಪತಂಜಲಿಯ 
ಯೋಗಶಾಸ್ತಕ್ಸನುಗುಣವಾದ ಕ್ರಮವಾಗಿದೆ. ಇದರ ಗುರಿಯು ಮಾನವನ ದೈಹಿಕ-ಮಾನಸಿಕ 
ಕ್ರಿಯೆಗಳ ಸಾಮರಸ್ಯ ಇದರಿಂದ ಶಿವ-ಶಕ್ತಿಗಳ ಸಂಯೋಗ ಅಥವಾ ಪರಶಿವನ 
ಪ್ರಾಪ್ತಿಯಾಗುತ್ತದೆಂದು ಅವನ ನಂಬಿಕೆಯಾಗಿತ್ತು” ಆದರೆ ಅವೆಲ್ಲವೂ ಆಚರಣೆಯಲ್ಲಿ 
ಅಸಹ್ಯಕರವಾಗಿದ್ದುವು. 


ಬೆಡಗಿನ ಭಾಷೆ 


ನಾಥಪಂಥೀಯರ ಮತ್ತೊಂದು ವೈಶಿಷ್ಟ್ಯವೆಂದರೆ ಅವರ ಅಭಿವ್ಯಕ್ತಿಯ ಗೂಢತೆ. ಅವರು 
ತಮ್ಮ ಅನುಭಾವಿಕವೂ ನಿಗೂಢವೂ ಆದ ಅನುಭವಗಳನ್ನು ಸಾಮಾನ್ಯರಿಗೆ ಅರ್ಥವಾಗದ 
ಶೈಲಿಯಲ್ಲಿ ನಿರೂಪಿಸಿದರು. ಈ ಬಗೆಯ ಭಾಷೆಯನ್ನು ಸಂಧ್ಯಾಭಾಷೆಯೆಂದು ಕರೆಯುತ್ತಾರೆ. 
ಹಿಂದೂಗಳ ಹಾಡುಗಳಲ್ಲಿಯೂ ಬೌದ್ಧರ ದೋಹೆಗಳಲ್ಲಿಯೂ ಈ ಬಗೆಯ ಭಾಷೆಯನ್ನು 
ಬಳಸಲಾಗಿದೆ. "ಸಂಧ್ಯಾಭಾಷೆ'ಗಿಂತ ಸಂಧಾಭಾಷೆ (ಉದ್ದೇಶಪೂರ್ವಕವಾದ ಭಾಷೆ) ಎಂಬುದು 


೮೬. Buddha Prakash; Aspects of Indian History and Civilisation ಐ. ೩೦೯ 
೮೭. ಆದಯ್ಯ ವ..೨೩೧ ; ಪು ೧೩೨-೪ 
೮೮. ಅಲ್ಲಮ ವ ಚಂ. ೯೨೪; ಪು ೧೫೮-೯ 


೮೯. Buddha Prakash; Aspects of Indian History and Culture; 0.೨೯೯ 


೪೮೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಸರಿಯಾದ ರೂಪವೆಂದು ಕೆಲವರ ಅಭಿಪ್ರಾಯ. ಹೊರನೋಟದಲ್ಲಿ ಒಂದು ಅರ್ಥವನ್ನು 
ಕೊಡಬಹುದಾದರೂ ನಿಗೂಢಾರ್ಥದತ್ತಲೇ ಗುರಿಯನ್ನು ಪಡೆದಿರುವುದೇ ಈ ಭಾಷೆಯ 
ವೈಶಿಷ್ಟ್ಯ, ಈ ಪದವು ಅನೇಕ ಪಾಳಿ ಹಾಗೂ ಸಂಸ್ಕೃತ ಗ್ರಂಥಗಳಲ್ಲಿ ಬಳಕೆಗೊಂಡಿದೆಯಂತೆ.₹್‌ 
ಈ ಬಗೆಯ ರಹಸ್ಯ ಭಾಷೆಯ ಬಳಕೆ ಉಪನಿಷತ್ತುಗಳ ಕಾಲದಿಂದಲೂ ಅನುಭಾವಿಗಳಿಗೆ 
ಪ್ರಿಯವಾದ ಅಭಿವ್ಯಕ್ತಿರೂಪವಾಗಿದೆ."? ಸಂಧಾಭಾಷೆ ಯನ್ನು ಯಗ್ವೇದ ಹಾಗೂ ಅಥರ್ವ 
ವೇದಗಳಲ್ಲಿ ಬಳಸಲಾಗಿದೆ, ಆದರೆ ತಾಂತ್ರಿಕ ಸಾಹಿತ್ಯದಲ್ಲಿ ತುಂಬ ಜನಪ್ರಿಯವಾಯಿತು.** 
ಕನ್ನಡದ ವಚನಕಾರರ ಮೇಲೆಯೂ ಈ ಬಗೆಯ ಭಾಷೆಯು ಪ್ರಭಾವ ಬೀರಿದೆ. ವಚನಕಾರರು 
ಹೀಗೆ ರಹಸ್ಯ ಭಾಷೆಯನ್ನು ಬಳಸಿ ರಚಿಸಿರುವ ವಚನಗಳನ್ನು ಬೆಡಗಿನ ವಚನಗಳೆಂದು 
ಕರೆಯುವುದು ವಾಡಿಕೆ. ಇಂತಹ ವಚನಗಳು ಹೊರನೋಟಕ್ಕೆ ಅಸಂಬದ್ಧವಾಗಿ 
ಕಾಣಿಸುತ್ತವೆಯಾದರೂ ಅವುಗಳಿಗೆ ಒಳಾರ್ಥವಿರುತ್ತದೆ. ಇಂತಹ ವಚನಗಳಿಗೆ ಹಲವರು 
ಅರ್ಥ-ವ್ಯಾಖ್ಯಾನಗಳನ್ನು ರಚಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಾಯಶ: ಬೆಡಗಿನ ವಚನಗಳ 
ನುಡಿಗಟ್ಟಿಗೆ ವಿಶಿಷ್ಠವೂ ನಿರ್ದಷ್ಟವೂ ಆದ ಅರ್ಥವಿದೆಯೆನಿಸುತ್ತದೆ: ಇಲ್ಲದಿದ್ದರೆ ಒಬ್ಬ 
ಅನುಭಾವಿಯ ಮಾತು ಇನ್ನೊಬ್ಬನಿಗೆ ಅರ್ಥವಾಗಲಾರದು. “ಹೂವಿನ ಮೇಲಣ ತುಂಬಿ ಹೂವ 
ತಿಂದು ಗಂಧವನುಳುಹಿತ್ತು. ಉಳುಹಿದ ಗಂಧ ತುಂಬಿಯ ತಿಂದು, ತುಂಬಿ ಗಂಧ 
ಒಂದೆಯಾಯಿತ್ತು ಅದು ನಿರಂಗದಿರವು ಸದಾಶಿವಮೂರ್ತಿಲಿಂಗವು ತಾನೆ” ಎಂಬ ಅರಿವಿನ 
ಮಾರಿತಂದೆಯ ವಚನಕ್ಕೆ ಸಿಂಗಳದ ಸಿದ್ದಬಸವರಾಜದೇವನೆಂಬ ವ್ಯಾಖ್ಯಾನಕಾರನು ಹೀಗೆ 
ಅರ್ಥೈಸುತ್ತಾನೆ: “ಶರಣನ ಹೃದಯಕಮಲದಲ್ಲಿಪ್ಪ ಪರಿಪೂರ್ಣಜ್ಞಾನವೆಂಬುದೀಗ ಹೂವಿನ 
ಮೇಲಣ ತುಂಬಿ ಎಂಬ ಶಬ್ದಕ್ಕರ್ಥ. ಈ ಚಿತ್‌ ಸ್ವರೂಪನಾದ ಶರಣನು ತನ್ನ ಪರಿಪೂರ್ಣ 
ಜ್ಞಾನದಿಂದ ಹೃದಯಕಮಲವನವಗ್ರಹಿಸಿ ಸದ್ದಾಸನಾಸ್ತರೂಪವಾದ ಪ್ರಾಣಲಿಂಗವನು ತನ್ನ 
ನಿಜಾಂತರಂಗದಲ್ಲಿ ಮೂರ್ತಿಗೊಳಿಸಿದನೆಂಬುದೀಗ ಹೂವ ತಿಂದು ಗಂಧವನುಳುಹಿತ್ತು ಎಂಬ 
ಶಬ್ದಕ್ಕರ್ಥ. ಅಂತರಂಗದಲ್ಲುಳುಮೆಯ ಸ್ವರೂಪವಾಗಿಪ್ಪ ಪ್ರಾಣಲಿಂಗವು ಶರಣನ 
ಪರಿಪೂರ್ಣಜ್ಞಾನವನವಗಹಿಸಿತ್ತೆಂಬುದೀಗ ಉಳಿದ ಗಂಧ ತುಂಬಿಯ ತಿಂದು ಎ೦ಬ ಶಬ್ದಕ್ಕರ್ಥ. 
ಆ ಪರಿಪೂರ್ಣಜ್ಞಾನಸ್ಪರೂಪನಾದ ಶರಣನು ಪ್ರಾಣಲಿಂಗವನವ ಗ್ರಹಿಸಿ ಸದ್ದಾಸನಾರೂಪವಾದ 
ಪ್ರಾಣಲಿಂಗವು ಶರಣನನವಗ್ರಹಿಸಿ ಎರಡೂ ಏಕವಾಗಿ ಒಂದೇ ಸ್ವರೂಪದಲ್ಲಿ 
ಅಂಗರಹಿತವಾಯಿತ್ತೆಂಬುದೀಗ ತುಂಬಿ ಗಂಧವೊಂದೆಯಾಯಿತ್ತು ಅದು ನಿರಂಗದ ಇರವು 
ಸದಾಶಿವಮೂರ್ತಿ ಲಿಂಗವು ತಾನೆ ಎಂಬ ಶಬ್ದಕ್ಕರ್ಥ.” ಇಂತಹ ವಚನಗಳಲ್ಲಿ ಬಳಕೆಯಾದ 
ಪದಗಳು ಎಲ್ಲ ಸಂದರ್ಭಗಳಲ್ಲಿಯೂ ಒಂದೇ ಅರ್ಥವನ್ನು ಪಡೆದಿರುವುದೇ ಎಂಬ ವಿಷಯವು 
ಸಂಶೋಧನೆಯಿಂದ  ಸಿದ್ದವಾಗಬೇಕಾದುದು. ಕನ್ನಡದ ವಚನಕಾರರಲ್ಲಿ ಬಹುಪಾಲು 
ಒಂದೆರಡಾದರೂ ಬೆಡಗಿನ ವಚನಗಳನ್ನು ರಚಿಸಿರುವುದು ಕಂಡುಬರುತ್ತದೆ. ಆದರೆ ಇಂತಹ 
ವಚನಗಳ ರಚನೆಗೆ ಅಲ್ಲಮಪಭುವು ಹೆಸರಾಗಿದ್ದಾನೆ. ಮತ್ತು ಸಂಖ್ಯೆಯಲ್ಲಿ ಅಂತಹ ರಚನೆಗಳು 


€0. Shashibhushan Dasgupta; Obscure Religious Cults;p. ೪೧೩ 
೯೧. Sukumar sen; The Natha Cult( The Heritage of India, Vol IV p. ೨೯೦) 


೯೨. Shashibhushan Dasgupta; Obscure Religious Cults; 0.೪೧೬ 
೯೩. ಅರಿ ಮಾ ವ ೨೭೨; ಪು ೬೬ 


ಶೈವ ಮತ್ತು ಇತರ ಧರ್ಮಗಳು / ೪೮೧ 


ಅವನಲ್ಲಿ ಹೆಚ್ಚು. ನಾಥಪಂಥದ ಆಳವಾದ ಜ್ಞಾನ ಹಾಗೂ ಅದು ಅವನ ಮೇಲೆ 
ಬೀರಿರಬಹುದಾದ ಪ್ರಭಾವಗಳೇ ಇದಕ್ಕೆ ಕಾರಣವೆನ್ನಃ ಬಹುದು. 


ಭೈರವರು 


ಉಗರೂಪದ ಶಿವನನ್ನು ಪೂಜಿಸುವವರಲ್ಲಿ ಭೈರವಪಂಥವೂ ಒಂದು. ಪುರಾಣಗಳು 
ಬಹ್ಮಶಿರಚ್ಛೇದಕಮೂರ್ತಿಯಾದ ಶಿವನನ್ನು ಭೈರವನೊಂದಿಗೆ ಸಂಬಂಧಿಸುತ್ತವೆ. 
ಆಗಮಗಂಥಗಳು ಅರವತ್ತನಾಲ್ಕು ಭೈರವರನ್ನು ಹೆಸರಿಸುತ್ತವೆ. ಅವರನ್ನು ಅಸಿತಾಂಗ, ರುರು, 
ಚಂಡ, ಕ್ರೋಧ, ಉನ್ಮತ್ತಭೈರವ, ಕಪಾಲ, ಭೀಷಣ ಮತ್ತು ಸಮಹಾರರೆಂಬ ಎಂಟು ಮಂದಿಯ 
ನಾಯಕತ್ವದಲ್ಲಿ ಎಂಟು ಗುಂಪುಗಳನ್ನಾಗಿ ಮಾಡಲಾಗಿದೆ. ಇವರು ತಾಂತ್ರಿಕಗ್ರಂಥಗಳಲ್ಲಿ 
ಉಕ್ತರಾದ ಅರವತ್ತನಾಲ್ಕು ಮಂದಿ ಯೋಗಿನಿಯರ ಪತಿಗಳೋ ಪೋಷಕರೋ ಆಗಿದ್ದಾರೆ. 
ತಂತ್ರಧರ್ಮದ ಬೆಳವಣಿಗೆಯಲ್ಲಿ ಬಂದ “ಯಾಮಲ' ಎಂಬ ಸಾಹಿತ್ಯವು ಈ ಭೈರವರಿಂದ 
ರಚಿತವಾಯಿತೆಂದು ಹೇಳಲಾಗುತ್ತದೆ. ಮುಖ್ಯ ಯಾಮಲಗಂಥವಾದ '`ಬ್ರಹ್ಮಯಾಮಲ'ವು 
(ಕ್ರಿ.ಶ.೧೦೫೨) ಎಂಟು ಮಂದಿ ಯಾಮಲರ ಹೆಸರನ್ನು ಹೇಳಿ ಅವರನ್ನು ಸ್ವಚ್ಚಂದ, ಕ್ರೋಧ, 
ಉನ್ಮತ್ತ, ಉಗ್ರ, ಕಾಪಾಲಿ, ರುಂಕಾರ, ಶೇಖರ ಮತ್ತು ವಿಜಯ ಎಂಬ ಎಂಟುಜನ 
ಭೈರವರೊಂದಿಗೆ ಸಂಬಂಧಿಸುತ್ತದೆ. ಶಿವತಂತ್ರ ಅಥವಾ ಆಗಮಗಳು ರುದ್ರ ಅಥವಾ ಸದಾಶಿವ 
ಸಂಪ್ರದಾಯಗಳನ್ನು ಪ್ರತಿನಿಧಿಸಿದರೆ, ಯಾವುಲಗಳು ಭೈರವ ಪಂಥವನ್ನು ಪ್ರತಿನಿಧಿಸುತ್ತವೆ. 
ಕರ್ಣಾಟಕದಲ್ಲಿಯೂ ಮಧ್ಯಕಾಲದಲ್ಲಿ ಈ ಭೈರವಪಂಥವು ಪ್ರಚಲಿತವಾಗಿದ್ದಿತೆಂದು ಕಾಣುತ್ತದೆ. 
ಬ್ರಹ್ಮಶಿವನು ಅರವತ್ತನಾಲ್ಕು ಭ್ಯ ರವರನ್ನೂ ಅವರತ್ತನಾಲ್ಕು "ಯೋಗಿನಿಯರನ್ನೂ 
ಉಲ್ಲೇಖಿಸುತ್ತಾನೆ” ಮೋಳಿಗೆಯ ಮಾರಯ್ಯನು *ಡಾಂಛಿಕರೂ" ಕಾಮುಕರೂ ಆದ ಜಂಗಮರು 
ಗಡ್ಡ, ಜಡೆ, ಕಂಥೆಗಳನ್ನು ತೊಟ್ಟು ಭೈರವರಂತೆ ತುರುಬು ಚಿಮ್ಮುರಿಗಳನ್ನು ಕಟ್ಟಿಕೊಂಡು 
ಹಗರಣದ ನಿರಿಗುರುಳ ಬಾಲೆಯರ ಜಸ್‌ ತಿರುಗುವ ಬರಿವಾಯ ಭಂಜಕರೆಂದು 
ಹಳಿಯುತ್ತಾನೆ."" ವೀರಶೈವ ಜಂಗಮನ ವೇಷಭೂಷಣಗಳೆಂದು ಪ್ರಭುಲಿಂಗಲೀಲೆಯಲ್ಲಿ 
ಹೇಳಿರುವ ತುರುಬು, ಚಿಮ್ಮುರಿ, ಚಿಂದಿ. ಕಾಸೆ ಇತ್ಯಾದಿಗಳು ಭೈರವಪಂಥದಿಂದ ವೀರಶೈವ 
ಜು ಎಟ ಭೈರವನು ಅರಣ್ಯದಲ್ಲಿ ಓಡಿಯಾಡುತ್ತಿದ್ದನೆಂದು ಪಂಪಭಾರತವು 
ಳುತದೆ. 


ಕೌಳರು 


ಕೌಲನ ಹೆಸರು ವಚನಗಳಲ್ಲಿ ನೇರವಾಗಿ ನಮಗೆ ದೊರೆಯುವುದು ಚನ್ನಬಸವಣ್ಣನ 
ವಚನದಲ್ಲಿ ಮಾತ್ರ ಇಲ್ಲಿ “ಕೌಲಿ ಮರುಳಾಗಿ ಹೋದ” ಎಂಬ ಉಕ್ತಿಯಿದೆ. ಆದರೆ ಇದಕ್ಕೆ 


೯೪. B.N Puri; the Natha Worship in India and Indonesia. The Journal of Indian 
History, ೫11/11, pt I: P. ೮೯.೧7೦) 

೯೫. ಸಮಯ ಪ; ಲೆ ೧೭೬ 

೯೬. ಮೋಳಿಗೆ ಮಾ ವ.೭೦೯;ಪು ೧೮೮ 

೯೭. ಬಿ.ಸಿ. ಜವಳಿ: “ವಚನ ವಾಜ್ಮಯದಲ್ಲಿ ನಿರೂಪಿತವಾದ ಶೈವವೀರಶೈವಗಳ ಸಂಬಂಧ' (ಸಾಧನೆ ೧.೨; 
ಪು ೧೧) 

೯೮. ಪಂಪಭಾ; ೫ ೧೦೧ ಗದ್ಯ (ಪಟುವಟೆಯೊಳ್‌ ಭೃರವಂ ಪಾಯ್ವಂತೆ) 

೯೯. ಎಂ. ಆರ್‌.ಶ್ರೀನಿವಾಸಮೂರ್ತಿ; ವಚನಧರ್ಮಸಾರ ; ಪು ೩ 


೪೮೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಕಟಣೆಯಲ್ಲಿ ಕಾಪಾಲಿ ಮರುಳಾಗಿ ಹೋದ ಎಂದಿದೆ.” 
ಆದರೆ ಆ ವಚನದಲ್ಲಿ ಕಾಪಾಲಿಯ ಪರ್ಯಾಯನಾಮವಾದ ಮಹಾವ್ರತಿಯು 
ಉಕ್ತವಾಗಿರುವುದರಿಂದ ಅದು ಕೌಲಿಯನ್ನೇ ಸೂಚಿಸುತ್ತಿರಬಹುದು (ಫ.ಗು. ಹಳಕಟ್ಟಿಯವರ 
ಸಂಸ್ಕರಣದಲ್ಲಿ `ಜೋಗಿ ಧೀರ ತಿರುಗುತಿರ್ದ ಎಂದಿದೆ) ಎಂಬ ಚಿದಾನಂದಮೂರ್ತಿಯವರ 
ಸೂಚನೆ ನಿಜವಾದರೆ" ಇದೊಂದೇ ಕಡೆ ವಚನಗಳಲ್ಲಿ ಕೌಲರ ಬಗ್ಗೆ ನೇರವಾದ ಉಲ್ಲೇಖವು 
ದೊರೆಯುವುದು. ಶಾಕ್ತೇಯ"” ಅಥವಾ ಶಾಕ್ತಿಕನ”” ಉಲ್ಲೇಖಗಳು ವಚನಗಳಲ್ಲಿವೆ. ಕೌಳರು 
ಶಕ್ತಿಯ ಉಪಾಸಕರಾದದ್ದರಿಂದ ಶಾಕ್ಷೇಯ ಅಥವಾ ಶಾಕ್ತಿಕವೆಂಬ ಶಬ್ದಗಳು ಅವರನ್ನೇ 
ಸೂಚಿಸುತ್ತಿವೆಯೆನಿಸುತ್ತದೆ. ಕೌಳರು ಮಧ್ಯಯುಗೀನ ಕರ್ಣಾಟಕದಲ್ಲಿ ಸಾಕಷ್ಟು 
ಪ್ರಚಾರದಲ್ಲಿದ್ದರೆಂಬುದಕ್ಕೆ “ಸಮಯ ಪರೀಕ್ಷೆ'ಯಲ್ಲಿ ಆಧಾರಗಳು ದೊರೆಯುತ್ತವೆ. ಕೌಳರು 
ಒಂದು ಕಡೆ “ರಂಗಪೂಜೆ ಮಾಡಿದರೆ ಮತ್ತೊಂದೆಡೆ ಕುರಿಯನ್ನು(ಬಲಿಗಾಗಿ) ತನ್ನಿ ಎನ್ನುತ್ತಾರೆ; 
ಅತ್ತ ಹೋಮವನ್ನು ಮಾಡಿದರೆ ಇತ್ತ ಸುಂಟಿಗೆಯನ್ನು ಕಾಸು "ಎನ್ನುತ್ತಾನೆ ಸ ಬ್ರಹ್ಮಶಿವ 
ಹಾಸ್ಯ ಮಾಡುತ್ತಾನೆ ಕೌಲರಿಗೆ ಮದ್ಯ, ಸಾಂ ಮತ್ಸ್ಯ, ಮುದ್ರಾ, ಮೈಥುನಗಳು 
ಪಂಚಮುದ್ರೆಗಳೆನಿಸಿಕೊಳ್ಳುತ್ತವೆ. ಬ್ರಹ್ಮ ವಿಷ್ಣುಗಳು ಪುಣ್ಯಕಾರ್ಯ ವೈದಿಕಕರ್ಮಗಳಿಂದ ಮೋಕ್ಷ 
ಲಭಿಸುವುದೆಂದು ಹೇಳಿದರೆ ಉಮೆಯ ಪ್ರಿಯಕರನಾದ ಶಿವನು ಮಾತ್ರವೇ ಮದ್ಯ ಮೈಥುನಗಳ 
ಮೂಲಕವೂ ಮೋಕ್ಷ ಸಾಧನೆಯನ್ನು ಬೋಧಿಸುವವನು ಎಂದು ಭೈರವಾನಂದನೆಂಬ ಕೌಲ 
ಸನ್ಯಾಸಿಯು “ಕರ್ಪೂರಮಂಜರಿ' ಯೆಂಬ ನಾಟಕದಲ್ಲಿ ಹೇಳುತ್ತಾನೆ." “ಕೌಳರಲ್ಲಿ ಎರಡು 
ಬಗೆ-ಪೂರ್ವಕೌಳರು ಮತ್ತು ಉತ್ತರಕೌಳರು. ಇಬ್ಬರೂ ತ್ರಿಪುರಸುಂದರಿಯ ಆರಾಧಕರೇ. 
ಪೂರ್ವಕೌಳರು ಒಂಬತ್ತು ಸೀಯೋನಿಗಳ ಚಿತ್ರದ ಮಧ್ಯೆ ಬರೆದ ಸ್ತೀಯೋನಿಯ ಚಿತ್ರವನ್ನು- 
ಇಷ್ಟೂ ಸೇರಿ ಶ್ರೀಚಕ್ರವೆಂದು "ಕರೆಯಿಸಿಕೊಳ್ಳುತ್ತದೆ — ಪೂಜಿಸುವರು. "ಚಿತ್ರವನ್ನು ಭೂರ್ಜಪತ್ರದ 
ಮೇಲೋ, ರೇಷ್ಮೆ ವಸ್ತ್ರದ ಮೇಲೋ, “ಚಿನ್ನದ ತಗಡಿನ ಮೇಲೋ ಬರೆದಿರಬಹುದು. 
ಉತ್ತರಕೌಳರಾದರೋ ಸ್‌ರಿದರಳಾದ ಸ್ತ್ರೀಯ ಯೋನಿಯನ್ನೇ ಆರಾಧಿಸುವರು. ಇಬ್ಬರೂ ತಮ್ಮ 
ಆರಾಧ್ಯದೇವತೆಗೆ ಮದ್ಯ, ಮತ್ಸ್ಯ, ಮಾಂಸ ಗಳನ್ನು ಅರಸಿ ತಾವೂ ಸ್ವೀಕರಿಸುತ್ತಾರೆ. "ಇಂಕ್‌ 
ಶಾಕ್ಷೇಯನ ವಿಶ್ವದ ರಚನೆಯ ಬಗ್ಗೆ ಪಡೆದಿರುವ ತಾತ್ವಿಕ ಕಲ್ಪನೆಯಿಂದರೆ “ನಾದಬಿಂದು 
ಸಂಯುಕ್ತಮಂತ್ರ ತಪ ವಸ್ತು, ಜಗತ್ತು ಕರ್ಮರೂಪ ಜಂ ಡೆಕಡು ಚನ್ನಬಸವಣ್ಣ ತನ್ನೊಂದು 
ವಚನದಲ್ಲಿ ಹೇಳುತ್ತಾನೆ.” 


೧೦೦. ಚನ್ನಬ ವ. ೫೪೫; ಪು ೨೪೨ 

೧೦೧. ಎಂ. ಚಿದಾನಂದಮೂರ್ತಿ; "ಕೌಳರು-ಒಂದು ವಿವೇಚನೆ” (ಸಂಶೋಧನ ತರಂಗ ಪು. ೮೨ ಟಿಪ್ಪಣಿ) 
೧೦೨. ಚನ್ನಬ ವ ೪೮೦;ಪು ೨೧೪; ಉರಿಲಿಂ ಪೆ ವ ೧೪; ಪು ೨೯ 

೧೦೩. ಉರಿಲಿಂ ಪೆ ವ ೪೮;ಪು ೭೩ ೧೦೪.ಸಮಯ ಪ; ೧೪'೮೯ 

೧೦೫. Karpura Manjari; (Tr); 0.೨೫ 

೧೦೬. ಎಂ. ಚಿದಾನಂದಮೂರ್ತಿ; “ಕೌಳರು-ಒಂದು ವಿವೇಚನೆ” (ಸಂಶೋಧನ ತರಂಗ; ಪು .೮) 
೧೦೭. ಚನ್ನಬ ವ, ೪೮೦;ಪು ೨೧೪ 


ಶೈವ ಮತ್ತು ಇತರ ಧರ್ಮಗಳು / ೪೮೩ 


ಆತರ ಧರ್ಮಗಳು 


ಶೈವೇತರ ಧರ್ಮಗಳ ಬಗ್ಗೆ ವಚನಗಳಲ್ಲಿ ದೊರೆಯುವ ಸಾಮಗ್ರಿಯು ತೀರ 
ಅಲ್ಬಪ್ರಮಾಣದ್ದು. ಈ ಸಾಮಗ್ರಿಯ ಆಧಾರದಿಂದ ಆ ಕಾಲದ ಧರ್ಮಗಳ ಬಗ್ಗೆ ಯಾವುದೇ 
ಸ್ಪಷ್ಟ ಚಿತ್ರವನ್ನು ಮೂಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪ್ರಾಸಂಗಿಕವಾಗಿ ವಚನಕಾರರು 


ಅನ್ಯಧರ್ಮಗಳ "ಗ್ಗೆ ಕೊಡುವ ಉಲ್ಲೇಖಗಳಿಂದಲೇ ನಾವು ತೃಪ್ಪಪಡಬೇಕಾಗಿದೆ. 
ಜೈನಧರ್ಮ 


ಕರ್ನಾಟಕದಲ್ಲಿ ವೀರಶೈವದ ಪುನರುತ್ಥಾನದವರೆಗೂ ಜೈನಧರ್ಮವು ತುಂಬ ಪ್ರಬಲವಾದ 
ಒಂದು ಧರ್ಮವಾಗಿದ್ದಿತು. ಕನ್ನಡ ಸಾಹಿತ್ಯದ ಪ್ರಾರಂಭದ ಕೃತಿಗಳಲ್ಲಿ ಬಹುಪಾಲು 
ಜೈನರಿಂದಲೇ ರಚಿತವಾಯಿತು. ಪ್ರಾಯಶಃ ಕರ್ಣಾಟಕದಲ್ಲಿ ಜೈನಧರ್ಮವು ತುಂಬ 
ಪ್ರಚುರವಾಗಲು ಕಾರಣವಾದವುಗಳಲ್ಲಿ ಅವರು ಕನ್ನಡ ಗಂಥ ರಚನೆಯನ್ನು ಮಾಡಿದುದೂ 
ಒಂದು. ವೀರಶೈವ ಧರ್ಮಕ್ಕಂತೂ ಜೈನಧರ್ಮವು ತುಂಬ ಪ್ರಬಲವೂ ಪ್ರಮುಖವೂ ಆದ 
ಎದುರಾಳಿಯಾಗಿದ್ದಿತು. ಇಷ್ಟಾದರೂ ವಚನಗಳಲ್ಲಿ ಜೈನಧರ್ಮದ ಬಗ್ಗೆ ಸಿಕ್ಕುವ ಮಾಹಿತಿ ತೀರ 
ಕಡಿಮೆ. ಕರ್ಣಾಟಕವು ಜೈನಧರ್ಮದ ಪ್ರಮುಖ ನೆಲೆವೀಡುಗಳಲ್ಲಿ ಒಂದಾಗಿದ್ದುದಲ್ಲದೆ 
ಜೈನಧರ್ಮದಲ್ಲಿ ಶ್ವೇತಾಂಬರ ದಿಗಂಬರ ಪಂಥಗಳುಂಟಾಗುವ ಸಂದರ್ಭವನ್ನು ಕುರಿತು ಕನ್ನಡ 
ಕೃತಿಯಾದ “ವಡ್ಡಾರಾಧನೆ'ಯಲ್ಲಿ ಮಾಹಿತಿಯಿದೆ. ಉತ್ತರಭಾರತದಲ್ಲಿ ಕ್ಷಾಮವುಂಟಾದಾಗ 
ದಕ್ಷಿಣಕ್ಕೆ ವಲಸೆ ಬಂದ ಭದ್ರಬಾಹು ಭಟ್ಟಾರರು ಈ ಪಂಗಡಗಳ ವಿಂಗಡಣೆಯಲ್ಲಿ 
ಪ್ರಮುಖಪಾತ್ರವನ್ನು ವಹಿಸಿದವರು.755 ಇವರ. ಕಾಲವನ್ನು ಕ್ರಿ. ಪೂ ೩೦೦ ಎಂದು 
ವಿದ್ವಾಂಸರು ಭಾವಿಸುತ್ತಾರೆ. ಕರ್ಣಾಟಕದಲ್ಲಿ ಜನಪಿಯವಾಗಿದ್ದುದು ದಿಗಂಬರ ಸಂಪ್ರದಾಯ. 
ಆದ್ದರಿಂದಲೇ ವಚನಕಾರರು ಜೈನರನ್ನು ಕುರಿತು ಹಾಸ್ಯ ಮಾಡುವಾಗ " ಸವಣರ ಕಂಡಡೆ 
ಬತ್ತಲೆಯಪ್ಪಿರಯ್ಯಾ”ರ 'ಕೃಪಣರೊಳಗಾಡಿ ಲಜ್ಜದೋಚುವನಲ್ಲ”79 ಮುಂತಾಗಿ ಹೇಳುತ್ತಾರೆ. 
ಜೈನರ ಪ್ರಮುಖ 'ತತ್ತವಾದ "ಅಹಿಂಸಾ ಪರಮೊ' ಧರ್ಮಳ್‌ದ "ಉಲ್ಲೇಖವು ವಚನಗಳಲ್ಲಿದೆ. ಗಿಂ 
ಜೈನ ಯತಿಗಳ ಸಹಿಷ್ಣು ತೆಯ ಒಂದು ಪರೀಕ್ಷೆಯೆಂದರೆ ಲೋಚು (ಸಂ.ಲುಂಛನ) "ಎಂದರೆ 
A ಕೂದಲುಗಳ ಕೀಳುವಿಕೆ, ಪ್ರಾಯಶಃ ಈ ಲೋಚು ಕ್ರಿಯೆ ನಡೆದ ಮೇಲೆಯೇ ಸನ್ಯಾಸನ 
ದೀಕ್ಷೆಯನ್ನು ನೀಡುತ್ತಿದ್ದರು.” ವಚನಗಳಲ್ಲಿ ಲೋಚು ಉಲ್ಲೇಖಗೊಂಡಿದೆ.” ವಚನಕಾರರಿಗೆ 
ಜೈನಧರ್ಮದ ವಿಷಯವಾಗಿ ಸಾಕಷ್ಟು ತಿಳುವಳಿಕೆಯಿದ್ದಿತು. ಬಸವಣ್ಣನು ಆದಿಪುರಾಣವನ್ನು 
ಹೆಸರಿಸುತ್ತಾನೆ ಪ್ರಾಯಶಃ ಇದು ಪಂಪನ ಕೃತಿಯನ್ನು ನಿರ್ದೇಶಿಸುತ್ತದೆ. ಏಕೆಂದರೆ 
ಪಂಪನಿಗೆ ಮೂಲವಾದುವುಗಳ ಹೆಸರು ಪೂರ್ವ ಪುರಾಣ ಮತ್ತು ಉತ್ತರ ಪುರಾಣಗಳೇ 
ಹೊರತು ಆದಿಪುರಾಣವಲ್ಲ, ಜೈನರ ಬಗ್ಗೆ ಕಟುನುಡಿಯಾಡುವಾಗ, ವೀರಶೈವ ಶರಣರು ತಮ್ಮ 


೧೦೮. ವಡ್ಡರಾ ; ಪು ತ! 

೧೦೯. ಬಸವ ವ ೧೦೩ ; ಹ 

೧೧೦. ಬಸವ ವ ೧೧೩೧; ಪು ೪೭೫ 

೧೧೧. ಚನ್ನಬ ವ. ೫೦೦;ಪು ೨೩೪; ಅಲ್ಲಮ ವ ಚಂ ೭೬೪; ಪು ೧೭೦ 
೧೧೨. ವಡ್ಡರಾ ; ಪು ೯೧ 

೧೧೩ ವಚನ ಸಾ ಸಂಗಿತ ಪು ೧೯೭ (ಹಾವಿನಹಾಳ ಕಲ್ಲಯ್ಯ) 

೧೧೪. ಬಸವ ವ ೫೭೦; ಪು ೨೨೯೧೦೮. ವಡ್ಡರಾ ; ಪು ೯೩ 


೪೮೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ದೈವವೆ ಶ್ರೇಷ್ಠವೆಂದು ಹೇಳುವಾಗ, ಜೈನ ದೈವಗಳ ಬಗ್ಗೆ ಕೆಲವು ಸ್ವಾರಸ್ಯಯುತವಾದ 
ಹೇಳಿಕೆಗಳನ್ನು ನೀಡುತ್ತಾರೆ. ಅಲ್ಲಮನು ಜಿನನನ್ನು ದೇವರಲ್ಲವೆಂದು ಹೀಗಳೆಯುವಾಗ ಹೇಳುವ 
ಕತೆಯಿದು; ನಾಭಿರಾಜ-ಮರುತಾದೇವಿಯರಿಗೆ ಮಗನಾಗಿ ಶಾಂತಿನಾಥನು ಜನಿಸುತ್ತಾನೆ. 
ಅವನೊಮ್ಮೆ ಕಾಳೋದರರೆಂಬುವರು ವಾಸವಾಗಿದ್ದ ಪ್ರದೇಶಕ್ಕೆ ಬೇಟೆಗೆಂದು ಹೋಗಿ ಒಂದು 
ಗೂಳಿಯನ್ನು ತನ್ನ ಬಾಣ ಪ್ರಯೋಗದಿಂದ ಕೊಲ್ಲುತ್ತಾನೆ. ಆ "ಪಾತಕಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ 
ಹದಿನೆಂಟು "ಹೊನ್ನಿನ ವೆಚ್ಚದಲ್ಲಿ ಗೂಳಿಯನ್ನು ತಯಾರಿಸಿ ಅದನ್ನು "ದಾನವಾಗಿತರೆ ಪಾತಕವು 
ಹೋಗುತ್ತದೆಯೇ ಚರು "ಕೆಲವರನ್ನು ವಿಚಾರಿಸಿದಾಗ ಅವರು ಅದರಂದ ಪಾಷನಾಶವಾಗದು 
ಎನ್ನುತ್ತಾರೆ. ಗೂಳಿಯ ಜರದು ರೋಮವೂ ಒಂದೊಂದು ಲಿಂಗಸ್ಪ ಸ್ವರೂಪವಾದುದರಿಂದ 
ಅಷ್ಟು ಸುಲಭವಾಗಿ ಅದನ್ನು ಕೊಂದ ಪಾತಕವು ಹೋಗದು; ಚಂದ್ರಶೇಖರಲಿಂಗದ ಮೇಲೆ 
ಚಪ್ಪರವನ್ನಿಕ್ಕಿ ಅದರ ಮೇಲೆ 4 ಗೂಳಿಯನ್ನು ಮಲಗಿಸಿ ತಾನು ಕೆಳಗೆ ನಿರ್ವಾಣತ್ಸದಿಂದ ನಿಂತು 
ಅದರ ರಕ್ಷವು ಲಿಂಗದ ನೆತ್ತಿಯ ಮೇಲೆ ಬಿದ್ದು ಸಾವಿಗೀಡಾಗುತ್ತಾನೆ.ಆದ್ದರಿಂದಲೇ ಜೈನರು 
ಬಸವನ ಚರ್ಮವನ್ನು ಹೊದ್ದು, ಬಸವನ ಅಂಡಗಳನ್ನೇ ಜವಳಿಗುಂಡಿಗೆಯಾಗಿ 
ಹಿಡಿದುಕೊಂಡು, ಬಾಲವನ್ನೇ ಕುಂಚಿಗೆಯಾಗಿ ಹಿಡಿದು ತಮ್ಮ ಪಾತಕವನ್ನು 
ಕಳೆದುಕೊಳ್ಳುತ್ತಿದ್ದಾರೆ(?).”” 


ವೈಷ್ಣವಧರ್ಮ 


ವಿಷ್ಣುವಿನ ಆರಾಧನೆಯು ವೇದಗಳ ಕಾಲದಿಂದ ನಡೆದುಬ೦ದಿದ್ದರೂ ಆಗ ವಿಷ್ಣು ಪ್ರಮುಖ 
ದೇವತೆಯನಿಸಿರಲಿಲ್ಲ. ಭಾಗವತಧರ್ಮವು ಈ ಆರಾಧನೆಯನ್ನು ಪ್ರಚಾರ ಮಾಡಿತು. ಕ್ರಿಸ್ತಶಕದ 
ಆರಂಭದ ಹೊತ್ತಿಗೆ ವಾಸುದೇವ ಕೃಷ್ಣನ ಪೂಜೆಯನ್ನು ಪ್ರಮುಖ ಲಕ್ಷಣವಾಗುಳ್ಳ ಭಾಗವತ 
ಧರ್ಮವು ಸಾಕಷ್ಟು ಪ್ರಾಚುರ್ಯದಲ್ಲಿದ್ದಿತು. ಪ್ರಮುಖ ದೈವವಾದ ವಾಸುದೇವನಲ್ಲಿ ವಿಷ್ಣುವೂ 
ಬಾಹ್ಮಣಗಳ ನಾರಾಯಣನೂ ಆ "ಹೊತ್ತಿಗಾಗಲೇ ಸಮೀಕೃತವಾಗಿದ್ದುದು ಶಾಸನಗಳಿಂದ 
ವ್ಯಕ್ತಪಡುತ್ತದೆ. ೧೧೬ ಧ್ರ ಭಾಗವತ ಧರ್ಮವೇ ಮುಂದೆ ವೈಷ್ಣವಧರ್ಮವಂದು ಪ ಪ್ರಸಿದ್ದವಾದುದು. 
ಕರ್ಣಾಟಕದಲ್ಲಿ ವೈಷ್ಣವ ಧರ್ಮವು ಹೆಚ್ಚು ಪ್ರ ಪ್ರಚಾರಕ್ಕೆ ಬು ತಮಿಳುನಾಡಿನ ರಜಕ 
ಇಲ್ಲಿ ಆಶ್ರಯ ಪಡೆದ ನಂತರವೇ. ತಮಿಳುನಾಡಿನ ವೈಷ್ಣವ ಸಂತರಾದ ಆಳ್ತಾರರುಗಳ 
ಪ್ರಭಾವವು ಆ ಮುಂಚೆಯೂ ಸ್ಥಲ್ಪ್ಲಮಟ್ಟಿಗೆ ಆದುದಕ್ಕೆ ri Ad 
ಜನಪ್ರಿಯವಾದುದು ರಾಮಾನುಜರಿಂದಲೇ. ವಚನಕಾರರು ಹೇಳುವ ವೈಷ್ಣವ ಧರ್ಮವು 
ತಾನೇ ತನ್ನ ಪ್ರಭಾವವನ್ನು ಬೀರಿದ್ದ ರಾಮಾನುಜರು ಪ್ರಚಾರ ಮಾಡಿದ ಶ್ರೀವೈಷ್ಣವ 
ಧರ್ಮವನ್ನೇ ಸೂಚಿಸುತ್ತದೆಯೆನ್ನಬಹುದು. ವೈಷ್ಣವನ ತತ್ವವು (ಯತ್ರ “ಕರ್ಮಕರ್ತೃ, 
ಮಾಯಾದೀನ ಜಗತ್ತು ಎಕ ಸಕದ ಚನ್ನಬಿಸವಣ್ಣನು "ಹೇಳುತ್ತಾನೆ. ವೈಷ್ಣವ ಧರ್ಮದ 
ಪ್ರತಿಪಾದಕರು ಮಾಯಾವಾದವನ್ನು ಮುಂದಿಟ್ಟರು, ಇದನ್ನು ಉಪನಿಷತ್ತುಗಳ "ಆಧಾರದಿಂದ 
ಪ್ರತಿಪಾದಿಸಿದರು, ರಾಮಾನುಜಾಚಾರ್ಯರು ತಮ್ಮ ಹಿಂದಿನವರು ಪ್ರತಿಪಾದಿಸಿದುದನ್ನೇ ತಾವೂ 


೧೧೫. ಅಲ್ಲಮ ವ ಚಂ.೭೨೧; ಪು ೧೫೭-೮ 


೧೧೬. J.N. Bajerjea; pauranic and Tantric Religion ; 0.೩೮ 
೧೧೭. ಎಂ. ಸಾ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ; ಪು.೧೬೫ 
೧೧೮. ಚನ್ನಬ ವ. ೪೮೦; ಪು ೨೧೪. 


ಶೈವ ಮತ್ತು ಇತರ ಧರ್ಮಗಳು / ೪೮೫ 


ಮುಂದುವರಿಸಿದರು.” ಚನ್ನಬಸವಣ್ಣನು ಹೇಳಿದ ಮಾತು ಇದನ್ನೇ ಸೂಚಿಸುತ್ತದೆ. ವೈಷ್ಣವ 
ಧರ್ಮದ ದೀಕ್ಷೆಯನ್ನು ಪಡೆಯುವಾಗ ಭುಜಗಳನ್ನು ಸುಡುವ ಪದ್ದತಿಯನ್ನು ಅನೇಕ 
ವಚನಗಳು ಉಲ್ಲೇಖಿಸುತ್ತವೆ.” ಶ್ರೀವೈಷ್ಣವರ ಪ್ರಮುಖ ಲಾಂಛನವಾದ ನಾಮಧಾರಣೆಯನ್ನು 
ಹಲವು ವಚನಗಳು ಸೂಚಿಸುತ್ತವೆ. ಹಜೆಯ ಮೇಲೆ ಎದ್ದು ಕಾಣುವಂತೆ ನಾಮವನ್ನುಧರಿಸಿದ 
ವೈಷ್ಣವನನ್ನು ವಚನಕಾರರು `ವಿಡಂಬಿಸುತ್ತಾರೆ. ಭನ ಗುಪ್ತಮಂಚಣ್ಣನೆಂಬೊಬ್ಬ ವಚನಕಾರರು 
ನಾರಾಯಣ ಭಕ್ತನಾಗಿದ್ದವನು. ನಾರಾಯಣನು ಶಿವಪೂಜಕನಾದ್ದರಿಂದ ಈತನಿಗೆ ಶಿವನ ಬಗ್ಗೆ 
ಭಕ್ತಿಯಂತೆ. ಅದನ್ನು ಸೂಚಿಸುವ ಹಾಗೆ ಇವನ ಅಂಕಿತಗಳು' “ನಾರಾಯಣಪ್ರಿಯ ರಾಮನಾಥ', 
“ನಾರಾಯಣ ನಯನ ಪೂಜಿತಪ್ರಿಯ ರಾಮೇಶ್ವರಲಿಂಗ', "ನಿಸ್ನಂಗ ನಿರ್ಲೇಪ ನಾರಾಯಣಪ್ರಿಯ 
ರಾಮನಾಥ', ಇತ್ಯಾದಿಯಾಗಿ ನಾರಾಯಣನಿಗೆ ಪ್ರಿಯನಾದವನು ಎಂಬ ವಿಶೇಷಣವನ್ನು 
ಪಡೆದಿರುತ್ತವೆ.” ಕೈಯಲ್ಲಿ ನೀರು ಹಾಕಿಕೊಂಡು ನಾಮವನ್ನು ತೇಯುತ್ತಿದ್ದರು.”?* ಹಣೆಯ 
ಮೇಲೆ ಎರಡು ಕಣ್ಣುಗಳ ಮಧ್ಯದಲ್ಲಿ ಹಳದಿಯ ಎರಡು ನಾಮಗಳ ನಡುವೆ ಬಿಳಿಯ 
ನಾಮಗಳನ್ನಿಟ್ಟುಕೊಳ್ಳುತ್ತಿದ್ದರು. 5 'ಷ್ಣುವಿಗೆ ತುಳಸಿಯಿಂದ ಪೂಜಿಸಿ ಅದನ್ನು ಮೆಲ್ಲುತ್ತಿದ್ದರು 
ಅಥವಾ ಕವಿಯ ಮೇಲೆ" ಇಟ್ಟುಕೊಳ್ಳುತ್ತಿದ್ದರು.೨5 ಕಲಸಿದ ನಾಮವನ್ನು ಹಣೆಯ ಮೇಲಲ್ಲದೆ 
ಎದೆಯ ಮೇಲೆಯೂ ಧರಿಸುತ್ತಿದ್ದರು. ವೀರಶೈವರ ಪ್ರಸಾದ ಗ ಪಾದೋದಕಗಳ 
ಕಲ್ಪನೆಗೆ ವೈಷ್ಣವರಿಂದ ಪ್ರೇರಣೆಯೊದಗಿದೆಯೇ ಬ ಜನು ಪರಿಶೀಲನಾರ್ಹ ವಿಚಾರವಾಗಿದೆ. 
ಏಕೆಂದರೆ ಶ್ರೀವೈಷ್ಣವರು ಅನ್ನವನ್ನು ಸಾದವೆಂದೂ (ಇದು ಪ್ರಸಾದದ ಸವಕಳಿ ರೂಪವಾಗಿದೆ) 
ಹಾಗೂ ನೀರನ್ನು ತೀರ್ಥವೆಂದೂ ಕರೆಯುವುದರಿಂದ ಈ ಅನುಮಾನಕ್ಕೆ ಎಡೆಯಾಗುತ್ತದೆ. 
ಆಗಿನಿಂದ ಈಗಿನವರೆಗೂ ರಾಮಾನುಜರು ಪ್ರಚಾರ ಮಾಡಿದ ಶ್ರೀವೈಷ್ಣವ ಧರ್ಮವೂ ಅನಂತರ 
ಬಂದ ಮಧ್ವಾಚಾರ್ಯರು ಪ್ರತಿಪಾದಿಸಿದ ದ್ವೈತತತ್ವದ ವೈಷ್ಣವ ಧರ್ಮವೂ ಕರ್ಣಾಟಕದಲ್ಲಿ ಬಹು 
ಪ್ರಮುಖ ಧರ್ಮಗಳಲ್ಲಿ ಸೇರಿವೆ. 


ಸೌರ 


ಯಗ್ಯೇದದ ಕಾಲದಿಂದಲೂ ಸೂರ್ಯನು ಪ್ರಮುಖ ದೈವವಾಗಿದ್ದಾನೆ. ಬ್ರಾಹ್ಮಣರ 
ಸಂಧ್ಯಾವಂದನೆಯ ರೂಪದಲ್ಲಿ ಇಂದಿಗೂ ಸೂರ್ಯೋಪಾಸನೆಯು ಪ್ರಮುಖವಾಗಿ ಉಳಿದು 


೧೧೯. 8.೮. Bhandarkar; Vaisnavism, 58111517 and other minor Religious Systems; 


7.೫೧ 

೧೨೦. ಸರ್ವಪು. ವ. ೮೨೯ (ಶಂಕರದಾಸಿಯ್ಯ); ಉರಿಲಿಂ ಪೆ ವ. ೪ಪು ವ. ೪; ಪು.೨೯; ಬಸವ ವ. 
೫೬೮;ಪು ೨೨೮; ಚನ್ನಬ ವ. ೬೫೮; ಪು ೩೧೨ 

೧೨೧. ಶಿವಶ ವ : ಪು ೪೧೬ ಮತ್ತು ೪೨೯ (ಅಮುಗೆ ರಾಯಮ್ಮ ೧೫ ಮತ್ತು ೧೩) 

೧೨೨. ಶಿವದಾ ಗೀ; ಪು ೩೪೫-೬ 

೧೨೩. ಬೆಡಗಿನ ವ; ಪು ೩೨೩ (ಗುಪ್ತಮಂಚಣಣ, ೫) 

೧೨೪. ಶಿವದಾ ಗೀ; ಪು ೩೪೭ ("ಪಚ್ಚೆಯ ನಾಮವ ದೃಷ್ಟಿಯ ಮಧ್ಯದಲ್ಲಿ ಇಕ್ಕಿ ಮತ್ತೆ ಅದರ ನಡುವೆ 
ನಿಶ್ಚಯ ಬಿಳಿಯ ನಾಮವನಿಕ್ಕಿಹೊತ್ತ ದಾಸಿಕೆ ಹುಸಿಯಾಯಿತು - ಗುಪ್ತಮಂಚಣ್ಣ) 

೧೨೫. ಶಿವದಾ ಗೀ; ಪು ೩೪೭ (ಗುಪ್ತಮಂಚಣ್ಣು 


೪೮೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬಂದಿದೆ. ಆದರೆ ಸೂರ್ಯನನ್ನು ಅನೇಕ ವಿಧಗಳಲ್ಲಿ ಅದನ್ನೇ ಪ್ರಮುಖ ದೈವವೆಂಬಂತೆ 
ಪೂಜಿಸುತ್ತಿದ್ದರು. ಉದಯ ಸೂರ್ಯನನ್ನು ಬ್ರಹ್ಮನೆಂದೂ; ಮಧ್ಯಾಹ್ನದ ಸೂರ್ಯನನ್ನು 
ರುದಶಿವನೆಂದೂ; ಸಾಯಂಕಾಲದ ಸೂರ್ಯನನ್ನು ವಿಷ್ಣುವೆಂದೂ; ತ್ರಿಮೂರ್ತಿಗಳ ಸತ್ವವನ್ನು 
ಆರೋಪಿಸಿದ ಸೂರ್ಯನನ್ನೂ; ಸೌರವ್ಯೂಹದ ಅಧಿದೇವತೆಯೆಂದು ಭಾವಿಸಲ್ಪಟ್ಟ 
ಹೇಮವರ್ಣದ ಸೂರ್ಯನನ್ನು ಸೂರ್ಯನನ್ನೇ ನೋಡಿ, ತಮ್ಮೆಲ್ಲ ಕಾರ್ಯಗಳನ್ನೂ 
ಸೂರ್ಯನಿಗೆ ಸಮರ್ಪಿಸಿ, ಸೂರ್ಯನನ್ನು ಕಂಡಾಗ ಮಾತ್ರ ತಮ್ಮ ಉಪವಾಸವನ್ನು 
ಕೊನೆಗೊಳಿಸಿ ಆಹಾರ ಸೇವಿಸಿ ಆರಾಧಿಸುತ್ತಿದ್ದ ಆರು ಬಗೆಯ ಸೂರ್ಯೋಪಾಸಕರನ್ನು ತನ್ನ 
“ಶಂಕರ ದಿಗ್ವಿಜಯ'ದಲ್ಲಿ ಆನಂದಗಿರಿಯು ಉಲ್ಲೇಖಿಸುತ್ತಾನೆ.” ಈಗಲೂ ಈ ಬಗೆಯ 
ಆರಾಧನೆಗಳಿರುವುದನ್ನು ಕಾಣಬಹುದು. ಆದರೆ ವಿಶಿಷ್ಟ ಸೂರ್ಯೋಪಾಸಕರಾದ ಸೌರರು 
ಮಧ್ಯಕಾಲೀನ ಕರ್ಣಾಟಕದಲ್ಲಿ ಸ್ವಲ್ಪಮಟ್ಟಿಗೆ ಇದ್ದರೆಂಬುದಕ್ಕೆ ಬ್ರಹ್ಮಶಿವನಲ್ಲಿ ಆಧಾರಗಳಿವೆ.” 
ಶಾಸನಗಳಲ್ಲಿ ಸೂರ್ಯನಿಗೆ ಮೀಸಲಾದ ದೇವಾಲಯಗಳ ಉಲ್ಲೇಖಗಳಿವೆ." ಸೌರರ 
ಉಲ್ಲೇಖವು ಕೆಲವು ವಚನಗಳಲ್ಲಿದೆ.”₹ ಸೌರನು ವಿಶ್ವರಚನೆಯ ಬಗ್ಗೆ ಇಟ್ಟುಕೊಂಡಿದ್ದ 
ತತ್ವವೆ೦ದರೆ “ಘಟಾದಿ ಮೂಲಬಿಂದು, ದಿಟವಪ್ಪುದೇ ನಾದ' ಎಂಬುದೆಂದು ಚನ್ನಬಸವಣ್ಣನು 
ಹೇಳುತ್ತಾನೆ." 


ವಿನಾಯಕ ಅಥವಾ ಗಣಪತಿಯ ಪೂಜಕರು ಕರ್ನಾಟಕದಲ್ಲಿ ಅಲ್ಲಪ್ರಮಾಣದಲ್ಲಿದ್ದ 
ಸೂಚನೆ ವಚನಗಳ ಉಲ್ಲೇಖಗಳಿಂದ ತಿಳಿಯುತ್ತದೆ. ಗಣಪತಿ ಇಂದಿಗೂ ಎಲ್ಲ ಹಿಂದೂಗಳಿಂದ 
ಪೂಜೆಗೊಳುತ್ತಿರುವನಾದರೂ ಮೇಲಿನ ಮಾತು ಗಾಣಾಪತ್ಯರಿಗೆ ಅನ್ವಯಿಸಿ ಹೇಳಿದುದಾಗಿದೆ. 
ವಿನಾಯಕನ ಬಗ್ಗೆ ದೊರೆಯುವ ಅತ್ಯಂತ ಪ್ರಾಚೀನ ಪ್ರಮಾಣವೆಂದರೆ ಮಾನವ 
ಗೃಹ್ಯಸೂತ್ರಗಳಲ್ಲಿ. ಅದರಲ್ಲಿ ಶಾಲಕಟಂಕಟ, ಕೂಷ್ಮಾಂಡ ರಾಜಪುತ್ರ, ಉಸ್ಮಿತ ಮತ್ತು 
ದೇವಯಜನರೆಂಬ ನಾಲ್ಕು ವಿನಾಯಕರನ್ನು ಹೆಸರಿಸಿದೆ. ಆದರೆ ಯಾಜ್ಞವಲ್ಕ್ಯ ಸೃತಿಯು ಈ 
ನಾಲ್ಕು ಹೆಸರನ್ನು ಹೇಳಿ (ಅದರಲ್ಲಿ ಉಸ್ಮಿತನನ್ನು ಸಮ್ಮಿತನೆಂದು ಕರೆದಿದೆ) ಅವೆಲ್ಲವೂ 
ಅಂಬಿಕೆಯ ಮಗನಾದ ಒಬ್ಬನೇ ವಿನಾಯಕನನ್ನು ಸೂಚಿಸುವುದೆಂದು ಹೇಳಿದೆ. ಪ್ರಾಯಶಃ 
ನಾಲ್ಕು ವಿನಾಯಕರು ಕಾಲಕ್ರಮೇಣ ಒಬ್ಬನೇ ವಿನಾಯಕ ಗಣಪತಿಯಾಗಿ ಮಾರ್ಪಟ್ಟನೆಂದು 
ತೋರುತ್ತದೆ.” ಬಸವಣ್ಣನು ಬೆನಕ (ವಿನಾಯಕ)ನನ್ನು ಹೆಸರಿಸಿ "ಬೆನಕನ ಬೇಡುವೊಡೆ 
ಅವಗೆ ಕೋಡು ಮುಹೆಯಿತ್ತು' ಎಂದು" ಗಣಪತಿಯ ಹಲ್ಲು ಮುರಿದ ಪೌರಾಣಿಕ 
ಕತೆಯೊಂದರ ಉಲ್ಲೇಖ ನೀಡುತ್ತಾನೆ. ಗಾಣಾಪತ್ಯನ ಯುಕ್ತಿ(ವಿಶ್ವರಚನೆಯ ಬಗ್ಗೆಯ ತತ್ಸ)ಯು 


೧೨೬. ಶಿವದಾ ಗೀ; ಪು ೩೪೭ (ಗುಪ್ತಮಂಚಣ್ಟ) 

೧೨೭ .J.N. Banjerjea; Pauranic and Tantric Religion ; ಐ.೧೩೯-೪೦ 

೧೨೮. ಸಮಯ ಪ; ೧.೫೮; ೪.೧೨೫;೮.೧೬೬ ಇತ್ಯಾದಿ 

೧೨೯. ಎಂ. ಚಿದಾನಂದಮೂರ್ತಿ ; "ಕೌಳರು-ಒಂದು ವಿವೇಚನೆ' (ಸಂಶೋಧನ ತರಂಗ; ಪು .೮ 
ಅಡಿಟಿಪ್ಪಣಿ) 

೧೩೦. ಉರಿಲಿಂ ಪೆ ವ. ೧೪; ಪು ೨೯, ಚನ್ನಬ ವ. ೪೮೦;ಪು ೨೧೪ 

೧೩೧. ಚನ್ನಬ ವ. ೪೮೦;ಪು ೨೧೪ 

೧೩೨. A.M 5೩೩7; India As Seen in the Brihatsamhita of Varahamihira, ಐ. ೧೪೯ 

೧೩೩. ಬಸವ ವ. ೧೧೪೯ಹು ೪೮೦ 


ಶೈವ ಮತ್ತು ಇತರ ಧರ್ಮಗಳು / ೪೮೭ 


“ಅತೀತವೇ ವಸ್ತು, ಜಗತ್ತು ಮಾಯಾತಂತ್ರ' ಎಂಬುದಾಗಿದ್ದಿತೆಂದು ಚನ್ನಬಸವಣ್ಣನ ವಚನದಿಂದ 
ತಿಳಿಯುತ್ತದೆ.” 


ಚಾರ್ವಾಕ 


ಚಾರ್ವಾಕ ದರ್ಶನವು ಕರ್ಣಾಟಕದಲ್ಲಿ ಪ್ರಚಲಿತವಾಗಿದ್ದುದಕ್ಕೆ ವಚನಗಳಲ್ಲಿ ಬರುವ ಅದರ 
ಉಲ್ಲೇಖವೇ ಸಾಕ್ಷಿ” ಇದನ್ನು ಜೈನ, ಬೌದ್ಧ, ಮೀಮಾಂಸಕ, ನೀಲಪಟರ ಜೊತೆಯಲ್ಲಿ 
“ಕಾಯದ ದರ್ಶನ'ವೆಂದು ಕರೆಯುತ್ತಾರೆ. ಚಾರ್ವಾಕವು ಇಂದ್ರಿಯ ಸುಖಕ್ಕೆ 
ಪ್ರಾಮುಖ್ಯವಿತ್ತುದುದರಿಂದ ಈ ಮಾತನ್ನು ಆಡಿರುವನೆಂದು ತೋರುತ್ತದೆ. “ಮನುಷ್ಯನ 
ಪರಮಗುರಿಯು ಇಂದ್ರಿಯ ಸುಖಗಳನ್ನು ಸನುಭವಿಸುವುದೇ ಆಗಿದೆ.ಯಾವನಾದರೊಬ್ಬನು ತನ್ನ 
ಕಣ್ಣೆದುರಿಗಿನ ಸುಖವನ್ನು ತ್ಯಜಿಸುವಷ್ಟು ಭೀತನಾಗಿದ್ದರೆ, ಅವನನ್ನು ಪ್ರಾಣಿಯಂತೆಯೇ 
ಮೂರ್ಪನಾದವನೆಂದು ಕರೆಯಬೇಕು” ಎಂಬುದು ಚಾರ್ವಾಕತತ್ವವೆಂದು “ಸರ್ವದರ್ಶನ 
ಸಂಗ್ರಹ'ದಲ್ಲಿ ಹೇಳಿದೆ.” 


ಬೌದ್ದ 


೧ 


ಕರ್ಣಾಟಕದಲ್ಲಿ ಬೌದ್ಧಧರ್ಮವು ಎಷ್ಟರಮಟ್ಟಿಗೆ ಪ್ರಾಚುರ್ಯದಲ್ಲಿದ್ದಿತು ಎಂಬುದಕ್ಕೆ 
ಸಾಹಿತ್ಯಕ ಆಧಾರಗಳು ಪ್ರಾಯಶಃ ಹೆಚ್ಚು ನೆರವು ನೀಡಲಾರವು. ಕರ್ಣಾಟಕದಲ್ಲಿ ದೊರೆಯುವ 
ಅಶೋಕನ ಶಿಲಾಶಾಸನಗಳು ಇಲ್ಲಿ ಬೌದ್ಧಧರ್ಮವು ಸಾಕಷ್ಟು ಮಟ್ಟಿಗಾದರೂ ಇದ್ದಿತೆಂದು 
ತೋರಿಸುತ್ತವೆ. ಕರ್ಣಾಟಕದ ಅನೇಕ ಶಾಸನಗಳಲ್ಲಿ ಬೌದ್ಧರ ಉಲ್ಲೇಖಗಳೂ ಬೌದ್ಧದೈವಗಳ 
ಪ್ರತಿಮೆಗಳೂ ದೊರೆಯುತ್ತವೆ. ಹದಿನಾರನೆಯ ಶತಮಾನದವರೆಗೆ ಕರ್ಣಾಟಕದಲ್ಲಿ ಬೌದ್ಧರ ಬಗ್ಗೆ 
ಉಲ್ಲೇಖಗಳಿವೆಯಾದರೂ ಅದು ಕರ್ಣಾಟಕದಲ್ಲಿ ಎಂದೂ ಪ್ರಬಲಶಕ್ತಿಯಾಗಿರಲಿಲ್ಲ. 
ತಮಿಳಿನಲ್ಲಿರುವಂತೆ ಕನ್ನಡ ಸಾಹಿತ್ಯದಲ್ಲಿಯೂ ಜೈನರಿಗಿಂತ ಹಿಂದೆ 
ಬೌದ್ದಯುಗವೊಂದಿದ್ದಿತೆಂದೂ ಅನೇಕ ಬೌದ್ದಕವಿಗಳು ಕನ್ನಡದಲ್ಲಿ ಕೃತಿರಚನೆ 
ಮಾಡಿರಬಹುದೆಂದೂ ಕೆಲವು ವಿದ್ವಾಂಸರು ಊಹಿಸುತ್ತಾರೆ.” ಆದರೆ ಇದು ಕೇವಲ ಊಹೆ 
ಮಾತ್ರಎನಿಸುತ್ತದೆ. ಕನ್ನಡದಲ್ಲಿ ಬೌದ್ಧಕವಿಯಿಂದ ರಚಿತವಾದ ಕೃತಿಗಳು ದೊರೆಯದಿರುವುದೇ 
ಅಲ್ಲದೆ, ಅಂತಹ ಕೃತಿಗಳ ಬಗ್ಗೆ ಸೂಚನೆಯೂ ಇಲ್ಲ. ಆದರೂ ಬಳ್ಳಿಗಾವೆಯಂತಹ ಕೆಲವು 
ಸ್ಥಳಗಳು ಬೌದ್ಧರ ಕೇಂದಗಳಾಗಿದ್ದಿರಬೇಕೆಂಬುದಕ್ಕೆ ಆಧಾರಗಳಿವೆ. ಹಾಗಾಗಿ ಏಳನೆಯ 
ಶತಮಾನದವರೆಗೆ ಬೌದ್ಧಧರ್ಮವು ಕರ್ಣಾಟಕದಲ್ಲಿ ಸಾಕಷ್ಟು ಪ್ರಚಾರದಲ್ಲಿದ್ದರೂ ಅನಂತರ 
ಇದ್ದಕ್ಕಿದ್ದಂತೆ ಕಣ್ಮರೆಯಾಗದೆ ಅದಕ್ಕೆ ಸಾಕಷ್ಟು ಕಾಲ ಬೇಕಾಯಿತು. ಆದರೆ ಈ ಬಗ್ಗೆ 
ಸಾಮಗ್ರಿಯು ದೊರೆಯದಿರುವುದಕ್ಕೆ ಕಾರಣ ತಮ್ಮ ಧರ್ಮದ ಬಗ್ಗೆ ಆಸಕ್ತಿ ತಳೆಯಬಲ್ಲ 


೧೩೪. ಚನ್ನಬ ವ ೪೮೦;ಪು ೨೧೪ 
೧೩೫. ಉರಿಲಿಂ ಪೆ ವ ೧೪; ಪು ೨೯; ಸಿದ್ಧರಾ ವ ೮೭೪, ಪು ೨೬೬ 
೧೩೬ .ಉರಿಲಿಂ ಪೆ ವ ೧೪ ; ಪು ೨೯ 


೧೩೭ E.B.Cowell and A.E Gough (Tr); Sarva-Darsana- Samgraha Pp ೩-೪ 

೧೩೮. ಶಾಸನಾಧಾರಗಳ ಮೇಲೆ ಕರ್ಣಾಟಕದಲ್ಲಿನ ಬೌದ್ದ ಧರ್ಮದ ಸ್ವರೂಪವನ್ನು ಕುರಿತ ಅಧ್ಯಯನಕ್ಕೆ 
ನೋಡಿ, ಎಂ.ಚಿದಾನಂದಮೂರ್ತಿಯವರ “ನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ' ಎಂಬ 
ಕೃತಿಯಲ್ಲಿನ ಬೌದ್ಧಧರ್ಮ ಎಂಬ ಅಧ್ಯಾಯ. 

೧೩೯.ಟ. ಎಸ್‌. ವೆಂಕಣಯ್ಯ: ಕನ್ನಡ ಸಾಹಿತ್ಯ ಚರಿತ್ರೆಮತ್ತು ಇತರ ಲೇಖನಗಳು; ಪು ೧೮ 


೪೮೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಅನುಯಾಯಿಗಳು ಆಗ ಇರದಿದ್ದುದು.” ಬಹ್ಮ ಶಿವನು ಬೌದ್ಧರು ತಂಗೂಳನ್ನು 
ತಿನ್ನುತ್ತಾರೆಂದು ಪರಿಹಾಸ್ಯ ಮಾಡುತ್ತಾನೆ.” ತಾಯಿಯ ಯೋನಿಯ ಮೂಲಕವಾಗಿ 
ಜನಿಸುವುದು ಕಷ್ಟವೆಂದು ಭಾವಿಸಿದ ಬುದ್ಧನು ಚೇಳಿನ ಮರಿಯು ತಾಯಿಯ ಗರ್ಭವನ್ನು ಸೀಳಿ 
ಹೊರಬರುವಂತೆ ತಾಯಿಯ ಹೊಟ್ಟಿಯನ್ನೊಡೆದು ಕೊಂಡು ಬಂದನೆಂದು, ಪ್ರಾಯಶಃ 
ಆಕಾಲದ ಬೌದ್ದರಲ್ಲಿ ಪ್ರಚಲಿತವಾದ. ಕತೆಯನ್ನು ಲೇವಡಿ ಮಾಡುತ್ತಾನೆ." ಬೌದ್ಧರ 
ಉಲ್ಲೇಖವು ಮಾತ್ರ ಕೆಲವು ವಚನಗಳಲ್ಲಿವೆ. ಉರಿಲಿಂಗಪೆದ್ದಿಯು ಬೌದ್ಧಧರ್ಮವನ್ನು 
ಕಾಯದರ್ಶನಗಳಲ್ಲಿ ಒಂದೆಂದು ಹೇಳುತ್ತಾನೆ. ೫ "ಭಕ್ತರ ಕಂಡಡೆ 'ಬೋಳಪ್ಪಿರಯ್ಯ್‌್‌ ಎಂಬ 
ಬಸವಣ್ಣನ ಉಕ್ತಿಯಂತಹ ಕಡೆಗಳಲ್ಲಿ ಭಕ್ತ ಎಂಬುದು ಬೌದ್ಧನನ್ನು ಸೂಚಿಸುತ್ತದೆಂದು ಕೆಲವರು 
ಊಹಿಸುತ್ತಾರೆ. ಎಲೆ ನಿರೀಶ್ವರವಾದಿಗಳಿರಾ. ನೀವೇ ಬ್ರಹ್ಮ ಈಶ್ವರನಿಲ್ಲೆಂದು ನುಡಿವಿರಿ' ಎಂಬ 
ಚನ್ನಬಸವಣ್ಣನ" ಮಾತು ಪ್ರಾಯಶಃ ಬೌೌದ್ಧರನ್ನು ಕುರಿತದ್ದು. ಇಷ್ಟು ಹೊರತು ವಚನಗಳಲ್ಲಿ 
ಬೌದ್ಧರ ಬಗ್ಗೆ ಬೇರೆ ಸಾಮಗ್ರಿಯು ದೊರೆಯುವುದಿಲ್ಲ. 


00 


೧೪೦. Aparna Bajerji ; Traces of Buddism in South India; P. ೩೮ 
೧೪೧. ಸಮಯ ಪ ; ೧೪.೬೪ 

೧೪೨. ಸಮಯ ಪ; ೮.೧೭೭ 

೧೪೩. ಉರಿಲಿಂ ಪೆ ವ. ೧೪ ; ಪು ೨೯ 

೧೪೪ .ಬಸವ ವ ೧೦೩ ; ಪು ೪೯ 

೧೪೫. ಚನ್ನಬ ವ ೪೪೪;ಪು ೧೯೯ 


ಶೈವ ಮತ್ತು ಇತರ ಧರ್ಮಗಳು / ೪೮೯ 


೧೨ 


ಜನಪ್ರಿಯ ದೈವಗಳು 


ವಚನಕಾರರ ದೃಷ್ಟಿಯಲ್ಲಿ ಹಲವು ದೈವಪೂಜೆ 


ವಚನಕಾರರ ಕಾಲವು ಕನ್ನಡನಾಡಿನಲ್ಲಿ ನಡೆದ ಅನೇಕ ಧರ್ಮಗಳ ಸಂಘರ್ಷಣೆಯ ಕಾಲ; 
ಮುಖ್ಯವಾಗಿ ಈ ಘರ್ಷಣೆಯು - ಕರ್ಣಾಟಕದಲ್ಲಿ ಆಗ ಬೇರೂರಿದ್ದ ಜೈನಧರ್ಮ ಹಾಗೂ 
ಆಗತಾನೇ ಕಣ್ತೆರೆದು ಪ್ರಸಾರಗೊಳುತ್ತಿದ್ದ ವೀರಶೈವ ಧರ್ಮ-ಇವುಗಳ ನಡುವಣ ಘರ್ಷಣೆಯು 
ಆ ಕಾಲದ ಸಾಹಿತ್ಯದಲ್ಲಿ ಕಂಡುಬರುವ ಸಾಮಾನ್ಯಚಿತ್ರವಾಗಿದೆ. ತಮ್ಮ ದೈವಗಳೇ 
ಶ್ರೇಷ್ಠವೆಂಬುದನ್ನೂ, ತಮ್ಮ ದೈವವೇ ವಿಶ್ವದ ಏಕಮಾತ್ರದೈವವೆಂದೂ ಸಾರುವಾಗ ಸಾಮಾನ್ಯ 
ಜನತೆ ಪೂಜಿಸುತ್ತಿದ್ದ ದೈವಗಳ ಬಗ್ಗೆ ಈ ಎರಡೂ ಧರ್ಮಗಳ ಪಸಾರಕರು ಖಂಡನೆಯ 
ಮಾತುಗಳನ್ನಾಡುತ್ತಾರೆ. ಜಿನನನ್ನುಳಿದು ಮಿಕ್ಕ ಜಗ ಪೂಜಿಸುವುದು 
ಮೂಢತ್ರಯಗಳಲ್ಲೊಂದಾದ ದೈವಮೂಢವೆಂದು ಜೈನರು ನಂಬಿದ್ದರು. ಜಿನನಲ್ಲದೆ ಇತರ 
ದೈವಗಳಿಂದ ವರವನ್ನು ಪಡೆಯುತ್ತೇವೆಂದು ನಿರೀಕ್ಷಿಸುವುದು ನೀರನ್ನು ಕಡೆದು ಬೆಣ್ಣೆಯನ್ನು 
ಪಡೆದಂತೆಯೇ ಅಸಾಧ್ಯವೆಂದು ಬ್ರಹ್ಮಶಿವನ ನಂಬಿದೆ.” 


ಹೀಗೆಯೇ ವೀರಶೈವ ಧಾರ್ಮಿಕನಾಯಕರು ಶಿವಪಾರಮ್ಯವನ್ನು ಸ್ಥಾಪಿಸಲು 
ಪ್ರಯತ್ನಿಸುತ್ತಾರೆ. ಬಸವಣ್ಣನು ತಾನು ಧಿಕ್ಕರಿಸಿದ ವೇದಗಳನ್ನೇ ಆಧಾರವಾಗಿಟ್ಟುಕೊಂಡು 
“ಕೂಡಲ ಸಂಗಮನಲ್ಲದಿಲ್ಲೆಂದುದು ವೇದ* ಎಂದು ಹೇಳುತ್ತಾನೆ. ಜೀವವು ವಿಕಾಸವಾಗಿ 
ಶಿವತ್ನವನ್ನು ಪಡೆಯಲು ಹಾದುಹೋಗಬೇಕಾದ ಆರು ಹಂತಗಳಲ್ಲಿ ಡಲು) 
ಎರಡನೆಯದಾದ ಮಾಹೇಶ್ವರ ಸ್ಥಲದ ಪ್ರಮುಖಗುಣವೆಂದರೆ ಏಕವಾದ ಶಿವನಿಷ್ಟೆ ಅದ್ದರಿಂದ 
ಶಿವನಿಷ್ಠೆಯನ್ನು ಸಾಧಿಸಲು "ಭಕ್ತನು ಮತ್ತಾವ ದೈವವನ್ನೂ ಪೂಜಿಸಬಾರದು. ಹಾಗಾಗಿ ಪರದೈವ 
ಪ್ರಾರ್ಥನೆಯು. ಪರಧನ, ಪರಸತಿ, ಪರನಿಂದೆ, ಪರಹಿಂಸೆಯಂತೆಯೇ ಅತ್ಯಂತ ಜಟಾ 


೧ SAN ; ೫.೨೪೦ ; ಸಮಯ ಪ; ೯.೩ 
೨ ಸಮಯ [| 
೩ ಬಸವ ವ. ೫೨೭ ;ಪು ೨೧೧ 


ಜನಪ್ರಿಯ ದೈವಗಳು / ೪೯೧ 


ಪಂಚಮಹಾಪಾತಕಗಳಲ್ಲಿ ಒಂದೆಂಬಂತೆ ಪರಿಗಣಿಸಿದರು.* ಶಿವನೊಬ್ಬನೇ ದೈವವೆಂದು ನಂಬಿ 
ಅವನಲ್ಲಿ ತನ್ನ ಏಕಾಗ್ರತೆಯನ್ನು ಸಾಧಿಸಲು, ಶಿವಧ್ಯಾನದಲ್ಲಿ ಸಕಲ ಶಕ್ತಿಯನ್ನು ಕೇಂದ್ರೀಕರಿಸಲು 
ಇದು ಅವಶ್ಯಕವೆಂದು ವಚನಕಾರರು ಭಾವಿಸಿದರು. ಆದರೆ ಶಿವಪಾರಮ್ಯ ವನ್ನು ಸಾರಲು 
ಅವರು ಮಿಕ್ಕದೈವಗಳ ಶಕ್ತಿಯನ್ನು ಕೀಳೆಂದು ಸಾರುವುದು ಅನಿವಾರ್ಯವಾಯಿತು; ಆದ್ದರಿಂದ 
ಶಿವನ ವೈಶಿಷ್ಟವನ್ನು ಸ್ಥಾಪಿಸುವುದಕ್ಕಾಗಿ ವಚನಕಾರರು ಇತರ ದೈವಗಳ ಕುಲ್ಲಕತೆಯನ್ನು 
ಹೇಳುತ್ತಾರೆ; ಅನ್ಯದೈವಖಂಡನೆಯನ್ನು ಮಾಡುತ್ತಾರೆ. ಅನ್ಯದೈವಪೂಜಕರ ಮೇಲೆ 
ಆಕ್ರೋಶಗೊಳ್ಳುತ್ತಾರೆ. ಮನೆದೈವ, ಕುಲದೈವಗಳೆಂದು ವಿಂಗಡಣೆ ಮಾಡುವುದನ್ನು 
ಖಂಡಿಸುತ್ತಾರೆ." ಕಣ್ಣಿಗೆ 4 ವಸ್ತುಗಳನ್ನೆಲ್ಲ. ದೈವಗಳೆಂದು ಪರಿಗಣಿಸಿದುದರಿಂದ 'ದೈವ 
ದೈವವೆಂದು ಕಾಲಿಡಲಿಂಬಿಲ್ಲ'ದ ಸ್ಥಿತಿಯುಂಟಾದುದನ್ನು ಬಸವಣ್ಣನು ಆಜಿ? 
ಚಿತ್ರಿಸುತ್ತಾನೆ. 'ಊರೊಳಗೊಬ್ಬ ದೇವ, ಮಡುವಿನಲೊಬ್ಬ ದೇವ, ಅಡವಿಯಲೊಬ್ಬ ದೇವ, 
ಮಡಿಲಲೊಬ್ಬ ದೇವ'ನೆಂಬ ಭಾವನೆಯನ್ನು ಅಲ್ಲಮ ವಿಡಂಬಿಸುತ್ತಾನೆ.* ಆನ್ಯರು ಪೂಜಿಸುವ 
ದೈವಗಳಲ್ಲಿ "ಹಲವು ನಾನಾಬಗೆಯ ವೈಚಿತ್ರ ಗಳನ್ನು ಪಡೆದವು, “ಯಾವ ಮಹಿಮೆಯನ್ನೂ 
ಕಾಣದವು; “ಅರಗು ತಿಂದು ಕಚ ದೈವವ, yo ಮುರುಟುವ ದೈವವನದೆಂತು 
ಸರಿಯೆಂಬೆನಯ್ಕಾ? ಅವಸರ ಬಂದಡೆ ಮಾವ ದೈವವನದೆಂತು ಸರಿಯಿಂಬಿನಯ್ಯಾ? 
ಅವಂಜಿಕೆಯಾದಡೆ ಹೂಳುವ ದೈವವನದೆಂತು ಸರಿಯೆಂಜನಯ್ಯಾ?" ಎಂಬುದು ವಚನಕಾರರ 
ಪ್ರಶ್ನೆ. ಈ ದೈವಗಳು ಮತ್ತು ಸ ಬಗ್ಗೆ ಜನಗಳ ಕಲ್ಪನೆ ನಿಜವಾದುದಾದರೆ, ಹಲವಾರು 
ದೈವಗಳು ಜೀವನೋಪಾಯಕ್ಕಾಗಿಯೇ ದೈವಗಳಾದಂತೆ ಕಾಣಿಸುತ್ತವೆಂದು ಬಸವಣ್ಣ ತನ್ನ ಅನನ್ಯ 
ಶೈಲಿಯಿಂದ ಹೇಳುತ್ತಾನೆ. “ಆಗಳೂ ಲೋಗರ ಮನೆಯ ಕಾಯ್ದುಕೊಂಡಿಪ್ಪವು ಕೆಲವು 
ದೈವಂಗಳು; ಹೋಗೆಂದಡೆ ಹೋಗುವ ಕೆಲವು ದೈವಂಗಳು; ನಾಯಿಗಿಂದ ಕರಕಷ್ಟ ಕೆಲವು 
ದೈವಂಗಳು; ಲೋಗರ ಬೇಡಿಕೊಂಡುಂಬ ದೈವಗಳು ತಾವೇನ ಕೊಡುವುವು)' ನ್‌ ಈ 
ರೀತಿಯಲ್ಲಿ ದೈವಗಳ ಬಗ್ಗೆ ಜನಜನಿತವಾಗಿದ್ದ ಕತೆಗಳೆಲ್ಲ ಅವುಗಳು ತಿಂಡಿಪೋತ ದೈವಗಳೋ 
ಭಿಕಾರಿ ದೈವಗಳೋ ಆಗಿದ್ದಂತೆ ಚಿತ್ರಿಸುತ್ತವೆ. ಶಿವನನ್ನು ಪೂಜೆ ಮಾಡುವಾಗ ಇತರ 
ದೇವತೆಗಳನ್ನೂ ಅದೇ ಪೀಠದ ಮೇಲೆ ಕುಳ್ಳಿರಿಸಿ ಆ ದೇವತೆಗಳಿಗೆ ಶಿವನೊಡನೆ ಸಮಾನ 
ಗೌರವವನ್ನು ನೀಡುವವನು “ಅಪರಾಧಿಯಲ್ಲದೆ ವಿವೇಕವುಳ್ಳ ಶೈವಸಂಪನ್ನನಲ್ಲ' ಎಂಬುದು 
ಆದಯ್ಯನ ತೀರ್ಮಾನ ಕೆಲವರು ಶಿವನ ಬಗ್ಗೆ ತೋರ್ಪಡಿಸುವ ಭಯ -ಭಕ್ತಿಗಳಿಗಿಂತ 


೪ ಚನ್ನಬ ವ.೩೭೯; ಪು ೧೭೪ 
“ಪರದೈವ, ಮಾನವಸೇವೆ, ಪರಸ್ತೀ, ಪರಧನವ ಬಿಟ್ಟು ಏಕಲಿಂಗನಿಷ್ಠಾಪರನಾಗಿ 
ಸಾಕ್ಷಿ; ದಾಸತ್ವಂ, ವೀರದಾಸತ್ವಂ 'ಧೃತ್ಯತ್ವಂ ವೀರಭ್ಯ ತೃತ್ವಾ! 
ಸಮಯಃ ಸಕಲಾವಸಥಃ ಸಜ್ಜನಃ ಷಡ್ವಿಧಸ್ತಥಾ!! 
ಎಂಬ ಶ್ರುತ್ಯರ್ಥದಲ್ಲಿ ನಿಹಿತನಾಗಬಲ್ಲಡೆ. ಆತ ಮಾಹೇಶ್ನರನಪನ್ನಯ್ಯ” 
. ವಚನ ಶಾ ಸಾ ೩; ಪು.೧೧ 
ಬಸವ ವ. ೩೭೩ಭಪು ೧೪೭ ಚನ್ನಬ ವ ೯೧;ಪು ೪೧ 
, ಬಸವ ವ ೫೬೧;ಹು ೨೨೫ 
ಅಲ್ಲಮ ವ ಚಂ.೫.೫; ಪು ೧೧೬ 
ಬಸವ ವ. ೫೫೬;ಪು ೨೨೩ 
೧೦.ಬಸವ ವ. ೫೫೩ ; ಪು. ೨೨೨ 
೧೧. ಆದಯ್ಯ ವ. ೭೮;ಪು ೪೭ 


Vp 


೪೯೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹೆಚ್ಚಾಗಿ ಇತರ ದೇವತೆಗಳಿಗೇ ಗೌರವವನ್ನು ವ್ಯಕ್ತಪಡಿಸುತ್ತಿದ್ದರು. ಗ್ರಾಮದ ಹೊರಗೆ ನೆಲೆಸಿರುವ 
ಕುದದೈವಗಳಿಗೆ ಮರ್ಯಾದೆಯನ್ನೀಯುವವರನ್ನು ವಚನಕಾರರು ಖಂಡಿಸುತ್ತಾರೆ.” 


ವೀರಶೈವರಿಗೆ ಶಿವನನ್ನುಳಿದು ಯಾರೂ ದೇವತೆಗಳೇ ಅಲ್ಲ, ಆದರೆ ಕೆಲವರು ಇತರ 
ದೈವಗಳನ್ನು ತಮ್ಮ ಕುಲದೈವಗಳೆಂದು ಹೇಳಿಕೊಳುತ್ತಿದ್ದರು; ಅಂತಹವರಿಗೆ 
ಗುರುಲಿಂಗಪಾದೋದಕ  ಪ್ರಸಾದಗಳಿಲ್ಲವೆಂದು  ಚನ್ನಬಸವಣ್ಣನು ಹೇಳುತ್ತಾನೆ." 
ಸ್ಥಾವರಲಿಂಗಪೂಜೆಯು ವೀರಶೈವರಿಗೆ ನಿಷಿದ್ದವಾದ ಮೇಲೇ ಕಲ್ಲು-ಮರಗಳನ್ನೇ ದೈವಗಳೆಂದು 
ಪೂಜಿಸುವುದು ವೀರಶೈವರ ಲಕ್ಷಣವಲ್ಲವೇ ಅಲ್ಲ; ಹಾಗೆ ಪೂಜೆ ಮಾಡುವವರು ಬಾಹ್ಯದಲ್ಲಿ 
ವೀರಶೈವಕ್ಕೆ ಮತಾಂತರಗೊಂಡಿರಬಹುದಾದರೂ ಅವರು ಭವಿಗಳೇ ಎಂದು ವಚನಕಾರರು 
ಪರಿಗಣಿಸುತ್ತಾರೆ.” ನಿಜವಾದ ವೀರಶೈವನು ಅನ್ಯದೈವಪೂಜೆಯು ಪಿಶಾಚಿಗಳನ್ನು 
ಪೂಜಿಸಿದಂತೆ ಎಂಬುದನ್ನು ವಚನಕಾರರು ಖಂಡಿಸುತ್ತಾರೆ.” ಕೆಲವು ವಚನಕಾರರಂತೂ 
ಅನ್ಯದೈವಪೂಜಕರ ಬಗ್ಗೆ ಅತ್ಯಂತ ತೀವ್ರವಾದ ಕ್ರೋಧವನ್ನು ತೋರ್ಪಡಿಸುತ್ತಾರೆ. 
“ಮುರಿಸಬೇಕು ಹೊಲೆಯರ ಕೈಯಿಂದವನ ಮನೆಯ; ಕೆರಿಸಬೇಕು ಮಂಡೆಯನೇಳು ಪಟ್ಟಿಯ 
ಮಾಡಿ; ಕುಳಿರಿಸಬೇಕು ಕತ್ತೆಯ ನಡುಬೆನ್ನ ಮೇಲೆ; ಹಳೆಮೊರನ ಸತ್ತಿಗೆಯಾಗಿ ಹಿಡಿಸಬೇಕು 
ಅವಗೆ; ನಿಟ್ಟೊರಸಬೇಕು ನೊಸಲಕ್ಷರವ; ನಾಲಿಗೆಯ ಸರ್ರಸರ್ತನೆ ಸೀಳಬೇಕು; ಎನ್ನೊಡೆಯ 
ಮಹಾಮಹಿಮ ಸೊಡ್ಡಳಂಗೆ ಅನ್ಯದೈವ ಸರಿಯೆಂಬ ಕುನ್ನಿ ಮಾನವನ” ಎಂಬಂತಹ 
ವಚನಗಳಲ್ಲಿ ಈ ಕ್ರೋಧವು ಎದ್ದುಕಾಣುತ್ತದೆ. ಇಂತಹ ಕ್ರೋಧವು ಎಲ್ಲ ವಚನಕಾರರ 
ಬರಹದಲ್ಲಿ ಕಾಣದಿರಬಹುದಾದರೂ ಅನ್ಯದೈವದ ಬಗ್ಗೆ ಇದ್ದ ವಿರೋಧಭಾವನೆಯು ಆ 
ಎಲ್ಲರಲ್ಲಿಯೂ ಸಮಾನ ಆಳವಾದುದು ಎಂಬುದು ಮುಖ್ಯ ಅಂಶ. ಈ ಬಗೆಯಾಗಿ 
ಶರಣರೆಲ್ಲರೂ ಏಕಕಂಠದಿಂದ ಕ್ಷುದ್ರದೈವಗಳ ಬಗ್ಗೆ ಖಂಡನೆಯ ಮಾತುಗಳನ್ನಾಡುವ ರೀತಿಯೇ 
ಆ ಕಾಲದ ಜನರು ಇವುಗಳ ಬಗ್ಗೆ ಇಟ್ಟಿದ್ದ ಆಳವಾದ ಶ್ರದ್ಧೆಯನ್ನು ಸೂಚಿಸುತ್ತದೆ. ಸಾಮಾನ್ಯ 
ಜನಗಳು ಮಾತ್ರ, ಅವರಲ್ಲಿ ವೀರಶೈವಕ್ಕೆ ಮತಾಂತರಗೊಂಡ ಹಲವರೂ ಸೇರಿದಂತೆ, 
ನಾನಾಕಾರಣಗಳಿಂದಾಗಿ ಹಲವು ದೇವತೆಗಳ ಪೂಜೆಯನ್ನು ಬಿಡಲಿಲ್ಲ. ಹಾಗೆ ಜನರಿಂದ 
ಪೂಜೆಗೊಳ್ಳುತ್ತಿದ್ದ ಅನೇಕ ದೈವಗಳ ಬಗ್ಗೆ ಪರಿಶೀಲನೆ ನಡೆಸುವುದೇ ಈ ಅಧ್ಯಾಯದ ಉದ್ದೇಶ. 
ಈ ದೈವಗಳನ್ನು ಪೂಜಿಸುತ್ತಿದ್ದವರು ಯಾವ ಮತಕ್ಕೆ ಸೇರಿದವರೆಂಬುದನ್ನು ಅಷ್ಟು ಗಮನಕ್ಕೆ 
ತಾರದೆ, ಆ ಕಾಲದ ಜನಸಾಮಾನ್ಯರ ಶ್ರದ್ಧಾಭಕ್ತಿಗಳನ್ನು ಪಡೆಯುತ್ತಿದ್ದ ದೈವಗಳ ಬಗ್ಗೆ 
ವಚನಗಳಿಂದ ವಿಷಯವನ್ನು ಸಂಗ್ರಹಿಸಿ ವಿಶ್ಲೇಷಿಸುವುದಷ್ಟೇ ನಮ್ಮ ಗುರಿ. ಏಕೆಂದರೆ ಈ 
ದೈವಗಳನ್ನು ಎಷ್ಟೋ ವೇಳೆ ಎಲ್ಲ ಪಂಗಡದ ಎಲ್ಲ ಮತಗಳಿಗೆ ಸೇರಿದ ಜನರೂ ಸಾಮಾನ್ಯ 


೧೨. ಅಂಬಿಗ ಚೌ ವ. (ಹ).೧೩೯ 
(ಇಂತಹುದೇ ಭಾವನೆಯನ್ನು ಬ್ರಹ್ಮಶಿವನೂ ವ್ಯಕ್ತಪಡಿಸುತ್ತಾನೆ; ನೋಡಿ ; " ಕೊಸಿಂಗೆ ಕುತ್ತವಾದಡೆ 
ದೇಶದ ಬಳರಿಯರ್ಗೆ ಕುಡುವರೊಳ್ಳರ್ಚನೆಯಂ! ಶಾಸನದೇವತೆಗೆಂದೊಡೆ ವೀಸದ 
ಪುಷ್ಪಮನೀಯಣಗುಲಿವೆಂಡಿರ್‌) 

೧೩. ಚನ್ನಬ ವ. ೨೨೬;ಪು ೧೦೨ 

೧೪. ದೇವರ ದಾ ವ. ೧೩೨, ಪು ೪೨ 

೧೫. ಸೊಡ್ಡಳ ಬಾ ವ. ೨೯ 


ಜನಪ್ರಿಯ ದೈವಗಳು / ೪೯೩ 


ಪೂಜಿಸುತ್ತಿದ್ದಿರಬಹುದು. ಸಾಮಾನ್ಯರು ತಮ್ಮ ಮತ ಪಂಥ ಪಂಗಡಗಳನ್ನು ಮರೆತು ಎಲ್ಲ 
ದೈವಗಳನ್ನೂ ಪೂಜಿಸುವುದು ನಾವು ಈಗಲೂ ಕಾಣುವ ವಸ್ತುಸ್ಥಿತಿಯಾಗಿದೆ. 


ವಚನಕಾಲದಲ್ಲಿಯೂ ಸಾಮಾನ್ಯ ಜನರು ನೂರಾರು ದೈವಗಳನ್ನು ಪೂಜಿಸುತ್ತಿದ್ದರು. 
ಅವುಗಳಲ್ಲಿ ಹಲವಾರು ಗಂಡುದೈವಗಳಲ್ಲದೆ ಹೆಣ್ಣುದೈವಗಳೂ ಜನಪ್ರಿಯವಾಗಿದ್ದವು. 


ಮೈಲಾರ-ಮಾಳಚಿ 


ವಚನಕಾಲದಲ್ಲಿ ಮೈಲಾರನೆಂಬ ಪುರುಷ ದೇವತೆಯು ತುಂಬ ಜನಪ್ರಿಯನಾಗಿದ್ದ 
ನೆಂಬುದನ್ನು ವಚನಗಳಲ್ಲಿ ಬರುವ ಹತ್ತಾರು ಉಲ್ಲೇಖಗಳಿ೦ದ ಹೇಳಬಹುದು. ಮೈಲಾರನೆಂಬ 
ದೇವತೆಯ ಮೂಲದ ಬಗ್ಗೆ ಹಲವಾರು ಐತಿಹ್ಯಗಳಿವೆ. ಮೈಲಾರನು ಶಿವನ ಅವತಾರವೆಂದು 
ಕೆಲವರು ಹೇಳಿದರೂ, ಮತ್ತೆ ಕೆಲವರು ಇದನ್ನು ಒಪ್ಪುವುದಿಲ್ಲ. ಏಕೆಂದರೆ ಶಿವನಿಗೂ 
ಮೈಲಾರನಿಗೂ ವಾಹನ, ಆಯುಧ ಮುಂತಾದವುಗಳಲ್ಲಿ ವ್ಯತ್ಯಾಸಗಳಿವೆ. ಇವನಿಗೆ 
ಮಾರ್ತಾಂಡನೆಂಬ ಪರ್ಯಾಯನಾಮವಿರುವುದರಿಂದ ಈ ದೇವತೆಯನ್ನು ಸೂರ್ಯನೊಡನೆ 
ಸಮೀಕರಿಸುವವರೂ ಇದ್ದಾರೆ. ಈತನು ಮಹಾರಾಷ್ಟ್ರದಲ್ಲಿ ಬೀಂಡೋಬರಂಬ ಹೆಸರಿನಿಂದ 
ಪ್ರಖ್ಯಾತನಾಗಿರುವುದರಿಂದ, 'ಖಂಡೋಬನು ಸ್ಮಂಧನೆಂದು ಹೇಳಿ, ಆ ಕಾರಣದಿಂದ ಮೈಲಾರನು 
ಕಾರ್ತಿಕೇಯನಿರಬೇಕೆಂದು ಕೆಲವರು ವಾದಿಸುತ್ತಾರೆ. ಮೈಲಾರನು ಪರ್ವತಗಳ ಶತ್ರುವಾದ 
ಇಂದ್ರನೆಂದೂ ಕೆಲವರು ಭಾವಿಸುತ್ತಾರೆ.” ಮೈಲಾರಿ, “ಮಲ್ಲಾರಿ, ಮಲ್ಲಯ್ಯ ಮುಂತಾದ 
ಹೆಸರುಗಳಿರುವ ಈ ದೇವತೆಯ ಪೂಜೆಯು ಪರ್ವತಪೂಜೆಯಿಂದ ಬಂದುದಾಗಿರಬೇಕೆಂದೂ 
ಒಂದು ವಾದವಿದೆ.” ವಚನಗಳ ಕಾಲದಲ್ಲಿ ಮೈಲಾರನು ಶಂಭು ಎಂದರೆ ಶಿವನಿಗೆ 
ಸಮಾನನೆಂಬ ಅಥವಾ ಅವನ ಅವತಾರವೆಂಬ ಭಾವನೆಯಿದ್ದಿತು. ಜು ಮತ್ತು ಭೈರವರ 
ಭಕ್ತರಲ್ಲಿ ಒಂದೇ ಬಗೆಯಾದ ಕೆಲವು ಆಚರಣೆಗಳಿದ್ದವು."*" ಆದರೆ ಪಿ.ಬಿ.ದೇಸಾಯರು 
ಹೇಳುವಂತೆ ಶಾಕ್ಷಮತದ ಪ್ರಾಬಲ್ಯದ ಕಾಲದಲ್ಲಿ ಮೈಲಾರನು ಅಸ್ತಿತ್ತಕ್ಕೆ ಬಂದ ದೈವವೆಂದೂ, 
ಇವನು ಭೈರವನ ಬದಲಾದ  ರೂಪವೆಂದೂ” ಒಪ್ಪಿಕೊಳ್ಳೆಲಾಗುವುದಿಲ್ಲ. ಏಕೆಂದರೆ 
“ಮೃಲಾರನೇ' ದೇವರೆಂದಾರಾಧಿಸಿದಾತನು ಕೊರಳಿನಲ್ಲಿ ಕವಡೆಯ ಕಟ್ಟ ನಾಯಾಗಿ 
ಜೊಗಳುತಿರ್ಪ: ಭೈರವನೇ ದೇವರೆಂದಾರಾಧಿಸಿದವನು ಕೊರಳಿನಲ್ಲಿ ಕವಡೆಯ. ಕಟ್ಟಿ ಕುರುಳು 
ಬೆರಳ ಕಡಿದಿಕ್ಕಿ ಬಾಹಿರರಾದರು” ಎಂಬ ಉರಿಲಿಂಗ ಪೆದ್ದಿಯ ವಚನದಲ್ಲಿ ಮೈಲಾರ ಮತ್ತು 
ಭೈರವರು ಭಿನ್ನದೈವಗಳೆಂದು ಸ್ಪಷ್ಟವಾಗಿ ಹೇಳಿದೆ. 


೧೭. ಪಿ.ಬಿ.ದೇಸಾಯಿ ; ಮೈಲಾರಲಿಂಗ (ಕರ್ನಾಟಕ ವಿಶ್ವವಿದ್ಯಾಲಯ ಪತ್ರಿಕೆ; ಮಾನವಿಕ ವಿಭಾಗ, ಸಂ.೩.೨; 
ಪು ೧೧೬-೭) 

೧೮. ಶಂ.ಬಾ.ಜೋಶಿ; ಕಂನಾಡ ಕಥೆ ; ಪು ೧೬೪-೫ 

೧೯. ಕ.ವಿ.ವಿ.ಹಸ್ತಪ್ರತಿ ೬೬; ಪು ೬೪ (ಮೈಲಾರನಾರಾಧಿಸಿ ಶಂಭುವಿನ ಸರಿಯೆಂದು) 

೨೦. ಪಿ.ಬಿ.ದೇಸಾಯಿ ; ಮೈಲಾರಲಿಂಗ (ಕರ್ನಾಟಕ ವಿಶ್ವವಿದ್ಯಾಲಯ ಪತ್ರಿಕೆ; ಮಾನವಿಕ ವಿಭಾಗ, ಸ೦.೩.೨; 
ಪು ೧೨೨) 

೨೧. ಉರಿಲಿಂ ಪೆ ವ. ೪೭ ; ಪು ೭೦-೧ 


೪೯೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮೈಲಾರನು ಕೃಷ್ಣನ ಹೆಂಡತಿಯರಾದ ಗೋಪಿಕಾಸ್ತ್ರೀಯರ ಮೈಲಿಗೆ ವಸ್ತಗಳಲ್ಲಿ 
ಹುಟ್ಟಿದನೆಂದು ಹೇಳುತ್ತಾರೆ. ಇವನು ಶ್ರೀ ಕೃಷ್ಣನ ಲಿಂಗೆಹೂಜೆಗೆ ಪ್ರತಿದಿನವೂ ಸಾವರ 
ಕಮಲಗಳನ್ನು ತರುತ್ತಿದ್ದ ಪೆರೆಯಾಳ್ವನೆಂಬ ಸೇವಕ; ಒಂದು ದಿನ ಸೋಮಾರಿತನದಿಂದ ಹಿಂದಿನ 
ದಿನದ ಬಾಡಿದ ಹೂಗಳನ್ನೇ ತಂದಾಗ ಶ್ರೀ ಕೃಷ್ಣನಿತ್ತ ಶಾಪದಿಂದ ಹೀಗೆ ಪೆಂಬೇರ ಎಂಬ 
ಊರಲ್ಲಿ ಹುಟ್ಟುತ್ತಾನೆ.** ಇವನು ಆ ಊರಿನಲ್ಲಿ. ಶಿವನಿಗೆ ಕೊಡೆ ಹಿಡಿಯುವ ಕೆಲಸವನ್ನು 
ಮಾಡುತ್ತಿದ್ದ ಹರಿಹರನ “ಶಂಕರ ದಾಸಿಮಯ್ಯನ ರಗಳೆ'ಯಲ್ಲಿ ಒಂದು ಸಂದರ್ಭ ಈ ರೀತಿ 
ಬರುತ್ತದೆ: ಶಂಕರ ದಾಸಿಮಯ್ಯನು ಪೆಂಬೇರನ್ನು ಬಿಡಬೇಕೆಂದು ಆಲೋಚಿಸಿ ಶಿವನು ತನಗೆ 
ಕರುಣಿಸಿದ್ದ ವಕ್ರಪಾದನೆಂಬ ಸೇವಕನನ್ನು ತನಗೆ ಕೊಡೆವಿಡಿಯಲು ಆಜ್ಞಾಪಿಸಿದಾಗ ಮೈಲಾರನು 
ಆ ಆಜ್ಞೆಯು ತನ್ನನ್ನೇ ಕುರಿತದ್ದು ಎಂದು ಭಾವಿಸಿ ದಾಸಿಮಯ್ಯನಿಗೆ “ಲೋಕವರ್ಚಿಸುವ 
ಮೈಲಾರ" ಕೊಡೆಯಂ' ಪಿಡಿ”ಯುತ್ತಾನೆ.3* ಈ ಸನ್ನಿವೇಶವು ಬಸವಣ್ಣನ “ನಿಮ್ಮ ಹೇಳಿದ 
ಕಯದ ಪಿಂಬೇರ ಮೈಲಿಗೆ ಮೇಳವಾಡುತ್ತಿದ್ದ”* ಎಂಬ ಮಾತಿನಲ್ಲಿ ಸೂಚಿತವಾಗಿದೆ; 
ಇಲ್ಲಿನ “ಮೈ ಲಿಗೆ' ಎಂಬುದಕ್ಕೆ "ಮ್ಮ ಲುಗ' ಎಂಬುದು" ಸರಿಯಾದ ಪಾಠವೆಂದು ಪಿ ಖ.ಬಿ.ದೇಸಾಯಿ 
ನಿರ್ಧರಿಸುತ್ತಾರೆ. “ಮುಂದ ಲೋಕದಲ್ಲಿ ಮಣಿಮಲ್ಲಾಸುರನೆಂಬ ರಾಕ್ಷಸನ ಹಾವಳಿ ಹೆಚ್ಚಿದಾಗ 
ಅವನನ್ನು ಕೊಲ್ಲಲು ವಿಷ್ಣು ಮುಂತಾದ ಹಿರಿಯ ದೇವತೆಗಳಿಂದಲೂ ಸಾಧ್ಯವಾಗಲಿಲ್ಲ. ಆಗ 
ಮೈಲಾರನು ಶಿವನ ಆಜ್ಞೆಯಂತೆ ಭೂಲೋಕಕ್ಕೆ ಬಂದು, ನಾಯಿಯ ಆಕಾರವನ್ನು ತಾಳಿ, 
ಮಲ್ಲಾಸುರನ ಮರಣದ ರಹಸ್ಯವನ್ನರಿತು, ಅವನ ಶಕ್ತಿಗಳನ್ನು ನಾಶಪಡಿಸಿ ಕೊನೆಗೆ ತಾನು 
ಕೊಂದುಹಾಕುತ್ತಾನೆ.ಮುಂದೆ ಅವನು ಕುರುಬರ ಕುಲದ ಮಾಳಿ ಎಂಬುವಳನ್ನು ಮದುವೆಯಾಗಿ, 
ಶಿವನ ಹರಕೆಯನ್ನು ಹೊತ್ತು. ಶಿವನ ಅಪ್ಪಣೆಯ ಪ್ರಕಾರ ಲೋಕದ ಜನರನ್ನು ಬಾಯಿಬೀಗ, 
ಬೆನ್ನಸಿಡಿ, ಕೊಂಡಗಳನ್ನು ನಿಯಂತ್ರಿಸುತ್ತ ಆಳುತ್ತಿದ್ದಾನೆ. ಇದು ಅವನ ವಿಷಯದಲ್ಲಿದ್ದ ಕತೆ. 


ಈ ಕಾರಣದಿಂದಲೇ ವಚನಕಾಲದಲ್ಲಿನ ಮೈಲಾರನು ಭಕ್ತರು ಕೊರಳಿಗೆ ಕವಡೆಗಳ ಮಾಲೆ 
ಹಾಕಿಕೊಂಡು, ಹುರಿಬೆನ್ನ ಸಿಡಿಯನ್ನಾಡುತ್ತ, ಬಾಯಿಬೀಗವನ್ನು ಹಾಕಿಕೊಂಡು, ಬೇವಿನ 
ಉಡಿಗೆಯನ್ನು ಧರಿಸಿ, ಹಡಲಿಗೆಯನ್ನು ಹಿಡಿದು "ಉಧೋ ಉಧೋ' ಎಂದು ಕೂಗುತ್ತಿದ್ದರು." 
ಈಗಲೂ ಮೈಲಾರನ ಭಕ್ತರು ಏಳುಕೋಟಿಯ ಗರ್ಜನೆ ಮಾಡುತ್ತಾರೆ, ಈ ಏಳು ಕೋಟಿ 
ಮಹಾದೇವ ಅಸಂಖ್ಯಾತ ಗಣಗಳ ಉಲ್ಲೇಖವು ಕ್ರಿಶ.೧೨೦೭ ರ ಒಂದು ಶಾಸನದಲ್ಲಿದೆ; 
ಇದರಿಂದ ಏಳುಕೋಟಿ ಎಂಬ ಸಾಂಕೇತಿಕ ಶೈವಗಣವು ಹಿಂದೆ 
ಪ್ರಚಲಿತವಾಗಿದ್ದಿರಬೇಕೆನಿಸುತ್ತದೆ.*” ಹೀಗೆ ಕೂಗುವಾಗ ಅವರು ತಮ್ಮನ್ನು ತಾವು ಆವೇಶದಿಂದ 


೨೨. ಆರ್‌.ಸಿ ಹಿರೇಮಠ (ಸಂ) ; ಬಸವಣ್ಣನವರ ವಚನಗಳು (ಸಂದರ್ಭ ಕಥೆಗಳು) ಪು ೬೦೮ 

೨೩. ಹರಿಹರ ರ ; ಪು ೪೧೭ (ಶಂಕರ ದಾಸಿಮಯ್ಯ) 

೨೪. ಬಸವ ಷಟ್‌ ವ ೫೬೭; ಪು ೧೪೯ 

೨೫. ಪಿ.ಬಿ.ದೇಸಾಯಿ ; ಪಿ೦ಬೇರ ಮೈಲಿಗೆ ಮೇಳವಾಡುತ್ತಿದ್ದ (ಕನ್ನಡ ನುಡಿ,೧೬.೯; ಪು ೧೭೭-೯) 

೨೬. ಎಂ. ಚಿದಾನಂದಮೂರ್ತಿ ; ಬಸವಣ್ಣನವರು ; ಪು ೩೫% 

೨ಕ್ಲಿ ಸಿದ್ದರಾ ವ ೧೩೧೫; ಪು ೪೦೫; ವಚನ ಶಾಸಾ೧ಣ; ಪು. ೨೯೧ (ಅಂಬಿಗ ಚೌಡಯ್ಯ) 

೨೮. ಪಿ.ಬಿ.ದೇಸಾಯಿ ; ಮೈಲಾರಲಿಂಗ (ಕರ್ನಾಟಕ ವಿಶ್ವವಿದ್ಯಾಲಯ ಪತ್ರಿಕೆ; ಮಾನವಿಕ ವಿಭಾಗ, ಸ೦.೩.೨; 
ಪು೧೨೩) 


ಜನಪ್ರಿಯ ದೈವಗಳು / ೪೯೫ 


ಬಡಿದುಕೊಳ್ಳುತ್ತಿದ್ದರು.” ಮೈಲಾರನಿಗೆ ಅವನ ಭಕ್ತರು ತಲೆಗೂದಲನ್ನೂ, ಕೈಬೆರಳುಗಳನ್ನೂ 
ಕಾಣಿಕೆಯಾಗಿ ಅರ್ಪಿಸುತ್ತಿದ್ದರು; ನಾಯಿಯಂತೆ ಬೊಗಳುವ ಸಂಪ್ರದಾಯವೂ ಇದ್ದಿತು. ಈಗ 
ಮೈಲಾರನ ಭಕ್ತರನ್ನು ಕನ್ನಡ ನಾಡಿನಲ್ಲಿ ವಗ್ಗಯ್ಯ ಎಂದೂ, ಮಹಾರಾಷ್ಟ್ರದಲ್ಲಿ ವ್ಯಾಪ್ರ ಎಂದೂ 
ಕರೆಯುತ್ತಾರೆ. ಈ ಹೆಸರಿನ ಮೂಲದ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ; "ವಗ್ಗ? ಎನ್ನುವುದು ವ್ಯಾಪ್ರದ 
ತದ್ಬವ; ಶಬ್ದಮಣಿದರ್ಪಣದಲ್ಲಿ "ಒಗ್ಗ' ಎಂಬುದೇ ವ್ಯಾಘ್ರದ ತದ್ದವವೆಂದು ಹೇಳಿದ್ದರೂ ಈ 
ಎರಡು ರೂಪಗಳ ನಡುವೆ ವಗ್ಗ ಎಂಬ ರೂಪವಿದ್ದಿರಬೇಕೆಂದು ಒಂದು ಅಭಿಪ್ರಾಯವಿದೆ.*” 
ಒಗ್ಗಯ್ಯ ಎಂಬುದು ಕನ್ನಡದ ಉಗ್ಗು (ಅಅಸ್ಪಷ್ಟ ಅರ್ಥಶೂನ್ಯ ಧ್ವನಿ) ಎಂಬ ಧಾತುವಿನಿಂದ 
ಬಂದಿದೆ, ನಾಯಿಯಂತೆ ಬೊಗಳಿ ಶಬ್ದ ಮಾಡುತ್ತಿದ್ದ ಭಕ್ತನಿಗೆ ಉಗ್ಗುತ್ತಿದ್ದ ಕಾರಣ 
ವಗ್ಗಯ್ಯನೆಂದು ಹೆಸರಾಗಿದೆ ಎಂಬುದು ಎರಡನೆಯ ಅಭಿಪ್ರಾಯ. ಆದರೆ ಈ ಎರಡು 
ವಿವರಣೆಗಳೂ ಅಷ್ಟು ಸಮರ್ಪಕವೆನಿಸುವುದಿಲ್ಲ. ಮೊದಲ ವಾದವು ಹೇಳುವಂತೆ ವಗ್ಗವು 
ವ್ಯಾಪ್ರದ ತದ್ದವವಾದರೆ ವ್ಯಾಪ್ರಕ್ಕೂ ಮೈಲಾರನಿಗೂ ಏನು ಸಂಬಂಧವೆಂಬ ಪ್ರಶ್ನೆಯೇಳುತ್ತದೆ. 
ಉಗ್ಗುವುದನ್ನು, ಪಿ.ಬಿ.ದೇಸಾಯಿ ಅಭಿಪ್ರಾಯದಲ್ಲಿರುವಂತೆ, ಬೊಗಳುವುದಕ್ಕೆ ಸಂವಾದಿಯೆಂದು 
ಹೇಳಲಾಗದು. ಮೈಲಾರನ ಭಕ್ತರನ್ನು ಬಸವ ಪುರಾಣವು ಗೊಗ್ಗಯ್ಯ ಎಂದು ಕರೆಯುತ್ತದೆ." 
ಮಕ್ಕಳನ್ನು ಗೊಗ್ಗಯ್ಯ ಬಂದ ಎಂದು ಈಗಲೂ ಹೆದರಿಸಲು ಹೇಳುವ ಮಾತು ಮೈಲಾರನ 
ಭಕ್ತರ ವಿಚಿತ್ರತೂ ಭಯಂಕರವೂ ಆದ ನಡವಳಿಕೆಯನ್ನು ಸೂಚಿಸುತ್ತದೆ. ವಗ್ಗ ಎನ್ನುವುದು 
ಗೊಗ್ಗ ಎನ್ನುವುದರಿಂದ ಬಂದಿದೆ ಎಂದು ಹೇಳಬಹುದು. ಮೈಲಾರನ್ನು, ಶಿವನಿಗೆ 
ಸಮಾನನಾದವನೆಂಬ ನಂಬಿಕೆಯು ವಚನ ಕಾಲದಲ್ಲಿ ಪ್ರಚಲಿತವಾಗಿದ್ದುದನ್ನು ಆಗಲೇ 
ಗಮನಿಸಿದ್ದೇವೆ. ಪ್ರಾಯಶಃ ಗೊಗ್ಗಯ್ಯ ಎ೦ಬ (ಇದನ್ನು ಗೊಗ್ಗೇಶ್ವರ ಎಂದು ಹರಿಹರನು 
ಕರೆಯುತ್ತಾನೆ; ಗೊಗ್ಗೇಶ್ವರನು ಅಲ್ಲಮಪ್ರಭುವಿನ ಮನೆತನದ ದೇವರೆಂದು ಅವನ ನಿರೂಪಣೆ) 
ಶಿವನ ಹೆಸರನ್ನು ಮೈಲಾರನಿಗೆ ಅನ್ವಯಿಸಿರಬಹುದು. ಆದ್ದರಿಂದ ಈಗ ಮೈಲಾರನ ಭಕ್ತರನ್ನು 
ವಗ್ಗಯ್ಯ ಎಂದು ಕರೆಯುವುದು ರೂಢಿಯಾಗಿದೆ. ಈ ದೇವತೆಯು ಕರ್ಣಾಟಕ 
ಮೂಲದವನಾದುದರಿಂದ ಮಹಾರಾಷ್ಟದಲ್ಲಿ ಇವನನ್ನು (ವಗ್ಗನನ್ನು ಸಂಸ್ಕೃತೀಕರಿಸಿ) 
ವ್ಯಾಘನೆಂದು ಕರೆದಿರುವುದು ಸಂಭವವಿದೆ. 


ಮೈಲಾರನ ಹೆಸರಿನಲ್ಲಿ ಜಾತ್ರೆಯು ನಡೆಯುತ್ತಿದ್ದಿತೆಂದು ಬ್ರಹ್ಮಶಿವ ಹೇಳುತ್ತಾನೆ." ಅರಿಸಿಣ 
ಬಣ್ಣವು ಮೈಲಾರನ ವೈಶಿಷ್ಟ್ಯವಾದುದರಿಂದ ಅವನ ಭಕ್ತರೂ ಮೈಗೆಲ್ಲ ಅರಿಸಿನವನ್ನು 
ಬಳಿದುಕೊಳ್ಳುತ್ತಿದ್ದರು.₹* ಮೈಲಾರನ ವಾಹನವು ಕುದುರೆಯಾದರೂ,* ಅವನ ಪರಿವಾರ 
ನಾಯಿಗಳು. ಆದ್ದರಿಂದ ಅವನ ಭಕ್ತರು ನಾಯಿ ಬೊಗಳಿದಂತೆ ಶಬ್ದವನ್ನು ಮಾಡುತ್ತಿದ್ದರು. 
ಮೈಲಾರನ ಭಕ್ತರು ನಾಯಿಯಂತೆ ಬೊಗಳುತ್ತಿದ್ದುದನ್ನು ಹಲವಾರು ವಚನಗಳು ಪರಿಹಾಸ 


೨೯. ಧರ್ಮಾಮ್ಯತ; ೩.೨೦೬ 

೩೦. ಚನ್ನಬ ವ. ೨೨೮; ಪು ೧೨೦; ಉರಿಲಿಂ ಪೆ ವ ೪೭;ಪು ೭೦-೧ 

೩೧. ಬಿ.ಎಸ್‌.ಕುಲಕರ್ಣಿ ; ಮೈಲಾರ(ಕರ್ನಾಟಕ ವಿಶ್ವವಿದ್ಯಾಲಯ ಪತ್ರಿಕೆ; ಮಾನವಿಕ ವಿಭಾಗ, ಸಂ.೮; ಪು 
೧೬೮-೯) 

೩೨. ಬಸವ ಪುರಾಣ; ೨೭.೬೫೮೬ 

೩೩. ಸಮಯ ಪ; ೪.೧೨೩ 

೩೪. ಕ.ವಿ.ವಿ. ಹಸ್ತಪ್ರತಿ, ೩೬೮;ಪು ೧೦೨(ಉರಿಲಿಂಗಪೆದ್ದಿ) 

೩೫. ಕ.ವಿ.ವಿ. ಹಸ್ತಪ್ರತಿ, ೩೬೮;ಪು ೧೦೨(ಗುರು ವಿಶ್ವೇಶ್ವರಾ' ಅಂಕಿತದ ವಚನ) 


೪೯೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಾಡುತ್ತವೆ.₹" ಅವನ ಭಕ್ತರು ಮೈಲಾರನಿಗೆ ಕೈಬೆರಳುಗಳನ್ನು ಕಡಿದು ಅರ್ಪಿಸುತ್ತಿದ್ದರು.” 
ತಲೆಗೂದಲನ್ನು ಅರ್ಪಿಸುತ್ತಿದ್ದುದೂ' ವಾಡಿಕೆಯಾಗಿತ್ತು ಹರಿಹರನ "ಮಹಾದೇವಿಯಕ್ಕನ 
ರಗಳೆಯಲ್ಲಿ ಅಕ್ಕನು "ಬಾರ ಮುಡುಹ ಮುಂದಲೆಗಳ ` ಕುರುಳನೀವೆ ಮಲ್ಲಿನಾಥ” ಸಂದು 
ಹೇಳುತ್ತಾನೆ. 


ಮೈಲಾರನ ಗೊಂಬೆಯನ್ನು ಮಾಡಿ ಅದನ್ನು ಹಿಡಿದುಕೊಂಡು ಊರೂರು ಅಲೆದು 
ಭಿಕ್ಷೆಯನ್ನು ತಂದು ಕೆಲವರು ಜೀವಿಸುತ್ತಿದ್ದರು.” ಮೈಲಾರನ ಗೊಂಬೆಯನ್ನು (ಜಾತ್ರೆಯ 
ಕಾಲದಲ್ಲಿ) ಸಣಬಿನಿಂದ ತಯಾರಿಸಿ ಹೊರಗೆ ಬಣ್ಣವನ್ನು ಬಳಿಯುತ್ತಿದ್ದರು.** ಒಳಗೆ 
ಸತ್ವವಿಲ್ಲದಿದ್ದರೂ ಹೊರಗೆ ಈ ರೀತಿ ಸುಂದರವಾಗಿ ಕಾಣುವ ಮೈಲಾರನ ಗೊಂಬೆಯು 


ಸತ್ವವಿಲ್ಲದ ವಸ್ತುವಿನ ಪ್ರತೀಕವಾಗಿ ಗಾದೆಯ ಮಾತಾಗಿದ್ದಿತು. 


ಮೈಲಾರನು ಮದುವೆಯಾಗಿದ್ದದ್ದು, ಕುರುಬರ ಕುಲದ ಮಾಳವಿಯನ್ನು; ಈಕೆಗೆ ಮಾಳಚಿ, 
ಮಾಳಜಿ, ಮಾಳಬೆ ಮುಂತಾದ ಹೆಸರುಗಳೂ ಇದ್ದುವು. ಮೈಲಾರ ಮತ್ತು ಜಕ್ಕಿಯರು ಶಿವನ 
ತೊತ್ತುಗಳೆಂದು ಉರಿಲಿಂಗಪೆದ್ದಿಯು*್‌್‌ ಹೇಳುವುದರಿಂದ ಮಾಳಚಿಗೆ ಜಕ್ಕಿ ಎಂಬ ಹೆಸರೂ 
ಇದ್ದಿತೆಂದು ಭಾವಿಸಬಹುದು. ಅಂತೆಯೇ ಅವನು ಮೈಲಾರನ ಭಕ್ತರನ್ನು ವರ್ಣಿಸುವಾಗ 
ಮಾಯಿ ರಾಣಿಯೇ ದೈವವೆಂದಾರಾಧಿಸಿದಾತನು ಕೊರಳಿಗೆ ಕವಡೆಯ "ಕಟ್ಟಿ “ಲೆಯಲ್ಲಿ ಕೆರಹ 
ಹೊತ್ತು ಬೇವಿನ ಸೊಪ್ಪನುಟ್ಟು ಲಜ್ಜೆಯ ನೀಗಿದ" ಎಂದು ಹೇಳುವುದರಿಂದ ಮಾಳಚಿಗೆ 
ಮಾಯದೇವಿಯೆಂದೂ 'ಹೆಸ ರತ್ತೆಂದು” ಕಾಣುತ್ತದೆ. ಹಾವೇರಿ ತಾಲ್ಲೂಕಿನ ಒಂದು ಶಾಸನದಲ್ಲಿ 
ಮಾಳಚಿಯನ್ನು ಕಾಳಿ, ಕಾಳರಾಕ್ಷಸಿ, ಭೈರವಿ, ಉಗ. ಮಹಾಕಾಳಿ, ಕಾಳಯೋಗಿನಿ ಎಂಬ ಶಕ್ತಿಯ 
ವಿಶೇಷಣಗಳಿಂದ ವಿಶೇಷಿಸಲಾಗಿದೆ. RR ಮೂಲತಃ ಜಾನಪದ ದೇವತೆಯಾಗಿದ್ದರೂ 
ಕರ್ಣಾಟಕದಲ್ಲಿ ಶಾಕ್ಷಮತದ ಪ್ರಭಾವವು ಹೆಚ್ಚಿದಾಗ ಈ ದೇವತೆಗೆ ಹೆಚ್ಚಿನ 
ಮಾನ್ಯತೆಯುಂಟಾಯಿತು. ಇದು ಸಂಸ್ಕೃತದಲ್ಲಿ ಮಾಲಕಿ" ಎಂದೂ ಮಹಾರಾಷ್ಟದಲ್ಲಿ ಮ್ಹಾಳಸಾ 
ಎಂದೂ ಆಯಿತು ಮಾಳಟಿ ಎಂಬುದು. ಮಾಳ + ಅಜ್ಜಿ ಎ ಮಾಳಚ್ಚಿ - ಮಾಳಚಿ 
ಎಂದಾಗಿದೆಯೆಂದು ವಿದ್ವಾಂಸರು ಬಾವಿಸುತ್ತಾರೆ.** ಹನ್ನೆ ರಡನೆಯ ಶತಮಾನದ 
ಶಾಸನವೊಂದರಲ್ಲಿ ಮಹಾಮಂಡಲೇಶ್ವರನೊಬ್ಬನನ್ನು ಮಾಳಚೀದೇವಿ. ಲಬ್ದವರ ಪ್ರಸಾದ'ನೆಂದು 


೩೬, ಚನ್ನಬ ವ. ೨೨೮; ಪು ೧೦೨; ವ ೪೪೩;ಪು ೧೯೯, ವಚನ ಶಾ ಸಾ ೧; ಪು ೩೪ 

೩೭. ಅದೇ ವಚನಗಳು; ಸಮಯ ಪ ೯.೧೨೧ 

೩೮. ಉದ್ಧೃತ ; ಅಕ್ಕನ ವ. ೮,;ಪು ೧೨ 

೩೯. ಕ.ವಿ.ವಿ ಹಸ್ತಪ್ರತಿ ೩೬೮;ಪು ೧೦೯ ("ಕಂಬದ ಬೊಂಬೆಯ ಮಾಡಿ ಮೈಲಾರ ಭೈರವನೆಂಬ 
ಕೀಳುದೈವವ ಊರೂರುದಪ್ಪದೆ ತೋರಿ ತಿರಿದುಂಬರ ಕೈಯಲ್ಲಿ' ಮಡಿವಾಳ ಮಾಚಯ್ಯ) 

೪೦. ಬಸವ ವ ೨೮೦; ಪು ಚ 

೪೧. ಕ.ವಿ.ವಿ ಹಸ ಸ್ಪಪ್ರತಿ, ೨೬೮; ಪು ೧೦೨ 

೪೨. ಉರಿಲಿಂ ಪೆ ವ. ೪೭; ಪು ೭೧ 

೪೩. ಪಿ.ಬಿ ದೇಸಾಯಿ ; ಮೈಲಾರಲಿಂಗ(ಕರ್ನಾಟಕ ವಿಶ್ವವಿದ್ಯಾಲಯ ಪತ್ರಿಕೆ; ಮಾನವಿಕ ವಿಭಾಗ, ೩.೨; ಪು 
೧೧೭-೯) 

೪೪. ಎಂ. ES ಕನ್ನಡದ ಕಾವ್ಯ ಶಾಸನಗಳಲ್ಲಿ ಮೈಲಾರ ಮಾಳಚಿ' (ಸಂಶೋಧನ 
ತರಂಗ,೨; ಪು ೨೨೩) 


ಜನಪ್ರಿಯ ದೈವಗಳು / ೪೯೭ 


ಹೇಳಿರುವುದನ್ನು ನೋಡಿದರೆ ಮಾಳಚಿಯು ಆ ಕಾಲದಲ್ಲಿ ಬಹು ಗೌರವಾನ್ವಿತ 
ದೇವತೆಯಾಗಿದ್ದಳೆಂದು ಹೇಳಬೇಕಾಗುತ್ತದೆ. 


ಮೈಲಾರ ಮಾಳಚಿಯರು ಮನೆವೆರ್ಗಡೆ ಚಟ್ಟಪನಿಂದ ನಿನ್ನೆ ತಾನಾದರು ಎಂದು ಬ್ರಹ್ಮಶಿವ 
ಹೇಳುವುದರಿಂದ** ಇವರು ಈಚಿನ ದೇವತೆಗಳೆನ್ನುವುದು ನಿಶ್ಚಯ. ಹನ್ನೆರಡನೆಯ ಶತಮಾನಕ್ಕೆ 
ಹಿಂದೆ ಮೈಲಾರ ಜನಪ್ರಿಯನಾಗಿದ್ದರೂ ಶಂಕರಾಚಾರ್ಯರ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದ 
ದೇವತೆ." ಮೈಲಾರನಿಗಿಂತ ಮಾಳಚಿಯೇ ಹೆಚ್ಚು ಪ್ರಾಚೀನಳೆಂದು ಒಂದು ದೃಷ್ಟಿಯಿಂದ 
ಭಾವಿಸಬಹುದು. 


ಮಾರಿ-ಜೋಕುಮಾರ 


ಮಾರಿ ದೇವತೆಯು ಇಂದಿಗೂ ಸಾಮಾನ್ಯ ಜನತೆಯಲ್ಲಿ ಜನಪ್ರಿಯವಾಗಿರುವ ಸ್ತೀದೈವ. 
ವಚನಕಾಲದಲ್ಲಿಯೂ ಮಾರಿಯು ಎಲ್ಲ ಪಂಥ ಹಾಗೂ ವರ್ಗದ ಜನಸಾಮಾನ್ಯರಿಂದ 
ಪೂಜೆಗೊಳ್ಳುತ್ತಿದ್ದ ದೇವತೆಯಾಗಿದ್ದಳು; ಮಾಹೇಶ್ವರರು, ವೈದಿಕರು, ವೈಷ್ಣವರೆಲ್ಲ ಹೆದರಿಕೆಯಿಂದ 
ಮಾರಿಯ ಪೂಜೆಯನ್ನು ಮಾಡುವರೆಂದು ಬ್ರಹ್ಮಶಿವ 'ವಿಡಂಬಿಸುತ್ತಾನೆ.* ಮಾರಿ ಮತ್ತು 
ಮಾರಿಕವ್ವೆ ಇಬ್ಬರೂ A ದೇವತೆಯನ್ನು ಸೂಚಿಸುತ್ತಾರೆ; ಮಾರಿ `ಮಾರಕವ್ಪೆ ಎಂಬುದರ 
ಹ್ರಸ್ವರೂಪ, ಅಷ್ಟೆ? ಇವಳ ಭಕ್ತರು ದೇವತೆಯ ವಿಗ್ರಹವನ್ನು ತಮ್ಮ ಕೊರಳಲ್ಲಿ 
ಕಟ್ಟಿಕೊಳ್ಳುತ್ತಿದ್ದರು”” (ತಮ್ಮ ಇಷ್ಟದೈವದ ವಿಗ್ರಹವಿರುವ ಪದಕವನ್ನು ಈಗಲೂ ಕೊರಳಲ್ಲಿ 
ಧರಿಸುವ 'ಪದ್ದಶಿಯನ್ನಿಲ್ಲಿ ಸ್ಮರಿಸಿಕೊಳ್ಳಬಹುದು). ಕಷ್ಟಬಂದಾಗ ಆ ವಿಗಹವನ್ನು ಮಾರಿಯೋ 
ಅಥವಾ ಅದನ್ನು ಒತ್ತೆಯಿಟ್ಟು ಸಾಲ ಮಾಡಿಯೋ ಹಣವನ್ನು ಪಡೆಯುತ್ತಾರೆಂದು ಬಸವಣ್ಣ 
ಒಂದೆಡೆ ಹಾಸ್ಯ ಮಾಡುತ್ತಾನೆ." ಅವಸರ ಬಂದಡೆ. ಮಾಜುವ ದೈವವನದೆಂತು 
ಸರಿಯೆಂಜಿನಯ) ಎಂಬ ಬಸವಣ್ಣನ ಮಾತೂ ಮಾರಿಯ ಭಕ್ತರು. ಕೊರಳಲ್ಲಿ 
ಕಟ್ಟಿಕೊಂಡಿರುವ ದೇವತೆಯ ವಿಗ್ರಹವನ್ನು ಮಾರುವ ಪದ್ಧತಿಯನ್ನೇ ಕುರಿತು ಹೇಳಿದಂತೆ 
ತೋರುತ್ತದೆ. ದೇವತೆಯ ಮೂರ್ತಿಯನ್ನು ಚಿನ್ನ ಅಥವಾ ಬೆಳ್ಳಿಯಿಂದ ತಯಾರಿಸಿರುತ್ತಿದ್ದರೆಂದು 
ಇದರಿಂದ ಭಾವಿಸಬಹುದು. 


ಮಾರಿಯು ಗಂಡನಿಲ್ಲದ ದೇವತೆ. ಅದಕ್ಕೆ "ಮಾರಮನಿಗೆ ಗಂಡನಿಲ್ಲ, ಬೀರೇ ದೇವರಿಗೆ 
ಹೆಂಡತಿಯಿಲ್ಲ; ಎಂಬ ಗಾದೆಯು ಹುಟ್ಟಿದುದು. ಆ ಕಾಲದಲ್ಲಿಯೂ ಗಂಡನಿಲ್ಲದ ಮಾರಿಯ 
ಶೀಲದ ಬಗ್ಗೆ ಕೆಲವರು ಸಂಶಯವನ್ನು ವ್ಯಕ್ತಪಡಿಸುತ್ತಿದ್ದರು; ಕೊನೆಯಪಕ್ಷ ಇತರ 
ಧರ್ಮಗಳವರು, ಇದನ್ನೇ ಕಾರಣವಾಗಿರಿಸಿಕೊಂಡು ಕುಚೋದ್ಯ ಮಾಡಲು ನೆವವಾಯಿತು. 


೪೫. Karnatak Inscriptions . Vol.IV ; 1೫೦.೩೯ (A.D ೧೧೧೧) 

೪೬. ಸಮಯ ಪ; ೮.೨೩೧ 

೪೭. ಶ್ರೀನಿವಾಸ ರಿತ್ತಿ; ಮೈಲಾರ ದೇವರು 

೪೮. ಅದೇ ಪು.೨೯ 

೪೯. ಸಮಯ ಪ ; ೯೯೨ 

೫೦. ಬಸವ ವ ೫೫೮;ಪು ೨೨೪(ಉಣಲುಡಲು ಮಾರಿಯಲ್ಲದೆ ಕೊಲಲು ಕಾಯಲು ಮಾರಿಯೆ? ತನ್ನ 
ಮಗನ ಜವನೊಯ್ದಲ್ಲಿ ಅಂದೆತ್ತ ಹೋದಳು ಮಾರಿಕವ್ದೆ?) 

೫೧. ಬಸವ ವ.೫೫೭;,ಪು ೨೨೩ 

೫೨. ಅದೇ. 

೫೩.ಬಸವ ವ ೫೫೬; ಪು ೨೨೩ 


೪೯೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಹಾವಾಯುವೆಂಬುವನು ಪ್ರಭಾವತಿಯೆಂಬುವಳನ್ನು ಒಲಿಸಿಕೊಳ್ಳುವ ಸಲುವಾಗಿ ಅವಳ 
ಗಂಡನ ಕೃತಕ ತಲೆಯನ್ನು ತಯಾರಿಸಿ ಅವಳಿಗೆ ತೋರಿಸಿದಾಗ ಆಕೆ “ಈತನೊಡನೆ 
ಮಾರಿಯು೦ ಬಳಾರಿಯು ನುಡಿಗೆಯಾನೇನ೦ ಮಾಡಿದೊಡಮೆನ್ನ ಶೀಲಮನೇಗೆಯ್ದುಂ 
ಕಿಡಿಸುವೆನಲ್ಲಯು”ವೆಂದು ಮನಸ್ಸಿನಲ್ಲಿ ದೃಡಪಡಿಸಿಕೊಳ್ಳುವ ಪ್ರಸಂಗವು 'ಧರ್ಮಾಮೃ ತದಲ್ಲಿದೆ. ೫ 
ಮಾರಿಯ ಶೀಲದ ಬಗ್ಗೆ ಸಂಶಯ ಭಾವನೆಯುಂಟಾಗಲು ಕಾರಣ ಅವಳು ಜೋಕನೊಡನೆ 
ಪಡೆದಿದ್ದ ಸಂಬಂಧದ ಕತೆ. ಈ ಕತೆಯು ನಾರಸಿಂಹಕವಿಯ “ಅನುಭವ ಶಿಖಾಮಣಿ'ಯಲ್ಲಿ 
ವಿಸ್ತಾರವಾಗಿ ಬಂದಿದೆ; ಜೋಕ ಸಪ್ಪರ್ಷಿಗಳ ಮೆಚ್ಚಿನ ಆಳು. ಒಂದು ದಿನ ಪರಮಳಖಯಪಷಿಗಳು 
ನರರ ವೈಭವವನ್ನು ವರ್ಣಿಸುತ್ತಿರುವುದನ್ನವನು ಕೇಳಿಸಿಕೊಳ್ಳುತ್ತಾನೆ.ಅವನು ಆಗ 
ಮರ್ತ್ಯಲೋಕವನ್ನು ಕಂಡುಬರಬೇಕೆಂದು ನಿರ್ಧರಿಸಿ ಖುಷಿಗಳ ಅನುಜ್ಞೆಯನ್ನು ಕೇಳಿದಾಗ 
ಅವರು ಕೆಲವು ಬುದ್ದಿವಾದದ ಮಾತುಗಳನ್ನು ಹೇಳಿ ಕಳುಹಿಸಿಕೊಡುತ್ತಾರೆ. ಜೋಕನು ಬಂದಾಗ 
ಸಂಜೆಯಾದದ್ದರಿಂದ ಇಳಿದು ಮಾರಿಯ ಗುಡಿಯೊಂದನ್ನು ಕಾಣುತ್ತಾನೆ.ಅವನು 
ಹಾಡಿಕೊಳ್ಳುತ್ತಿರುವಾಗ ಅವನ ಕಂಠದಿಂಪಿಗೆ ಮಾರುಹೋದ ಮಾರಿಯು ಅವನ ರೂಪಕ್ಕೆ 
ಮತ್ತಷ್ಟು ಆಶ್ವರ್ಯಪಡುತ್ತಾಳೆ; ನಾನಾರುಚಿಕರವಾದ ಆಹಾರವನ್ನು ಅವನಿಗರ್ಪಿಸಿದರೂ ತಾನು 
ಅವುಗಳನ್ನು ಸ್ವೀಕರಿಸಿದರೆ ಯಷಿಗಳು ಕೋಪಗೊಂಡಾರೆಂದು ಜೋಕ ಸುಮ್ಮನಿರುತ್ತಾನೆ. ಆದರೆ 
ಸ್ವಲ್ಪ ಕಾಲದಲ್ಲಿಯೇ ಭಕ್ಷ್ಯಗಳ ರುಚಿಗೆ ಸೋತದ್ದೇ ಅಲ್ಲದೆ ಮಾರಿಗೂ ಮನಸೋಲುತ್ತಾನೆ. 
ಯಷಿಗಳು ಇವನ ನಡತೆಯನ್ನು ಕಂಡು ಅಸಂತುಷ್ಟರಾದಾಗ, ಜೋಕ ವಿನಯದಿಂದ 
ಪ್ರಾರ್ಥಿಸಲು ಏಳುದಿನಗಳ ನಂತರ ಅವನು ತಮ್ಮ ಬಳಿ ಬರುವಂತೆ ಮಾಡುವುದಾಗಿ ಆಶ್ವಾಸನೆ 
ನೀಡುತ್ತಾರೆ. ಇತ್ತ ಮಾರಿಯು ಮಗುವೊಂದನ್ನು ಹೆರುತ್ತಾಳೆ. ಹುಟ್ಟಿದ ತಕ್ಷಣವೇ ಅವನು ತನ್ನ 
ತಂದೆಯ ಬಗ್ಗೆ ಪ್ರಶ್ನಿಸಿ ಅವನೊಬ್ಬ ದಿವ್ಯಪುರುಷನೆಂಬುದನ್ನು ಮಾತ್ರ ತಿಳಿದು ಆ ಮಗನು 
ತಂದೆಯನ್ನು ಹುಡುಕಿಕೊಂಡು ಹೊರಡುತ್ತಾನೆ. ಹೀಗೆ ಏಳುದಿನಗಳು ಹುಡುಕಿದಾಗ ಅನಂತ 
ಹುಣ್ಣಮೆಯಂದು ಎಲ್ಲರೂ ವ್ರತವನ್ನು ಮಾಡುತ್ತಿದ್ದರು. ಅಗಸರು ತಾವು ಮನೆಮನೆಯಿಂದ 
ಬೇಡಿ ತಂದದ್ದನ್ನು ಗಂಗಾಪೂಜೆಯ ನಂತರ ಊಟ ಮಾಡುವಾಗ ತಮ್ಮ ಹೊಲಗಳ 
ಪೈರುಪಚ್ಚೆಯನ್ನು ಕತ್ತೆಗಳು ಹಾಳು ಮಾಡುವುದನ್ನು ತಪ್ಪಿಸಲು ಸುಕರ್ಣಿಕೆ ಎಂಬುವಳನ್ನು 
ಕಾವಲಾಗಿರಿಸುತ್ತಾರೆ. ತಂದೆಯನ್ನು ಹುಡುಕುತ್ತ ಚ ಜೋಕುಮಾರನು (ಜೋಕನ ಕುಮಾರ) 
ಅವಳನ್ನು ಮೋಹಿಸಿ ಪೀಡಿಸುತ್ತಾನೆ. ಅವಳು "ಆಗ ಮಾಡಿದ ಹಾಹಾಕಾರವನ್ನು ಕೇಳಿ ಅಗಸರೆಲ್ಲ 
ಬಂದು ಇವನನ್ನು ಕೊಂದುಹಾಕುತ್ತಾರೆ. ೫೫ ಈ ಕತೆಯೇ “ತನ್ನ ಮಗನ ಜವನೊಯ್ದಲ್ಲಿ ಅಂದೆತ್ತ 
ಹೋದಳಾ ಮಾರಿಕವ್ದೆ” ಎಂಬ ಬಸವಣ್ಣನ ಮಾತಿನಲ್ಲಿ "ಸೂಚಿತವಾಗಿದೆ. ಬ್ರಹ್ಮಶಿವನೂ 
ಇದೇ ಭಾವನೆಯನ್ನೇ ವ್ಯಕ್ತಪಡಿಸುತ್ತಾನೆ. ೫೭ ಆದುದರಿಂದ ಮಾರಿಯು ಕೇವಲ ಜನರಿಂದ 
ಸೇವೆಮಾಡಿಸಿಕೊಂಡು “ಣಿಕ ಸ್ವೀಕರಿಸಲು ಮಾತ್ರ ಲಾಯಕ್ಕು ಎಂಬ ಭಾವನೆಯು ಗಾದೆಯಾಗಿ 


೫೪. ಧರ್ಮಾಮೃತ ; ೪.೨೫೪ 

೫೫. ಎಂ. ಚಿದಾನಂದಮೂರ್ತಿ; “ಜೋಕುಮಾರ' (ಸಂಶೋಧನ ತರಂಗ; ಪು ೧೦೮-೧೦) 

೫೬. ಬಸವ ವ ೫೫೮; ಪು ೨೨೪ 

೫೭. ಸಮಯ ಪ. ೯.೧೧೦ ( ತನ್ನ ಪೆಮ್ಮಗಂ ಜೋಕಾರಂ ಸಾವಾಗ ಕಾಯಲಾದ ಕೀವಿಲು ಪೇಬ್‌ಜರ್ಗೆ 
ಮಾಡಲಾರ್ಪಳೆ ಸುಖಮಂ) 


ಜನಪ್ರಿಯ ದೈವಗಳು / ೪೯೯ 


ಅವತರಿಸಿದಂತೆ ಕಾಣುತ್ತದೆ; ಊರಕ್ಕಿ ಊರೆಣ್ಣೆ ಉಣ್ಣು ಮಾರಿಕವ್ವೆ ತಾಯೆ, ಬಾರಿಕ ಮಾರನ 
ತಲೆಗಾಯಿ ಎಂಬಂತೆ ಎಂಬ ಅಲ್ಲಮನ ಮಾತಿನಲ್ಲಿ ಇದು 'ಸಾಡಯಂತೆ ಬಳಸ ಸಲ್ಪಟ್ಟಿದೆ. 
ಆದರೆ ಇಲ್ಲಿ ಪಾಠವು ವ್ಯತ್ಯಾಸವಾಗಬೇಕಾಗಿತ್ತು: “ಬಾರಿಕುಮಾರನ' ಎಂಬುದಕ್ಕೆ ಇರುವ 'ಬಾರೆ 
ಕುಮಾರನ' ಎಂಬ ಪಾಠವಿದೆ, ಅದೇ ಸಮರ್ಪಕವಾದುದು. ಊರಿನ ಕಾಣಿಕೆಯನ್ನು 
ಸ್ವೀಕರಿಸಿದರೂ ಪರವಾಗಿಲ್ಲ, ತನ್ನ ಕುಮಾರನ (ಜೋಕುಮಾರನ) ಪ್ರಾಣವನ್ನು ಉಳಿಸುವ 
ಥೈರ್ಯ ತೋರು ಎಂದು. ಮಾಡುವ ಹಾಸ್ಯವು ಈ ಪಾಠವನ್ನು ಸ್ವೀಕರಿಸಿದರೆ ಸ್ಪಷ್ಟವಾಗುತ್ತದೆ. 
ಇದೇ ಭಾವನೆಯು "ಉಣಲುಡಲು ಮಾರಿಯಲ್ಲದೆ ಕೊಲಲು ಸಕ ಮಾರಿಯೆ?' ಎಂಬ 
ಬಸವಣ್ಣನ ಮಾತಿನಲ್ಲಿಯೂ ವ್ಯಕ್ತವಾಗಿದೆ” ಊರ ಮಾರಿ" ಹೆಮ್ಮಾರಿ? ಎಂಬಿವೂ 
ಮಾರಿಯ ಇತರ ಹೆಸರುಗಳು ಮಾತ್ರಎನಿಸುತ್ತವೆ. 


ಡಕ್ಕೆಯ ಬೊಮ್ಮಯ್ಯನೆಂಬ ವಚನಕಾರನು ಮಾರಿಯನ್ನು ಕುಣಿಸುತ್ತಿದ್ದವನು. ಆ 
ಕಾರಣಕ್ಕಾಗಿಯೇ ಅವನಿಗೆ ಡಕ್ಕೆಯ ಮಾರಯ್ಯನೆಂಬ ಹೆಸರು ಬಂದಿತ್ತು ಈತನು ಉಡಿಯಲ್ಲಿ 
ತಲೆಯಲ್ಲಿ ಬೇವಿನ ಸೊಪ್ಪನ್ನು ಕಟ್ಟಿಕೊಂಡು, ಮಾರಿಯನ್ನು ಉಡಿಯಲ್ಲಿ ತಲೆಯಲ್ಲಿ ಬೇವಿನ 
ಸೊಪ್ಪನ್ನು ಕಟ್ಟಿಕೊಂಡು, ಮಾರಿಯನ್ನು ಮುಂದಿಟ್ಟುಕೊಂಡು ಅಷ್ಟಾವರಣದ ಮಹಿಮೆಯನ್ನು 
ಸಾರುತ್ತ ಜೀವಿಸುವ ಕಾಯಕವನ್ನು " ತೊಟ್ಟಿದ್ದವನೆ೦ದು “ಭೈರವೇಶ್ವರ ಕಾವ್ಯದ ಕಥಾಮಣಿ 
ಸೂತ್ರರತ್ನಾಕರ'ವು ವರ್ಣಿಸುತ್ತದೆ... ಅವನ. ವಚನಗಳಲ್ಲಿ ಆತ “ಾಯಕದ ಬಗ್ಗೆ ಕೆಲವು 
ವಿವರಗಳು. ದೊರೆಯುತ್ತವೆ. ಮೊರವೊಂದರಲ್ಲಿ ಮಾರಿಯನ್ನಿಟ್ಟುಕೊಂಡು, ಕೈಯಲ್ಲೊಂದು 
ಬಟ್ಟಲನ್ನು ಹಿಡಿದು, ಕೈಸೆ ಬಳೆಯನ್ನು ಧರಿಸಿ, ಪ್ರತಿಯೊಂದು ಮನಯ ಮುಂದೆ AE ತನ್ನ 
ಬರುವಿಕೆಯನ್ನು ಡಕ್ಕೆಯನ್ನು ಬಾರಿಸುವುದರ ಮೂಲಕ ಸಾರಿ ಭಿಕ್ಷೆಯನ್ನು ಸ್ವೀಕರಿಸುತ್ತಿದ್ದ. ಟೆ 
ಡಕ್ಕೆಯನ್ನು ಹ ಶಬ್ದ ಮಾಡುತ್ತ ಮಾರಿಯನ್ನಾಡಿಸುತ್ತಿದ್ದ, ತನ್ನ ಕರವ ನವನು 
ಸಾಂಕೇತಿಕವೆಂಬಂತೆ ಹೀಗೆ ವರ್ಣಿಸುತ್ತಾನೆ: “ಅಹಂಕಾರವೆಂಬ 'ಅತ್ಯಘಟದ ಮಾರಿಯ ಹೊತ್ತು 
ಉಲುಹೆಂಬ ಡಕ್ಕೆಯ ಹಿಡಿದು ಭವವೆಂಬ ಬಾಗಿಲಲ್ಲಿ ತಿರುಗಾಡುತ್ತಿದ್ದೇನ.” ೬೪ ಇವನ ಹೆಸರಿನ 
ವಿಶೇಷಣವು ಹ ಕಾರಣ ಇವನು ಡಕ್ಕೆಯನ್ನು ಬಾರಿಸುತ್ತಿದ್ದುದು. ಈತನು ಒಮ್ಮೆ 
ಮಾರಿಯನ್ನು ಕುಣಿಸುತ್ತ ಶಂಕರ ದಾಸಿಮಯ್ಯನ ಮನೆಗೆ ಹೋದಾಗ, ಶಂಕರದಾಸಿಮಯ್ಯನು 
ಇವನನ್ನು ಸುಡಲು ತನ್ನ ನೊಸಲಗಣ್ಣು ತೆರೆದರೂ ಅದು ಬೊಮ್ಮಣ್ಣನನ್ನು ಸುಡಲಿಲ್ಲ. ತ 
ಶಂಕರ “ದಾಸಿಮಯ್ಯನು ವಿನಮನಾಗಿ, “'ಬೊಮ್ಮಯ್ಯನು ಜ್ಞಾನಶಕ್ತಿಯನೆ” ಬಜ ರೂಪಮಾಡಿ 
ಕುಣಿಸುತ್ತಿದ್ದಾನೆಂಬುದನ್ನು ಅರಿತು ಭಕ್ತಿ ತೋರಿಸುವ ಕತೆಯು ಬ್ಲ ೈಕಾ.ಕ.ಸೂ.ರ.ದಲ್ಲಿದೆ. 


೫೮. ಅಲ್ಲಮ ವ ಚಂ. ke ಪು ೯೧ 

ರಿ. ಬಸವ ವ ೫೫೮; ಪು ೨೨೪ 

೬೦. ಬಸವ ವ ೧೧೫೦; ಹು ತ 

೬೧. ಅಲ್ಲಮ ವ ಚಂ ೪೯೭, ಪು ೧೦೫ 

೬೨, ಭೈಕಾ-ಕ.ಸೂ.ರ, ಭಾಗ ೧; ಪು ೨೪೪ 

೬೩. ಶಿವಮಂ ಡಕ್ಕೆ ವ; ಪು.೫೩ (ಡಕ್ಕೆಯ ಬೊಮ್ಮಣ್ಣ , ೧) 
೬೪. ಶಿವಮಂ ಡಕ್ಕೆ ವ; ಪು.೫೩ ಸಾ ಬೊಮ್ಮಣ್ಣ , ೩) 
೬೫. ಭೈ.ಕಾ.ಕ.ಸೂ ಸಾಕ ಭಾಗ ೧; ಮ ೨೪೪ 


೫೦೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಾರಿಯು ಶಕ್ತಿದೇವತೆ. ಅದಕ್ಕೆ ಆಕೆಯ ಸಂತೃಪ್ತಿಗಾಗಿ ಮಾಡುವ ಜಾತ್ರೆಯಂದು 
ಯಥೇಚ್ಛವಾಗಿ ಬಲಿಯನ್ನರ್ಷಿಸುತ್ತಾರೆ. ಕೋಣವನ್ನು ಮಾರಿಗಾಗಿ ಬಿಟ್ಟು ಜಾತ್ರೆಯಂದು 
ಬಲಿಯನ್ನೀಯುವ ರೂಢಿಯು ಈಗಲೂ ಇದೆ. ಚಂಡಮಾರಿ ಎಂಬ ಒಬ್ಬ ದೇವತೆಗೆ 
ನರಬಲಿಯನ್ನು ಪ್ರತಿವರ್ಷವೂ ಕೊಡುತ್ತಿದ್ದುದರ ಉಲ್ಲೇಖ "ಯಶೋಧರ ಚರಿತೆ” ಯಲ್ಲಿದೆ." 
ಮಾರಿಗೆ ಕೋಣವನ್ನು ಬಲಿಯಾಗಿ ಕೊಡುತ್ತಿದ್ದ ಪದ್ದತಿಯು ವಚನಗಳಲ್ಲಿ ಉಕ್ತವಾಗಿದೆ." 
ಕೋಣವನ್ನು ಮಾರಿಗಾಗಿಯೇ ಬಿಡುತ್ತಿದ್ದ ರೂಢಿಯೂ ಆಗ ಇತ್ತು. ಹಲವು ವೇಳೆ 
ಮಾರಿಯನ್ನು ಪೂಜಿಸಿ ಸ್ಮಶಾನದಲ್ಲಿ ಕುರಿಯನ್ನು ಬಲಿಯಾಗಿ ಕೊಡುತ್ತಿದ್ದುದೂ ಉಂಟು. 
ಮಾರಿಗೆ ಕೊಡುತ್ತಿದ್ದ ಬಲಿಯಲ್ಲಿ ಹಂದಿಯೂ ಇರುತ್ತಿತ್ತು ೭೦ ಮಾರಿಗೆ ಆಡು, ಕುರಿ, ಕೋಳಿ, 
ಕೋಣಗಳನ್ನು ಸತರ ಪ್ರಾಣಿಗಳೊಂದಿಗೆ ಬಲಿಯೀಯುತ್ತಿದ್ದುದನ್ನು ಜನ್ನನು ಹೇಳುತ್ತಾನೆ.” 
ಮಾರಿಗೆ ಸಂಿಬಂಧಿಸಿದಮೆ ದಕ್ಷಿಣ ಭಾರತದ ಕೆಲವೆಡೆ ಪ್ರಚಲಿತವಾಗಿರುವ ಕತೆಯನ್ನು 
ಹೆನ್ರಿವೈಟ್‌ಹೆಡ್‌ ಎಂಬ ವಿದ್ವಾಂಸರು ಈ ರೀತಿ ನಿರೂಪಿಸುತ್ತಾರೆ: ಈ ಕತೆಯ ಪ್ರಕಾರ. 
ಪರಶುರಾಮನ ತಾಯಿಯ ಹೆಸ ಸರು ರೇಣುಕೆಯಲ್ಲ, ಮಾರಿಯಮ್ಮ ಪರಶುರಾಮನು ತಂದೆಯ 
ಆಜ್ಞೆಯನ್ನು ಪಾಲಿಸಲು ತನ್ನ ತಾಯಿಯ ತಲೆಯನ್ನು ಕತ್ತರಿಸುವಾಗ, ಅವಳು ಭಯದಿಂದ 
ತಬ್ಬಿಕೊಂಡ ಹೊಲೆಯ ಹೆಂಗಸೊಬ್ಬಳ ತಲೆಯನ್ನೂ ಕತ್ತರಿಸುತ್ತಾನೆ.ಅವರು ಜೀವಂತರಾಗುವಂತೆ 
ಜಮದಗ್ನಿಯು ವರವಿತ್ತಾಗ, ಪರಶುರಾಮನು ತಾಯಿಯ ದೇಹಕ್ಕೆ ಹೊಲತಿಯ ತಲೆಯನ್ನೂ ಆ 
ಹೊಲತಿಯ ದೇಹಕ್ಕೆ ಮಾರಿಯಮ್ಮನ ತಲೆಯನ್ನೂ ತಪ್ಪಾಗಿ ಸೇರಿಸಿ ಬಿಡುತ್ತಾನೆ.ಮಾರಿಯಮ್ಮನು 
ಮುಂದೆ ಬಲಿಯಾಗಿ ಮೇಕೆ, ಕೋಳಿಗಳನ್ನು ಬಯಸುತ್ತಾಳೆ; ಹೊಲತಿಯ ದೇಹ- 
ಮಾರಿಯಮ್ಮನ ದೇಹವನ್ನು ಪಡೆದವಳು ಮುಂದೆ ಎಲ್ಲಮ್ಮನೆಂಬ ದೇವತೆಯಾಗಿ ಕೋಣದ 
ಬಲಿಯನ್ನು ಬಯಸುತ್ತಾಳೆ. ಈ ಕತೆಯು ಆರ್ಯ-ದ್ರಾವಿಡರ ಧಾರ್ಮಿಕ ಸಾಂಕರ್ಯವನ್ನು 
ಸೂಚಿಸುವುದೆಂದು ಅಭಿಪ್ರಾಯಪಡುವ ಈ ವಿದ್ವಾಂಸರು, ಕೋಣವನ್ನು ದೇವತೆಗಳಿಗೆ 
ಬಲಿಯಾಗಿ ಕೊಡುವ ಸಂಪ್ರದಾಯವು ದ್ರಾವಿಡರ ಪ್ರಮುಖ ಲಕ್ಷಣಗಳಲ್ಲೊಂದು 
ಭಾವಿಸುತ್ತಾರೆ. ಈ ಕತೆಯು ಕರ್ಣಾಟಕದ ಯಾವುದಾದರೂ ಭಾಗದಲ್ಲಿ ಪ್ರಚಲಿತವಿದೆಯೇ 
ಎಂಬುದು ತಿಳಿಯದು. ಆದರೆ ಹಳ್ಳಿಗಳಲ್ಲಿ ಮಾರಿಯ ಜಾತ್ರೆಯಲ್ಲಿ ಕೋಣನ ಬಲಿಯನ್ನು 
ನೀಡುವ ಸಂಪ್ರದಾಯವು ಈಗಲೂ ಜೀವಂತವಾಗಿದೆ. 


ವಿನಾಯಕ 


ವಿನಾಯಕ ಅಥವಾ ಗಣಪತಿಯ ಕಲ್ಪನೆಯ ಅಷ್ಟು ಪ್ರಾಚೀನವಾದುದಲ್ಲವೆಂದು ವಿದ್ವಾಂಸರು 
ಅಭಿಪ್ರಯಪಡುತ್ತಾರೆ.” ಆದರೆ ವಚನಗಳ ಕಾಲಕ್ಕೆ ಗಣಪತಿಯ ಆರಾಧಕರಿದ್ದರು ಎಂಬುದು 


೬೬. ಯಶೋಧ ಜ| ೧.೧೪ 

೬೭. ಶಿವಶ ವ; ಪು ೪೨೩ (ಅಮುಗೆ ರಾಯಮ್ಮ ; ೩೬) 

೬೮. ಅಂಬಿಗ ಚೌ ವ ೪೮; ಪು ೧೫ 

೬೯. ದೇವರ ದಾ ವ ೮೦; ಪು ೨೭ 

೭೦. ಶಿವಶ ವ; ಪು ೪೨೮ (ಅಮುಗೆ ರಾಯಮ್ಮ ೪೮) 

೭೧. ಯಶೋಧ ಚ : ೧.೨೯ 

೭೨. K.A.Nilakantashastri; Development of Religion in South India; 00. ೨೫-೬ 


೭a. J.N. Banerjea; Pauranic and Tantric Religion ; Pp.0೫೦-೧ 


ಜನಪ್ರಿಯ ದೈವಗಳು / ೫೦೧ 


ವಚನಗಳಿಂದ ಸ್ಪಷ್ಟವಾಗುತ್ತದೆ. ಗಾಣಾಪತ್ಯರ ಉಲ್ಲೇಖ ಹಲವಾರು ವಚನಗಳಲ್ಲಿವೆ." ಬೆನಕ 
(ವಿನಾಯಕ)ನು ಹರಶಕ್ತಿಗಳಲ್ಲಿ ಹುಟ್ಟಿದವನೆಂಬ ನಂಬಿಕೆಯು ಆಗ ಪ್ರಚಲಿತವಾಗಿತ್ತು" 
ಸಗಣಿಯಲ್ಲಿ ಬೆನಕನನ್ನು ಮಾಡಿ ಪೂಜಿಸುತ್ತಿದ್ದರು" (ಈ ಸಂಪ್ರದಾಯವು ಈಗಲೂ ಇದೆ). 
“ಹಟ್ಟಿಯೊಳಗೆ ಬೆನಕನ ಪೂಜೆಯ ಮಾಡಿ ತಿಪ್ಪೆಯೊಳಗೆ ಬಿಟ್ಟಂತಾಯಿತ್ತು”” ಬೆನಕನನ್ನು 
ಕರಡಗೆಯಲ್ಲಿ ಧರಿಸುತ್ತಿದ್ದ ಸಂಪ್ರದಾಯವಿದ್ದುದರ ಸೂಚನೆಯು ಒಂದು ವಚನದಲ್ಲಿದ್ದಂತಿದೆ." 
ಇಲಿಯು ಗಣಪತಿಯ ವಾಹ ನ' . ನ ಬಣಜಿಗರು ವಿಶೇಷವಾಗಿ ಬೆ ನ 'ಕ ನ” 
ಭಕ್ತರಾಗಿದ್ದರೆಂಬುದ ನ ಸನ್ನಿ “ಬಣಜಿಗನೇಸುಭಕ್ತನಾದಡೆಯೂ ಒಟ್ಟಿಲ ಬೆನಕನ ಹಂಗ ಬಿಡ!” 
ಎಂಬ ಬಸವಣ್ಣನ ಮಾತು ಸೂಚಿಸುತ್ತದೆ.₹" ಈ ದೇವತೆಯನ್ನು ಹೊತ್ತುಕೊಂಡು ಮನೆಮನೆಗೆ 
ಹೋಗಿ ಭಿಕ್ಷೆಯನ್ನು ಬೇಡುತ್ತಿದ್ದ ಪರಿಪಾಠವು ಆ ಕಾಲದಲ್ಲಿತ್ತು.”” ಇದರಿಂದಾಗಿ “ತಾಂ ತಿರಿವ 
ಗೊರವಿ ಬೆನಕನುಮಂ ತಿರಿಯಿಪಳ್‌್‌್‌ ಎಂಬ ಗಾದೆಯೇ ಹುಟ್ಟಿಕೊಂಡಿತು. ಬೆನಕನಿಗೆ 
ವಿಶೇಷಪ್ರಿಯವಾದ ಉಂಡಲಿಗೆಯನ್ನು ನೈವೇದ್ಯ ಮಾಡುತ್ತಿದ್ದರು. ಈಗ ಹುರಿಗಡುಬು 
(ಮೋದಕ) ಗಣಪತಿಗೆ ಅರ್ಪಿಸುವ ಖಾದ್ಯವೆಂಬುದನ್ನಿಲ್ಲಿ ನೆನೆಯಬಹುದು. ಹೊಲದಲ್ಲಿ 
ಬೆಳೆಯಾಗದೆ ಕೆಟ್ಟರೆ, ಕೆರೆಯ ಏರಿಯು ಒಡೆದರೆ ವಿನಾಯಕನನ್ನು ಪೂಜಿಸಲು ಅವನು 


ಸಲಹುತ್ತಾನೆಂಬ ನಂಬಿಕೆಯು ಆ ಕಾಲದಲ್ಲಿತ್ತು” 
ಬಾದುಬೆ-ಕಾಟುಗ 


ಬಾದುಮೆ ಎಂಬ ಹೆಸರಿನ ದೇವತೆಯು ಬಸವಣ್ಣನ ಒಂದು ವಚನದಲ್ಲಿ ಉಕ್ತವಾಗಿದೆ.5* 
ಈ ಹೆಸರು ಬಾದುಬ್ಬೆಯ ಮತ್ತೊಂದು ರೂಪ, ಅಷ್ಟೆ ಬಾದುಬ್ಬೆಯು ವಸಂತಾಂಬೆಯೆಂದು 
ಪಿ.ಬಿ.ದೇಸಾಯಿ ಅವರು ಹೇಳಿದರೆ, ಅವಳು ದುರ್ಗೆಯ ಹೆಸರಾದ ಭದ್ರಾಂಬೆಯೆಂದು 
ಡಿ.ಎಲ್‌.ಎನ್‌. ಅವರ ಅಭಿಪ್ರಾಯ; ಆದರೆ ಅವಳು ಬನದಬ್ಬೆ (ಅಥವಾ ಬನಶಂಕರಿ)ಯ 
ರೂಪವೆಂದು ಎಂ.ಚಿದಾನಂದಮೂರ್ತಿಯವರು ಸಾಧಾರವಾಗಿ ಪ್ರತಿಪಾದಿಸಿದ್ದಾರೆ.** 
ಬಾದುಬ್ಬೆಯ ಹಬ್ಬದ ದಿನ ಪಗರಣವನ್ನಾಡುತ್ತಾರೆ೦ದು ವಡ್ಡಾರಾಧನೆಯಲ್ಲಿದೆ; ವೀರಶ್ರೇಯೆಂಬ 


೭೪. ಚನ್ನಬ ವ. ೪೮೦; ಪು. ೨೧೪ 

೭೫. ಬಸವ ವ ೧೧೮೬, ಪು.೪೯೩ 

೭೬, ಬಸವ ವ ೯೩; ಪು ೪೫ 

೮೮ ಚನ್ನಬ ವ. ೨೩೧; ಪು ೧೦೪ 

೭೮. ಬಸವ ವ ೭೫೦; ಪು ೨೯೯(ಚಿಕ್ಕದೊಂದು ಹೊತ್ತಗೆ ಬೆನಕನ ಕರಡಗೆಯಯ್ಯಾ) 

ಕ್ಷೆ ಚನ್ನಬ ವ. ೧೧೬೬; ಪು ೫೩೮ 

೮೦. ಬಸವ ವ. ೪೫೦; ಪು ೧೭೬ 

೮೧. ಸಿದ್ದರಾ ವ. ೪೭೯ಪು ೧೪೪ (ಬೆನಕನ ತೋತಣಿ ಬೆಲ್ಲವ ಮೆಲುವಂತೆ ಇಷ್ಟಲಿಂಗವ ತೋಟಿ ಹೊಟ್ಟೆಯ 
ಹೊರೆವರು) 

೮೨. ಶಾಂತಿ ಪು ೮.೧೩೦ 

೮೩. ಬಸವ . ವ ೬೬೦; ಪು ೨೬೪ 

೮೪ ಸಮಯ ಪ; ೯.೪೦ (ಬೆನಕನಂ ಕೆಯಿಕೆಟ್ಟದೆ ಕಾವನೆ ಕೆಚೌಯೇರಿಯಲ್ಲಿ ಕೆಜ್‌ಯೊಡೆದಂತೆ ಕಾವನೆ 
ಕೆಮ್ಮನಅತಮಿಲ್ಲದ ಮಷ್ಕರಲ್ಲಲ್ಲಿಗೇಕೆ ನಿನಹೌಪರೊ ಪೇಳಿಂ) 

೮೫. ಬಸವ ವ ೬೩೪ ;ಪು.೨೫೫ 

೮೬. ಎಂ.ಚಿದಾನಂದಮೂರ್ತಿ; "ಅಮ್ಮ ಅಬ್ಬೆ, ಅಲ್ಲಮ, ಬಾದುಜ್ದೆ!ಸಂಶೋಧನ ತರಂಗ; ಪು ೧೩೬-೯ 


೫೦೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಹೆಣ್ಣೊಬ್ಬಳು ತನ್ನ ಅಣ್ಣನನ್ನು ಕಳೆದುಕೊಂಡು ದುಃಖಿತಳಾಗಿದ್ದಾಗ, ಅವಳಿಗೆ 
ಸಂತೋಷವನ್ನುಂಟುಮಾಡುವವರಿಗೆ ಬಹುಮಾನವೀಯುವುದಾಗಿ ಅವಳ ಗಂಡನು ಸಾರಿದಾಗ, 
ಒಬ್ಬ ಪಗರಣಿಗನು ಅವಳನ್ನು ನಗಿಸಿದಾಗ ಬಾದುಬ್ಬೆಯ ಹಬ್ಬವುಂಟಾಯಿತಂತೆ.₹ ಮೇಲೆ 
ಹೇಳಿದ ಬಸವಣ್ಣನ ವಚನದಲ್ಲಿ ಬಾದುಮೆಯ ಮದುವೆಯೆಂಬುದು ಅಸಾಧ್ಯವಾದದ್ದು 
ಎಂಬರ್ಥವು ಕಾಣುತ್ತದೆ. ಪ್ರಾಯಶ: ಈಗಲೂ ಈ ದೇವತೆಯ ಬಗ್ಗೆ ಇರುವ ಕಲ್ಪನೆಯೇ ವಚನ 
ಕಾಲದಲ್ಲಿಯೂ ಇದ್ದುದು ಈ ರೀತಿಯ ಉಕ್ತಿಗೆ ಕಾರಣವಾಗಿರಬೇಕು. ಹರಿಹರ ಬ್ರಹ್ಮಾದಿಗಳಿಗೆ 
ಮೂಲಳಾದ ಆದಿಶಕ್ತಿಯೇ ಬಾದುಬ್ಬೆ; ಇವಳು ಭಕ್ತರ ಪ್ರಕಾರ ಹೆಂಗುಸಾದರೂ ಗಂಡಸೂ 
ಅಲ್ಲದ ಹೆಂಗಸೂ ಅಲ್ಲದ ನಪುಂಸಕನಲ್ಲದ ಎಲ್ಲದಕ್ಕೂ ಮೂಲವಾದ ದೇವತೆಯಾದುದರಿಂದ 
ಅವಳ ಮದುವೆಯೆಂಬುದು ಅವಾಸ್ತವವೂ ಅಸಂಭವವೂ ಆದ ವಿಚಾರ; ಇದೇ ಮೇಲಿನ 
ಬಸವಣ್ಣನ ಉಕ್ತಿಗೆ ಮೂಲ.” ಈಕೆಯು ಬನದಬ್ಬೆಯಾದುದರಿಂದ ಹೆಚ್ಚು ಬೆಳೆಯಾಗುವುದಕ್ಕಾಗಿ 
ಬಾದುಬ್ಬೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದರು." ಈಕೆಯ ಹಬ್ಬವನ್ನು ವೈಶಾಖ ಮಾಸದಲ್ಲಿ 
(ವೈಶಾಖದ ಅಮಾವಾಸ್ಯೆಯಂದು) ಬಾದುಬ್ಬೆಯ ಹಬ್ಬವಾಗಿ (ಈಗದನ್ನು ಬಾದಾಮಿ 
ಅಮಾವಾಸ್ಯೆ ಎನ್ನುತ್ತಾರೆ) ಆಚರಿಸುವುದಕ್ಕೂ ಈಕೆ ಬನದಬ್ಬೆಯಾಗಿರುವುದೇ ಕಾರಣವೆನಿಸುತ್ತದ 


ಬಾದುಬ್ಬೆಯು ವೃಕ್ಷ ಕಪೂಜೆಯಿಂದಾದ ಸ್ತೀದೇವತೆಯಾದರೆ ಕಾಟಪುರಾಯನು 
ಪುರುಷದೇವತ್ತ ಕಾಟಪ್ಪ' ಎಂಬುದು ಕಾಡಪ್ಪ ಂಬುದರ ಅನಂತರದ ರೂಪವೆಂದು 
ಹೇಳಬಹುದು. ಬಸವಣ್ಣನ ವಚನದಲ್ಲಿ ಕಾಟುಗನೆಂಬ ಉಲ್ಲೇಖವಿದೆ." ಬಸವಣ್ಣ ತನ್ನ 
ಮತ್ತೊಂದು ವಚನದಲ್ಲಿ "ಬ್ರಹ್ಮಗ, ನಾರುಗ, ಜಿನುಗ, ಭೈರುಗರೆಂದು ಕ್ರಮವಾಗಿ ಬ್ರಹ್ಮ ಕಾ 
ಜಿನ, ಭೈರವರನ್ನು ತಿರಸ್ಕಾರಪೂರ್ವಕವಾಗಿ ಕರೆದಿದ್ದಾನೆ." ಹಾಗೆಯೇ *ಾಟುಗ'ನೆಂಬುದು 
ಕಾಟಪ್ಪನೆಬುದರ " ತಿರಸ್ಕಾರಸೂಚಕ ರೂಪವಾಗಿದೆಯೆನಿಸುತ್ತದೆ. ಬ್ರಹ್ಮಶಿವನು. ಒಂದೆಡೆ 
ಕಾಟನೆಂಬ ದೇವತೆಯ ಹೆಸರನ್ನು ಹೇಳಿರುವುದು ಇದಕ್ಕೆ ಪೋಷಕವಾಗಿದೆ."* ಎಂದರೆ ಕಾಟಪ್ಪ 
ದೇವತೆಯ ಕಲ್ಪನೆಯು ವಚನಕಾಲಕ್ಕಾಗಲೇ ಇದ್ದಿತೆಂದು ಹೇಳಬಹುದು. 


ಶಕ್ತಿದೇವತೆಗಳು 


ಶಕ್ತಿಯ ಅವತಾರವೇ ಸಪ್ತಮಾತೃಕೆಯರು. ಸಪ್ತಮಾತೃಕೆಯರೆಂದರೆ ಬ್ರಾಹ್ಮೀ, ಮಾಹೇಶ್ವರಿ, 
ಕೌಮಾರಿ, ವೈಷ್ಣವೀ, ವಾರಾಹೀ, ಇಂದ್ರಾಣಿ ಮತ್ತು ಚಾಮುಂಡಾ. ಈ ದೇವತೆಗಳ ಕಲ್ಪನೆ 


೮೭. ವಡ್ಡರಾ; ಪು ೧೧೮ 

೮೮. ಎಂ.ಚಿದಾನಂದಮೂರ್ತಿ ; "ಅಮ್ಮ ಅಬ್ಬೆ, ಅಲ್ಲಮ, ಬಾದುಬ್ಬೆ'(ಸಂಶೋಧನ ತರಂಗ; ಪು ೯-೪೨) 

೯. ಸಮಯ ಪ ; ೯-೪೨ 

೯೦. ಎ೦. ದ ; 'ಅಮ್ಮ ಅಬ್ಬೆ, ಅಲ್ಲಮ, ಬಾದುಜ್ದೆ!ಸಂಶೋಧನ ತರಂಗ; ಪು ೧೪೦) 

೯೧. ಬಸವ ವ ೩೩೫; ಹ 

೯೨. ಬಸವ ವ. ೧೧೦೩, ಪು ೪೬೩ 

೯೩. ಸಮಯ ಪ; ೯.೧೨೮ 

೯೪. ಅಮರಕೋಶ; ಪು.೮(ಬಾಹ್ಮೀ ಮಾಹೇಶ್ವರೀ ಚೈವ ಕೌಮಾರೀ ವೈಷ್ಣವೀ ತಥಾಃ ವಾರಾಹಿ ಚೈವ 
ಚಂದ್ರಾಣೀ ಚಾಮುಂಡಾ ಸಪ್ಪಮಾತರಃ) 


ಜನಪ್ರಿಯ ದೈವಗಳು / ೫೦೩ 


ಸತಾ ಪ್ರಾಬಲ್ಯದ ಕಾಲದಲ್ಲಾಗಿರಬೇಕೆಂಬುದು ಸ್ಪಷ್ಟ ಕರ್ಣಾಟಕದ ಹಲವೆಡೆಗಳಲ್ಲಿ 

ಪ್ರಮಾತೃಕೆಯರ ಶಿಲ್ಪವು ದೊರೆಯುತ್ತದೆ. ಈ ಶಕ್ತಿದೇವತೆಗಳ ಉಪಾಸನೆಯು ಕರ್ಣಾಟಕದಲ್ಲಿ 
ಕತ ಎಳನೆಯ ಶತಮಾನದಿಂದ ಹದಿನಾಲ್ಕನೆಯ ಶತಕದವರೆಗೆ ಹೆಚ್ಚಾಗಿದ್ದಿತು."” 
ಮಹಾಭಾರತದ ಭೀಷ್ಮಪರ್ವದಲ್ಲಿ ಶ್ರೀಕೃಷ್ಣನು ಇತ್ತ ಸಲಹೆಯಂತೆ ಅರ್ಜುನನು ತನಗೆ 
ಯುದ್ದದಲ್ಲಿ ಜಯವಾಗಲೆಂದು ದುರ್ಗಾದೇವಿಯ ಸ್ತೋತ್ರ ಮಾಡುತ್ತಾನೆ. ಈ ಸ್ತೋತ್ರದ 
ಕಾರಣದಿಂದ ಆಗಲೇ ದುರ್ಗೆಯು ಪ್ರಬಲದೇವತೆಯಾಗಿದ್ದಳೆಂದು ಊಹಿಸಬಹುದು. ಆಕೆಗೆ 
ಕುಮಾರೀ, ಕಾಲೀ, ಕಾಪಾಲೀ, ಮಹಾಕಾಲೀ, ಚಂಡೀ, ಕಾತ್ಯಾಯಿನೀ, ಕರಾಲಾ, ವಿಜಯಾ, 
ಕೌಶಿಕೀ, ಉಮಾ, ಕಾಂತಾರವಾಸಿನಿಯೆಂಬ ಹೆಸರುಗಳಿದ್ದುವು."* 


ವಚನಗಳಲ್ಲಿ ಕಾಳಿ” ಮತ್ತು ಭದ್ರಕಾಳಿಯ" ಹೆಸರಿವೆ. ಕಾಳಿಯ ಹೊಲದ" ಉಲ್ಲೇಖವು 
ಒಂದು ವಚನದಲ್ಲಿರುವುದು ಆ ಕಾಲದಲ್ಲಿ ಕಾಳಿಯ ದೇವಸ್ಥಾನಗಳಿಗೆ ನೀಡುತ್ತಿದ್ದ ಹೊಲಗಳ 
ದತ್ತಿಯ ಪದ್ಧತಿಯನ್ನು ಸೂಚಿಸುವುದೆನ್ನಿಸುತ್ತದೆ. ದುರ್ಗಿಯ ಉಲ್ಲೇಖವು ಅನೇಕ 
ವಚನಗಳಲ್ಲಿದೆ.””್‌  ಉಚ್ಚಂಗೀ ದುರ್ಗಿಯ ಉಲ್ಲೇಖವು ಒಂದು ವಚನದಲ್ಲಿದೆ.”” ಇದು 
ಉಚ್ಚಂಗೀ ಎಂಬ ಊರಿನಲ್ಲಿರುವ ಪ್ರಸಿದ್ದವಾದ ದುರ್ಗಿಯನ್ನು ಸೂಚಿಸುತ್ತದೆ. ಈಗಲೂ 
ನವರಾತ್ರಿಯ ಕಾಲದಲ್ಲಿ ಮಾಡುವ ದುರ್ಗಾಪೂಜೆಯು ಈ ಶಕ್ತಿದೇವತೆಯ ಪೀತೃರ್ಥವಾಗಿಯೇ 
ಮಾಡುವುದು. ಮಹಾಭಾರತದಲ್ಲಿ ಅರ್ಜುನನು ದುರ್ಗಿಯ ಪ್ರಾರ್ಥನೆ ಮಾಡುವ 
ವಿಷಯವನ್ನಾಗಲೇ ಗಮನಿಸಿದೆವು. ಮಹಾನವಮಿಯಂದು ಈ ಹಬ್ಬವು ಪ್ರಸಿದ್ದವಾಗಿದೆ. (ಈ 
ಹಬ್ಬದ ವಿಷಯಕ್ಕೆ ಮುಂದೆ ನೋಡಿ) ಬಸವಣ್ಣನ ವಚನವೊಂದರಲ್ಲಿ ಉಕ್ತವಾದ 
ಚೌಡೇಶ್ವರಿಯು”೨" ಚಾಮುಂಡಿಯನ್ನು ಸೂಚಿಸುತ್ತದೆ. ಕಾಳಿಗೆ ಚಾಮುಂಡಾ ಎಂದು ಹೆಸರು 
ಬರಲು ಕಾರಣ ಅವಳು ಚಂಡ ಮತ್ತು ಮುಂಡರೆಂಬ ಶುಂಭನಿಶುಂಭರ ಸೇವಕಿಯರನ್ನು 
ಸಂಹರಿಸಿದ್ದು ಎಂದು ದೇವೀಮಹಾತ್ಮೆಯು ಹೇಳುತ್ತದೆ." 


ರಾಯಚೂರು ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ಕುಕುನೂರು ಗ್ರಾಮದ ಒಂದು 
ಶಾಸನದಲ್ಲಿ ಜ್ಯೇಷ್ಠಾದೇವಿಯನ್ನು ಒಬ್ಬ ಶಾಕ್ಷದೇವತೆಯಂತೆ ವರ್ಣನೆ ಮಾಡಲಾಗಿದೆ.” 


೯೫. P.B.Desai; “Archaeological Discoveries’ (The Journal of Karnatak University- 
Social Scienes, Vol Ill Pp.¢೬-6 

೯೬. ಎಸ್‌.ಸಿ.ನಂದೀಮಠ; ಕನ್ನಡ ನಾಡಿನ ಚರಿತ್ರೆ ೨ ; ಪು ೧೨೦ 

೯೭. ಬೆಡಗಿನ ವ ; ಪು ೨೬(ಕೋಲಶಾಂತಯ್ಯ೧೯) 

೯೮. ಆಲ್ಲಮ ವ ಚಂ. ೫೯೬ ಪು ೧೩೦ 

೯೯. ಬೆಡಗಿನ ವ; ಪು ೨೬ (ಕೋಲಶಾಂತಯ್ಯ, ೧೯) 

೧೦೦.ಆದಯ್ಯ ವ. ೭೮; ಪು ೪೭; ಸರ್ವಪು ವ. ೮೨೯; ಮಡಿಮಾ ವ. ೩೨; ಪು ೨೩ 

೧೦೧.ವಚನ ಶಾ ಸಾ ೧: ಪು.೪೧೬ 

೧೦೨. ಬಸವ ವ. ೬೩೯; ಪು ೨೫೭ “ಚೌಡಿ' ಎಂಬುದು ಚಾಮುಂಡಿಯ ತದ್ದವ. ಅದಕ್ಕೆ ಮತ್ತೆ "ಈಶ್ವರಿ 
ಎಂಬುದನ್ನು ಸೇರಿಸಿ ಸಂಸ್ಕೃತೀಕರಿಸಲಾಗಿದೆ. 

೧೦೩. ದೇವೀ ಮಹಾತ್ಮ ೭.೩೮ 
(ಯಸ್ಮಾಚ್ಚಂಡಂ ಚ ಮುಂಡಂ ಚ ಗೈಹೀತ್ಪಾತ್ತಮುಖಾಗತಾ! 
ಚಾಮುಂಡೇತಿ ತತೋಲೋಕೇ ಖ್ಯಾತ್ವಾದೇವೀ ಭವಿಷ್ಯತಿ!) 

೧೦೪. ಶಾಸನ ಪರಿಚಯ ; ಪು ೮೭ 


೫೦೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಬಸವಣ್ಣನ ವಚನದಲ್ಲಿ ಉಕ್ತವಾದ ಜ್ಯೇಷ್ಠಾ ದೇವಿಯನ್ನು ಬ್ರಹ್ಮನ ತಾಯಿಯೆಂದು 
ಹೇಳಲಾಗಿದೆ ಇದು. ಶಾಕ್ಷದೇವತೆಯನ್ನೇ "ಸೂಚಿಸುತ್ತದೆಯೇ ಹೇಗೆ ತಿಳಿಯದು- ಲಕ್ಷ್ಮಿಯ 
ಸೋದರಿಯಾದ ಜ್ಯೇಷ್ಠೆಯು ಅಲಕ್ಷ್ಮಿಯೆನಿಸಿಕೊಳ್ಳುತ್ತಾಳೆ.. ಮುಂದೆ ಶಾಕ್ಷಮತದ ಪ್ರಾಬಲ್ಯದ 
ಕಾಲದಲ್ಲಿ ಈಕೆಯನ್ನು ಯೋಗಿನಿಯನ್ನಾಗಿ ಪರಿಗಣಿಸಲಾಯಿತೆಂದು ಕಾಣುತ್ತದೆ. 


ಗೌರಿ-ಗಂಗೆ 


ಗೌರಿಯ ಪೂಜೆಯು ಮದುವೆಯಾಗದ ಕನ್ಯೆಯರು ಆಚರಿಸಬೇಕಾಗಿದ್ದ ವ್ರತ. ಪ್ರಾಯಶ: 
ಇದಕ್ಕೆ ಕಾರಣ ಗೌರಿಯು ಶಿವನನ್ನೇ ಮದುವೆಯಾಗಬಯಸಿ ತಪಸ್ಸುಮಾಡಿ ತನ್ನ ಆದರ್ಶವನ್ನು 
ಸಾಧಿಸಿದುದು. ಒಳ್ಳೆಯ ಗಂಡನು ತಮಗೆ ದೊರೆಯಬೇಕೆಂಬುದೇ ಈ ವ್ರತದ ಉದ್ದೇಶ. ಈ 
ಪೂಜೆಯಲ್ಲಿ ಬಿಳಿಯ ಗರಿಕೆ ಕಣಗಿಲೆಗಳಿಂದ ಪೂಜಿಸುತ್ತಿದ್ದರು, ಬಹುಶಃ ತೊರೆಯ 
ತಡಿಯಲ್ಲಿನ ಮರಳಿನಿಂದ ಗೌರಿಯ ಮೂರ್ತಿಯನ್ನು ಮಾಡಿ ಪೂಜಿಸುವುದು ಹೆಚ್ಚು 

ಶಸ್ತವೆನ್ನಿ ಸಿತ್ತು?5* ಗೌರಿಯ ಜೊತೆಗೇ ಗಂಗೆಗೂ ಪೂಜೆ" ಸಲ್ಲುತ್ತಿದ್ದಿತೆಂದು ತೋರುತ್ತದೆ.” 


ಆತರ ಪುರುಷದೇವತೆಗಳು 


ವೀರಭದ್ರ, ಬಸವಣ್ಣ (ನಂದಿ), ಮಲ್ಲಿಕಾರ್ಜುನರು ಕೆಲವರಿಗೆ ಕುಲದೈವಗಳಾಗಿದ್ದುವು.”5 
ಶುದ್ಧಶೈವರು ನಂದಿ, ವೀರಭದ್ರ, ದುರ್ಗೆಯರ ಜೊತೆಗೆ ಹಾವುಗೆ, ಕಂಥೆ, "ಸಮಂಡಲುಗಳನ್ನೂ 
ಪೂಜಿಸುತ್ತಿದ್ದ ರೂಢಿಯನ್ನು ಮಡಿವಾಳ ಮಾಚಯ್ಯನು ವಿಡಂಬಿಸುತ್ತಾನೆ.?೯್‌ ವೀರಭದನನ್ನೇ 
ಬೀರನೆಂದು ಕರೆಯುತ್ತಿದ್ದರು "ದೂಳಕೇತ್‌ನೆ ಎಂಬುವ ದೈವವನ್ನೇ ದೂಳಯ್ಯ 
ಎ೦ದೂ ನಿರ್ದೇಶಿಸುತ್ತಿದ್ದರು. ಸಿದ್ದರಾಮನ ತಂದೆತಾಯಿಗಳ ಮನೆದೈವವಂದು ಸಿದ್ದರಾಮ 
ಚಾರಿತ್ರದಲ್ಲಿ ಹೇಳಿರುವ ರೂಳಿಮಾಕಾಳನೇಿ ಇವನೆಂದು ಕಾಣುತ್ತದೆ. ಇದಲ್ಲದೆ ಮಾರಯ್ಯ 
ಕೇಚರಗಾವಿಲ, ಕಾಳಯ್ಯ, ಮಾರಯ್ಯ, ಕೇತಯ್ಯ ಗಳೆಂಬ ಅನೇಕ ದ ವಗಳು 
ಪೂಜೆಗೊಳ್ಳುತ್ತಿದ್ದುವು. ತಮ್ಮ ಕಷ್ಟಗಳಿಗೆ ಡು. ದೈವಗಳ ಕೋಪವೇ ಕಾರಣವೆಂದು ಭಾವಿಸಿದ್ದ 
ಜನರು ಊರಿನ ಮಧ್ಯಭಾಗದಲ್ಲಿ, ನಾಲ್ಕು ರಸ್ತೆಗಳು ಸೇರುವ ಚೌಕಗಳಲ್ಲಿ ಇವರನ್ನು 
ಪೂಜಿಸುತ್ತಿದ್ದರು. ಕರೆಯುವ ಎಮ್ಮೆ ಹಸುಗೂಸು, ಬಸುರಿ, ಬಾಣಂತಿ ಹಾಗೂ ಕನ್ಯೆಯರ ಬಗ್ಗೆ 
ಈ ದೈವಗಳಿಗೆ ಹೆಚು ಕೋಪವಾದ್ದರಿಂದ ಅವರನ್ನು ಈ ದೈವಗಳು ಹೆಚ್ಚು ಕಾಡಿಸುತ್ತವೆಂದು 
ಜನ ನಂಬುತ್ತಿದ್ದರು.” ಈ ದೈವಗಳೆಲ್ಲವೂ ಮನುಷ್ಯರನ್ನು ಹಿಡಿದು ಕಾಡಿಸಿ, ತಮ್ಮ 
ಹೊಟ್ಟೆಗಿಲ್ಲದೆ ನೆಲದಲ್ಲಿ ಬಿದ್ದ ಆಹಾರವನ್ನೇ ತಿನ್ನುವ ಹೇಸಿದೈವಗಳೆಂದು ಬಸವಣ್ಣ ಅಪಹಾಸ್ಯ 
ಮಾಡುತ್ತಾನೆ.” ಕೆಲವು ಕ್ಷುದದೈವಗಳು ಊರ ಹೊರಭಾಗದಲ್ಲಿ ವಾಸಿಸುತ್ತಿದ್ದುವು. ಅಂತಹ 
ದೈವಗಳಿಗೆ ಪೂಜೆಮಾಡಿ ಅವುಗಳಿಗೆ ಅರ್ಪಿಸಿದುದನ್ನು ಪ್ರಸಾದವೆಂದು ತಿನ್ನುವವರನ್ನು 
ನಕಕ ಖಂಡಿಸುತ್ತಾರೆ.””““ಕೆಲವು ಕುದದೈವಗಳು” (ಇವುಗಳು ಪಿಶಾಚಿಗಳೂ 
ಆಗಿದ್ದಿರಬಹುದು) ಆಲದಮರದಲ್ಲಿ ವಾಸಿಸುತ್ತವೆಂಬ ನಂಬಿಕೆಯೂ ಇತ್ತು” 


೧೦೫. ಬಸವ ವ. ೫೪೪; ಪು ೨೧೮ 
೧೦೬. ಬಸವ ವ. ೮೨;ಪು ೪೦ 
೧೦೭. ಬಿ.ಎಸ್‌.ಸಣ್ಣಯ್ಯ ; ಉರಿಲಿಂಗದೇವನ ವಚನಗಳು' (ಪ್ರಬುದ್ದ ಕರ್ಣಾಟಕ, ೪೫.೩; ಪು.೨೯) 


ಜನಪ್ರಿಯ ದೈವಗಳು / ೫೦೫ 


ನಾಗಪೂಜೆ 


ಭಾರತದಲ್ಲಿ ನಾಗಪೂಜೆಯು ವೇದಕಾಲದಷ್ಟು ಪ್ರಾಚೀನವಾದುದು. ವೇದಗಳಲ್ಲಿ ನಾಗರನ್ನು 
"ಯಾತುಧಾನ'ರೆಂದು ಕರೆಯಲಾಗಿದೆ. ನಾಗಪೂಜೆಯಲ್ಲಿ ಪುರುಷನಾಗರಿಗೇ ಹೆಚ್ಚು 
ಪ್ರಾಶಸ್ತ್ಯವನ್ನೀಯಲಾಗಿದೆ. ನಾಗಿಯು ಮುಖ್ಯದೇವತೆಯಾಗಿರುವ ಸಂದರ್ಭಗಳು ಅಪರೂಪ” 
ವಚನ ಕಾಲದಲ್ಲಿಯೂ ನಾಗಾರಾಧನೆ ಪ್ರಬಲವಾಗಿತ್ತು ಕೆರಕು, ತುರಿ, ತೊನ್ನುಗಳು 
ನಾಗರಮಾಟದಿಂದಾದುವೆಂದು ಭಾವಿಸುತ್ತಿದ್ದರು.” ನಾಗರಕಲ್ಲುಗಳಿಗೆ ಅಭಿಷೇಕ ಮಾಡುವ 
ಸಂಪ್ರದಾಯವು ಆಗಲೂ ಇದ್ದಿತು.” ಕೆಲವು ಸಂದರ್ಭಗಳಲ್ಲಿ ಹುತ್ತಗಳಲ್ಲಿಯೇ ಹಾಲು- 
ಅನ್ನವನ್ನು ಸುರಿಯುವ ಪದ್ಧತಿಯೂ ಇತ್ತು” ವಿಶೇಷ ಸಂದರ್ಭಗಳಲ್ಲಿ ನಾಗದೇವತೆಗೆ 
ಮೀಸಲನ್ನು ತೆಗೆದಿಡುತ್ತಿದ್ದರು.””” ಕಲ್ಲುನಾಗರಗಳಿಗೆ ಪೂಜೆಮಾಡಿ ಜೀವಂತವಾದ ಹಾವಿಗೆ 
ಹೆದರಿ ಕೊಲ್ಲಲೆಣಿಸುವ "ಇಬ್ದಗೆಯನ್ನು ಬಸವಣ್ಣ ವಿಡಂಬಿಸುತ್ತಾನೆ.?** ಆದರೆ ಹಾವನ್ನು 
ಕೊಂದಾಗ ಅದನ್ನು ದಹನಮಾಡಿ ತಾವು ಸ್ನಾನ" ಮಾಡುತ್ತಿದ್ದರು; ಅಷ್ಟೇ ಅಲ್ಲದೆ, ಹಾವನ್ನು 
ಕೊಂದ ಸುದ್ದಿಯನ್ನು ಕೇಳಿದಾಗ, ಮಧ್ಯರಾತ್ರಿಯಾದರೂ ಭಕ್ತರು ಸ್ನಾನಮಾಡಿ 
ಶುಚಿರ್ಭೂತರಾಗಿರುತ್ತಿದ್ದರು.?** 


ದೇವರಿಗೆ ಬಿಡುವ ಹಸು-ಹೋರಿ 


ವೇದಕಾಲದಲ್ಲಿಯೇ ದೇವರಿಗೆ ಗೂಳಿಯನ್ನು ಬಿಡುವ ಸಂಪ್ರದಾಯವಿತ್ತೆನ್ನಲು 
ಆಧಾರಗಳಿವೆ. ೧೨೫ ವಚನಕಾಲದಲ್ಲಿ ಕರುಗಳನ್ನೇ ದೇವರಿಗೆ ಬಿಡುವ ರೂಢಿಯಿತ್ತು. ಹ 
ಕರುಗಳನ್ನು ಬೀದಿಗರು ಎನ್ನುತ್ತಿದ್ದರು.** ದೇವರಿಗೆ ಈ ರೀತಿ ಬಿಡುವಾಗ ಅದರ ತೊಡೆಯ 


೧೧೮. ಚನ್ನಬ ವ. ೨೨೬;ಪು ೧೦೨ 

೧೦೯. ಮಡಿ ಮಾ ವ. ೩೨ ಪು. ೨೩ 

೧೧೦. ಅಂ ಚೌ ವ(ಹ) ೬೦ ; ಮಡಿ ಮಾ ವ ೪೦ ; ಪು ೨೮ 
೧೧೧. ಅದೇ 

೧೧೨. ಬಸವ ವ ೫೫೫ ; ಪು ೨೨೩ 

೧೧೩. ಸಿದ್ದರಾ ಚಾ; ೨೯ 

೧೧೪. ಬಸವ ವ ೫೫೫ ; ಪು ೨೨೩ 

೧೧೫. ಬಸವ ವ. ೫೫೪ ; ಪು ೨೨೨ 

೧೧೬. ಅಂ. ಚೌ ವ(ಹ) ಸ 

೧೧೭. ಬಸವ ವ. ೫೫೫; ಪು ೨೨೩ ; ವ ೫೬೦; ಪು ೨೨೪ 


೧೧೮. Manoranjan Ghosh ; ‘Serpent Worship in Ancient India’ (Proceedings and 


Transactions of the Seventh All India Oiental Conference; Pp. ೩೧೧-೩) 
೧೧೯. ಸಮಯ ಪ ಸಸ 
೧೨೦. ಬಸವ ವ. ೧೯೪; ಪು ೮೩, ಚನ್ನಬ ವ. ೫೦೦; ಪು ೨೨೫ 
೧೨೧. ವಚನ ಸಾ ಸಂಗ್ರಹ ; ಪು ೧೨೯ 
೧೨೨. ಬಸವ ವ. ೧೯೫ ; ಪು ೮೩ 
೧೨೩. ಬಸವ ವ. ೧೯೪; ಪು ೮೩ 
೧೨೪. ಸಮಯ ಪ ; ೯.೭೮ 
೧೨೫. ಜಿ.ಹನುಮಂತರಾವ್‌ ; "ಖಗ್ದೇದ ಸೂಕ್ತಗಳು' (ಪೀಠಿಕೆ); ಪು 
೪೧ ೧೨೬ಅಲ್ಲಮ ವ ಚ೦ . ೩೯೮ ; ಪು ೮೯ 


೫೦೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮೇಲೆ ಲಿಂಗದ ಮುದ್ರೆಯನ್ನೊತ್ತುವ ರೂಢಿಯಿತ್ತು. ಈ ಗುರುತನ್ನು ಉಂಡಿಗೆ ಎಂದು 
ಕರೆಯುತ್ತಿದ್ದರು.” ದೇವರಿಗೆ ಬಿಟ್ಟ ಬಸವನಿಂದ ದೇವರಿಗೆ ಬಿಟ್ಟ ಹಸುವಿನಲ್ಲಿ ಹುಟ್ಟಿದ 
ಕರುವಿಗೂ ಈ ಲಿಂಗಮುದ್ರೆಯನ್ನೊತ್ತಿದಾಗ ಮಾತ್ರ ಅದು ಬಸವನಾಗುತ್ತಿದ್ದಿತೇ ಹೊರತು 
ಅನ್ಯಥಾ ಅಲ್ಲ” ಯಾವುದೇ ಶ್ರಮಪೂರ್ಣವಾದ ಕೆಲಸವನ್ನು ಮಾಡದ ಬಸವಗಳು 
ದಾರಿಯಲ್ಲಿ ಓಡಾಡುತ್ತ ದಾರಿಹೋಕರನ್ನೆಲ್ಲ ಇರಿದು ಗಾಯಗೊಳಿಸುವುದರಿಂದ ಬಸವನನ್ನು 
ಬಿಡುವವರಿಗೆ ಪಾಪವುಂಟಾಗುತ್ತದೆಂದು ಬ್ರಹ್ಮಶಿವನ ಅಭಿಪ್ರಾಯ.” 


ಅಚೇತನ ವಸ್ತುಗಳ ಪೂಜೆ 


ತಮ್ಮ ಕಲ್ಪನೆಯ ದೈವವನ್ನು ಸಾಷಾತ್ತಾಗಿ ಕಾಣಲು ಸಾಧ್ಯವಿಲ್ಲದ್ದರಿಂದ ಅವುಗಳ ಸಂಕೇತ 
ರೂಪವಾಗಿ ಜನರು ನಾನಾವಸ್ತುಗಳನ್ನು ಪೂಜಿಸುವ ರೂಢಿಯು ತುಂಬ ಹಳೆಯದು. 


ವಿಗ್ರಹಾರಾಧನೆ 


ದೇವತಾಮೂರ್ತಿಗಳ ಪೂಜೆಯು ಇಂದಿಗೂ ತುಂಬ ಪ್ರಬಲವಾದ 
ಆರಾಧನಾವೈಖರಿಯಾಗಿದೆ. ತಾವು ಯಾವ ದೇವರನ್ನು ಪೂಜಿಸುತ್ತಾರೆಯೋ ಆ ದೇವತೆಗಳ 
ಮೂರ್ತಿಯು ತಮ್ಮ ಮುಂದಿರುವುದರಿಂದ ದೇವರೇ ಮುಂದೆ ಇರುವಂತಹ 
ಭಾವನೆಯುಂಟಾಗುವುದೆಂಬ ಕಾರಣದಿಂದ ಈ ವಿಗ್ರಹಾರಾಧನೆಯು ಮೊದಲುಗೊಂಡಿರ ಬೇಕು. 
ತಮ್ಮ ಇಷ್ಟದೇವತೆಯು ಹೆಚ್ಚು ಸುಂದರವಾದುದೂ ಶಾಶ್ವತವಾದುದೂ ಆಗಬೇಕೆಂಬ 
ಆಕಾಂಕ್ಷೆಯಿಂದ ಮರ, ಮಣ್ಣು, ಕಲ್ಲುಗಳಂತಹ ಬೇಗ ನಾಶವಾಗುವ ವಸ್ತುಗಳಿಂದ ಪ್ರತಿಮೆ 
ತಯಾರಿಸುವುದಕ್ಕಿಂತ ಹೆಚ್ಚಾಗಿ ಲೋಹದ ಪ್ರತಿಮೆಗಳನ್ನು ತಯಾರಿಸುವ 
ರೂಢಿಯುಂಟಾಯಿತೆನ್ನಿಸುತ್ತದೆ. ದೇವಾಲಯಗಳಲ್ಲಿ ಪೂಜೆಗೊಳ್ಳುತ್ತಿದ್ದ ದೇವತಾವಿಗಹಗಳು 
ಕಲ್ಲು, ಕಂಚು, ಮರ(ಕಟ್ಟಿಗೆ), ಬೆಳ್ಳಿ, ತಾಮ್ರ, ಬ೦ಗಾರಗಳಿಂದ ತಯಾರಾಗುತ್ತಿದ್ದವು.?* ಕಲ್ಲು- 
ಮರಗಳಲ್ಲದೆ ದೇವತಾಮೂರ್ತಿಗಳನ್ನು ಪಂಚಲೋಹಗಳಲ್ಲಿಯೂ ತಯಾರಿಸುತ್ತಿದ್ದರು.” 
ಪಂಚಲೋಹ ಎಂದರೆ ಐದು ಬೇರೆ ಬೇರೆ ಲೋಹಗಳನ್ನು ಸೂಚಿಸುವುದಕ್ಕಿಂತ ಹೆಚ್ಚಾಗಿ ತಾಮ್ರ, 
ಹಿತ್ತಾಳೆ, ಸೀಸ, ತವರ ಮತ್ತು ಕಬ್ಬಣಗಳನ್ನು ಸೇರಿಸಿ ತಯಾರಿಸಿದ ಮಿಶ್ರಲೋಹವನ್ನೇ 
ಸೂಚಿಸುತ್ತದೆಂದು ಕಾಣುತ್ತದೆ. ಕಂಚು-ಮುಟ್ಟು-ಕಲ್ಲು-ಗುಂಡು ಇವುಗಳನ್ನು ಪೂಜಿಸಿ ಗಂಟೆಯ 
ಶಬ್ದ ಮಾಡಿ ದೇವರನ್ನೊಲಿಸಲು ಪ್ರಯತ್ನಪಡುವವರನ್ನು ಕುರಿತು ಜೇಡರ ದಾಸಿಮಯ್ಯನು "ಆ 
ಗಂಟೆಯ ದನಿಗೆ ಒಂದು ಗೋಟಡಕೆಯ ಸೋಲ ಗುರು ರಾಮನಾಥನು' ಎಂದು ಹಾಸ್ಯ 
ಮಾಡುತ್ತಾನೆ.” ಇತರ ವಚನಕಾರರೂ ವಿಗ್ರಹಾರಾಧಕರನ್ನು ಪರಿಹಾಸ ಮಾಡುತ್ತಾರೆ; 
ಲಿಂಗಧಾರಿಗಳಾಗಿ ವೀರಶೈವಕ್ಕೆ ಮತಾಂತರಗೊಂಡಿದ್ದರೂ ಮಣ್ಣು-ಕಲ್ಲುಗಳನ್ನೇ 


೧೨೭. ಬಸವ ವ ೮೫ ;ಪು ೪೨ 

೧೨೮. ಬಸವ ವ. ೪೨೪ ; ೧೯೨ 

೧೨೯. ಸಮಯ ಪ ; ೧೧-೧೩೦ 

೧೩೦. ಮಡಿ ಮಾ ವ. ೬೫; ಪು ೪೮ 
೧೩೧. ಅಲ್ಲಮ ವ ಚ೦ ೮೫೪ ; ಮ ೧೮೯ 
೧೩೨. ದೇವರ ದಾವ. ೧೨೯ ; ಪು ೪೧-೨ 


ಜನಪ್ರಿಯ ದೈವಗಳು / ೫೦೭ 


ದೇವರೆಂದು ಪೂಜಿಸುವವರನ್ನು ಮಡಿವಾಳ ಮಾಚಯ್ಯನು ಲೊಟ್ಟಿಗುಡ್ಡಗಳು ಎಂದು 
ಹೀಯಾಳಿಸುತ್ತಾನೆ.” ಇಂತಹ ವಿಗ್ರಹಪೂಜೆಯು ಗುರುಮಾರ್ಗಾಚಾರಕ್ಕೆ ಹೊರತಾದುದರಿಂದ 
ವಿಗ್ರಹಪೂಜಕನು ಭವಿಯೆಂದು ಮತ್ತೊಬ್ಬ ವಚನಕಾರನ ಅಭಿಮತ.” ಹಡಪದಪ್ಪಣ್ಣನೂ 


ಇಂತಹವರನ್ನು ಖಂಡಿಸುತ್ತಾನೆ.'** 
ವೃಕ್ಷಪೂಜೆ 
ಖೃ 


ಮೊಹೆಂಜೊದಾರೊದಲ್ಲಿ ದೊರೆತ ಅವಶೇಷವೊಂದರಲ್ಲಿ ವೃಕ್ಷದೇವತೆಯೊಂದನ್ನು 
ಪ್ರತಿಕೃತಿಗೊಳಿಸಲಾಗಿದೆಯೆಂದು ಅದರ ಬಗ್ಗೆ ವಿಸ್ತಾರವಾದ ಚರ್ಚೆಯನ್ನು ನಡೆಸಿದ ನಂತರ 
ಸರ್‌ ಜಾನ್‌ಮಾರ್ಷಲ್‌ ಅವರು ತೀರ್ಮಾನಕ್ಕೆ ಬರುತ್ತಾರೆ.” ವ್ಯಕ್ಷಗಳು-ಸಸ್ಯಗಳು ಮನುಷ್ಯನ 
ಜೀವನದೊಂದಿಗೆ ನೇರವಾದ ಸಂಬಂಧವನ್ನು ಪಡೆದವು; ಮನುಷ್ಯನು ಪೈರು ಪಚ್ಚಿಗಳ ಮೂಲಕ 
ತನಗೆ ಅವಶ್ಯಕವಾದ ಆಹಾರಧಾನ್ಯಗಳನ್ನು ಬೆಳೆದರೆ, ಮರಗಿಡಗಳಿ೦ದ ಹಣ್ಣುಗಳಂತಹ ಸಿದ್ದ 
ಆಹಾರವು ಅವನಿಗೆ ದೊರೆಯುತ್ತದೆ. ಮರಮುಟ್ಟುಗಳಿಗೆ, ಮನೆಯ ನಿರ್ಮಾಣಕ್ಕೆ, ನದಿಗಳನ್ನು 
ದಾಟುವುದಕ್ಕೆ ಮರದಿಂದಾಗುವ ಉಪಯೋಗವು ಅತೀವವಾದುದು. ಹೀಗೆ ತನ್ನ ಜೀವನವಿಡೀ 
ಸಸ್ಯಸಂಪತ್ತಿನಿಂದ ಉಪಕೃತನಾಗುವ ಮನುಷ್ಯನಿಗೆ ಅದು ದೈವಿಕವಾದುದೆಂಬ 
ಭಾವನೆಯುಂಟಾಗಿರಲು ಸಾಕು, ಒಂದೊಂದು ಮರದಲ್ಲಿ ಒಬ್ಬೋಬ್ಬ ದೇವತೆಯನ್ನು ಪ್ರಾಚೀನ 
ಮಾನವನು ಕಂಡಿರಬೇಕು. ಔಷಧಿಗಳಿಗೆ ಉಪಯುಕ್ತವಾಗುವ ಕೆಲವು ಮರಗಿಡ ಮೂಲಿಕೆಗಳನ್ನು 
ಕಾಪಾಡುವ ಉದ್ದೇಶದಿಂದ ಅವುಗಳಿಗೆ ಪಾವಿತ್ರ್ಯವನ್ನು ಆರೋಪಿಸಿರಬಹುದು; ಈಗಲೂ 
ತುಳಸಿ-ಬನ್ನಿಗಳಂತಹ ಮರಗಳ ಪೂಜೆಯು ಪ್ರಚಲಿತವಾಗಿರುವುದನ್ನಿಲ್ಲಿ ನನೆಯಬಹುದು, 
ವಚನಗಳ ಕಾಲದಲ್ಲಿ ಅರಳಿಯ ಮರ, ವಿಷ್ಣುಕಾಂತಿ, ಬನ್ನಿ, ಮುತ್ತಕ, ತುಳಸಿಗಳನ್ನು 
ದೇವರೆಂದು ಪೂಜಿಸುತ್ತಿದ್ದರು." ಇವುಗಳಲ್ಲದೆ ಹುಲಿಗಿಲು, ಉತ್ತರಣೆ, ಲೊಕ್ಕಿ, ಎಕ್ಕೆಗಳನ್ನೂ 
ಕುಲದೈವಗಳೆಂದು ಪೂಜೆ ಮಾಡುತ್ತಿದ್ದರೆಂದು ಬ್ರಹ್ಮಶಿವನ ಹೇಳಿಕೆ ಅರಳಿಯ ಮರಕ್ಕೆ 
ಪ್ರದಕ್ಷಿಣೆ ಹಾಕುವ ಸಂಪ್ರದಾಯವು ಆಗಲೂ ಇತ್ತು. ಇಂತಹವರನ್ನು ಕುರಿತು ಬ್ರಹ್ಮಶಿವ ಹೀಗೆ 
ಪ್ರಶ್ನಿಸುತ್ತಾನೆ: ಯಾವ ಉಪಯೋಗಕ್ಕೂ ಬಾರದ ಅರಳಿಯ ಮರಕ್ಕೆ ನಮಸ್ಕರಿಸುವವನು 
ಚಿಗುರು ಹೂ ಕಾಯಿಗಳಿಂದ ಸುಂದರವಾದ ಮಾವಿನಮರಕ್ಕೆ, ಹುಣಿಸೆಯ ಮರಕ್ಕೆ ಏಕೆ 
ಪೂಜೆಯನ್ನು ಸಲ್ಲಿಸಬಾರದು? ಎಂದು." 


ಇತರ 


ಇನ್ನಿತರ ಅನೇಕ ವಸ್ತುಗಳನ್ನೂ ಜನರು ದೈವಗಳೆಂದು ಬಗೆದು ಪೂಜೆ ಸಲ್ಲಿಸುತ್ತಿದ್ದರು; 
“ಮಡಕೆದೈವ, ಮೊಣದೈವ, ಬೀದಿಯ ಕಲ್ಲುದೈವ, ಹಣಿಗೆದೈವ, ಬಿಲ್ಲನಾರಿದೈವ, ಕಾಣಿರೋ. 


೧೩೩ .ವಚನ ಶಾಸಾ ೧: ಪು. ೨೮೭ 

೧೩೪. ವಚನ ಶಾಸಾ ೧ ; ಪು ೨೯೦ 

೧೩೫. ಹಡಪ ಅ ವ ೩; ಪು ೨೪ 

೧೩೬. J.N. Banerjea ; Pauranic and Tantric Religion; P ೧೧೨ 
೧೩೭ .ವಚನ ಶಾ ಸಾ ೧ ; ಪು ೩೩ (ಅಂಬಿಗರ ಚೌಡಯ್ಯ) 

೧೩೮. ಸಮಯ ಪ ; ೯.೫೮ 

೧೩೮. ಉದ್ದ, ಕವಿಚರಿತೆ ೧ (ಪರಿಷ್ಕೃತ), ಪು ೧೩೩ 


೫೦೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಕೊಳಗ ದೈವ, ಗಿಣ್ಣಿಲು ದೈವ ಕಾಣಿರೋ! ದೈವದೈವವೆಂದು ಕಾಲಿಡಲಿಂಬಿಲ್ಲ”” ಎಂದು 
ವಾಸ್ತವವಾಗಿ ಎಲ್ಲ ವಸ್ತುಗಳನ್ನೂ ದೇವರೆಂದೇ ಪೂಜಿಸುವ ಸಾಮಾನ್ಯರ ಮೌಢ್ಯವನ್ನು ಬಸವಣ್ಣ 
ವಿಡಂಬಿಸುತ್ತಾನೆ.ಎಳ್ಳು, ಬೇವಿನ ಕೊರಡು, ಅಡಿನ ಏಕ್ಕೆಯನ್ನೂ ಲಿಂಗವೆಂದು 
ಪೂಜಿಸುತ್ತಿದ್ದುದನ್ನು ಉರಿಲಿಂಗಪೆದ್ದಿ ಪರೋಕ್ಷವಾಗಿ ಸೂಚಿಸುತ್ತಾನೆ.” ಒರಳು-ಒನಕೆಗಳೂ 
ದೈವಗಳಂತೆ ಪೂಜೆಗೊಳ್ಳುತ್ತಿದ್ದುವು.””” ಹೊಸತಿಲನ್ನು ಪೂಜೆ ಮಾಡುವ 
ಸಂಪ್ರದಾಯವಿಂದಿಗೂ ಜೀವಂತವಾಗಿದೆ. ವಚನಗಳಲ್ಲಿ ಹೊಸತಿಲನ್ನು ಒಕ್ಕಲಗಿತ್ತಿಯು 
ಪೂಜಿಸುತ್ತಿದ್ದಳೆಂದು ಕೆಲವು ವಚನಗಳಲ್ಲಿ ಉಕ್ತವಾಗಿದೆ.” ಅಸುವೆ (ಕಾರ ಅರೆಯುವ ಕಲ್ಲು). 
ಒರಲು, ಒನಕೆ, ಗೂಟ, ಹೊಸತಿಲು, ಮನೆಯ ಕಂಬಗಳು, ಬೆಂಕಿಯನ್ನುಂಟುಮಾಡಲು 
ಹೊಸೆಯುವ ಮರ,” ಬೆಂಕಿ, ಹಸು, ಹಸು, ಮರ, ಆಯುಧಗಳಿಗೆ ದೇವರೆಂದು ನಂಬಿ 
ಪೂಜಿಸುವುದನ್ನು ಜೈನರು "ದೇವತಾಮೂಢ' ವೆಂದು ಕರೆಯುತ್ತಿದ್ದರು.”** ಈಗಿನಂತೆ 
ಮಡಕೆಗಳನ್ನೂ ದೇವರಂತೆ ಪೂಜಿಸುತ್ತಿದ್ದರು. ಕೆಲವರು (ಪ್ರಾಯಶಃ ತಾಂತ್ರಿಕರು) ಹೆಂಡದ 
ಮಡಕೆಯ ಮೇಲೆ ವಿಭೂತಿಯನ್ನು ಬಳಿದು ಅವುಗಳನ್ನೇ ದೇವರಂತೆ ಹೂವುಗಳಿಂದ ಪೂಜಿಸಿ, 
ಅನಂತರ ಆ ಹೆಂಡವನ್ನೇ ಕುಡಿಯುತ್ತಿದ್ದ ಪದ್ದತಿಯನ್ನು ಅನುಸರಿಸುತ್ತಿದ್ದರು.?** 


ಪೂಜಾವಿಧಾನ 


ಭಕ್ತರು ತಮ್ಮ ದೈವವನ್ನು ಅನೇಕ ವಿಧಗಳಲ್ಲಿ ಪೂಜಿಸಿ ಮನಃತೃಪ್ತಿಯನ್ನು ಪಡೆಯುತ್ತಾರೆ. 
ಆದರೆ ಸಾಮಾನ್ಯರಿಗೆ ದೇವರ ಪೂಜೆಯೂ ಒಂದು ನಿಯಮಬದ್ಧವಾದ ಯಾಂತ್ರಕವಿಧಿಯಾಗಿ 
ಹೋಯಿತು, ಪೂಜೆಯ ಸಂದರ್ಭದಲ್ಲಿ ಅನುಸರಿಸಬೆಕಾದ ಕ್ರಮವೊ೦ದು ರೂಪಿತವಾಯಿತು. 


ಅಷ್ಟವಿಧಾರ್ಚನೆ 


ಅಷ್ಟವಿಧಾರ್ಚನೆಯ ಕಲ್ಪನೆಯಲ್ಲಿ ದೇವರಿಗೆ ಸಮರ್ಪಿಸಬೇಕಾದ ವಸ್ತುಗಳು 
ಸೂಚಿಸಲ್ಪಟ್ಟರುವುದರ ಜೊತೆಗೆ ಅವುಗಳನ್ನು ಯಾವ ಕ್ರಮದಲ್ಲಿ ಅರ್ಪಿಸಬೇಕೆಂಬುದನ್ನೂ 
ಹೇಳಲಾಗಿದೆ. ಅಷ್ಟವಿಧಾರ್ಚನೆಯು ಮಜ್ಜನ (ಅಭಿಷೇಕ), ಪುಷ್ಪ (ನಿವೇದನೆ), ಗಂಧ (ಲೇಪನ), 
ಅಕ್ಷತೆ, ಧೂಪ, ದೀಪ, ಆರೋಗಣೆ (ನೈವೇದ್ಯ), ಮತ್ತು ತಾಂಬೂಲ (ಸಮರ್ಪಣ) ಎಂಬ 
ಎಂಟು ವಸ್ತುಗಳನ್ನು ಅರ್ಪಿಸುವುದನ್ನೊಳಗೊಂಡಿದೆ.?** ದೇವರ ಪೂಜೆಗೆ ಮುಂಚೆ 


೧೪೦. ಬಸವ ವ. ೫೬೧; ಪು ೨೨೫ 

೧೪೧. ವಚನ ಶಾಸಾ ೧; ಪು ೧೭೬ 

೧೪೨. ರೆಮ್ಮವ್ವೆ ವ (ಹ) ೪೯ 

೧೪೩. ಬಸವ ವ ೪೨೨ ; ಪು ೧೬೫ ; ಚನ್ನಬ ವ ೨೩೧ ; ಪು ೧೦೪ ; ವ ೫೦೦; ಪು ೨೨೫ ಶಿವಶ 
ವ; ಪು ೫೨೪ (ಅಕ್ಕಮ್ಮ , ೧೪೩) 

೧೪೪ .ಸಮಯ ಪ ; ೯.೮೨ 

೧೪೫. ಸಮಯ ಪ 

೧೪೫. ಮೋಳಿಗೆ ಮಾ ವ ೪೨೮ ;ಪು ೧೦೮ ("ಸುರೆಯ ಮಡಕೆಯ ಮೇಲೆ ವಿಭೂತಿಯ ಹೂಸಿ 
ಕುಸುಮದಲ್ಲಿ ಪೂಜಿಸಿ ದೇವರೆಂದರ್ಚಿಸಿ ಪೂಜಿಸಿ ಕುಡಿಯುತ್ತಿರ್ಪ ನರರಂತಾದಿರಯ್ಕಾ') 

೧೪೬ ಆದಯ್ಯ ವ ೨೨೫; ಪು ೧೨೯ ; ವ ೨೫೦, ೨೫೧ ; ಪು 

೧೪೭. ೧೪೭ ; ಅಕ್ಕನ ವ. ೯; ಪು ೧೨; ಬಸವವ. ೧೩೫೩ ; ಪು ೫೬೮-೯ ಇತ್ಯಾದಿ 


ಜನಪ್ರಿಯ ದೈವಗಳು / ೫೦೯ 


ನೆಲವನ್ನು ಗೋಮಯದಿಂದ ಸಾರಿಸಿ ರಂಗವಾಲಿಯನ್ನಿಕ್ಕುತ್ತಿದ್ದರು. ಅನಂತರ ದೇವರಿಗೆ 
ಅಭಿಷೇಕಕ್ಕೆ ಎರೆಯುವುದರೊಂದಿಗೆ ಪೂಜೆಯು ಆರಂಭವಾಗುತ್ತಿತ್ತು ೧೪೮ ಕೆಲವು ವೇಳೆ (ವಿಶೇಷ 
ಸಂದರ್ಭಗಳಲ್ಲಿ) ಪಂಚಾಮೃತದ ಅಭಿಷೇಕವನ್ನು ಮಾಡುತ್ತಿದ್ದರು. ಪಂಚಾಮೃತವೆಂದರೆ 
ಹಾಲು. ಸಕ್ಕರೆ, ತುಪ್ಪ, ಮೊಸರು ಮತ್ತು ಜೇನುಗಳು ಕೂಡಿ ಆದುದು; ಕೆಲವೆಡೆಗಳಲ್ಲಿ "ಹೊಸ ರಿಗೆ 
ಬದಲು ಬಾಳೆಯಹಣುಣನ್ನು ಸೇರಿಸುತ್ತಾರೆ. ಗುಗ್ಗಳ ಮುಂತಾದವುಗಳ ಧೂಪವನ್ನು ದೇವರಿಗೆ 
ಹಾಕುತ್ತಿದ್ದರು.” ನೈವೇದ್ಯಕ್ಕೆ ಹದಿನೆಂಟು ಧಾನ್ಯಗಳು ಶ್ರೇಷ್ಟವೆಂಬ ಭಾವನೆಯಿದ್ದಿತು.?೫7 ಈ 
ಧಾನ್ಯಗಳೆಂದರೆ ಚ ಗೋಧಿ, ಬತ್ತ, ಎಳ್ಳು, ನವಣೆ, ಹುರುಳಿ, ಉದ್ದು, ಹೆಸರು, ಕಡಲೆ, 
ಅವರೆ, ಸಾವೆ, ಸಾಸುವೆ, ಕಾಡು, ಗೋಧಿ, ತಾನಾಗಿ ಬೆಳೆದ ಕಾಡುಧಾನ್ಯ (ನೀವಾರ), ತೊಗರಿ, 
ನೆಲಗಡಲೆ, ಕಾಡುಕಡಲೆ, ಚೀನಕ (ಕೊತ್ತಂಬರಿ)-ಇವುಗಳು. ಮಂಗಳಾರತಿಯ ಕಾಲಕ್ಕೆ ಐದು 
ಬಗೆಯ ವಾದ್ಯಗಳನ್ನು ಶಬ್ದಮಾಡಲಾಗುತ್ತಿತ್ತು ಈ ಸಮೂಹಕ್ಕೆ ಪಂಚಮಹಾಶಬ್ದವೆಂದು 
ಕರೆಯುತ್ತಿದ್ದರು.” ಈ ವಾದ್ಯಗಳೆಂದರೆ ಶೃಂಗ, ತಮ್ಮಟ, ಶಂಖ, ಬೇರಿ, ಜಯಗಂಟೆಗಳು (ಈ 
ಪಂಚಮಹಾವಾದ್ಯದ ವಿಷಯವು ಜೇರೊಂದು ಅಧ್ಯಾಯದಲ್ಲಿ ಸ್ವಲ್ಪಮಟ್ಟಿಗೆ ವಿವರಿಸಲ್ಪಟ್ಟಿದೆ). 
ಮೊದಲು ದೇವರಿಗೆ ಪೂಜಾಸಮಯದಲ್ಲಿ ವಾದ್ಯ ಮಾಡುತ್ತಿದ್ದ ಪಂಚಮಹಾವಾದ್ಯಗಳು ಮುಂದೆ 
ರಾಜರಿಗೆ ಗೌರವಸಮರ್ಪಣೆಯ ಕಾಲದಲ್ಲಿ ಬಳಕೆಯಾದವು. ಅಲ್ಲಮನ ವಚನವೊಂದು ಇಡೀ 
ವಿಶ್ವವನ್ನೇ ಒಂದು ದೇವತಾಕಾರವೆಂದು ವರ್ಣಿಸುತ್ತದೆ: “ಜಲವೇ ಪದಶಿಲೆ, ಪೃತ್ವಿಯೆ ಪಿಂಡಿಗೆ, 
ಆಕಾಶವೆ ಲಿಂಗ, ಸಪ್ಪಸಮುದಂಗಳ ಪಂಚಾಮೃತ, ಮೇಘವೇ ಅಗ್ಭವಣಿಗೆಯ ಬಿಂದಿಗೆ, 
ಮಳೆಗಾಲವೆ ಮಜ್ಜನ, ಚಂದಮನೆ ಚಸಲಗಂದ, ನಕ್ಷತವೆ ಅಕ್ಷತೆ, ತರುಮರಾದಿಗಳೆ 
ಪತ್ರೆಪುಷ್ಪಂ ಮೊಳಗೆ ಪಂಚಮಹಾಶಬ್ದ, ಮಾಗಿಯೆಂಬ ಪರಿಯಾಣವ ಬೆಳಗಿ, ಬೇಸಗೆಯಂಬ 
ಓಗರವ ಗಡಣಿಸಿ, ಸರ್ವಪರಿಮಳದ ತುಪ್ಪವನೆರೆದು, ಪರವೆಂಬ ಮೇಲೋಗರವವನಿಕ್ಕಿ, ಬೆಳಗು 
ಕತ್ತಲೆಯಂಬ ಕಣ್ಣಡವ ಕಟ್ಟಿ ಲಿಂಗ ಆರೋಗಣೆಯ ಮಾಡಿಸಿ, ಸುಜ್ಜಾನದಲ್ಲಿ ಕೈಗೆರೆದು, 
ಭವವೆಂಬ ವೀಳೆಯವ ಕೊಟ್ಟು ಆನು ನೀನೆಂಬ ಅನುಲೇಪಗಂಧವ ಪೂಸಿ, ವಾಯುವೆಂಬ 
ವಸ್ತವ ಉಡಿಸಿ, ಎಲೇ ಗುಹೇಶ್ವರನೆಂಬ ಲಿಂಗ ಪರಿಪೂರ್ಣವಾಗಿದ್ದ ಬಳಿಕ, ಮಜ್ಜನಕ್ಕೆರೆವ 
ಠಾಪಾವುದೈ. 7೫8 ಈ ವಚನದ ಕೊನೆಯ ಭಾಗದಲ್ಲಿ ನೈವೇದ್ಯ "ಮಾಡುವಾಗಿನ ಕ್ರಮದ 
ಅಂಕ ವಿವರವಾಗಿ ಹೇಳಿದೆ. 


ಷೋಡಶೋಪಚಾರ 


ಅಷ್ಟವಿಧಾರ್ಚನೆಯಂತಹುದೇ ಮತ್ತೊಂದು ಕಲ್ಪನೆಯಾದ ಪೋಡಶೋಪಚಾರವು 
ದೇವರಿಗೆ ಮಾಡಬೇಕಾದ ಹದಿನಾರು ಬಗೆಯ ಸೇವೆಯನ್ನು ಹೇಳುತ್ತದೆ. ಇದರ ಉಲ್ಲೇಖವು 


೧೪೮. ಬಸವ ವ. ೧೩೫೨ ; ಪು ೫೬೮ 
೧೪೯. ಅಲ್ಲಮ ವ ಚಂ ೭೧೧ ; ಪು ೧೫೫ 
೧೫೦. ಬಸವ ವ ; ೬೮೩; ಪು ೨೭೩ 
೧೫೧. ಅಲ್ಲಮ ವ ಚಂ ೧೧೯: ಪು ೨೯ 
೧೫೨. ಅಲ್ಲಮ ವ ಚಂ ೭೧೧ ; ಪು ೧೫೫ 
೧೫೩. ಅದೇ 


೫೧೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಅನೇಕ ವಜಚನಗಳಲ್ಲಿದೆ.?8ಳ ಆದರೆ ಷೋಡಶೋಪಚಾರವು. ಯಾವು ಯಾವುದನ್ನು 
ಒಳಗೊಳ್ಳುತ್ತದೆ ಎಂಬುದರಲ್ಲಿ ಒಮ್ಮತವಿಲ್ಲ.”** ಶಿವನಿಗೆ ಗೀತವಾದ್ಯ ನೃತ್ಯಗಳ ಸೇವೆಯನ್ನು 
ಸಮರ್ಪಿಸುವ ಭಕ್ತರನ್ನು ಉರಿಲಿಂಗಪೆದ್ದಿಯು ಗೌರವಿಸುತ್ತಾನೆ.” “ತಾಳಮಾನ ಸರಿಸವಣೆಯೆ- 
ಓಜೆ ಬಜಾವಣೆಯ "`ತೆಕ್ಕವನಜಯೆ, ಅಮೃತಗಣ ದೇವಗಣವನಣ್‌ಯ, ಕೂಡಲಸಂಗಮ 
ದೇವಾ, ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ” ಮತ್ತು “ಆಡಿಹರಯ್ಯಾ 
ಹಾಡಿಹರಯ್ಯಾ ಮನಬಂದ ಪರಿಯಲಿ. ಕೋಡಂಗಿಯಾಟವನಾಡಿದ ಭಕ್ತಂಗೆ ಬೇಡಿತ್ತನೀವ 
ನಮ್ಮ ಕೂಡಲಸಂಗಮದೇವಾ. ಇಂತಹ ವಚನಗಳಲ್ಲಿ ದೇವರಿಗೆ ಗೀತನೃತ್ಯಗಳ 
ಸೇವೆಯನ್ನು ಸಲ್ಲಿಸುತ್ತಿದ್ದುರ ಸೂಚನೆಗಳಿವೆ. ಮಹಾದೇವಿಯಕ್ಕನ ವಚನವೊಂದರಲ್ಲಿ "ತಾನು 
ಜಂಗಮರಿಗೆ ಸಲ್ಲಿಸುವ “ಹದಿನಾರುತೆರನ ಭಕ್ತಿಗಳು ಈ ರೀತಿಯಾಗಿವೆ: ಮಜ್ಜನ, ವಸ್ತ್ರ, 
ಪರಿಮಳ, ಅಕ್ಷತೆ, ಪುಷ್ಪ ಧೂಪ, ಆರತಿ, ಮೃಷ್ಟಾನ್ನ ಪಾನ, ಹಸಪ್ರಕಾಲನ, ತಾಂಬೂಲ, 
ಆಸನ, ಸಂಗೀತವಾದ್ಯ, ಆಭರಣ, ವಾಹನ. ಮತ್ತು ಗ್ದ ಜಂಗಮರು 
ಶಿವಸ್ತ ಸರೂಪಿಗಳಾದುದರಿಂದ ತಾನು ಈ ವಸ್ತುಗಳನ್ನು ಪಡ ಜಂಗಮರಿಗೆ 
ಅರ್ಪಿಸುತ್ತೇನೆಂದು ಅಕ್ಕನು ಹೇಳುತ್ತಾಳೆ. 


ಪೂಜೆಯ ಬಗ್ಗೆ ವಚನಕಾರರು 


ವಚನಕಾರರು ಪ್ರತಿಮಾಪೂಜೆಯನ್ನು ನಿಷೇಧಿಸಿದರು; ಪ್ರತಿಮೆಗಳಿಗೆ ಪೂಜೆ ಸಲ್ಲಿಸುವುದನ್ನು 
ಒಂದು ಪಾತಕವೆಂದು ಅವರು ಬಗೆದರು.'ಲ ಸ್ಥಾವರಲಿ೦ಗಗಳನ್ನು ಪ್ರತಿಷ್ಠಾಪಿಸುವ ದೇವಾಲಯ 
ನಿರ್ಮಾಣವನ್ನವರು ಖಂಡಿಸಿ, ಆ ದೇವಾಲಯಗಳಲ್ಲಿನ ಪ್ರತಿಮಾಪೂಜೆಗಾಗಿ ಭೂಮಿ, ದ್ರವ್ಯ 
ಮುಂತಾದವುಗಳನ್ನು ದಾನ ಮಾಡುವ ಪದ್ಧತಿಯನ್ನು ಹೀಯಾಳಿಸಿದರು. ಅದರ ಬದಲು 
ಭಕ್ತನ ದೇಹವೇ ಶಿವನು ನೆಲೆಸಿರುವ ದೇವಸ್ಥಾನವೆಂದು ವಚನಕಾರರು ಭಾವಿಸಿದರು.” 
ಪೂಜೆಯು ಕೇವಲ ನಿಯಮವಾಗಿ ಮಾಡಿದರೆ ಅದು ಯಾಂತ್ರಿಕವಾಗುತ್ತದೆಯೇ ಹೊರತು 
ಅನ್ಯಥಾ ಅಲ್ಲ. ಆಸಾಮಾನ್ಯಲ್ಲಿ ಪ್ರಚಲಿತವಾಗಿದ್ದ ಪೂಜಾವಿಧಾನವು ಎಷೋ ವೇಳೆ ಕೇವಲ 
ಕ್ರಿಯಾರೂಪವಾದದ್ದಾಗಿರುತ್ತಿತ್ತೇ ಹೊರತು ಅದರಲ್ಲಿ ಭಕ್ತಿಯ ಅನುಭವವು ಲವಶೇಷವೂ 
ಇರುತ್ತಿರಲಿಲ್ಲ. ಆದ್ದರಿಂದ ವಚನಕಾರರು ಅಷ್ಟವಿಧಾರ್ಚನ3ಷೋಡಶೋಪಚಾರದ 
ಪೂಜಾಕ್ರಮಗಳನ್ನೂ 'ಉದಯ- ಮಧ್ಯಾಹ್ನ-ಸಂಜೆಗಳಲ್ಲಿ ನಡೆಸುವ ಪೂಜೆಗಳನ್ನು ಖಂಡಿಸಿ, 
ಹೀಗೆ ಪೂಜಿಸುವವರನ್ನು ಕರ್ಮಿಗಳೆಂದು ಕರೆದರು. ೧೬" ಏಕೆಂದರೆ ಒಂದೊಂದು ಒಳ 


೧೫೪. ಬಸವ ಪ ೨೭೯ ; ಪು ೧೪೯ ; ಆದಯ್ಯ ವ. ೨೩೫ ; ಪು ೧೩೮, ಅಕ್ಕನ ವ. ೨೮೪ ; ಪು 
೧೨೩ ಇತ್ಯಾದಿ 

೧೫೫. ನೋಡಿ; ಶ್ರೀವತ್ಸನಿಘಂಟು ; ಪು ೬೬-೭ 

೧೫೬. ಉರಿಲಿಂ ಪೆ ವ. ೪೧ ; ಪು ೬೫ 

೧೫೭. ಬಸವ ವ ೪೯೩, ಪು ೧೯೪ 

೧೫೮ ಬಸವ ವ. ೧೭೯ ; ಪು ೭೮ 

೧೫೯. ಅಕ್ಕನ ವ ೨೧೫ ; ಮ ೮೮-೯೦ 

೧೬೦. ಚನ್ನಬ ವ. ೩೯೧ ; ಪು ೧೭೯; ವ ೮೮೯ ; ಮು ೪೧೯ 

೧೬೧. ಬಸವ ವ ೨೨೫ ; ಪು ೯೪ 

೧೬೨. ಚನ್ನಬ ವ ೩೪೦; ಪು ೧೪೯ ; ಬಸವ ವ. ತ ಪು ೩೩೩ 

೧೬೩. ಚನ್ನಬ ವ ೨೪೩ ;ಪು ೧೦೮ ; ವ. ೧೪೨೭; ಪು ೬೨೬ 


ಜನಪ್ರಿಯ ದೈವಗಳು / ೫೧೧ 


ಕಾರ್ಯಕ್ಕೋ ಅದಕ್ಕೆ ತಕ್ಕಂತೆ ಒಂದೊಂದು ಸತ್ಫಲವಿದೆ, ಇಂತಹ ಹೂವಿನಿಂದ ಪೂಜಿಸಿದರೆ 
ಇಂತಹ ಫಲ ಉಂಟಾಗುತ್ತದೆ ಎಂದು ಲೆಕ್ಕಾಚಾರ ಹಾಕಿ ಪೂಜಿಸುವುದು ತನ್ನ ಕೆಲಸಕ್ಕೆ 
ಸರಿಯಾದ ಕೂಲಿಯನ್ನು ಪಡೆಯುವ ಕೂಲಿಯಾಳಿನ ರೀತಿಯೇ ಹೊರತು ಹೃತ್ಪೂರ್ವಕವಾಗಿ 
ಭಕ್ತಿಯನ್ನು ಅನುಭವಿಸುವ ರೀತಿಯದಲ್ಲ ೯ ದೇವರಿಗೆ ದತ್ತಿಯನ್ನು ಬಿಟ್ಟೋ ಅಥವಾ 
ಅಭಿಷೇಕ-ಮಂಗಳಾರಾತಿಯನ್ನು ಮಾಡಿ ಪೂಜೆ ಸಲ್ಲಿಸಿಯೋ, ದೇವಸ್ಥಾನಗಳನ್ನು ಕಟ್ಟಸಿಯೋ 
ತಮ್ಮ ಪಾತಕಗಳನ್ನು ಹೋಗಲಾಡಿಸಿಕೊಳ್ಳಲು ಪ್ರಯತ್ನಿಸುವುದು ಹೊಲ್ಲದು ಎಂದು 
ವಚನಕಾರರು ಸಾರಿದರು." ಇಂತಹವು ನೋಡುವ ಜನಗಳಲ್ಲಿ ಬೆರಗನ್ನು ಉಂಟು 
ಮಾಡಬಹುದೇ ಹೊರತು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲವೆಂಬುದು ವಚನಕಾರರ ಆಳವಾದ 
ನಂಬಿಕೆ. ಏಕೆಂದರೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳದೆ ಇತರ ವಸ್ತುಗಳನ್ನು ಅರ್ಪಿತವಾದ ನೀರು, 
ಪತ್ರೆ ಪುಷ್ಪ, ನೈವೇದ್ಯಗಳಿಗೆ ಮುಕ್ತಿ ಅಥವಾ ಪೂಜೆಯ ಫಲವು ದೊರೆಯಬಹುದೇ ಹೊರತು 
ಅರ್ಪಿಸಿದ. ವ್ಯಕ್ತಗಲ್ಲವಂದು ವಚನಕಾರರು ಮಾರ್ಮಿಕವಾಗಿ ತಿಳಿಸಿದರು.” ಆದಕಾರಣ ತಮಗೆ 
ದೊರೆತ ವಸ್ತುಗಳನ್ನು ದೇವರಿಗೆ ಅರ್ಪಿಸಿ ತಾವು ಧನ್ಯರಾದವೆಂದು ಸಮಾಧಾನಪಡದೆ 
ಸದಾಚಾರ, ಸತ್ತಿಯೆ, “ವಿನಯ, ಸಮರಸ ಮನೋಭವ, ಸದ್ಭಾವನೆ, ಶಾಂತಿ ಮುಂತಾದ ಶ್ರೇಷ್ಠ 
ಗುಣಗಳನ್ನು ಪಡೆಯುವುದು ಆಚರಿಸುವುದು ಇವುಗಳ ಮೂಲಕ ಪೂಜೆಯನ್ನು 
ಮಾಡಬೇಕಿರಿದು ಶರಣರು ಸಲಹೆಯಿತ್ತರು. 


ವ್ರತ-ನೇಮ 


ವಚನಕಾರರು ಅನೇಕ ಕಥ ವ್ರತ-ಉಪವಾಸಗಳನ್ನು ಛೇಡಿಸಿದ್ದಾರ, ಬಾಯಿಗೆ 
ಉಚಿಯಾದದ್ದನ್ನು ಸ್ವೀಕರಿಸದೆ ಪ್ಲೆಯಾದ ಆಹಾರವನ್ನು 'ಶಿನ್ನವ ಜನರನ್ನು"ಮನವ” 
ರೋಚಕವಾದಲ್ಲಿ ಹಂಗ ಪಾ ಮುಂತಾದ ರಸ ಸದ್ರವೃವನೊಲ್ಬದಿಷ್ಟುದು 'ವ್ರತವೇ” 
ಎಂದು ಪ್ರಶ್ನಿಸುತ್ತಾರೆ. ೧೬೮ ಬಾಯಿಗೆ ರುಚಿಸದೆ ಇರುವ ಆಹಾರವನ್ನು ನೇಮದ ಹೆಸರಿನಲ್ಲಿ 
ಸೇವಿಸದಿದ್ದಾಕ್ಷಣ ಪುಣ್ಯ ಬಾರದೆಂದು ಶರಣರು ಹೇಳಿದರು. ದೇವರಿಗೆ ಹರಕೆಯನ್ನು ಹೊತ್ತ 
ಜನರು ತಮ್ಮ ಬಾಯಿಗೆ ಉಚಿಕರವಾದದ್ದನ್ನೆ ದೇವರಿಗೆ ನಿವೇದಿಸುವ ರೂಢಿಯನ್ನೂ 
ವಚನಕಾರರು ಪರಿಹಾಸ್ಯ ಮಾಡುತ್ತಾರೆ: “ಹಾಲನೇಮ, ಹಾಲಕೆನೆಯ ನೇಮ: ಕೆನೆ ತಪ್ಪಿದ ಬಳಿಕ 
ಕಿಚ್ಚಡಿಯ ನೇಮ! ಬೆಣ್ಣೆಯ ನೇಮ, ಬೆಲ್ಲದ ನೇಮ! ಅಂಬಲಿಯ ನೇಮದವರಾದರೂ 
ಕಾಣಿಸಿ ನೇಮವೆಂದು' ತಾವು ನೇಮ ಮಾಡಿಕೊಂಡ ವಸ್ತುವನ್ನು ಬೇರಾರಿಗೂ ನೀಡದಂತೆ 
ದೇವರಿಗೆ ಅರ್ಪಿಸುವ ವ್ರತ; ಆದರೆ ಅದೆಲ್ಲ ನೈವೇದ್ಯದ ಬಳಿಕ ತಮ್ಮದೇ ಆದ್ದರಿಂದ ತಮಗೆ 
ಇಷ್ಟವಾದುದನ್ನು ದೇವರಿಗೆ ಅರ್ಪಿಸುವುದನ್ನು ಬಸವಣ್ಣ ಹಾಸ್ಯ ಮಾಡುತ್ತಾನೆ.ಮಡಿವಾಳ 
ಮಾಚಯ್ಯನು ಒಂದೆಡೆ ಹಾಲುರೆ, ಹಾಲುಕೆನೆ, ಘಟ್ಟಿವಾಲು, ಕಟ್ಟುವಾಲು, ಕಟ್ಟುಮೊಸರು, 
ಕೆನೆಮೊಸರು, ಫಘಟ್ಟಿದುಪ್ಪ, ತಿಳಿದುಪು ಚಿಲುಮೆಯಗ್ಬಣಿ, ಪರಡಿಸೊಜ್ಜಿ, ಕಟ್ಟಮಂಡಗೆ, 


೧೬೪. ಲಿಂಗಲೀ ಚಾ; ಪು ೨೧೨ (ಸೊಡ್ಡಳ ಬಾಚರಸ) 

೧೬೫. ಸಿದ್ದರಾ ವ. ೫೫೩ ; ಪು ೧೬೫-೬ 

೧೬೬. ಅಲ್ಲಮ ವ ಚಂ ೧೧೯ ; ಪು ೨೮-೯ ವಚನ ಸಾ ಸಂಗ್ರಹ ; ಪು ೧೫೫ (ಅಂಬಿಗ ಚೌಡಯ್ಯ) 
೧೬೭. ಬಸವ ವ. ೧೩೫೨ ; ಪು ೫೬೮ 

೧೬೮. ವಚನ ಸಾ ಸಂಗ್ರಹ; ಪು ೩೫೭ (ಶಿವಲೆಂಕ ಮಂಚಣ್ಣ) 

೧೬೯. ಬಸವ ವ. ೨೩೨ ; ಪು ೯೭ 


೫೧೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಎಣ್ಣೆಹೂರಿಗೆ.ಓಡೆಹೂರಿಗೆ, ಹಾಲುಂಡೆ, ತವರಾಜ ಸಕ್ಕರೆ, ಷಡುರಸಾಯನ, ದ್ರಾಕ್ಷಿ, ಮಾವು, 
ಖರ್ಜೂರ-ಹಲಸು-ದಾಳಿಂಬೆ-ಇಕ್ಷುದಂಡ-ಕದಳಿ ಮೊದಲಾದ ಫಲದ್ರವ್ಯಗಳು, ಸಪ್ಪೆಯ ಆಹಾರ 
ಇವುಗಳ ನಿಯಮದವರನ್ನು ಹೆಸರಿಸುತ್ತಾನೆ." ಯಾರು ಯಾರು ಯಾವ ವಸ್ತುವನ್ನು 
ದೇವರಿಗೆ ಅಪಿಶಸುತ್ತಾರೆಯೋ ಆ ವಸ್ತುಗಳ ಅವರ ಮನದಾಳದ ಬಯಕೆಯ ವಸ್ತುವಲ್ಲದೆ 
ಬೇರೆಯಲ್ಲ; ಆದ್ದರಿಂದ “ಹಾಲನೇಮವ ಹಿಡಿದಾತ ಬೆಕ್ಕಾಗಿ ಹುಟ್ಟುವ, ಕಡಲೆಯ ನೇಮವ 
ಹಿಡಿದಾತ ಕುದುರೆಯಾಗಿ ಹುಟ್ಟುವ, ಅಗ್ರಣಿಯ ನೇಮವ ಹಿಡಿದಾದ ಕಪ್ಪೆಯಾಗಿ ಹುಟ್ಟುವ, 
ಪುಷ್ಪದ ನೇಮವ ಹಿಡಿದಾದ ತುಂಬಿಯಾಗಿ ಹುಟ್ಟುವ. ಇವು ಷಟ್‌ಸ್ಕಲಕ್ಕೆ ಹೊಗು. 
ಭಕ್ತಿನಿಷ್ಠೆಯಿಲ್ಲದವರ ಕಂಡರೆ ಮೆಚ್ಚ ಗುಹೇಶ್ವರ" ಎಂದು ಅಲ್ಲಮನು ಬಾಹ್ಯಾಡಂಬರದ ವ್ರತ- 
ನೇಮಗಳನ್ನು ಖಂಡಿಸುತ್ತಾನೆ. "ಬೆಟ್ಟ ಇರ, ಮರ, ತೊರೆ, ಹೊಲಗಳ ಸಮೀಪದಲ್ಲಿ 
ನಾನಾವುತಗಳನ್ನು ತೊಟ್ಟು ವ್ಯರ್ಥವಾಗಿ ಶ್ರಮಪಡುವುದನ್ನು ಬ್ರಹ್ಮಶಿವನೂ ವಿಡಂಬಿಸುತ್ತಾನೆ.”” 
ಆದ್ದರಿಂದ ವಚನಕಾರರ ದೃಷ್ಟಿಯಲ್ಲಿ ಬಾಹ್ಯಪೂಜೆಯಂತೆಯೇ ಡಾಂಭಿಕವಾದ ವ್ರತ- 
ನೇಮಗಳು ಖಂಡನೀಯ. ಆದರೆ ನಿಜವಾದ ನೇಮವೆಂದರೆ ಜೀವನವನ್ನು ಸರಿಯಾಗಿ 
ನಡೆಸುವುದೇ ಎಂದವರ ಬೋಧನೆ; ಜೀವನದಲ್ಲಿ ಬಂದುದನ್ನು ಎದುರಿಸುವೆನೆಂಬ ಸ್ಕೈರ್ಯವೇ 
ನೇಮ; ಇರುವುದರಲ್ಲಿ ವಂಚನೆಯ ಮಾಡುವುದಿಲ್ಲವೆಂಬುದೇ ನೇಮ; ತಪ್ಪಿ ನಡೆಯದಿರುವುದೇ 
ನೇಮ, ಕೊಟ್ಟ ವಚನವನ್ನು ಮುರಿಯದಿರುವುದು ನೇಮ; ಶಿವಶರಣರಿಗೆ ಅನನ್ಯಭಕ್ತಿಯಿಂದ 
ಉಪಚರಿಸಿ ದಾಸೋಹ ಮಾಡುವುದೇ ನೇಮ ಎಂದು ಅವರು ತಿಳಿಯಪಡಿಸಿದರು.” 


ವಿಶೇಷ ಪವಿತ್ರದಿನಗಳು 


ವತೋಪವಾಸಗಳನ್ನು ಮಾಡುವುದಕ್ಕೆ ಕೆಲವು ದಿನಗಳು ಮಾತ್ರ ಪವಿತ್ರವಾದುದೆಂದು ಜ ನ 
"ರು ನ “೦ಬುತ್ತಿದ್ದರು .. ಕೆಲವರು ಸೋಮವಾರದಂದು ಉ ಪ “ವಾಸವಿದ್ದು 
ಶಿವನಿಗರ್ಪಿತವೆಂದೆನ್ನು ಸತ್ತಿದ್ದರು. ಸೋಮವಾರದೊಂದಿಗೆ ಹುಣ್ಣಿಮೆ-ಅಮಾವಾಸ್ಕೆಗಳೂ ಶಿವನ 
ಸಂಪ್ರೀತಿಗಾಗಿ ಉಪವಾಸಕ್ಕೆ ಶ್ರೇಷ್ಠ ದಿನಗಳೆಂಬ ನಂಬಿಕೆಯಿದ್ದಿತು. ಕೆಲವರು" ಆದಿತ್ಯವಾರ, 
ಸೋಮವಾರ, ಮಂಗಳವಾರಗಳಂದು ಮೀಸಲು ಕಟ್ಟುತ್ತಿದ್ದರು.೧೭- ಅಷ್ಟಮಿ- “ನವಮಿಯಂದು 
ಕಲ್ಪಿಸಿಕೊಂಡು ವ್ರತವನ್ನು ತೊಡುವವರು ಲಿಂಗ- ಜಂಗಮರಿಗೆ ದೂರವೆಂದು ವಚನಕಾರರು 
ಹೇಳುತ್ತಾರೆ.” ಸಾಮಾನ್ಯವಾಗಿ ಗಹ, ಸಂಕ್ರಾಂತಿ, ಏಕಾದಶಿ, ವ್ಯತೀಪಾತಗಳು ದೇವರ 
ಕಾರ್ಯವನ್ನು ನೆರವೇರಿಸಲು ಪವಿತ್ರವಾದ ದಿನಗಳೆಂಬ ಭಾವನೆಯಿದ್ದಿತು.?`5 ಈ ಬಗೆಯ 


೧೭೦. ಶಿವಗ ಶೂನ್ಯಸಂ ; ಪು ೧೪೪ 

೧೭೧. ಅಲ್ಲಮ ವ ಚಂ. ೧೨೦ ; ಪು ೨೯ 

೧೭೨. ಸಮಯ ಪ ; ೯.೩೮ 

೧೭೩. ಬಸವ ವ ೨೩೧ ; ಪು ೯೬-೭ 

೧೭೪. ವಚನ ಶಾ ಸಾ ೧ ; ಪು ೨೮೨ ( ಮಡಿವಾಳಯ್ಯ) 
೧೭೫. ಅಂಬಿಗ ಚೌ ವ (ಹ) ೧೩೯ 

೧೭೬. ಅಲ್ಲಮ ವ ಚಂ ೮೭೫ ; ಪು ೧೯೩ 

೧೭೭.ಬಸವ ವ ೬೧೮ ;ಪು ೨೪೭ 

೧೭೮.ಬಸವ ವ ೬೯ ; ಪು ೨೪೪ 


ಜನಪ್ರಿಯ ದೈವಗಳು / ೫೧೩ 


ದಾನಾದಿಗಳನ್ನು ಪುಣ್ಯದಿನಗಳಂದು ನೆರವೇರಿಸುತ್ತಿದ್ದರೆಂಬುದಕ್ಕೆ ನಮಗೆ ದೊರೆಯುವ 
ದಾನಶಾಸನಗಳು ಆಧಾರವಾಗಿವೆ; ಮಿಕ್ಕ ದಿನಗಳಿಗಿಂತ ಈ ದಿನಗಳಲ್ಲಿ ಮಾಡಿದ 
ಪುಣ್ಯಕಾರ್ಯವು ಹೆಚ್ಚು ಶ್ರೇಯಸ್ಕರವೆಂಬ ಭಾವನೆ ಜನಗಳಲ್ಲಿದ್ದಿತು ಆದರೆ ಈ 
ಮನೋಭಾವವನ್ನು ವಚನಕಾರರು ಖಂಡಿಸಿದ್ದಾರೆ; ತಿಥಿ ವಾರ ನಕ್ಷತ್ರ ಹುಣ್ಣಿಮೆ 
ಅಮಾವಾಸ್ಯೆಯೆಂದು ದಿನಗಳನ್ನು ಪರಿಗಣಿಸಿ ಪೂಜಿಸುವವರು ಭವಿಗಳೆಂದು ಅವರ 
ಅಭಿಪ್ರಾಯ.” ತಮಗೇನಾದರೂ ಅನಿಷ್ಟವಾದರೆ ಅದು ದೇವರ ಕೋಪದಿಂದಾದುದೆಂದು 
ಭಾವಿಸಿ ದೈವದ ಪ್ರೀತ್ಯರ್ಥವಾಗಿ ಶಾಂತಿಯನ್ನು ಮಾಡುತ್ತಿದ್ದರು.” ತಮ್ಮ ತೊಂದರೆಗಳಿಗೆ 
ಕಾರಣವನ್ನು ತಿಳಿಯದ ಮೂಢರು ಜ್ಯೋತಿಷಿಗಳ ಮಾತಿನಂತೆ ಹುಣ್ಣಿಮೆ ಅಮಾವಾಸೆ ಗಳಲ್ಲಿ 
ಉಪವಾಸವಿದ್ದು, ಗಹಬಲವಿರುವ ಶುಭಮುಹೂರ್ತಗಳಲ್ಲಿ ಅರಳಿಯ ಮರಕ್ಕೆ ನೀರು ಹೊಯ್ವು 
ನೂಲುಸುತ್ತಿದ್ದ ಮಾಡುವಂತಹ ವ್ರತಗಳಲ್ಲಿ ತೊಡಗುತ್ತಾರೆಂದು ಚನ್ನಬಸವಣ್ಣನು ಹೇಳಿ 
ಅಂತಹವರನ್ನು ಅನಾಚಾರಿಗಳೆಂದು ಕರೆಯುತ್ತಾನೆ. 2 ವಟವ್ಯಕ್ಷದ ಕೆಳಗೆ ಸೀರೆ ಮುಂತಾದ 
ವಸ್ತ್ರಗಳನ್ನು ದಾನ ಮಾಡುವ ವಟ ಸಾವಿತ್ರಿವ್ರತದೆ ಉಲ್ಲೇಖ ಬ್ರಹೃಶಿವನಲ್ಲಿದೆ. ಚಿ 


ಪುಣ್ಯಕ್ಷೇತ್ರಗಳು 


ಪುಣ್ಯಕ್ಷೇತ್ರಗಳ ಅಥವಾ ತೀರ್ಥಕ್ಷೇತ್ರಗಳ ಸಂದರ್ಶನದಿಂದ ವಿಶೇಷವಾದ ಪುಣ್ಯವು 
ಲಭಿಸುವುದೆಂದು ಇಂದಿನಂತೆ ಆಗಲೂ ನಂಬಿಕೆಯಿದ್ದಿತು. ಆಗಿನ ಜನರು ತೀರ್ಥಕ್ಷೇತ್ರಗಳೆಂದು 
ಹ ಈಗಲೂ ತೀರ್ಥಕ್ಷೇತ್ರಗಳೆನಿಸಿರುವವು. ಇವು ಭಾರತಾದ್ಯಂತ ವ್ಯಾಪಿಸಿರುವ 
ಸ್ಥಳಗಳು. ಷ್ಫಾಷಷ್ಟಿತೀರ್ಥಗಳೆಂದು ಅರವತ್ತೆಂಟು ಕ್ಷೇತ್ರಗಳು, "ಮುಣ್ಯಕ್ಷೇತಗಳೆಂದು 
ಪರಿಗಣಿಸ ಚ ೧೫ ಸಾಲಗ್ರಾಮ, ಕುರುಕ್ಷೇತ್ರ, ಪ್ರಯಾಗ, ಪದ್ಮನಾಭಕ, ಪುಂಡರೀಕ, ಮಾಧವ, 
ಕಾಂಚೇ, ಪುರುಷೋತ್ತಮ, ಬೃ೦ದಾವನ, ಶ್ರೀಪತಿ, ನೈಮಿಷ, ಕುರುಜಾಂಗಲ, ಸಿಂಹಾಮಲಕಶೈಲ, 
ಅಹೋಬಿಲ, ಗಾರುಡ, ಗೋಪಾಲ, ಕೋಕಾ, ಮಧುರಾ ಈ ಇಪ್ಪತ್ತಮೂರು ವೈಷ್ಣವ ಕ್ಷೇತ್ರಗಳು; 
ಸೇತು, ಗೋಕರ್ಣ, ವಾಲ್ಮೀಕಿ, ಗಯಾರಣ್ಯ, ಗಯಾ, ವೃದ್ಧಾಚಲ ಅಭ್ರಸಭಾ. ವಾತಾಪಿಕ್ಷೇತ್ರ, 
ಅಗಸ್ತ್ಯ, ಭಾಸ್ಕರ ಕ್ಷೇತ್ರ ಅಗಸ್ತ್ಯನಾಭ, ಸೋಮೇಶ್ವರ, ಭೀಮೇಶ, ಕುರುಕ್ಷೇತ್ರ, ಅರುಣಾಚಲ, 
ಜಪ್ಯೊಶ್ನರ,  ಕುಂಭಕೋಣ, ನೈಮಿಷಾರಣ್ಯ, ವೇಮಾರಣ್ಯ ಕಾಲಹಸ್ವಿ, ಕಮಲಾಚಲ, 
ಮಧ್ಯಾರ್ಜುನ, ವಿರೂಪಾಕ್ಷ. ಶ್ವೇತಾರಣ್ಯ, ಹಲಾಹಲ, ಕೇದಾರ, ಭದ್ರಪಾದ, ಕಾಶೀ, ತ್ರಿಯಂಬಕ, 
ವ್ಯಾಪ್ರಪಾದ, ಸಾಂಬ, ಪುಷ್ಕರ, ಸ್ಥಾಣು, ಶಿವಗಂಗಾ, ಗುಹಾರಣ್ಯ, ರುದ್ರಕೋಟಿ, ಹರಾಲಯ, 
ಶ್ರೀಶೈಲಕ್ಷೇತ್ರಇತ್ಯಾದಿಗಳನ್ನು ಶೈವಕ್ಷೇತ್ರಗಳೆಂದೂ “ಶಿವತತ್ವ ರತ್ನಾಕರ'ವು ಹೇಳುತ್ತದೆ." ಕಾಶಿ, 
ರಾಮೇಶ್ವರ, ಮೈಲಾರ, ಪರ್ವತ, ಹಂಪೆ, ರಾಜೋಟಗಳೆಂಬ ಕ್ಷೇತ್ರಗಳ ಹೆಸರು ಒಂದು 
ವಚನದಲ್ಲಿ ಉಕ್ತವಾಗಿದೆ. ೮೫ ಕೇದಾರದ ನೀರು ಕುಡಿದರೆ, ವಾರಣಾಸಿಯಲ್ಲಿ ಸತ್ತರೆ, ಶ್ರೀಶೈಲ 


೧೭೯. ರೆಮ್ಮವ್ವೈ ವ ೪೯ 

೧೮೦. ಬಸವ ವ ೧೩೨೭ ; 
೧೮೧. ಚನ್ನಬ ವ. ೪೯೪ ; 
೧೮೨. ಸಮಯ ಪ ; ೯೩೭ 
೧೮೩. ಅಕ್ಕನ ವ ೩೩೧ ; ಪು. ೧೪೫; ಆದಯ್ಯ ವ ೧೮೩ ; ಪು ೧೦೯ 
೧೮೪ ಶ್ರೀವತ್ಸ ನಿಘಂಟು ; ಪು ೧೩೧-೨ 

೧೮೫. ಅಂಬಿಗ ಚೌ ವ(ಹ) ೬೯ 


೫೫೧ 


ಪು 
ಪು ೨೨೨ 


೫೧೪ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಶಿಖರವನ್ನು ದರ್ಶನ ಮಾಡಿದರೆ ಪುನರ್ಜನ್ಮವಿಲ್ಲವೆಂಬ?್‌* ನಂಬಿಕೆಯು ಆಗ ಇತ್ತು. ಕೆಲವು 
ವಚನಗಳಲ್ಲಿ "ಅವಿಮುಕ್ತಿಕ್ಷೇತ'ವೆಂಬ ಉಲ್ಲೇಖವಿದೆ. “ಅವಿಮುಕ್ತಿಕ್ಷೇತ್ರ'ವೆ೦ದರೆ ಯಾರಿಗೂ 
ಪ್ರವೇಶಕ್ಕೆ ನಿರ್ಬಂಧವಿರದೆ, ಯಾರ 'ಅನುಮತಿಯನ್ನೋ ಬೇಡುವ ಅವಶ್ಯಕತೆಯಿಲ್ಲದೆ 
ಹೋಗಬಹುದಾದ ಕ್ಷೇತ್ರವೆಂದು ಅರ್ಥೈಸಬಹುದು. ಸಪ್ತದ್ದೀಪ ಜಾಲವೆಲ್ಲ ತನ್ನದಾಗಿದೆ, ಅಲ್ಲಿಂದ 
ದೂರ ಹೋಗಿ ಎಲ್ಲಿ ಹಣ ಸಂಪಾದಿಸುವೆಯೆಂದು ವಿಶ್ವಾಮಿತ್ರನು ಕೇಳಿದಾಗ ಹರಿಶ್ಚಂದ್ರನು ಕಾಶಿ 
ಹಂಪೆಗಳು ಎಲ್ಲ ಬಾಧಕಗಳಿಂದಲೂ ಘೂರಗಾವುಬಂಡು ತಾನು ಕಾಶಿಗೆ 
ಯಾವ ಮರ್ತ್ಯನ ಆಡಳಿತಕ್ಕೂ ಒಳಪಡದ ಸ್ಥಳವಲ್ಲವೆಂದು 'ಅಮಿಮಕ್ತಿಕ್ಷೇತ್ರ'ವೆಂದು 
ಪ್ರಖ್ಯಾತವಾಗಿದ್ದಿತು (ರಾಘವಾಂಕನು ತನ್ನ ಊರ ಮೇಲಣ ಪ್ರೀತಿಯಿಂದ ಅದರೊಡನೆ 
ಹಂಪೆಯನ್ನು ಸೇರಿಸಿದ್ದಾನೆ). 


ಪರ್ವತಕ್ಕೆ (ಪ್ರಾಯಶಃ ಶ್ರೀಪರ್ವತ) ಕಂಬಿ, ಮಹಾಧ್ವಜಗಳನ್ನು ಹೊರುವಾತನನ್ನು 
ಚನ್ನಬಸವಣ್ಣನು ಖಂಡಿಸುತ್ತಾನೆ.”” ಇಲ್ಲಿ ಕಂಬಿಯನ್ನು ಹೊರುವುದೆಂಬುದು ಈಗ 
ತಮಿಳುನಾಡಿನಲ್ಲಿ ಕಾರ್ತಿಕೇಯನ ಭಕ್ತರು ಆದಿಕೃತ್ತಿಕೆಯೆಂದು ಅಡ್ಡೆಯನ್ನು ಹೊತ್ತು 
ಹೋಗುವಂತಹ. ಪದ್ದತಿಯು ಕರ್ಣಾಟಕದಲ್ಲಿ ಇದ್ದಿತೆಂಬುದನ್ನು ಸೂಚಿಸುತ್ತದೆ. ಆದಕೆ 
ಮಹಾಧ್ವಜವನ್ನು ಹೊರುವುದು ಏನನ್ನು ಸೂಚಿಸುತ್ತದೆ? ಇಲ್ಲಿ ಮಹಾದ್ದಜವು ಪಾಲಿಕೇತನವೆಂಬ 
ವಸರ ಧ್ವಜವನ್ನು”. ಸೂಚಿಸಲಾರದು. ಪ್ರಾಯಶಃ ಇದು ಮತ್ತಾವುದೋ 
ಬಗೆಯ ಧ್ವಜವನ್ನು (ನಂದಿ ಧ್ವಜವೇ ಇರಬಹುದೇ) ಸೂಚಿಸುತ್ತದೆ. ಪರ್ವತಕ್ಕೆ ಹೋಗಿ 
ಪಾತಾಳಗಂಗೆಯಲ್ಲಿ ಮುಳುಗುವುದು. ತಲೆಯಲ್ಲಿ ಬೋಳಿಸಿಕೊಂಡು ಗಂಗೆಯಲ್ಲಿ 
ಮುಳುಗುಹಾಕುವುದು ಮುಂತಾದುವನ್ನು ಮಾಡಿ ಊರಿಗೆ ಮರಳಿದಾಗ ಅನ್ನ -ವಸ್ಟ್ರ 
ಕುಸುಮಗಳನ್ನು ದಾನಮಾಡಿದರೆ ಪಾಪಪರಿಹಾವಾಗುವುದೆಂಬ ನಂಬಿಕೆಯಿತ್ತು 
ತೀರ್ಥಯಾತೆಗಾಗಿ ಹೋಗುವವರಿಗೆ ಕೋಲುಬುಟ್ಟಿಗಳನ್ನು ಕೊಟ್ಟು ಕಳಿಸುತ್ತಿದ್ದರೆಂದು 
ಕಾಣುತ್ತದೆ. ಅವರು ವಾಪಸಾದಾಗ ಅವನ್ನು ಜನರು ಎದುರುಗೊಂಡು ಕರೆತರುತ್ತಿದ್ದ 
ಸಂಪ್ರದಾಯವಿತ್ತು? 


೧೮೬. ಅಕ್ಕನ ವ ೩೩೧ ; ಪು ೧೪೫ 
(ಕೇದಾರಸ್ಕೋದಕೇ ಪೀತೇ ವಾರಣಾಸ್ಕಾಂ 
ಮೃತೇ ಸತಿ | ಶ್ರೀಶೈಲಶಿಖರೇ ದೃಷ್ಟೇ 
ಪುನರ್ಜನ್ಮ J ಸು |!) 
೧೮೭. ಬಸವ ವ ೮೫೫; ಪು ೩೪೭, ಅಕ್ಕನ ವ ೨೫೭; ಪು ೧೧೩ 
೧೮೮. ಹರಿಕಾ ಸಂ ೫.೩೨-೩ 
೧೮೯. ಚನ್ನಬ ವ ೬೨೫ ; ಪು ೨೯೫ 
೧೯೦. ಇದು ತಿಳಿದುದು ಎಂ. ಚಿದಾನಂದಮೂರ್ತಿಯವರೊಡನೆ ನಡೆಸಿದ ಚರ್ಚೆಯ ಕಾಲದಲ್ಲಿ 
೧೯೧. ಈ ವಿಷಯದ ಚರ್ಚೆಗೆ ನೋಡಿ ; ಎಂ. ಚಿದಾನಂದಮೂರ್ತಿ; ಪಾಳಿದ್ದಜ , ಮಹಾಧ್ವಜ ಮತ್ತು 
ಉಪಧ್ವಜ (ಸಂಶೋಧನ ತರಂಗ, ಸಂ ೨ ; ಪು ೨೩೬-೪೫) 
೧೯೨. ಅಂಬಿ ಚೌ ವ (ಹ). ೬೮ 


ಜನಪ್ರಿಯ ದೈವಗಳು / ೫೧೫ 


ದೇವರ ಉತ್ಪವ-ಜಾತ್ರೆ 


ವಿಶೇಷ ಸಂದರ್ಭಗಳಲ್ಲಿ ದೇವರಿಗೆ ವಿಶೇಷ ಪೂಜೆ-ಪುನಸ್ಕಾರಗಳು ಜರುಗುತ್ತಿದ್ದವು. 
ಕೆಲವೆಡೆಗಳಲ್ಲಿ ಜಾತ್ರೆನಡೆಯುತ್ತಿದ್ದ ಉಲ್ಲೇಖವು ವಚನಗಳಲ್ಲಿವೆ.?₹* ಉತ್ಸವದ ದಿನಗಳಲ್ಲಿ 
ದೇವರ ವಿಗ್ರಹವನ್ನು ರಥದಲ್ಲಿ” ಕೂರಿಸಿ ಊರಿನಲ್ಲಿ ಮೆರವಣಿಗೆ ಮಾಡುತ್ತಿದ್ದ. ಸಂಪ್ರದಾಯವು 
ಆಗಲೂ ಇತ್ತು ಅರ್ಚಕ ಮತ್ತು ಆಗಮಿಕರು ಉತ್ಸವಮೂರ್ತಿಯನ್ನು ರಥದಲ್ಲಿ 
ಪ್ರತಿಷ್ಠಾಪಿಸುತ್ತಿದ್ದರು. ರಥಗಳ ಮೇಲೆ ಧ್ವಜಗಳನ್ನು ಹಾರಿಸುತ್ತಿದ್ದರು. ಆನ3 ಕುದುರೆಗಳನ್ನು ರಥಕ್ಕೆ 
ಕೆಲವು ವೇಳೆ ಹೂಡುತ್ತಿದ್ದರು, ರಥದೊಡನೆ ಭೇರೀವಾದ್ಯ, ನರ್ತಕಿಯರು, ಮೇಳದಾರತಿ, 
ಚಾಮರಧಾರಿಗಳು ಸಾಗುತ್ತಿದ್ದರು. ರಥಕ್ಕೆ ಕಟ್ಟುವ ಹಗ್ಗವೇ ಹೊರಜೆ, ಅದನ್ನು ಕಾಲಾಳ್ಗಳು 
ಹಿಡಿದು ಎಳೆಯುತ್ತಿದ್ದರು.” 


ಹಬಗಳು 
ಬ 


ಮನೆದೇವರ ಹಬ್ಬದ ಉಲ್ಲೇಖ ಕೆಲವು ವಚನಗಳಲ್ಲಿವೆ. ಅಲ್ಲಮನ ವಚನವೊಂದರಲ್ಲಿ 
ಮನೆದೇವರ ಹಬ್ಬಕ್ಕೆ ಮೀಸಲು ಅತ್ಯವಶ್ಯಕವೆಂಬ ಭಾವನೆಯಿದೆ. ದೇವರಿಗೆಂದು ಒಂದು 
ವಸ್ತುವನ್ನು ತೆಗಿದಿಟ್ಟು ಯಾವ ಉದ್ದೇಶಕ್ಕಾಗಿ ಹಾಗೆ ತೆಗಿದಿರಿಸಿದೆಯೋ ಅದು 
ನೆರಪೇರುವವರೆಗೂ, "ಅದನ್ನು ಬಳಸದೆ. ಇರುವುದನ್ನೇ ಮೀಸಲೆಂದು ಕರೆಯುವುದು. 
ಸೋಮವಾರ ಅಮಾವಾಸ್ಯೆ ಹುಣ್ಣಿಮೆಗಳನ್ನು ಕೆಲವರು ದೊಡ್ಡ ಹಬ್ಬಗಳಂತೆಯೇ 
ಆಚರಿಸುತ್ತಿದ್ದರು. ಅಂದು ಮನೆಯನ್ನು ಸಾರಿಸಿ ರಂಗವಲ್ಲಿಯನ್ನಿಟ್ಟು ದೇವರನ್ನು ಪೂಜಿಸಿ 
ವಿರಕ್ತರನ್ನು ಮನೆಗೆ ಆಹ್ವಾನಿಸಿ ಉಪಚರಿಸುತ್ತಿದ್ದರು.* ವಚನಗಳಲ್ಲಿ "ಲ್ಲೇಖಗೊಂಡ ಹಬ್ಬಗಳು 
ಕಡಿಮೆ. ಅವುಗಳಲ್ಲಿ ಶಿವರಾತ್ರಿಯು ಮುಖ್ಯವಾದುದು, ಇದರ ಉಲ್ಲೇಖ "'ವಚನಗಳಲ್ಲಿದ್ದರೂರ 
ಅದನ್ನಾಚರಿಸುವ ಕ್ರಮದ ಬಗ್ಗೆ ಹೆಚ್ಚು ವಿವರಗಳು ದೊರೆಯುವುದಿಲ್ಲ. “ಫಾಲ್ಗುಣದ 
ಹದಿನಾರನೆಯ ದಿನ ಶಿವರಾತ್ರಿ ಆ ದಿನ ರಾತ್ರಿಯೆಲ್ಲಾ ಮಹದೇವನ ಪೂಜೆ ಮಾಡುತ್ತಾ 
ಜಾಗರಣೆಯಲ್ಲಿರುತ್ತಾರೆ. ಮಲಗುವುದೇ ಇಲ್ಲ” ಎಂದು ಆಲ್ಚೇರೂನಿ ಹೇಳುತ್ತಾನೆ” ಇವನು 
ಕೊಡುವ ದಿನವು ಸರಿಯಲ್ಲ, ಶಿವರಾತ್ರಿಯನ್ನಾಚರಿಸುವುದು ಮಾಘಮಾಸದ ಬಹುಳ 
ಚತುರ್ದಶಿಯಂದು. ವಚನಕಾಲದಲ್ಲಿಯೂ ಶಿವರಾತ್ರಿಯಂದು ಜಾಗರಣೆಯಿರುವ ಪದ್ಧತಿಯಿತ್ತು. 
“ಪುರಾತನ ಗೀತಗೋಷ್ಟೀ ರಸ ತರಂಗಿಣಿಯೊಳು ಬೆಳಗಪನ್ನವೀಸಾಡಿ” ಕಳೆಯುವುದನ್ನು 
ಹರಿಹರನು “ಶಿವರಾತ್ರಿ' ಎಂದು ಕರೆಯುತ್ತಾನೆ.” "ಸಮಯ ಪರೀಕ್ಷೆ'ಯಲ್ಲಿ ದೀವಳಿಗೆ” 
ಮತ್ತು ಸಂಕ್ರಾಂತಿ (ಮಕರ ಸಂಕ್ರಮಣ)” ಉಲ್ಲೇಖಗಳಿವೆ. 


೧೯೩. ಅಲ್ಲಮ ವ ಚಂ. ೧೧೮: ಪು. ೨೮ 

೧೯೪. ಅಲ್ಲಮ ವ ಚಂ ೧೧೮೭ ಪು. ೨೬೧ 

೧೯೫ .ಅಲ್ಲಮ ವ ಚಂ ೧೦೯೬ಪು. ೨೧ (“ಲಿಂಗವ ಹಿಂಗಿದ ಮಾಟ ಮೀಸಲಿಲ್ಲದ ಮನೆದೇವ 
ಹಬ್ಬದಂತೆ”) 

೧೯೬. ಅಂಬಿಗ ಚೌ ವ (ಹ) ೧೪೦ 

೧೯೭ .ಬಸವ ವ. ೧೭೩: ಪು.೭೬;ವ. ೩೪೧: ಪು.೧೩೫ ಇತ್ಯಾದಿ 

೧೯೮. ಎಚ್‌. ಎಲ್‌. ನಾಗೇಗೌಡ: ಪ್ರವಾಸಿ ಕಂಡ ಇಂಡಿಯಾ : ಪು೩೯೧ 

೧೯೯. ಬಸವ ರ: ಪು.೩೬ 

೨೦೦. ಸಮಯ ಪ: ೬.೮೮ 

೨೦೧. ಸಮಯ ಪ. ಅನುಬಂಧ ೧: ಪು. ೩೮೨ 


೫೧೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಮಹಾನವಮಿಯ ಉಲ್ಲೇಖವು ಬಸವಣ್ಣನ ಒಂದು ವಚನದಲ್ಲಿ ತುಂಬ ಪ್ರಾಸಂಗಿಕವಾಗಿ 
ಉಕ್ತವಾಗಿದೆ. ಆ ಪುಟ್ಟ ವಚನವು ಹೀಗಿದೆ: “ಜೋಳವಾಳಿಯಾನಲ್ಲ, ವೇಳವಾಳಿಯವ 
ನಾನಯ್ಯಾ, ಹಾಳುಗೆಟ್ಟೋಡುವ ಆಳು ನಾನಲ್ಲಯ್ಯಾ, ಕೇಳು, ಕೂಡಲಸಂಗಮದೇವಾ, ಮರಣವೆ 
ಮಹಾನವಮಿ” ಈಗಲೂ ಆಚರಿಸಲಾಗುವ ನವರಾತ್ರಿಯಲ್ಲಿ ಒಂಭತ್ತನೇ ದಿನವೇ 
ಮಹಾನವಮಿ, ಅದಿನ ಆಯುಧಪೂಜೆಯನ್ನು ಮಾಡುತ್ತಾರೆ, ಹತ್ತನೆಯ ದಿನವಾದ 
ವಿಜಯದಶಮಿಯಂದು ಶಮೀಪೂಜೆಯನ್ನು ನಡೆಸುತ್ತಾರೆ (ವಿಜಯದಶಮಿಯು ಉತ್ತರ 
ಗೋಗ್ರಹಣಕಾಲದಲ್ಲಿ ಅರ್ಜುನನು ದುರ್ಯೋಧನನನ್ನು ಗೆದ್ದ ದಿನವೆಂದು ಹೇಳುತ್ತಾರೆ). ಆದರೆ 
ಪ್ರಾಚೀನ ಕಾಲದಲ್ಲಿ ಪುರಾಣದಲ್ಲಿ ನವಮಿಯ ವ್ರತವು ರಾಜ ಮತ್ತವನ ಪರಿವಾರಕ್ಕೆ 
ಸಂಬಂಧಿಸಿದ ವ್ರತ ; “ದೇವೀ ಪುರಾಣ'ದ ಈ ವ್ರತದ ಬಗ್ಗೆ ದೀರ್ಫವಾದ ವಿವರಣೆಯಿದೆ: 
ಅಶ್ವಯುಜ ಶುಕ್ಲದ ಒಂಬತ್ತನೆಯ ದಿನದಂದು ಆಚರಿಸುವ "ಈ ವ್ರತದಲ್ಲಿ ರಾಜನು ಮಣ್ಣು 
ಅಥವಾ ಮರದಿಂದ ಮಾಡಿದ ದುರ್ಗಾದೇವಿಯ ಮೂರ್ತಿಯನ್ನು ಪೂಜಿಸಿ ಬಲಿಯನ್ನಿತ್ತು ತನ್ನ 
ರಕ್ಷಣೆ ಹಾಗೂ ಯುದ್ಧದಲ್ಲಿ ತನಗೆ ವಿಜಯವು ದೊರೆಯಲೆಂದು 
ಪ್ರಾರ್ಥಿಸುತ್ತಾನೆ. "ವಿಷ್ಣುಧರ್ಮೋತ್ತರ ಪುರಾಣ'ವು ಆ ದಿನ ಭದ್ರಕಾಳಿ, ರಾಜಲಾಂಛನ ಮತ್ತು 
ಸೈನ್ಯ ಹಾಗೂ ಆಯುಧಗಳನ್ನು ಪೂಜಿಸಬೇಕೆಂದು ವಿಧಿಸುತ್ತದೆ. ರಾಜನು ತನ್ನ ಶಿಬಿರದಲ್ಲಿಯೇ 
ದೇವಿಯನ್ನು ಪೂಜಿಸಿ, ರಾತ್ರಿಯೆಲ್ಲ ಎದ್ದಿರುತ್ತಾನೆ.ಮಹಾನವಮಿಯು ಅಶ್ವಮೇಧಯಾಗದ 
ಬದಲಾಗಿ ಮಾಡಬಹುದಾದ ಆಚರಣೆಯೆಂದು “ದೇವೀಪುರಾಣ'ವು ಹೇಳುವಂತೆ 
ತೋರುತ್ತದೆ.” ವಚನಗಳ ಕಾಲಕ್ಕೆ ಈ ವ್ರತವು ಯುದ್ದದ ಹಿನ್ನಲೆಯಲ್ಲಿ ಆಚರಿಸುವ 
ವ್ರತವಾಗಿದ್ದಿತೆಂದು ಹೇಳಬಹುದು. ಬಸವಣ್ಣನ ಮೇಲಿನ ವಚನದಲ್ಲಿ ಮಹಾನವಮಿಯ 
ಉಲ್ಲೇಖವು ಬರುವುದು ಯುದ್ಧದ ಹಿನ್ನೆಲೆಯಲ್ಲಿ; ತಾನು ವೇಳೆವಾಳಿಯಾಗಿರುವುದರಿಂದ 
ಯುದ್ಧದಲ್ಲಿ ಹೆದರದೆ ಹೋರಾಡುವುದಾಗಿಯೂ, ಯುದ್ಧರಂಗದಲ್ಲಿ ಪಡೆಯುವ ಮರಣವು 
ತನಗೆ ಮಹಾನವಮಿಯಂತಹ ಪವಿತ್ರದಿನವೆಂದೂ ಆ ವಚನದ ಭಾವವಾಗಿದೆ. 


00 


ಗ್ರಂಥಸೂಚಿ 
ವಚನಸಂಕಲನಗಳು 

ಸಂಕಲನದ ಹೆಸರು ಸಂಪಾದಕರು ವರ್ಷ ಸಂಕೇತ 
ಅಕ್ಕನ ವಚನಗಳು ಎಲ್‌.ಬಸವರಾಜು ೧೯೬೬ ಅಕ್ಕನ ವ 
ಅಲ್ಲಮನ ವಚನಗಳು ಎಲ್‌.ಬಸವರಾಜು ೧೯೬೯ ಅಲ್ಲಮ ವ 
ಅಲ್ಲಮನ ವಚನ ಚಂದ್ರಿಕೆ ಎಲ್‌.ಬಸವರಾಜು ೧೯೬೦ ಅಲ್ಲವು ವಚಂ 
ಅಂಬಿಗ ಜೌಡಯ್ಯನ ವಚನಗಳು ಎಂ. ಜೀವನ ಅಂಬಿಗ ಜೌ ವ 
ಅಂಬಿಗರ ಜೌಡನಯ್ಯನ ವಚನಗಳು ಪಿ.ಜಿ. ಹಳಕಟ್ಟಿ ಅಂಚೌ ವ (ಹ) 
ಅರಿವಿನ ಮಾರಿತಂದೆಯ ವಚನಗಳು ಬಿ.ಎಸ್‌.ಸಣ್ಣಯ್ಯ ೧೯೭೧ ಅರಿ ಮಾ ವ 
ಆದಯ್ಯನ ವಚನಗಳು ಉತ್ತಂಗಿ ಚನ್ನಪ್ಪ ೧೯೫೭ ಆದಯ್ಯ ವ 
ಉರಿಲಿಂಗಪೆದ್ದಿಯ ವಚನಗಳು ಪಿ.ಜಿ.ಹಳಕಟ್ಟಿ — ಉರಿಲಿಂ ಪೆ ವ 
ಏಲೇಶ ಕೇತಯ್ಯನ ವಚನಗಳು ಪಿ.ಜಿ.ಹಳಕಟ್ಟಿ — ಎಲೇಶ ಕೇ ವ 
ಕದಳಿಯ ವಚನಗಳು ದ ೧೯೫೯ ಕದಳಿ ವ 
ಮಧುವಯ್ಯಗಳ ವಚನಗಳು ಬಿ.ಎಸ್‌.ಸಣ್ಣಯ್ಯ ೧೯೭೦ ಕೋ ಶಾಮ ವ 
ಗಣಭಾಷಿತ ರತ್ನಮಾಲೆ ಪ್ರಭುಸ್ಥಾಮಿಗಳು ೧೯೪೮ ಗಣಭಾ ರಮಾ 
ಚನ್ನಬಸವಣ್ಣನವರ ವಚನಗಳು ಆರ್‌.ಸಿ.ಹಿರೇಮಠ ೧೯೬೫ ಚನ್ನಬ ವ. 
ಜೇಡರ ದಾಸಿಮಯ್ಯನ ವಚನಗಳು ಎಚ್‌.ದೇವಿರಪ್ಪ ೧೯೭೪ ಜೇಡರ ದಾವ 

ಆರ್‌.ರಾಚಪ್ಪ 
ತುರುಗಾಹಿ ರಾಮಣ್ಣನ ವಚನಗಳು ಬಿ.ಶಿವಮೂರ್ತಿಶಾಸ್ಲಿ ೧೯೫೦ ತುರುಗಾ ವ 
ದೇವರ ದಾಸಿಮಯ್ಯನ ವಚನಗಳು ಪಿ.ಜಿ.ಹಳಕಟ್ಟಿ ಸ ೧೭೬೬ ದೇ ದಾವ (ಹ) 
ದೇವರ ದಾಸಿಮಯ್ಯನ ವಚನಗಳು ಎಲ್‌.ಬಸವರಾಜು ೧೯೭೦ ದೇವರ ದಾವ 


ಗಂಥ ಸೂಚಿ / ೫೧೯ 


ನೈಕಿಕ ಮತ್ತು ಭಕ್ತಿಯ ವಚನಗಳು 
ಪ್ರಭುದೇವರ ಶೂನ್ಯ ಸಂಪಾದನೆ 
(ಗೂಳೂರು) 

ಪ್ರಭುದೇವರ ಶೂನ್ಯ ಸಂಪಾದನೆ 
(ಮಹಾದೇವಯ್ಯ) 

ಬಸವಣ್ಣನವರ ವಚನಗಳು 
ಬಸವಣ್ಣನವರ ಷಟ್‌ಸ್ಕಲ ವಚನಗಳು 
ಭಂಡಾರಿ ಶಾಂತಯ್ಯನ ವಚನಗಳು 
ಮಡಿವಾಳ ಮಾಚಿದೇವನ ವಚನಗಳು 
ಮುಕ್ತಿ ಕಂಠಾಭರಣ 
ಮೋಳಿಗೆ ಮಾರಯ್ಯನ ವಚನಗಳು 
ಮೋಳಿಗೆ ಮಾರಯ್ಯ ಮತ್ತು 
ರಾಣಿ ಮಹಾದೇವಿಯ ವಚನಗಳು 
ರೆಮ್ಮವ್ವೈಯ ವಚನಗಳು 
ಲಿಂಗಲೀಲಾ ವಿಲಾಸ ಚರಿತ್ರೆ 
ವಚನ ಶಾಸ್ತಾಸಾರ, ಭಾಗ-೧ 
ವಚನ ಶಾಸ್ತಾಸಾರ, ಭಾಗ-೨ 
ವಚನ ಶಾಸ್ತಾಸಾರ, ಭಾಗ-೩ 
(ಪೂರ್ವಾರ್ಧ) 

ವಚನ ಶಾಸ್ತಾಸಾರ, ಭಾಗ-೩ 
(ಉತ್ತರಾರ್ಧ) 

ವಚನ ಸಾಹಿತ್ಯ ಸಂಗಹ 
ವಿಶೇಷಾನುಭವ ಷಟ್‌ಸ್ಥಲ 
ಶಿವಲೆಂಕ ಮಂಜಣ್ಣನ ವಚನಗಳು 
ಶಿವಲೆಂಕ ಮಂಜಣ್ಣ ಮತ್ತು 
ಡಕ್ಕೆ ಬೊಮ್ಮಣ್ಣಗಳ ವಚನಗಳು 
ಶಿವಶರಣೆಯರ ವಚನಗಳು 
ಶಿವದಾಸ ಗೀತಾಂಜಲಿ 
ಸಕಲ ಪುರಾತನರ ವಚನಗಳು 


ಎಲ್‌.ಬಸವರಾಜು 


ಆರ್‌.ಸಿ.ಹರೇಮಠ 
ಶಿ.ಶಿ.ಬಸವನಾಳ 
ಪಿ.ಜಿ.ಹಳಕಟ್ಟಿ 
ಪಿ.ಜಿ.ಹಳಕಟಿ 

[0 
ಆರ್‌.ಸಿ.ಹಿರೇಮಠ 
ಬಿ.ಎಸ್‌.ಸಣ್ಣಯ್ಯ 
ಉತ್ತಂಗಿ ಚೆನ್ನಪ್ಪ 


ಪಿ.ಜಿ.ಹಳಕಟ್ಟಿ 
ಸಂ.ಶಿ.ಭೂಸನೂರ ಮಠ 
ಪಿ.ಜಿ.ಹಳಕಟಿ 

[ಆ 
ಪಿ.ಜಿ.ಹಳಕಟಿ 

[ಆ 
ಪಿ.ಜಿ.ಹಳಕಟ್ಟಿ 


ಪಿ.ಜಿ.ಹಳೆಕಟಿ 
ಬ 


ಸಂ.ಶಿ. ಭೂಸನೂರ ಮಠ 
ಆರ್‌.ಸಿ.ಹಿರೇಮಠ 
ಪಿ.ಜಿ.ಹಳಕಟ್ಟ 
ಬಿ.ಎಸ್‌.ಸಣ್ಣಯ್ಯ 


ಆರ್‌.ಸಿ.ಹಿರೇಮಠ 
ಎಲ್‌.ಬಸವರಾಜು 
ಆರ್‌.ಸಿ.ಹಿರೇಮಠ 


೫೨೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


೧೯೨೭ 
೧೯೫೮ 


೧೯೬೫ 


ನೈತಿಕ ವ 
ಗೂ ಶೂನ್ಯ ಸಂ 


ಮಹಾದೇ ಶೂನ್ಯಸಂ 


ಬವ ವ 

ಬಸವ ಷಟ ವ 
ಭಂ. ಶಾಂನ 
ಮಡಿ ಮಾವ 
ಮುಕ್ತಿ ಕಂ ಭರಣ 
ಮೋ ಮಾ ವಸ) 
ಮೋಮಾವ 


ಕಿಮವೈವ 

೬ವ 
ಲಿಂಗ ಲೀ ಚಾ 
ವಚನಶಾಸಾ೧ 
ವಚನಶಾಸಾ೨ 


ವಚನಶಾಸಾ ೩ ಪೂ 
ವಚನಶಾಸಾ ೩ ಉ 


ವಚನ ಸಾ ಸಂ 
ವಿಶೇಷಾ ಷಟ್‌ 
ಶಿಮಂವ 

ಶಿವಮಂ ಡವ 


ಶಿವಶ ವ 
ಶಿವದ ಗೀ 


ಸಕಲಷು.ರ 


ಸರ್ವ ಪುರಾತನರ ವಚನಗಳು ಚನ್ನಮಲ್ಲಿಕಾರ್ಜುನ ೧೯೫೯ ಸರ್ವಪುವ 
ಸಿದ್ಧರಾಮೇಶ್ವರ ವಚನಗಳು ಆರ್‌.ಸಿ.ಹಿರೇಮಠ ೧೯೬೮ ಸಿದ್ಧರಾ ವ 
ಸೊಡ್ಡಳ ಬಾಚರಸನ ವಚನಗಳು ಹಿ.ಜಿ.ಹಳಕಟ್ಟಿ — ಸೊಡ್ಡಳ ಬಾ ವ 
ಹಡಪದಪ್ಪಣ್ಣನ ವಚನಗಳು ಪಿ.ಜಿ.ಹಳಕಟ್ಟಿ ೧೯೨೯ ಹಡಪಅವ 
(ಇವಲ್ಲದೆ ಕೆಲವು ಪತ್ರಿಕೆಗಳಲ್ಲಿ ಪ್ರಕಟವಾದ ವಚನಗಳನ್ನೂ ಗಂಥಗಳಲ್ಲಿ 
ಉದ್ದೃತವಾದವುಗಳನ್ನೂ ಹಲವೆಡೆ ಉಪಯೋಗಿಸಿಕೊಳ್ಳಲಾಗಿದೆ. ಅಂತಹ ಕಡೆಗಳಲ್ಲಿ 
ವಚನಗಳು ಆಕರಗಳನ್ನು ಸೂಚಿಸಲಾಗಿದೆ. ಅಲ್ಲದೆ ಕರ್ನಾಟಕ ವಿಶ್ವವಿದ್ಯಾಲಯದ 
ವಚನವಾಜ್ಕಯ ವಿಭಾಗದ ಕೆಲವು ಹಸ್ತಪ್ರತಿಗಳನ್ನು ವಿಷಯ ಸಂಗಹಕ್ಕಾಗಿ 
ಉಪಯೋಗಿಸಿಕೊಳ್ಳಲಾಗಿದೆ) 
ಪ್ರಾಚೀನ ಕನ್ನಡ ಗ್ರಂಥಗಳು 
ಅಜಿತ ತೀರ್ಥಕರ ಪುರಾಣ ತಿಲಕ ಎಚ್‌.ದೇವಿರಪ್ಪ ೧೯೫೯ ಅಜಿತ ಪು. 
ದೇ. ಜವರೇಗೌಡ 
ಅನಂತನಾಥ ಪುರಾಣಂ ಎಚ್‌.ದೇವಿರಪ್ಪ ೧೯೭೨ ಅನಂತ ಪು 
ಎಂ.ಪದ್ಮನಾಭಶರ್ಮ 
ಆದಿಪುರಾಣ೦ ಕೆ.ಜಿ.ಕುಂದಣಗಾರ ೧೯೬೮ ಆದಿಪು 
ಕವಿರಾಜ ಮಾರ್ಗ ಎಂ.ವಿ.ಸೀತಾರಾಮಯ್ಯ ಕವಿರಾಮಾ 
ಕರ್ಣಾಟಕ ಭಾರತ ಕಥಾಮಂಜರಿ ಕುವೆಂಪು, ೧೯೬೯ ಕುಮಾರವ್ಯಾಭಾ 
ಮಾಸ್ತಿ ವೆಂಕಟೀಅಯ್ಯಂಗಾರ್‌ 
ಕರ್ನಾಟಕ ಕಾದಂಬರೀ ಸಂಗ್ರಹ ಟಿ.ಎಸ್‌.ವೆಂಕಣ್ಣಯ್ಯ ೧೯೩೯ ಕರ್ನಾಟಕ ಕಾಸ 
ಕಾವ್ಯಾವಲೋಕನ ಶಿ.ಶಿ.ಬಸವನಾಳ, ೧೯೪೯ ಕಾವ್ಯಾ ವ, 
ಕೇಪು ಶಂಕರನಾರಾಯಣ 
ಗದಾಯುದ್ಧ ಸಂಗ್ರಹ ತೀ.ನಂ.ಶ್ರೀಕಂಠಯ್ಯ — ಗದಾಯು ಸಂ 
ಗಿರಿಜಾ ಕಲ್ಯಾಣ ಶಿ.ಜಿ. ನಂದೀಮಠ ೧೯೦೧ ಗಿರಿಜಾ ಕ 
ಚಂದ್ರಪ್ರಭ ಪುರಾಣ ಎಂ. ಎ. ರಾಮಾನುಜೈಯಂಗಾರ್‌ 
ಎಸ್‌. ಜಿ. ನರಸಿಂಹಾಚಾರ್‌ ೧೯೦೩ ಚಂದಪ್ರ ಪು 
ಜಗನ್ನಾಥ ವಿಜಯ ಎಸ್‌. ಜಿ. ನರಸಿಂಹಾಚಾರ್‌ ಜಗನ್ನಾ ವಿ 


ಗ್ರಂಥ ಸೂಜಿ / ೫೨೧ 


ನಂಬಿಯಣ್ಣನ ರಗಳೆ 
ಥಮಾನನುತವಿರಾಣಂ 
ಪಂಚತಂತ್ರ (ದುರ್ಗಸಿಂಹ) 
ಪ್ರಭುದೇವರ ಪುರಾಣ 

ಪ್ರ 

ಬಸವರಾಜ ದೇವರ ರಗಳೆ 
ಮಹಾದೇವಿಯಕ್ಕನ ರಗಳೆ 
ಮಂಗರಸನ ಸೂಪಶಾಸ್ತ್ರ 
ಯಶೋಧರ ಚರಿತೆ 
ರಾಮಚಂದ್ರ ಚರಿತ ಪುರಾಣ 
ಲೀಲಾವತಿ ಪ್ರಬಂಧಂ 
ಲೋಕೋಪಕಾರಂ 
ವಡ್ಡಾರಾಧನೆ 

ವಿಕ್ರಮಾರ್ಜುನ ವಿಜಯಂ 
ವೈದ್ಯಸಾರಸಂಗಹಂ 


ವ್ಯವಹಾರ ಗಣಿತಂ 
ವಿವೇಕ ಚಿಂತಾಮಣಿ 
ಶಬ್ದಮಣಿ ದರ್ಪಣಂ 
ಸಮಯ ಪರೀಕ್ಷೆ 
ಸಿದ್ಧರಾಮ ಚಾರಿತ್ರ 


ಸೋಮನಾಥ ಚಾರಿತ್ರ 
ಹರಿಶ್ಚಂದ್ರ ಕಾವ್ಯಂ 
ಹರಿಶ್ಚಂದ್ರ ಕಾವ್ಯ ಸಂಗ್ರಹ 


ತೀ. ನಂ. ಶ್ರೀಕಂಠಯ್ಯ ೧೯೪೬ ನಂಬಿಯ ರ 

ಅರ್‌ ಸಾಮ್ಯ ಸತಾಕನು 

ಎಂ. ಎ. ರಾಮಾನುಜೈಯಂಗಾರ್‌ ಪಂಚತಂತ್ರ 

ಶಿ. ಶಿ. ಬಸವನಾಳ ೧೯೩೪ ಪ್ರಭುದೇ ಪು 

ಶಿ. ಶಿ. ಬಸವನಾಳ ಪಭುಲಿಂ ಲೀ 

ಟಿ. ಎಸ್‌. ವೆಂಕಣ್ಣಯ್ಯ ೧೯೩೮ ಬಸವ ರ 

ಚನ್ನಮಲ್ಲಿಕಾರ್ಜುನ ಮಹಾದೇ ರ 

ಎಸ್‌. ಎಸ್‌. ಕೃಷ್ಣಾಜೋಯಿಸ್‌ ೧೯೬೯ ಸೂಪಶಾ 

ಕೆ. ವಿ. ರಾಘವಾಚಾರ್‌ ೧೯೫೨ ಯಶೋಧ ಚ 
೧೯೨೧ ರಾಮಚಂ ಪು 

ಕೆ. ವೆಂಕಟರಾಮಪ್ಪ ದೇಜಗೌ ೧೯೬೧ ಲೀಲಾವತಿ 
೧೯೦೩ ಚಂದಪ್ರ ಪು 

ಡಿ.ಲ್‌. ನರಸಿಂಹಾಜಾರ್‌ ೧೯೭೦ ವಡ್ಡಾರಾ 

ಡಿ.ಲ್‌. ನರಸಿಂಹಾಚಾರ್‌ ೧೯೩೧ ಪಂಪಭಾ 

ಜಿ. ಶ್ರೀನಿವಾಸಮೂರ್ತಿ ೧೯೫೧ ವೈದ್ಯಸಾ ಸಂ 

ಎನ್‌. ರಾಮಚಂದ್ರ ಭಟ್‌ 

ಎಂ. ವರಿಯಪ್ಪ ಭಟ್ಟ ೧೯೫೫ ವ್ಯಹಾ ಗ 

ಜಿ. ಎಂ. ಉಮಾಪತಿ ಶಾಸ್ತಿ ೧೯೬೯ ವಿವೇಕಚಿಂ 

ಡಿ. ಎಲ್‌. ನರಸಿಂಹಾಚಾರ್‌ ೧೯೬೯ ಶಬ್ದಮ ದ 

ಬಿ. ಆರ್‌. ಕುಲಕರ್ಣಿ ೧೯೫೮ ಸಮಯ ಪ 

ಟಿ. ಎಸ್‌. ವೆಂಕಣ್ಣಯ್ಯ, 

ಡಿ. ಎಲ್‌. ನರಸಿಂಹಾಚಾರ್‌ ೧೯೪೧ ಸಿದ್ಧರಾ ಚಾ 

ಆರ್‌. ಸಿ. ಹಿರೇಮಠ ೧೯೬೭ ಸೋಮನಾ ಚಾ 


ಎನ್‌. ಬಸವಾರಾಧ್ಯ, ಎನ್‌. ಬಸಪ್ಪ 
ಟಿ. ಎಸ್‌. ವೆಂಕಣ್ಣಯ್ಯ, 


೧೯೬೯ ಹರಿಶ್ಚಂದ್ರ ಕಾ 


ಎ. ಆರ್‌. ಕೃಷ್ಣಶಾಸಿ 
ವು 
ಹರಿಹರನ ರಗಳೆಗಳು ಪಿ. ಈ. ಹಳಕಟ್ಟಿ 
ಹರಿಹರದೇವನ ಶರಣಚರಿತ ಮಾನಸಂ ಎಚ್‌. ದೇವೀರಪ್ಪ 


ಹರಿವಂಶ ಪುರಾಣಂ ಎನ್‌. ಶೇಷಯ್ಯಂಗಾರ್‌ 


೫೨೨ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


೧೯೬೭ ಹರಿಕಾ ಸಂ 
೧೯೬೪ ಹರಿಹರ ರ 
೧೯೬೮ ಶರಣ ಚ ಮಾ 
೧೯೪೦ ಹರಿವಂ ಪು 


ಆಧುನಿಕ ಕನ್ನಡ ಗ್ರಂಥಗಳು 


ಜೈನ ಧರ್ಮ ಅಣ್ಣಾರಾ. ಮಿರ್ಜಿ 
ಅನುಭವ ಮಂಟಪದ ಐತಿಹಾಸಿಕತೆ ಉತ್ತಂಗಿ, ಚೆನ್ನಪ್ಪ 
ಭಾರತೀಯ ದರ್ಶನ ಉಪಾಧ್ಯಾಯ, ಬಲದೇವ 


(ಅನು: ಎಸ್‌. ರಾಮಚಂದ್ರ ರಾವ್‌ 
ಶಾಸನಗಳಲ್ಲಿ ಶಿವಶರಣರು ಕಲಬುರ್ಗಿ, ಎಂ. ಎ೦ 


ಕರ್ನಾಠಕ ಲಾಕುಳ ಶೈವರ ಇತಿಹಾಸ ಕೃಷ್ಣರಾವ್‌, ಕಪಟರಾಳ 


ಕರ್ನಾಟಕ ಸಂಸ್ಕೃತಿಯ ದರ್ಶನ ಕೃಷ್ಣರಾವ್‌, ಕಪಟರಾ೪ 
ಕನ್ನಡ ನಾಡಿನ ಚರಿತ್ರೆ, ಭಾಗ ೩ ಕೃಷ್ಣ, ಎಂ. ಎಚ್‌ 
ಕರ್ನಾಠಕದ ಪೂರ್ವ ಚರಿತ್ರೆ ಕೃಷ್ಣ, ಎಂ. ಎಚ್‌ 
ಕರ್ಣಾಟಕ ಜನಜೀವನ ಕೃಷ್ಣಶರ್ಮ, ಬೆಟಗೇರಿ 
ಕುಂದಣ ಕುಂದಣಗಾರ, ಕೆ.ಜಿ. 
ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಚಿದಾನಂದಮೂರ್ತಿ ಎಂ 
ಬಸವಣ್ಣನನವರು ಎಂ 5್‌ಡ 
ಶೂನ್ಯಸಂಪಾದನೆಯನ್ನು ಕುರಿತು- “ - -“-— 

ಸಂಶೋಧನ ತರಂಗ (ಸಂಪುಟ ೨) —“- 

ವಚನ ಸಾಹಿತ್ಯ —“- 

ಕಂನಾಡ ಕತೆ ಶಂ. ಬಾ. ಜೋಶಿ 
ಹಾಲುಮತ ದರ್ಶನ ಶಂ. ಬಾ. ಜೋಶಿ 
ಶಿವರಹಸ್ಯ ಶಂ. ಬಾ. ಜೋಶಿ 
ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಚ್‌.ಪ್ಟೇರುದ್ರಸ್ವಾಮಿ 
ವಚನಗಳಲ್ಲಿ ವೀರಶೈವ ಧರ್ಮ ಎಚ್‌.ಪ್ಟೇರುದ್ರಸ್ವಾಮಿ 
ಶರಣರ ಅನುಭಾವ ಸಾಹಿತ್ಯ ಎಚ್‌.ಪ್ಟೇರುದ್ರಸ್ವಾಮಿ 
ಶೂನ್ಯ ಸಂಪಾದನೆ: 

ಒಂದು ವಿವರಣಾತ್ಮಕ ಪರಿಚಯ ಎಚ್‌.ಪ್ಟೇರುದ್ರಸ್ವಾಮಿ 


೧೯೬೯ 
೧೯೫೧ 


೧೯೭೦ 
೧೯೫೫ 
೧೯೭೦ 


೧೯೫೩ 
೧೯೬೩ 
೧೯೬೧ 
೧೯೬೬ 
೧೯೬೭ 


೧೮೬೬ 
೧೯೭೦ 
೧೯೭೫ 


೧೯೪೭ 


೧೯೬೦ 
೧೯೪೭ 


೧೯೬೮ 
೧೯೬೯ 
೧೯೬೩ 


೧೯೬೩ 


ಗಂಥ ಸೂಚಿ / ೫೨೧ 


ವಚನಶಾಸ್ತ ರಹಸ್ಯ 
ವಿ 


ಕರ್ನಾಟಕ ಕವಿ ಚರಿತೆ (ಪರಿಷ್ಕೃತ) ಸಂ. ೧ ನರಸಿಂಹಾಚಾರ್ಯ, ಆರ್‌ 


ಪಂಪಭಾರತ ದೀಪಿಕೆ 


ಲೇಖನಗಳು, ಲೇಖನಗಳು 
ಕನ್ನಡ ನಾಡಿನ ಚರಿತ್ರೆ(ಸಂ.೨) 
ಪ್ರವಾಸಿ ಕಂಡ ಇಂಡಿಯ (ಸಂ.೧ ಮತ್ತು ೨)ನಾಗೇಗೌಡ, ಎಚ್‌. ಎಲ್‌ 


ಕರ್ನಾಟಕದ ಇತಿಹಾಸ 
ಹೊಸಬೆಳಕು 
ವೀರಶೈವ ತತ್ವಪ್ರಕಾಶ 


ವೀರಶೈವದ ಉಗಮ ಮತ್ತು ಪ್ರಗತಿ 
ತುಳುನಾಡಿನ ಇತಿಹಾಸ 
ಭಾರತೀಯ ಸಂಗಿತ ವಾದ್ಯಗಳು 


ಸಂಗೀತಶಾಸ್ತ ಚಂದ್ರಿಕೆ 
ಮೆ 


ಮೈಲಾರದೇವರು 


ಅಂಡಾಳ್‌ ಮಹಾದೇವಿ ಮೀರ 


ವಿಚಾರ ಕರ್ನಾಟಕ 
ಕಾವ್ಯ ಸಮೀಕೆ 
[0 


ಭಾರತೀಯ ಸಂಸ್ಕೃತಿ 
ಲು 


ಭಕ್ತಿಭಂಡಾರಿ ಬಸವಣ್ಣನವರು 


ವಚನ ಧರ್ಮಸಾರ 
ಯಗ್ಗೇದ ಸೂಕ್ತಗಳು 
ಬಸವ ತತ್ವ ರತ್ನಾಕರ 


ರಂ. ರಾ. ದಿವಾಕರ 


ನರಸಿ೦ಚಾರ್‌, ಡಿ.ಎಲ್‌ 


ನರಸಿ೦ಚಾರ್‌, ಡಿ.ಎಲ್‌ 


ನಂದೀಮಠ, ಶಿ. ಚೆ 


ಪಂಚಮುಖಿ, ಆರ್‌. ಎಸ್‌ 


ಪಾಟೀಲ, ಮಲ್ಲನಗೌಡ 


ಬಸವನಾಳ, ಶಿ. ಶಿ (ಸಂ) 


ಮಲ್ಲಪ್ಪ, ಟಿ. ಎನ್‌ 
ರಮೇಶ್‌, ಕೆ. ವಿ. 

ರಾಜಾರಾವ್‌, ಎಲ್‌ 
ರಾಜಾರಾವ್‌, ಎಲ್‌ 


ರಿತ್ತಿ ಶ್ರೀನಿವಾಸ 


ವಿನೋದಾಬಾಯಿ, ಎಸ್‌ 


ತಿ. ತಾ. ಶರ್ಮ 
ತೀ. ನಂ. ಶ್ರೀಕಂಠಯ್ಯ 


ಶ್ರೀಕಂಠಶಾಸಿ, ಎಸ್‌ 
ಮು 


ಶ್ರೀನಿವಾಸಮೂರ್ತಿ,ಎಂ.ಆರ್‌ 


ಶ್ರೀನಿವಾಸಮೂರ್ತಿ,ಎಂ.ಆರ್‌ 


ಹನುಮಂತ ರಾವ್‌, ಜಿ 


ಹಿರೇಮಠ, ಚ೦ದ್ರಶೇಖರಶಾಸ್ತಿ 
ತ 


ಹಿಏಮಠ, ಆರ್‌. ಸಿ 
ವಿವಿಧ ಲೇಖಕರು 


೫೨೪ / ವಚನಸಾಹಿತ್ಯ: ಒಂದು ಸಾಂಸ್ಕೃತಿಕ ಅಧ್ಯಯನ 


೧೦೬೮ 
೧೯೬೧ 


೧೯೭೧ 
೧೯೭೧ 
೧೯೬೭ 


೧೯೬೭ 
೧೯೪೧ 
೧೯೬೧ 
೧೯೬೯ 
೧೯೬೯ 
೧೯೬೫ 


೧೯೭೦ 
೧೯೬೯ 


೧೯೫೭ 
೧೯೫೩ 
೧೯೬೨ 


೧೯೫೬ 
೧೯೭೦ 
೧೯೬೭ 
೧೯೬೭ 


ಶಾಸನ ಸಂಪುಟಗಳು 


Inscriptions of Northern Karnatak and Kolhapur State, 
Epigraphia Carnatica, 

Karnataka Inscriptions. 

Andhra Pradesh Government Archaelogical Series. 
Kannada Inscrpitons of Andhra Pradesh 


South Indian Inscriptions 


ಶಿಶಸನ ಪರಿಚಯ: -(ಸಂ) ದೇಸಾಯಿ ಪಾಂಡುರಂಗರಾವ್‌ 
ಶಾಸನ ಸಂಪದ : -(ಸಂ) ಆರ್‌.ಸಿ. ಹಿರೇಮಠ, ಎಂ.ಎಂ. ಕಲಬುರ್ಗಿ 
ತೆಲುಗು 


ಬಂಡಾರು ತಮ್ಮಯ್ಯ 
ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣಮು 
ಆಂಧ್ರ ವಾಗ್ಗೇಯಕಾರುಲ ಚರಿತ್ರಮು 


ಬಾಲಾಂತ್ರಪು ರಜನೀಕಾಂತರಾವು 


ಸಂಸ್ಕತ 
ಕು 


ಅಭಿಲಷಿತಾರ್ಥ ಚಿಂತಾಮಣಿ 


(ಭಾಗ-೧) ಆರ್‌.ಶಾಮಾಶಾಸ್ತ್ರಿ ೧೯೨೬ 
ಅಮರಕೋಶ ಲೂಯಿಸ್‌ ರೈಸ್‌ ೧೯೭೦ 
ಕರ್ಪೂರ ಮಂಜರಿ ಸ್ಪೆನ್‌ಕರೊನ್‌, 

ಸಿ.ಆರ್‌.ಲಾನ್‌ಮನ್‌ ೧೯೬೩ 
ಕುಲಾರ್ಣವ ತಂತ್ರ ಎಂ.ಪಿ.ಪಂಡಿತ್‌, ಜಾನ್‌ವುಡ್ರಾಫ್‌ ೧೯೬೫ 
ಮಾನಸೋಲ್ಲಾಸ ೩ ಜಿ.ಕೆ.ಗೊಂಡೇಕರ ೧೯೬೯ 
ಮೋಹರಾಜ ಪರಾಜಯ ಮುನಿಚತುರ, ವಿಜಯಜಿ ೧೯೧೮ 


ಗಂಥ ಸೂಚಿ / ೫೨೫ 


ವಾದಿರಾಜನ ಯಶೋಧರ ಚರಿತ್ರೆ 
ಸಂಗಿತ ರತ್ನಾಕರ 


ಕಠೋಪನಿಷತ್‌ 

ಕೌಟಿಲ್ಯನ ಅರ್ಥಶಾಸ್ತ್ರ 

ಮನುಸ್ಮೃತಿ 

ಸಂಗಿತ ರತ್ನಾಕರ ಭಾಗ-೧ 
Devi-Mahatmyam 
Kalhana’s Rajatarangini 
Kamandakiya Nitisara 
Kautilya’s Arthasastra 
The Ordinances of Manu 
Sarva-Darsana-Samgraha 
The Sushruta-Samhita, 2 Vols 


English 


Indian as Known to Panini 
Vamana Purana —A study 
Aspects of the Social and 


Political System of Manusmriti 


೧೯೬೩ 


(ಅನು) ಚಕಕೋಡಿ, ಈಶ್ಸರಶಾಸ್ತಿ 

(ಅನು) ಆರ್‌.ಸತ್ಯನಾರಾಯಣ 

(Tr) Swamy Jagadisvarananda 
(Tr) R.S.Pandit 

(Tr) M.N.Dutt 

(Tr) R.Shama Sastri 

(Tr) Arthur Coke Burnell 

(Tr) E.B.Cowell, A.E.Gough 
(Tr) K.K.Brishagrantna 


Agrawala V.S. 
Agrawala V.S 
Aiyangar, 


Ramaswamy 


The Position of Women in Hindu 


Civilization 
Women in Ancient India 
(Tr. Mary Martin) 


Pauranic and Tantric Religion 


Traces of Buddihism in South India 


Altekar. A.S. 


Bader, Clarriese 
Banerjea, J.N. 


Banerjea, Aparna 


Dharmasutras: A Study in Their Origin 


And Development 


Banerjea. S.C 


೫೨೬ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


೧೯೫೯ 
೧೯೫೧ 
೧೯೫೭ 


೧೯೬೯ 


೧೯೫೩ 
೧೯೬೮ 
೧೮೯೮ 
೧೯೬೭ 
೧೯೭೧ 
೧೯೬೧ 
೧೯೬೩ 


೧೯೫೩ 
೧೯೬೪ 


೧೯೪೬ 


೧೯೬೨ 


೧೯೬೪ 


೧೯೬೬ 


೧೯೭೯ 


೧೯೬೨ 


Ancient India: Culture and Thougth 811461. M.L. 


Vaisnavism, Savism and Minor 


Religious Systems 


Early History of the Dekkan 
Buddshist Esoterism 


Tantras: Studies on their Religion 


and Literature 


Slavery in Ancient India 


Sociological Theory: A Book 


of Reading 


Obscure Religious Cults 


A History of Indian Philosophy, V 


The Hoysalas 


A History of Karnataka 
Basaveswara and Bis times 
Jainism in South India and 
some Jaina Epigraphs 


Local Self-Government in 
Mediaeval Karnatka 


Later Hindu Civilization 


An Outline of the Religious 


Literature 
of India 
Sociology 


The Classical Doctrine of Indian 


Medicine 


Ragas and Raginis 


Bhandarkar, R.G. 


Bhattacharya, Benoytos 


Chakravarti 
Chintamani 


Chanana, Dev Raj 


Coser, Lewis and 


Rosenverg, Bernerd 


Dasgupta, 
Shashibhusan 
Dasgupta S.N. 


Derrett, Duncan J. 


Desai, P.B. 
Desai, P.B. 


Desai, P.B. 


Dikshit. GS. 
Dutt, R.C. 


Farquhar, J.N. 
Fichter, Joseph H. 


Filliozat, J. 
Ganguli. O.C. 


೧೯೬೫ 
೧೯೫೭ 
೧೯೬೪ 


೧೯೬೩ 


೧೯೬೦ 


೧೯೬೪ 
೧೯೬೯ 


೧೯೫೭ 
೧೯೭೦ 
೧೯೭೦ 


೧೯೫೭ 


೧೯೬೪ 
೧೯೬೫ 


೧೯೬೭ 
೧೯೭೧ 


೧೯೬೪ 


ಗಂಥ ಸೂಚಿ / ೫೨೭ 


Studies in Indian History and Culture  ೮00802/1.1/.1, 


Studies in Indian Cultural History 
Studies in Indian Cultural History 
Aspects of Early Vishnavism 

The Econoic Life of North India 
Elements of Hindu Iconography, 
Vo. I Pt. 1] 

The Indian Theatre 

Economic History of the Deccan 


Yasastilaka and Indian Culture 


Gode.P.K. 


Gonda, J. 
Gopal 


Gopinatha Rao, T.A. 
Gupta, Chandra Bhan 
Gupta, Dipakranjan 
Handiqui K.K. 


Sturterant’s Edible Plants of the WorldHedrick, V.P. 


Cultural Anthropology 

The Status of Women in Ancient 
India 

Outlines of Jainism 

History of Education in Karnataka 
Cultural History from the 
Matsyapurana 

Cultural History of Karnataka 
Introduction to Indian Textual 
Ctiticism 

The Gangas of Talkad 

Mirror of Virasaivism 

Local Government in Ancient India 
Education in Ancient India 

Studies in Cultural History of India 
Polity in the Agni-Purana 


Herskovits, Melville J. 


Indra 
Jaini, Jagmanderlal 


Jevoor, SV. 


Kantawala. S.G. 
Karmarkar. A.P. 


Katre, S.M. 
Krishna Rao M.V. 


Kumara Swamiji 


Mehta, Veda 
Metraunx, Guy S & 
Mishra. B.B. 


೫೨೮ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


೧೯೫೭ 
೧೯೬೦ 
೧೯೬೧ 
೧೯೬೯ 
೧೯೬೯ 


೧೯೬೯ 
೧೯೫೪ 


೧೯೪೯ 


೧೯೬೯ 


೧೯೫೫ 
೧೯೪೦ 
೧೯೫೨ 


೧೯೬೪ 
೧೯೪೭ 


೧೯೫೪ 


೧೯೩೬ 


೧೯೬೦ 


೧೯೬೭ 


Indo-Aryans, Vols. and 11 
Manu Dharma-Sastra 

The Heritage of Karnataka 
A Handbook of Virasaivism 
A History of South India 


The Colas 
Development of Religion in South 
India 


Hindu Samskaras 

Studies in Indian Weapons & 
Warfare 

Hindu Gods and Hidden Mysteries 

A Historical Study of Indian Music 

Aspects of Indian Histroy and 

Civilization 

Villages, Town and Secular 

Buildings in Ancient Indian 


Later Hindu Civilisation 


The Civilization of Ancient India 
(Tr.Philip Spratt) 


Mitra, Rajendralal 
Motwani, Kewal 
Mugali. R.S. 
Nandimath S.C. 

K.A. Nilakanta Sastri, 
Nilakanta Sastri, K.A. 


Nilakanta Sastri, K.A. 


Pandey, R.B. 


Pant, G.N. 
Krishna, 
Prajnanda, Swami 
Govinda 

Buddha 


Ray, Amita 
Dutt, R.C. 


Renon, Louis 


Mysore & Coorg from the InscriptionsRice, Lewis B. 


Kashmir Saivism 
Lingadharana-Chandrika 
Karnataka’s Trans-Oceanic 
Contacts 

The Sakta-Pithas 

India as seen in the Brihatsamita of 


Varahamihira 


Evolution of Indian Polity 


Rudrappa,J. 
Sakhare. M.R. 


Saletore, B.A. 
Sarkar, D.C. 


Sastri A.M. 
Shama Sastry. R. 


೧೯೬೯ 
೧೯೫೮ 
೧೯೪೬ 
೧೯೪೨ 
೧೯೫೮ 
೧೯೫೫ 


೧೯೬೩ 


೧೯೬೯ 


೧೯೭೦ 
೧೯೫೮ 


೧೯೬೫ 


೧೯೬೫ 


೧೯೫೯ 


೧೯೬೯ 


೧೯೫೬ 
೧೯೪೮ 


೧೯೬೯ 
೧೯೬೭ 


ಗಂಥ ಸೂಚಿ / ೫೨೯ 


Sudras in Ancient India Sharma, Ram ೧೯೫೮ 


Sharan 
Jainism and Karnataka Culture Sharma S.R. ೯೪೦ 
India Through Chinese Eyes Sen.Surendranath ೧೯೫೬ 
Studies in Jainism and 
Buddhism in 
Mithila Thakur, Upendra ೧೯೬೪ 
The History of Suicide in India —— ೯೬೩ 
Indian Women Through the Thomas P. ೯೬೪ 
Ages 
Castes and Tribes of South Thurston, Edgar 
India 
Origin of Culture Tylor, Edward, B. 
The Kalas Venkatasubbiah. A 00೧0 
A Twefth Century University in 
Mysore ಕಸ? 
The Yadavas and Their Times Verma O.P. ೧೭೦ 
India in the Ramayana Age Vyas, SN. 0೯೬೧ 


On Yuang-Chwang’s Travels in Watters Thosmas 0೯೬೧ 
India 


ಸಂಭಾವನಾಗಂಥಗಳು 

ವಚನಪಿತಾಮಹ 

ವಿಭೂತಿ (ಗಿರಿಯಾಪು. ೧೯೬೧) 

P.K.Code Commemoration Volume (1960) 

Krishnaswami Aiyangar Commemmoration Volume (1936) 

Dr.Mirashi Felicitation Volume (1966) 

The Cultural Heritage of India (1956) 

Proceedings & Transactions of the 7" All India Oriental Conference, 
Baroda (1935) 

Sri Basaveswara (Government of Mysore) 

Sri Kanthika (Mysore, 1973) 


೫೩೦ / ವಚನ ಸಾಹಿತ್ಯ : ಒಂದು ಸಾಂಸ್ಕೃತಿಕ ಅಧ್ಯಯನ 


ಗೆಜೆಟಿಯರ್‌ಗಳು, ಕೋಶಗಳು, ವಿಶ್ವಕೋಶಗಳು 


ಕನ್ನಡ ನಿಘಂಟು (ಕನ್ನಡ ಸಾಹಿತ್ಯ ಪರಿಷತ್ತು) 
ಕಿಟ್ಟೆಲ್‌ ಕೋಶ (ಪರಿಷ್ಕೃತ) 

ಶ್ರೀವತ್ಸ ನಿಘಂಟು (ಟಿ.ವಿ.ವೆ೦ಕಟಾಚಲಶಾಸ್ತಿ) 
ಶಿವಾನುಭವ ಶಬ್ದಕೋಶ (ಪಿ.ಜಿ.ಹಳಕಟ್ಟಿ. 
ಶಿವಶರಣ ಕಥಾ ರತ್ನಕೋಶ (ತ.ಸು.ಶಾಮರಾಯ) 
ಭೈರವೇಶ್ವರ ಕಾವ್ಯದ ಕಥಾಮಣಿಸೂತ್ರ ರತ್ನಾಕರ 
ಆಂಧ್ರ ವಾಚಸ್ಪತ್ಯಮು 

ಶಾಸನ ಶಬ್ದಕೋಶಮು 


Tamil Lexicon 

Dravidian EtEmological Dictionary 

International Encyclopaedia of Social Sciences 
Encyclopaedia of Religion and Ethics 

Encyclopaedia Britiannica 

Castes and Tribes of Mysore State 

Mysore Gazatter (C.Hayavadana Rao) 

Indian Culture 

Indian Antiquary 

The Jounral of the India History 

The Journal of the Ganganatha Jha Reasearch Insititute 
Journal of the Bhandarkar’s Oriental Research Institute 
Journal of the Royal Asiatic Society of England & Ireland 
Journal of the Karnataka University-Humanities 


ನಿಯತಕಾಲಿಕಗಳು 


ಕರ್ನಾಟಕ ಭಾರತಿ 

ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ 
ಪ್ರಬುದ್ಧ ಕರ್ನಾಟಕ 
ಜೀವನ 

ಶಿವಾನುಭವ 


ಗಂಥ ಸೂಚಿ / ೫೩೧ 


ಜಯ ಕರ್ನಾಟಕ 

ಶರಣ ಸಾಹಿತ್ಯ 

ಲಿಂಗಾಯಿತ ವಿದ್ಯಾಭಿವೃದ್ಧಿ ಸಂಸ್ಥೆಯ ಸಾಹಿತ್ಯ ಸಮಿತಿ ಪತ್ರಿಕೆ 
ಸಾಧನೆ 

ಕನ್ನಡ ನುಡಿ 


(ಇಲ್ಲಿ ಲೇಖನಗಳನ್ನು ಪಟ್ಟಿ ಮಾಡಿಲ್ಲ; ಮೇಲಿನ ಪತ್ರಿಕೆಗಳು, ಸಂಭಾವನಾಗಂಥಗಳು ಅಥವಾ 
ಆಯಾ ಲೇಖಕರ ಲೇಖನ ಸಂಗ್ರಹಗಳಲ್ಲಿನ ಲೇಖನಗಳನ್ನು ಆಯಾ ಟಿಪ್ಪಣಿಗಳಲ್ಲಿ 
ಸೂಚಿಸಲಾಗಿದೆ.) 


೫೩೨ / ವಚನ ಸಾಹಿತ್ಯ: ಒಂದು ಸಾಂಸ್ಕೃತಿಕ ಅಧ್ಯಯನ 


ಅಂಕ (ಕಾರ) 
ಅಂಕಣ 
ಅಂಕಣಿ 
ಅಂಕಿತ 
ಅಂಕುಶ 
ಅಂಗಚತುಷ್ಟಯ 
ಅಂಗರಕಕ 

[0 
ಅ೦ಗರಿಕ 
ಅಂಗಲಿಂಗದೀಕೆ 

[0 

ಅಂಗಸ್ಪಲ 

ಛಿ 
ಅಂಗಸ್ನಾನ 
ಅಂಗುಲ 
ಅಂಗುಲಸಂಗಿ 
ಅಂಗುಳಿಕಾ 
ಅಂ೦ಜನಗಾಖ 
ಅ೦ಜನಸಿದ್ದಿ 
ಅಂಟುದಾರ 
ಅಂಟುಜಲವೇಂಟೆ 
ಅಂತಃಕರಣವಿರಹಿತ 
ಅಂತಃಪ್ರಾಸ 
ಅಂತರಂಗದಷ್ಟಮದ 
ಅಂತರ ಬೆಂತರ 


೨೨೪, ೨೬೫-೬೯ 
೧೯೬ 

೨೪೩ 

೨೬ 

೨೪೨, ೨೫೭ 
೪೨೫ 
೨೨೪ 
೨೨೩ 
೪೧೭ 
೪೪೯ 
೪೩೯ 
೧೯೫-೯೬ 
೧೭೫ 
೩೧೪ 
೩೮೩ 
೩೮೩-೮೪ 
೧೬೩ 
೩೪೬ 
೪೪೩ 

೧೭ 

೪೧೦ 
೧೨೩ 


ಪ್ರಸಾದ 


ಅಂತೇವಾಸಿನ್‌ ೨೭೩ 
ಅಂತ್ಯಜ ೭೪೨೭೭ 
ಅಂತ್ಯೇಷ್ಟಿ ೧೦೬ 
ಅಂತ್ಯೇಷ್ಟಿಕರ್ಮ ೧೧೨-೧೧೫ 
ಅಂದಣ ೧೬೬ 
ಅಂದುಗೆ ೩೬೧ 
ಅಂಧಶದೆ ೧೨೧-೧೨೫ 
೦ 
ಅಂಧಾಲೀ ೩೦೬ 
ಅಂಬಟೆ ೩೫೪ 
ಅಂಬಳಿ ೩೫೩ 
ಅಂಬಿಗ ೧೯೦ 
ಅಂಬುಗಂಡಿ ೨೧೦ 
ಅಂಶಗಣ ೨೮ 
ಅಕ್ಕರಿಗ ೨೨೬ 
ಅಕ್ಕಸಾಲಿ(ಗ)೬೯, ೭೦, ೭೧, ೧೭೦-೭೧ 
ಅಕ ೩೪೩ 
[0 
ಅಕರ ೨೮೩ 
[0 
ಅಕರಾಭ್ಲಾಸ ೨೭೫-೭೬ 
ಖೈ FY 
ಅಗಲ (ಲು) ೩೫೮ 
ಅಗಸ ೬೭ 
ಅಗಳು ೨೧೨ 
ಅಗುಸೆ ಬಾಗಿಲು ೨೧೦ 


ಅಗ್ಗಿಷ್ಟಿಕೆ ೩೫೨ 


ಅಗ್ನಿದಿವ್ಯ ೨೩೨, ೨೩೪ 
ಅಗ್ನಿಸ್ತ೦ಭ ೨೮೩, ೩೩೯ 
ಅಗ್ರಹಾರ ೨೭೪ 
ಅಗ್ರೋದಕ ೪೧೬ 
ಅಚಿತ್‌ಶಕ್ತಿ ೪೦೭ 
ಅಚೇತನವಸ್ತುಗಳ ಪೂಜೆ ೫೦೭-೦೯ 
ಅಜಯಾಗ ೬೫ 
ಅಜಾತಿಶೈವ ೪೬೭-೬೮ 
ಅಟವಿಕ ೨೪೪ 
ಅಟ್ಟಳೆ ೨೧೦ 
ಅಟ್ಟುಮಣಿಹ ೨೨೩ 
ಅಟ್ಟೆ ೧೬೪ 
ಅಡಂಗುಳುಚಾಡು ೩೪೫ 
ಅಡಾಯುಧ ೨೫೫ 
ಅಡಿಕೆ ೧೮೬ 
ಅಡಿಗಲ್ಲು ೧೭೧, ೩೫೦ 
ಅಡಿಗೆಯ ವಿಧಾನ ೩೫೨-೫೪ 
ಅಡಿಯ ಹಲಗೆ ೧೬೧ 
ಅಡುಗಬ್ಬು ೩೫೨, ೩೯೩ 
ಅಡ್ಡ ೧೮೫ 
ಅಡ್ಡಣಿಗೆ ೩೫೮ 
ಅಡ್ಡಾವುಜ ೩೧೫ 
ಅಣಚಿ ೯೫ 
ಅಣಿ ೧೬೨ 
ಅಣಿಕಟ್ಟು ೧೬೨ 
ಅಣಿಮಾ ೨೮೪ 
ಅತಳ ೧೨೬ 
ಅತಿಥಿಸತ್ತಾರ ೬೫ 


ಅತೀತ ೨೮೩ 
ಅತ್ತಿಮಬ್ಬೆ ೧೪೬ 
ಅತ್ತಿ ೨೭೯ 
ಅದೃಶ್ಯಕರಣ ೨೮೪, ೩೩೯, ೩೮೪ 
ಅದ್ವೈತ ೪೫೧ 
ಅಧಮನಾಡಿ ಶ್ರಿ 
ಅಧ್ಯಯನ ೬೪ 
ಅಧ್ಯಾತ್ಮ ೪೧೭ 
ಅಧ್ಯಾಪಕ ೨೭೪ 
ಅಧ್ಯಾಪನ ೬೪ 
ಅನಾಗತ ೨೮೩ 
ಅನಾದಿಪ್ರಣವ ೪೪೫ 
ಅನಾದಿಶೈವ ೪೭೦ 
ಅನಾಮಿಕ ೭೫ 
ಅನುಗ್ರಹ ೪೧೭ 
ಅನುದಾತ್ತ ೨೭೯ 
ಅನುಭಾವ ಮಂಟಪ ೨೨, ೨೯೮೪೯೯ 
ಅನುಭಾವಗೋಷ್ಠಿ ೨೯೫ 
ಅನುಭಾವ ಭಕ್ತಿ ೪೫೮ 
ಅನುಲೇಪನ ೩೬೨ 
ಅನುಲೋಮ ವಿವಾಹ ೬೨ 
ಅನುಶೈವ ೪೭೦ 
ಅನ್ನಪ್ರಾಶನ ೧೦೬ 
ಅನ್ವಷ್ಟಕ ೧೧೫ 
ಅಪನಯನಕರ್ಮ ೨೪೫ 
ಅಪರಾಧ ೨೩೭ 
ಅಪುತ್ರಕಧನ ೨೦೨ 
ಅಮಾತ್ತ ೨೦೮ 


ಅಮುಕ್ತ ೨೪೯ 


ಅಮುಕ್ತವಜ 
ಅಮೂರ್ತಿಸಾದಾಖ್ಯ 
ಅಮೃತಗಣ 
ಅಮೃತೋದಯ 
ಅಯಕೃೃತಿ 

ಅಯನ 

ಅಯಸ್ಕಾರ 

ಆಯ್ದೆ ಮಿನುಗು 
ಅಯ್ಯತನ 
ಅಯ್ಯಾಚಾರ 
ಅರಗುಗಾಲು 
ಅರಗುಗೋಲು 
ಅರಗಿನ ಗೊಂಬೆ 
ಅರವಟ್ಟಿಗೆ 
ಅರವತ್ತನಾಲ್ಕು ಆಚಾರ 
ಅರವತ್ತನಾಲ್ಕು ಕೋಲು 
ಅರವತ್ತನಾಲ್ಕು ಶೀಲ 


ಅರವತ್ತುಮೂವರು ಪುರಾತನರು 


ಅರಳೆ 
ಅರಳೆಲೆ 
ಅರಾಮುಖ 
ಅರಿ 
ಅರಿಷಡ್ಡರ್ಗ 
ಅರಿಷ್ಟ 
ಅರೆಗಲ್ಲು 
ಅರ್ಥದಂಡ 
ಅರ್ಥದುಷ್ಟ 
ಅರ್ಥರೇಖೆ 
ಅರ್ಥವಿಡು 


೨೩೪, 


೨೫೭ 
೪೦೯ 
೩೦೭ 
೨೮೩ 
೨೮೫ 
೩೯೧ 
೬ಹಿ 
೧೧೧ 
೧೪೬ 
೧೪೬ 
2೨ 
೩೩೬ 
೩೬೫ 
೧೪೫ 
೪೬೦ 
೨೫೭ 
೧೩೧ 
೩೬೫ 
೧೬೪ 
೩೬(0) 
೨೫೧ 
೧೫೨ 
೪೧೦ 
೨೫೭ 
೩೫೦ 
೨೩೭ 
೩೩೦ 
೩೮೮ 
೨೯೪ 


ಅರ್ಧಳಸಯಚ 
ಅರ್ಧಯಜು 
ಅರ್ಧಯಜು ಪರಾವೃತ್ತಿ 
ಅರ್ಧಚಂದ್ರ 
ಅರ್ಧಚಂದರೇಖೆ 
ಅರ್ಧಮಣ 

ಅರ್ಪಿತ ಪಸಾದಿ 
ಅಲಂಕಾರ 

ಅಲಗು 

ಅಲಬು 

ಅವತಾರಿಕ (ಗುರು) 
ಅವಧಾನೋದಕ 
ಅವಧಾನ ಪಸಾದಿ 
ಅವಧಾನ ಭಕ್ತಿ 
ಅವಧಾರಿತೋದಕ 
ಅವಧಿಜ್ಞಾನ 
ಅವನದ್ದ 

ಅವರೆ 

ಅವಲಕ್ಕಿ 
ಅವಸಾರಿಕಾ 
ಅವಸ್ಥಾತ್ರಯ 
ಅವಿಮುಕ್ತಿಕ್ಷೇತ್ರ 
ಅಶನಿ 

ಅಶಿರಾ 
ಅಶ್ಮಾರೋಹಣ 
ಅಶೌತ (ಲಿಂಗಧಾರಣೆ) 
ಅಶ್ವಪರೀಕ್ಷೆ 
ಅಶ್ವಮೇಧ (ಯಾಗ) 
ಅಶ್ವಮೇಧಯಾಗಫಲ 


ಏಕೀ 
೩೩೨ 
೩೩೨ 
೨೫೧ 
೧೨೮ 
೧೯೩ 
೪೫€ೀ 
೨೭೮ 
೨೫೪ 
೧೫೨ 
೪೧೫ 
೪೪೦ 
೪೫€ 
೪೫೮ 
೪೪೦ 
೨೭೨ 
೩೧೩ 
೧೫೫ 
೩೫೬ 
೨೨೪ 
೪೧೦ 
೫೦೫ 
೨೫೭ 
೨೩೪ 
೧೦೯ 
೪೨೦ 
೨೮೪ 
೬೫, ೬೬ 
೪೪೭ 


ಅಶ್ವವೈದ್ಯ 

ಅಶ್ವಶಿಕ್ಷೆ 

ಅಶ್ವಸೇನೆ 
ಅಶ್ವಾಧಿಕಾರ 

ಅಶ್ವಿನೀ ಮತ 
ಅಷ್ಟಕ 

ಅಷ್ಟತನು 
ಅಷ್ಟಮಹದೈಶ್ವರ್ಯ 
ಅಷ್ಟಮೂರ್ತಿಮದ 
ಅಷ್ಟವಿಧಾರ್ಚನೆ 


ಅಹಂಕಾರತ್ರಯ 
ಅಹಿವಳಿನಾಡಿ 
ಅಳಗ 

ಅಳತೆಗಳು 

ಅಳೆ 

ಅಳೆತದ ಕೋಲು 
ಅಂಗಿಕ 


೨೨೪ 
೨೮೪ 
೨೪೩-೪೪ 
೨೨೪ 
೨೭೮ 
೧೧೫ 
೪೧೦ 
೨೮೪ 
೪೧೦ 
೫೦೯-೧೧ 
೪೧೦ 
೨೮೧ 
೨೮೧ 
೩೪೩ 
೪೧೧-೪೫೨ 
೫೧೪ 

೬೮ 

೨೫೪ 
೪೭೪ 
೨೫೭ 
೨೫೪ 

೬೭ 

೪೧೦ 
೩೭೨ 
೧೬೦ 
೧೯೩-೯೪ 
೩೫೩, ೩೫೭ 
೧೯೪ 
೩೨೮ 


ಆಕರ್ಷಣ ೨೮೪, ೩೩೯ 
ಅಗಂತುಕಜ್ಜರ ೩೭೪ 
ಆಗಮ ೨೭೮, ೨೮೦ 
ಆಗಮಪ್ರಾಮಾಣ್ಯ ೪೭೬ 
ಅಗಾಮಿಕರ್ಮ ೪೩೮ 
ಆಗ್ಬ ೩೬೮, ೩೭೯ 
ಆಚಾರಗಳು ೧೨೮ 
ಆಚಾರದ್ರೋಹ ೧೩೩ 
ಆಚಾರಪ್ರಾಣಿ ೪೫೯ 
ಆಚಾರಲಿಂಗ ೪೨೬, ೪೫೩,೪೫೮ 
ಆಚಾರಸ್ಥಲ ೪೫೧ 
ಆಚಾರ್ಯ ೨೭೩ 
ಆಜ್ಞಾದೀಕ್ಷ ೪೧೭ 
ಆಡಳಿತ ಸಲಹಾ ಮಂಡಳಿ ೨೧೮-೨೨೧ 
ಆಡು ೩೧೯ 
ಅಣವ (ಮಲ) ೪೧೦ 
ಆತ್ಮ ೪೧೦ 
ಆತ್ಮತ್ರಯ ೪೧೦ 
ಆತ್ಮವಿದ್ಕೆ ೨೮೩-೮ 
ಆದರ್ಶ ಸಮಾಜ ೧೨೭-೨೮ 
ಆದಿಪ್ರಣವ ೪೪೫ 
ಆದಿವೀರಶೈವ ೩೯೬ 
ಆದಿಶೈವ ೪೬೮-೭೦ 
ಆದ್ಯರ ವಚನ ೧೭ 
ಆನಂದ ಭಕ್ತಿ ೪೫೮ 
ಆನದ್ಭ ೩೦೮ 
ಅಪ್ಯಾಯನ ಪ್ರಸಾದ ೪೪೨ 
ಆಭರಣಗಳು ೩೬೦-೬೨ 
ಆಯುಧಗಳು ೨೪೯-೫೬ 


ಆಯುರ್ದಾಯ 
ಆಯುರ್ವೇದ 
ಆಯುಪ್ಯರೇಖೆ 
ಆರಣಿ 
ಆರಭಿ 
ಆರವೆ 
ಆರೋಗಣೆ 
ಆರ್ಯರು 
ಆರ್ಯಸೀ 

ಮೆ 
ಆರ್ಯಾವರ್ತ 
ಆಲವಟ 

[0 
ಆಲಾಪಿನೀ 
ಆವಳಿ 
ಆವಿಗೆ 
ಆವುಜ 
ಆಸ್ತರ 
ಆಹರಿ 
ಆಹಾರಪದತಿ 

೦ 

ಆಹಾರ್ಯ 
ಆಳು 
ಆಳುವೇರಿ 
ಆಳ್ವರಿ 
ಆಳ್ವಾರರು 


ಇಂಗರಲು 


ಇಂಡೋ-ಆರ್ಯರು 
ಇಂಡೋ-ಇರಾನಿಯನ್ನರು 


ಇಂದ್ರಜಾಲ 
ಇಂದ್ರಾಣಿ 


ಇಕ್ಕೇರಿ 


೨೮೪ 


೨೭೭, ೨೮೧, ೩೬೯ 


೩೮೮ 

೩೯೩ 

೩೦೬ 
೧೪೬, ೨೦೮ 
೧೩೬ 

೬೦ 

೭೫ 

೬೬ 

೧೬೬, ೩೬೪ 
೩೦೯ 

೩೯೧ 

೧೬೩ 

೩೧೫ 
೨೫೭ 

೩೦೬ 
೩೫೨-೫೭ 
೩೨೮, ೩೭೦ 
೧೯೬ 

೨೧೦ 


೯೦ 

೨೮೩, ೮೪ 
೫೦೩ 

೯೯ 


ಇಕ್ಕುಳ ೧೭೧ 
ಇಚ್ಛಾಶಕ್ತಿ ೪೫೮ 
ಇಟ್ಟಿಗೆ ೩೩೬ 
ಇಡಂಗೈ ೬೮ 
ಇಡರುಗತ್ತಿ ೨೫೭ 
ಇಡ್ಡಲಿಗೆ ೩೫೬ 
ಇತರ ಅಲಂಕರಣ ಸಾಮಗ್ರಿ ೩೬೪ 
ಇತರ ಆಟಗಳು ೩೪೪-೪೫ 
ಇತರ ಕುಣಿತಗಳು ೩೨೩-೨೪ 
ಇತರ ಖಾದ್ಯಗಳು ೩೫೬ 


ಇತರ ಪುರುಷ ದೇವತೆಗಳು ೫೦೫ 
ಇತರ (ವಸ್ತು ಪೂಜೆ) ೫೦೮-೦೯ 


ಇತಿಹಾಸ ೨೭೮ 
ಇದ್ದಿಲು ೩೫೨ 
ಇಪ್ಪತ್ತೊಂದು ದೀಕ್ಷೆ ೪೧೭ 
ಇರಹ ೩೧೪ 
ಇರಿಯುವ ಆಯುಧಗಳು ೨೫೪-೫೫ 
ಇಷು ೨೫೭ 
ಇಷ್ಟಕಾ ೨೮೪ 
ಇಷ್ಟಲಿಂಗ ೧೩೫, ೪೧೯, ೪೨೫ 
ಇಷ್ಟಲಿಂಗ ಬಿದ್ದರೆ ೪೨೩-೨೪ 
ಇಷ್ಟಲಿಂಗ ಭಿನ್ನವಾದರೆ ೪೨೪-೨೫ 
ಇಷ್ಟಲಿಂಗ ಸಂಬಂಧ ೪೩೭ 
ಇಷ್ಟಲಿಂಗಾರ್ಚಕ ೪೫೯ 
ಇಸುವ ಆಯುಧಗಳು ೨೫೦-೫೧ 
ಇಹಲೋಕವೀರ ೪೫೮ 
ಇಳಾಹಸ್ತ೧೦೭ ೨೫೭ 
ಈಜಿಪ್ಟ್‌ ೯0೦, ೧೯೧, ೧೯೮ 
ಈಟಿ ೨೫೭ 


ಈಡಿಗ 

ಈರಿಲು 

ಈಶತ್ವ 

ಈಡಿಗ 

ಈಳೆ 

ಈಣೆಲು 

ಉಂಕಿ 
ಉಂಗುರ 
ಉಂಗುರವಿಕ್ಕು 
ಉಂಗುರವಿಡಿಕೆ 
ಉಂಡಲಿಗೆ 
ಉಂಡಿಗೆ 
ಉಂಡೆ 

ಉಕ್ಕಡ 
ಉಕ್ಕಿಚಾತುರ್ಯ 
ಉಕ್ತಿ ವೈಚಿತ್ರ್ಯ 
ಉಗಾಭೋಗ 
ಉಗ್ಗಡಿಸುವ ಕಾಯಕ 
ಉಗ್ರಾಣಾಧಿಕಾರಿ 
ಉಚ್ಚಂಗೀ ದುರ್ಗಿ 
ಉಚ್ಚಿಷ್ಟಸೂತಕ 
ಉಚ್ಛ್ವಾಸ 
ಉಡುಪು 
ಉಡೆವಣಿ 
ಉತ್ತತ್ತಿ 
ಉತ್ತರಕೌಳ 
ಉತ್ತರನಾಡಿ 
ಉತ್ತರವಾತುಳ 


ಉತ್ಸವ-ಜಾತ್ರೆ 


೬0-೭0೦ 
೧೦೭ 
೨೮೩ 

೬೮ 

೧೫೬ 
೧೦೭, ೩೭೩ 
೧೬೧ ೧೬೫ 
೧೬೫ 
೧೧೦ 
೧೧೦ 
೩೫೫ 
೨೦೧ 
೩೫೫ 
೨೦೮ 

೩೯ 

೨೦ 

೫೫ 

೨೨೨ 
೨೨೫ 
೫೦೪ 
೧೨೯ 
೩೯೧ 
೩೫೯-೬೦ 
೩೬೨ 
೧೫೬ 
೪೮೩ 
೩೭೨ 
೨೯೧ 
೫೦೬ 


ಉದಾತ್ತ 
ಉದ್ದಳತೆಗಳು 
ಉದು 
ಎ 
ಉದಟ 
ಭಿ 
ಉಪಜಾತಿ 
ಉಪನಯನ 
ಉಪಮಾದೀಕೆ 
[0 

ಉಪಮೆ 
ಉಪವೇದಗಳು 
ಉಪಾಂಗ 
ಉಪಾಧ್ಯಾಯ 
ಉಪೇಕಾ 

[o0Y 
ಉಪುರಿಗೆ 
ಉಪ್ಪಾರ 
ಉಪ್ಪಿನ ತಿತ್ತಿ 
ಉಪ್ಪು ತಯಾರಿಕೆ 
ಉಭಯದ ಹೊಲಿಗೆ 
ಉಭಯಾನುಯಾಯಿ 
ಉಮಾ 


ಏರೀ 
೧೯೪-೯೬ 
೧೫೫ 
೧೪ 

೬೨, ೬೩, ೬೮ 
೬೪, ೧೦೬ 
೪೧೭ 
೪೮, ೪೯ 
೨೭೭ 
೩೦೫೩೧೭ 
೨೭೩ 
೨೪೫ 
೩೫೭ 
೬೦-೭೧ 
೨೫೬ 
೧೭೦ 
೧೬೩ 
೩೦೯ 
೫೦೪ 
೨೫೭ 
೩೭೨ 
೧೬೬ 
೩೬೬ 
೩೫೩-೫೬ 
೨೧೨ 
೫೦೦ 
೧೬೬ 
೨೭೯ 
೩೩೨ 


ಯಜುಪರಾವೃತ್ತಿ 
ಯಣನಿಧಾನ 
ಯತು 
ಯತ್ನಿಕ್‌ 
ಎ೦ಬತ್ತುನಾಲ್ಕು ಲಕ ಜೀವಿ 
ಇಂ ಉೃ 
ಎಕ್ಕಟಿಗ 
ಎಕ್ಕಲ ನರಕ 
ಎಕ್ಟೋಟಿ ಮಠ 
ಎಕ್ಟೋಟಿ ಸಮಯ 
ಎಚ್ಚರಿಕೆ ಕಾಯಕ 
ಎಜ 
ಜ 
ಎಡಗೈ 
ಎಡೆಗೋಲು 
ಎಣ್ಣಾಯಿರಂ 
ಎಣೆಹೂರಿಗೆ 
ಣ 
ಎರೆ 
ಎಸೆಯುವ ಆಯುಧಗಳು 
ಏಕತಂತೀ 
ಏಕಹಸ್ತ 
ಏಕಾಗ್ರಚಿತ್ರ 
ಏಕಾದಶಪ್ರಸಾದ 
ಏಕೋತ್ತರಶತಸ್ಥಲ 
ಏಕೋದ್ದಿಷ್ಟ 
ಏಕೋರಾಮ 
ಏಣಿ 
ಏತ 
ಏಷ್ಯಮ್‌ 
ಏಳೂವರೆ ಜಾತಿ 


ಐಕ್ನಸಲ 
ಥಿ 


೩೩೨ 
೨೦೦ 
೩೯೧ 

೬ಡಿ 

೧೨೬ 
೨೨೩ 
೧೨೬ 
೪೭೪ 
೪೭೪-೭೫ 
೧೭೬ 
೧೬೯ 
ಕಹಯಿಲ 
೨೫೨ 
೨೭೮ 
೩೫೪ 
೧೫೦ 
೨೫೩-೫೪ 
೩೦೯ 
೩೧೪ 
೪೧೭ 

ಲಲ ೨-೪೩ 
೪೫೦ 
೧೧೫ 
೩೯೬ 
೧೬೬ 
೧೫೪ 
೩೭೦ 

೬೭ 
೪೫೭-೫೮ 


ಐಗೈಮನೆ ೩೩೭ 


ಐದೆ ೯೫ 
ಐದೆಶಿ ೧೦೬ 
ಐವತ್ತಾರು ನೇಮ ೪೬೦ 
ಐವತ್ತು (ತೆರದ) ಆಚಾರ ೨೭೬ 
ಐವತ್ತೆರಡು ಆಚಾರ ೪೬೦ 
ಐವೆರಡು ಬಗೆಯ ಇರವು ೧೩೧ 
ಒಕ್ಕಲಿಗ ೬೭-೭೨ 
ಒಕ್ಕು ೧೫೨ 
ಒಕ್ಕುಮಿಕ್ಕುದು ೧೨೯ 
ಒಗ್ಗಯ್ಯ ೪೯೬ 
ಒಡೆಪೂರಿಗೆ ೩೫೪ 
ಒಡೆಯರು ೮೫ 
ಒಡ್ಡರು ೧೫೩ 
ಒಡ್ಯಾಣ ಚೇಷ್ಟೆ ೨೮೩ 
ಒತ್ತೆ ೧೦೩ 
ಒನಕೆವಾಡು ೩೦೩ 
ಒಪ್ಪದ ಚೀಟು ೨೦೧ 
ಒರೆ ೨೫೪ 
ಒರೆಗಲ್ಲು ೧೭೧ 
ಒಲೆ ೩೫೨ 
ಒಳುಗುಂದದರಿಸಿನ ೩೬೪ 
ಒಇೆಯಾವು ೧೬೦ 
ಓಂ ನಮಃ ಶಿವಾಯ ೪೪೮ 
ಓಜುಗಟ್ಟಿಗೆ ೨೭೬ 
ಓಜೆಬಜಾವಣೆ ೩೦೭ 
ಓಡು ೩೫೨ 
ಓಲಗ ೨೧೮ 
ಓಲೆ ೯೫, ೨೮೬, ೩೬೧ 


ಓಲೆಯಕಾರ 
ಓಲೆಯಗರಿ 
ಓವರಿ 
ಓಹಿಲ 
ಔದಕ 
ಔಷಧಗಳು 
ಕಂಕಣ 


ಕಂಕಣ ಕೈದಾರ 
ಕಂಕರಿಗೋಲು 


ಕಂಚು 


೨೬೩-೬೪ 
೨೮೬ 

೩೩೭ 

೧೪ 

೨೦೯ 
೩೭೪-೭೭ 
೩೬೧, ೪೧೭ 
೧೧೧ 

೭೫ 

೧೭೩, ೩೫೮ 


ಕಂಚಗಾರ ೬೯, ೭೨, ೧೭೨, ೧೭೪ 


ಕಂಚುಗಾರಿಕೆ 
ಕಂಟ 
ಕಂಠಪಾವಡ 
ಕಂಡಮಂಡಗೆ 
ಕಂಡಿಕೆ 
ಕಂದಕ 
ಕಂದಾವುಜ 
ಕಂದುವೆಳ್ಳಿ 
ಕಂಪಣ 
ಕಂಬಳ 
ಕಂಸಾಳ 
ಕಕ್ಕಂಬು 
ಕಕ್ಕಡ 


೧೭೨-೭೩ 
೨೮೬ 
೮೮ 
೩೫೪ 
೧೬೨ 
೨೧೧ 
೩೦೫ 
೧೭೩ 
೨೫೩ 
೧೬೭ 
೩೧೨ 
೨೫೩ 
೨೫೭ 
೩೫೫ 
೩೬(0) 
೬೯ 
೧೯೨ 
೧೫೫ 


ಕಟ್ಟುಮಂಡಗೆ 
ಕಠಾರಿ 
ಕಠಾರಿಕ 

ಕಡಗ 

ಕಡಲೆ 

ಕಡವರ 
ಕಡಹು 
ಕಡಿಚಣ 
ಕಡಿವಾಣ 
ಕಡುಗತ್ತಿ 
ಕಡುಬು 
ಕಡೆಗೋಲು 
ಕಡೆಯಾಣಿ 
ಕಡೆಹದ ಕ೦ಬಖ್ಬ 
ಕಣ 

ಕಣಿ 

ಕಣೆಯ 

ಣ್ಣ 

ಕತ್ತರಿ 

ಕದಿರ ಕಾಯಕ 
ಕದಿರು 

ಕನ್ನಡಿ 

ಕನ್ನಡಿ ಕಾಯಕ 
ಕನ್ನಗತ್ತಿ 
ಕನ್ನದುಳಿ 
ಕನ್ನೆಯಾಡು 
ಕನ್ಯಾದಾನ 
ಕನ್ಯಾವಾದ 
ಕಪಾಲ 


೨೫೫, 


೨೧೨, 


೯೪, 


೩೫೪ 
೨೫೭ 
೨೨೫ 
೩೬೮೧ 
೧೫೫ 
೧೯೯ 
೧೯೦ 
೧೭೫ 
೨೪೩ 
೨೫೭ 
೩೫೬ 
೩೫೬ 
೩೬೧ 
೩೩೪ 
೧೫೩ 
೧೨೪ 
೨೫೪ 
೧೫೧ 
೧೭೫ 
೧೬೧ 
೧೬೧ 
೧೭೨ 

೭೧ 
೧೯೭ 
೧೯೭ 

೬೫ 
೧೦೯ 
೩೩೯" 
೩೭೩ 


ಕಪಾಲಮೋಕ್ಷ 
ಕಪ್ಪ 
ಕಪ್ಪಡಿವೇಷ 
ಕಪ್ಪಡಿ ಸಂಗಮ 
ಕಬ್ಬಿಣಕೋಲು 
ಕಬಿಲ 
ಬಿ 
ಕಮಟ 
[J 
ಕಮಾರ 
[J 
ಕಮಾರಿಕೆ 
[J 
ಕರಂಜಿಕೆ 
ಕರಡಗೆ 
ಕರಣ 
ಕರಣಚತುಷ್ಟಯ 
ಕರಣ ಹಸಿಗೆ 
ಕರಣಾರ್ಪಣ 
ಕರಣಿಕರ ಸಂಪುಟ 
ಕರಪಟಶಾಸ 
ಮೆ 
ಕರಪಾಲಿಕ 
ಕರಲು 
ಕರಶಾರಿಕಾ 
ಕರಸ್ಪಲ 
ಛಿ 
ಕರಾಚೂರಿ 
ಕರಿಕಾಲ ಚೋಳ 
ಕರುಣಜಲ 
ಕರುಮಾಡ 
ಕರುವಿಡು 
ಕರುವಿನ ಗೊಂಬೆ 
ಕರ್ಕೋಟಕ ನಾಡಿ 


ಕರ್ಣಧಾರ 


೭೧, ೧೭೨ 


೨೯೨: 


೧೧೫ 
೨೧೮ 
೩೨೩ 
೧೯೬ 
೨೫೭ 

೬೮, 
೧೮೪ 
೪೨೧ 
೧೭೨ 
೩೫೫ 
೩೫೮ 
೩೮೬ 
೪೧೦ 
೪೦೯ 
೪೪೨ 
೧೫೩ 
೩೧೬ 
೨೨೪ 
೧೫೦ 
೨೨೪ 
೪೧೭ 
೨೫೭ 

೧೬ 
೪೩೮ 
೩೩೭ 
೩೬೫ 
೩೬೫ 
೩೭೨ 
೧೯೨ 


ಕರ್ಣವೇಧ 
ಕರ್ನಾಟಕ 
ಕರ್ನಾಟ ಗೌಲಿಕಾ 
ಕರ್ಣಿಕ 

ಕರ್ಣೆ 
ಕತುಸಾದಾಖ್ಯ 
ಕರ್ತೃಭೃತ್ಯತ್ವ 
ಕರ್ಪಣ 

ಕರ್ಪೂರ ವೀಳೆಯ 
ಕರ್ಮಕಾರ 
ಕರ್ಮತ್ರಯ 
ಕರ್ಮಸಾದಾಖ್ಯ 
ಕರ್ಮಿ 
ಕರ್ಮೇಂದ್ರಿಯಗಳು 
ಕರ್ಷ 

ಕಲಕೇತ 

ಕಲಿಕೆಯ ವಿಷಯಗಳು 
ಕಲಿಯುಗ 


ಕಲ್ಪನೋಕ್ತಿ ಕಷ್ಟ 
ಕಲುಳಿಗೆ 

೬ 
ಕಲ್ಯಾಣ (ನಗರ) 
ಕಲ್ಲಿ 
ಕಲ್ಲಿಯೋಗರ 
ಕಲ್ಲಿಯ ಹೊಲಿಗೆ 


೧೦೬ 
೧೯೧ 
೩೦೬ 
೨೫೧ 
೩೧೮ 
೪೦೯ 
೪೫೨ 
೨೫೩ 
೩೫೭, ೩೬ 
೭೧ 

೪೧೯ 
೪೦೯ 
೫೧೧ 
೪೦೯ 
೧೯೩ 
೩೨೧-೨೨ 
೨೭೬-೭೮ 
೬೫, ೩೯೧ 
೧೬೩ 
೧೬೮ 
ವಿ೭ 
೩೩೦ 
೧೬೮ 
೨೦೬ 
೩೫೦ 
೧೫೯ 
೧೬೩ 


ಕಲ್ಲುಕುಟಿಗ ೬೮, ೭೦, ೪೨೧, ೪೨೪ 


ಕವಚ 


೧೨೫ 


ಕವಡೆ 
ಕವಲಂಬು 
ಕವಳಿಗೆ 
ಕವುಳುಗೋಲು 
ಕಸವ ಕೀಳುವುದು 
ಕಸಬಗೇಯರಿ 
ಕಸ್ತೂರಿ 

ಕಸ್ತೂರಿ ತಿಲಕ 
ಕಹಳೆ 

ಕಳ 

ಕಳಶ 
ಕಳಶಾಭಿಷೇಕ 
ಕಳಾಚಿಕ 

ಕಳಿ೦ಗ 
ಕಳ್ಳದ್ರಮ್ಮ 
ಕಳ್ಳನಾಣ್ಯ 
ಕಳ್ಳವಣ 
ಕಳ್ಳಹಣ 
ಕಾಂಚುಕ 
ಕಾಂತಾರವಾಸಿನೀ 
ಕಾಂಬೋದಿ 
ಕಾಂಭೋಜಿ 
ಕಾಸ್ಕಕಾರಕ 
ಕಾಗೆವರೆಬೊಟ್ಟು 
ಕಾಚ್ಛಿಕ 
ಕಾಟಪ್ಪರಾಯ 
ಕಾಟುಗ 
ಕಾಡಾರಂಭ 
ಕಾಡಿಗೆ 


೬ಡಿ 
೧೨೮, 


೩೧೭, ೩೧೮, 
೧೬೦, 


೧೭೩, 


೧೮೪ 


೨೫೨ 
೨೮೬ 
೨೫೨ 
೧೫೧ 
೧೮೯ 
೩೬೨ 
೩೬೨ 
೩೨೬ 
೨೪೭ 
೩೩೪ 
೪೧೭ 
೨೨೪ 

೭೪ 
೧೮೬ 
೧೮೬ 
೧೮೭ 
೨೦೨ 
೨೨೪ 
೫೦೪ 
೩೦೬ 
೩೦೬ 
ವಿಪಿ 
೧೨೮ 
೩೬೨ 
೫೦೩ 
೧೨೩ 
೧೫೦ 
೩೬೪ 


ಕಾಣಿ 
ಕಾತ್ಕಾಯಿನಿ 
ಕಾಪಾಲಿ 
ಕಾಪಾಲಿಕ 
ಕಾಮಾಟ 
ಕಾಮಾಟಿ 
ಕಾಮವಟ್ಟಿ 
ಕಾಯಕ 
ಕಾಯಕತತ್ವ 
ಕಾಯಕವೇ ಕೈಲಾಸ 
ಕಾಯಚಿಕಿತ್ಸಾ 
ಕಾಯದರ್ಶನ 
ಕಾಯಲಿಂಗೈಕ್ಕ 
ಕಾಯವಂಚನೆ 
ಕಾಯಸಿದ್ಧಿ 
ಕಾಯಾರ್ಪಣ 
ಕಾರಣಾಂಗ 
ಕಾರಣೆ 

ಕಾರತುಂಡ 
ಕಾರಹುಣ್ಣಿವೆ 
ಕಾರುಕ ಸಿದ್ಧಾಂತಿ 
ಕಾರೆ 

ಕಾರ್ಮಿಕ (ಮಲ) 
ಕಾರ್ಯಾಂಗ 

ಕಾಲ 

ಕಾಲಗಣನೆ 
ಕಾಲದಮನ 

ಕಾಲೀ 


ಕಾಲುರಿಚ 


೧೮೫ 

೫೦೪ 

೪೬೪, ೪೬೬, 
೪೭೬-೭೭ 
೭೨, ೩೩೭ 
೧೬೬ 

೭೨ 


೯೪, ೧೩೬, ೧೪೪, ೪೩೬ 


೧೭೭-೧೮೩ 
೧೭೯ 

೩೬೯ 

೪೮೮, ೪೮೯ 
೪೫€ 

೨೮೪ 

೨೮೪ 

೪೪೨ 

೪೨೬ 

೩೩೭ 

೨೫೧ 

೩೩೧ 

೪೬೬ 

೧೫೧ 

೪೦೭, ೪೦೯ 
೨೨೧-೨೬ 
೩೯೧ 
೩೯೦-೯೨ 
೪೬೬ 

೫೦೪ 

೨೦೬ 


ಕಾಲುವಳ್ಳಿ ೨೦೬ 
ಕಾವಗಟ್ಟಿಗೆ ೧೫೮ 
ಕಾವ್ಯ ೨೭೭ 
ಕಾವ್ಯಜ್ಞ ೨೨೪ 
ಕಾವ್ಯಾಭಾಷೆ ೫, ೩೧ 
ಕಾಸು ೧೮೫ 
ಕಾಸೆ ೨೪೬ 
ಕಾಳಯ್ಯ ೧೨೪ 
ಕಾಳರಾತ್ರಿ ೨೫೭ 
ಕಾಳಾಮುಖ ೩೯೭, ೩೯೮, ೪೭೪-೭೫ 
ಕಾಳಿ ೫೦೪ 
ಕಾಳಿಂಗಿ ೬೮, ೭೩ 
ಕಾಳಿಕಾದೇವಿ ೭೩ 
ಕಾಳೆ ೩೧೭ 
ಕಿಂಪುರುಷ ೧೨೬ 
ಕಚ್ಚಡಿ ೩೫೬ 
ಕಿನ್ನರ ೧೨೬ 
ಕಿನ್ನರ ವೀಣೆ ೩೧೦ 
ಕಿನ್ನರ ಸಿದ್ದಿ ೨೮೪ 
ಕಿನ್ನರಿ ೩೧೦, ೩೧೧ 
ಕಿರಸಿ ೨೫೭ 
ಕಿರುಗೆ ೨೫೭ 
ಕಿಸುಕಾಡು ೧೫೦ 
ಕೀಲು ೩೭೧ 
ಕೀಟಿ್‌ ೨೪೩ 
ಕೀಲೌಂಟೆ ೧೦೦ 
ಕುಂಕುಮ ೩೬೪ 
ಕುಂಕುಮ ಕಸ್ತೂರಿ ೩೬೪ 


ಕುಂಚಿಗ ೭೩ 


ಕುಂಚಿಗೆ 
ಕುಂಚಿಟಿಗ 
ಕುಂಟೆ 
ಕುಂತ 
ಕುಂಪಟೆ 
ಕುಂಬಾರ 


ಕುಂಭಿಯ ಪಾತಕ ನರಕ 


ಕುಕ್ಕುಂಭೆ 
ಕುಕ್ಕುಟಜ್ಞಾನ 
ಕುಡುಪಾವುಜ 
ಕುಡುವೊಕ್ಕಲಿಗ 
ಕುಣಿಯುವ ಕಾಯಕ 
ಕುತ್ತಂಗುಳಿ 

ಕುತ್ತಜೆ 

ಕುಪ್ಪಕುಣಿ 

ಕುಪ್ಪಿ (ಗೆ) 

ಕುಪ್ಪುಸ 

ಕುಬಸ ಮಾಡುವುದು 
ಕುಮಾರಭೃತ್ಯಾ 
ಕುಮಾರೀ 

ಕುರಂಜಿ 

ಕುರಿಸಾಕಾಣೆ 

ಕುರುಬ 

ಕುಲಕರಣಿ 

ಕುಲದೈವ 


ಕುಶಲ ವಸ್ತುಗಳು 


ಕುಸೂಲ 


೧೬೨ 

೭೩ 

೧೫೧ 
೨೫೭ 
೩೫೨ 

೬೮, ೬೯ 
೧೨೬ 
೧೯೧ 
೨೭೨ 
೩೧೫ 

೬೮ 
೩೨೦-೨೧ 
೩೪೫ 
೧೫೨ 
೩೪೪ 
೧೬೭ 
೧೬೩, ೩೬೦ 
೧೦೬ 
೩೬೯ 
೫೦೪ 
೩೦೬ 
೧೬೦-೬೧ 
೬೯ 

೨೨೫ 
೪೯೨ 
೨೭೪ 
೧೫೪ 
೩೬೫ 
೨೫೭ 


ಕುಸ್ತಿ 

ಕುಖುಂಬ 
ಕೂಕಂಬಿ 

ಕೂಡಲ ಸಂಗಮ 
ಕೂಡಿಕೆ 


ಕೂರ್ಮನಾಡಿ 
ಕೂಲಿ 
ಕೂಷ್ಮಾಂಡ 
ಕೃತಯುಗ 

ಕೃತಿ 
ಕೆಂಗಜ್‌ಗೋಲು 
ಕೆಂಗಜೆಯ ಬಾಣ 
ಕೆಂಗಾಡು 
ಕೆಟ್ಟಹುಣ್ಣು 
ಕೆತ್ತುಗ 

ಕೆರಗಲ್ಲು 

ಕೆರೆ 


ಕೆಸಅಗಲ್ಲು 
ಕೇಚರಗಾವಿಲ 
ಕೇಣ 

ಕೇತಯ್ಯ 
ಕೇದಾರೇಶ್ವರಮಠ 
ಕೇವಣ 
ಕೇವಲಜ್ಞಾನ 
ಕೇಶಮುಂಡನ 
ಕೇಶಾಂತ 


೩೪೦-೪೧ 
೭೩ 
೧೯೧ 
೯೪ 
೧೦೧ 
೧೫೪ 
೨೫೫ 
೩೭೨ 
೧೬೭ 
೧೫೬ 
೬೫, ೩೯೧ 
೨೫೫ 
೨೫೨ 
೩೪೬ 
೧೫೦ 
೩೭೪ 
೧೨೩ 
೩೬೪ 
೧೫೩ 
೬೯ 
೩೩೬ 
೧೨೩, 
೧೬೯ 
೧೨೩, 
ಅಪಿ 
೧೬೯ 
೨೬೨ 
೯೬ 
೧೦೬ 


ಕೇಳಿಕೆ 

ಕೈಗಾರಿಕೆ 

ಕೈಸಾಲೆ 
ಕೊಂಗಲಿಧೂಪ 
ಕೊಂತ 

ಕೊಂಬು 

ಕೊಟ್ಟಣ 
ಕೊಟ್ಟಣದ ಕಾಯಕ 
ಕೊಡ(೦)ತಿ 
ಕೊಡಸಾರಿ 

ಕೊಡೆ 

ಕೊಪ್ಪಲ್‌ 
ಕೊರೆಕೂಳು 
ಕೊರೆಗುರುಳ 
ಕೊಲ್ಲಾಟಿಕ (ಗ) 
ಕೊಳಗ 

ಕೊಳಲು 
ಕೊಳುಗುಳ 
ಕೋಟಿ-ಚನ್ನಯ್ಯ 
ಕೋಟೆ 
ಕೋಡಂಗಿಯಾಟ 
ಕೋಡಗದಾಟ 
ಕೋಣ 
ಕೋಮಟಿಗ 
ಕೋರು 
ಕೋಲಾಸೆ 
ಕೋಲ್ಲೆಲ 

ಕೋವಿ 


೩೨೩ 
೧೬೧-೬೭ 
೩೩೭ 

೩೬೩ 
೧೬೪, ೨೫೭ 
೩೧೭ 

೨೪೫ 

೯೪ 

೧೬೬ 

೩೭೫ 

೩೬೦ 

೩೪೯ 

೨೫೦ 

೩೬೫ 

೧೫ 

೩೪೦ 
೧೯೪, ೧೯೫ 
೩೧೧, ೩೨೬ 
೨೪೭ 

೨೬೪ 
೨೦೮-೧೩ 
೩೨೨-೨೩ 
೩೩೯" 

೩೧೪ 

೬೯ 

೧೫೪ 

೨೬೬ 

೧೯೪ 
೧೫೧ 


ಕೋಶ ೨೦೮ 
ಕೋಶದಿವ್ಯ ೨೩೨, ೨೩೪, ೨೩೫ 
ಕೋಶಪಾನ ೨೩೫ 
ಕೌ(೦)ಸಾಳ ೩೧೨ 
ಕೌಮಾರಿ ೫೦೩ 
ಕೌಲಿ ೪೬೫ 
ಕೌಶೀ ೩೦೬ 
ಕೌಶಿಕೀ ೫೦೪ 
ಕೌಳರು ೪೮೨-೮೩ 
ಕ್ರಕಚ ೨೫೭ 
ಕ್ರಮ (ಪಾಠ) ೨೭೯ 
ಕ್ರಿಯಾಂಗ ೩೦೫ 
ಕ್ರಿಯಾಗ್ನಿ ೪೪೫ 
ಕ್ರಿಯಾಚಾರ ೧೪೧, ೧೪೨, ೪೬೧ 
ಕ್ರಿಯಾದೀಕ್ಷೆ ೪೪೪ 
ಕ್ರಿಯಾಪಾದೋದಕ ೪೩೭-೯ 
ಕ್ರಿಯಾಭಸಿತ ೪೪೫ 
ಕ್ರಿಯಾಶಕ್ತಿ ೪೫೬ 
ಕ್ರೀಡೆಗಳು ೩೪೨-೪೫ 
ಕ್ರೋಶ ೧೯೬ 
ಕ್ಷಣ ೩೯೦ 
ಕ್ಷತ್ರಿಯ ೬೬, ೬೮ 
ಕ್ಷರೆ ೪೪೪ 
ಕ್ಷಾತ್ರ ೬೪ 
ಕ್ಷಾರಪಾನೀಯ ೨೭೭ 
ಕ್ಷೇರದುಂಡೆ ೩೫೫ 
ಕ್ಷುರಪು ೨೫೧ 
ಕ್ಷುರಪ್ರ ೨೫೨ 
ಕುರಿಕಾ ೨೫೪ 


ಕೌರಕ 
00 
ಖಂಡಜ್ಞಾನ 
ಖಂಡಮಂಡಕ (ಗೆ) 
ಕಂಡಿಕ್ಕೆ 
ಖಂಡುಗ 
ಖಂಡಿತ ಜ್ಞಾನ 
ಖಂಡೆಯ 
ಖಡ 

M 
ಖರ್ವಡ 
ಖೇಚರತ್ವ 
ಖೇಟಕ 
ಖೇಡ 
ಖೋಟಾ ನಾಣ್ಯಗಳು 
ಗಂಗಡಿಕಾರವೊಕ್ಕಲಿಗ 
ಗಂಜಿ 
ಗಂಡುಡುಗೆ 
ಗಂದಿಗ 
ಗ೦ಧಯುಕ್ತಿಜ್ಞ 
ಗ೦ಧಯುಕ್ತಿವಿದ್‌ 
ಗಜಗಮನನಾಡಿ 
ಗಜಜ್ಞಾನ 
ಗಜಯಾಗ 
ಗಜವೈದ್ಯ 
ಗಜಶಿಕೆ 

[0 

ಗಜಾಧಿಕಾರ 
ಗಜಾವಳಿ 
ಗಡಿಗೆವಟ್ಟ 
ಗಡಿವಾಡ 
ಗಣಕ 


೨೨೪ 

೨೭೨ 

೩೫೫ 

೩೧೭ 
೧೯೪, ೧೯೫ 
ಲಿ) 

೨೫೫ 

೨೫೭ 

೨೦೬ 

೨೮೩ 

೨೦೬ 

೨೦೬ 
೧೮೬-೮೭ 
೬೯ 

೩೫೩ 

೧೨೭ 

೩೬೨ 

೩೬೨ 

೩೬೨ 

೩೭೨ 

೨೭೨ 

೬೫ 

೨೨೪, ೩೬೯ 
೨೮೩ 

೨೨೪ 

ಹೀ 

೧೬೬ 

೨೦೮ 
೨೨೪, ೨೨೫ 


ಗಣಪತಿ 
ಗಣಾಚಾರ 

ಗಣಿ 

ಗಣಿಕೆ 

ಗಣಿತ 

ಗಣ್ಣಿನ ಕೋಲು 
ಗತಿ 

ಗದಾ 

ಗದೆಯ 

ಗದ್ದುಗೆ 
ಗದ್ಯಾಣ 

ಗರ 

ಗರಡಿ 
ಗರಡಿಕಾಣ 

ಗರಿ 

ಗರಿಮಾ 
ಗರ್ಭಾದಾನ 
ಗವಾಕ್ಷ 

ಗಳು 
ಗಳೆಯಾಟ 
ಗಣೌಸನ್ನೆ 
ಗಾಂಧರ್ವ 
ಗಾಂಧರ್ವಸಿದ್ದಿ 
ಗಾಂಧರ್ವವೇದ 
ಗಾಂಧಾರ 
ಗಾಡಿಗ 


೫೦೧ 
೧೩೮-೩೯ 
೨೦೨ 

೧೦೨ 
೨೮೩, ೨೮೪ 
೧೫೮ 

೩೦೭ 

೨೫೭ 

೨೫೭ 

೩೩೬ 
೧೮೪, ೧೮೫ 
೧೨೩ 

೩೪೦ 
೨೫೮, ೩೪೦ 
೨೫೧ 

೨೮೪ 

೧೦೬ 

೩೩೭ 

೩೩೬ 
೨೮೪, ೩೩೯ 
೨೪೭ 

೨೮೩ 

೨೮೪ 
೨೭೭, ೨೮೧ 
೭೪ 

೩೮೦ 

೧೬೪ 

೧೬೮ 
೪೮೭-೮೮ 


ಗಾದೆ 
ಗಾಯಕ 
ಗಾರುಡ 
ಗಾರುಡಮಂತ್ರ 
ಗಾರುಡಿಗ 
ಗಾವುದ 
ಗಾಹುಗಳ 
ಲ 

ಗಾಳ 
ಗಾಳಿ 
ಗಾಳಿಪಟ 
ಗಿಂಡಿ 
ಗಿಣಿಲು 

ಣ 
ಗಿದ 

ಎ 
ಗಿರ್ಗಟೆ 
ಗಿಲಿಕೆ 


ಗೀತ ೫೪, ೫೫, ೨೯೪, 


ಗೀತನೃತ್ಯ 
ಗೀತಸಂಗೀತ 
ಗೀತಾನುಯಾಯಿ 
ಗುಂಜಾ 
ಗುಂಜಿ 
ಗುಂಡಕ್ರಿಯಾ 
ಗುಂಡಕ್ರೀ 
ಗುಂಡು 
ಗುಂಡುಗೋವಿ 
ಗುಗರಿ 

(ಸ 
ಗುಗುಳ 

M 
ಗುಜರಿ 

ಜ 
ಗುಡಿಸಲು 


೩೯ 
೨೨೪ 
೨೮೩ 
೩೮೦ 
೩೮೦ 
೧೯೫ 
೧೯೮ 
೩೫೧ 
೧೨೪ 
೩೪೫ 
೩೫೮ 
೩೫೮ 
೧೯೪ 
೩೧೬ 
೩೧೮ 
೩೦೬ 
೩೦೯ 
೩೦೯ 
೩೦೯ 
೧೯೩ 
೧೯೩ 
೩೦೬ 
೩೦೬ 
೨೫೬ 
೨೫೭ 
೩೫೬ 
೩೬೩, 
೩೦೬ 
೩೩೫ 


ಗುರು (ಎದ್ಯಾ) 
ಗುರುಕರುಣಫಲ 
ಗುರುದ್ರೋಹ 
ಗುರುಪಾದೋದಕ 
ಗುರುಪಭೇದ 
ಗುರುಪ್ರಸಾದ 
ಗುರುಲಿಂಗ 
ಗುರು-ಶಿಷ್ಯ-ಸಂಬಂಧ 
ಗುರುಸೇವೆ 
ಗುಲಿಕೆ 
ಗುಳಿಕ್ಕೆ 
ಗುಳು 
ಗೂಢಚಾರ 
ಗೃಹಮಹತ್ತರ 
ಗೆಣಸು 
ಗೆಲೆಯಂಬು 
ಗೆಲ್ಲಂಬು 
ಗೇಣು 
ಗೊಗಯ 

೧5 
ಗೊಜು 

ಜ 
ಗೊಬರದಗಿ 

ಬ ೩ 
ಗೊಲ್ಲ 
ಗೊಲ್ಲಳ 


೪೧೦ 
೪೫೦ 
೨೫೭ 
೧೨೩ 
೨೫೮ 
೪೧೧-೧೮ 
೨೭೩-೭೪ 
೪೫೦ 
೧೩೩ 
೪೩೮-೩೯ 
೪೧೫-೧೬ 
೪೪೦ 
೪೨೬ 
೪೧೪-೧೫ 
೪೩೬ 
೧೮೬ 
೧೮೬ 
೧೫೧ 
೨೪೬ 
೨೨೨ 
೧೫೫ 
೨೫೩ 
೨೫೩ 
೧೯೫ 
೪೯೬ 
೩೫೪ 
೧೫೧ 

೬ಲ್ಮ 0 
೭೧ 


ಗೊಲ್ಲಾಳ 
ಗೋಕರ್ಣದಾಡಾಬಂಧ 
ಗೋಕರ್ಣಬಂಧ 
ಗೋಗಾವೆ 
ಗೋಟಡಿಕೆ 
ಗೋಧಿ 

ಗೋಪಿ 
ಗೋಪುಚ್ಛ 
ಗೋರಿ 
ಗೋರಿವೇಂಟೆ 
ಗೋರೋಚನ 
ಗೋವೈದ್ಯ 
ಗೋವಳ 
ಗೋಷ್ಠಾಧಿಕಾರ 
ಗೌಡ 
ಗೌರಿ-ಗಂಗೆ 
ಗೌಲಿ 

ಗೌಳ 


UO CALL 
fo NS ಟು ಟಟ Sh 
1.1.1 
೦ ೩ ಗ್ರ 


ಈ (ಶೆ 


ಲ. ಇ ಇ. ಛು 
RE 
ತ್‌ 
CL 

[e 8 


೧೬೦ 
೨೮೩ 
೨೮೩ 
೨೩೬ 


೧೮೬೧೫೫ 


೧೨೮ 
೧೨೮ 
೨೫೧ 


೩೪೮-೫೦ 


೩೪೬, 


೭, 


೧೨೬, 


೩೪೮ 
೩೬೩ 
೩೭೦ 
೧೫೯ 
೨೨೪ 

೭೪ 
೫೦೫ 
೩೦೬ 
೩೦೬ 
೧೨೩ 
೩೮೭ 
೩೮೫ 
೨೨೪ 
೩೮೦ 
೨೦೬ 

೭೬ 
೧೯೯ 
೨೩೨ 
೨೩೨ 
೨೨೪ 


ಬ್ರ 

€ 
g 
ಭ್ರ 
a 


ಗು 
ಛಿ 


ಓ & «4 
ತ. 
ತ 

ಅ 

(GL 


ಹ 
ಣ್ಯ 
LG 


| 


ನವೇದಿ 


Kal 
4 
24 
ಕ 

£8 
6 


ಟಿಕಾಂಜನ 


೪.1 


ಚಣ 
ಚತುರಂಗಬಲ 


೨೭೪ 

೨೪೭ 

೧೫೪ 

೩೬೨ 

೩೦೮ 

೨೭೯ 

೩೯೨ 

೩೮೪ 
೩೭೮, ೪೭೮ 
೨೮, ೨೮೪ 
೩೦೬ 

೨೦೬ 

೩೦೯ 

೫೦೧ 

೬೭, ೬೮, ೭೪ 
೫೦೪ 
೨೫೭ 
೧೨೮, ೩೬೨ 
೧೨೬ 

೧೧೦ 
೧೯೧ 
೨೫೫ 

೧೩ 

೨೫೭ 

೩೩೯ 

೨೦೫ 
೩೬೫-೬೮೭ 
೧೭೫ 
೨೪೨-೪೪ 


ಚತುರಸ 
ಚತುರೋಪಾಯ 
ಚತುರ್ಥಿಕಕರ್ಮ 
ಚತುರ್ಯಗ 
ಚತುರ್ವರ್ಣಾತೀತ 
ಚತುರ್ವೇದಿ 
ಚದುರಂಗ 
ಚಮ್ಮಟಿಗೆ 
ಚಮ್ಮಾವುಗೆ 

ಚರಕ 

ಚರ್ಮಕಾರ (ಕ) 
ಚರ್ಮದ ಕೆಲಸ 
ಚರ್ಮವಾದ್ಯಗಳು 
ಚಲ್ಲಗಾಯ್‌ 
ಚಲ್ಲಣ 

ಚಳುವಳಿ 
ಚಾಂಡಾಲ 
ಚಾಣಕ್ಕ 
ಚಾತುರ್ವರ್ಣ 
ಚಾತಿಕ 

ಚಾಮರಿಕೆ 
ಚಾಮರಸೀಗುರಿಗ 
ಚಾಮುಂಡಾ 
ಚಾರ 

ಚಾರಬೀಜ 
ಚಾರಿತ್ರಾಚಾರ 
ಚಾರ್ವಾಕ 
ಚಾಲುಕ್ಕ 

ಚಿಕಿತ್ಸಾ 


೧೬೬ 
೨೪೫ 
೧೦೯ 
೩೯೧-೯೨ 
ರೀ 
೬೪, ೨೮೦ 
೪೩-೪೪ 
೧೭೧ 
೧೬೫ 
೨೭೮ 
೭೨-೨೪ 
೧೬೪-೬೫ 
೩೧೩-೧೪ 
೩೫೪ 
೨೫೮, ೩೬೦ 
೨೧ 

೬೮ 

೨೭೬ 

೬೬ 

೨೨೪ 
೨೨೪ 
೨೨೩ 
೫೦೩ 
೨೪೬ 
೧೫೫ 
೧೩೪ 
೪೬೮೪, ೪೮೮ 
೨೪೨ 
೨೭೬ 


ಚಿತ್ರಕಾರಕ 
ಚಿತ್ರರನಚೆಯ ಕ್ರಮ 
ಚಿತ್ರವೇಂಟೆ 

ಚಿತ್ರಾ 

ಚಿತ್ರಾವಳಿ 

ಚಿತ್‌ಶಕ್ತಿ 
ಚಿನಿವಾರಿಕೆ 

ಚಿಪಿಗ 


ಜೆಮುಟ 
ಚಿಲುಮೆಯ ನೇಮ 
ಚೀನ 

ಚೂಡಾಕರಣ 


೨೫೮ 
೪೫೮ 
೩೯೦ 
೪೪೫ 
೩೩೧-೩೨ 
೨೨೫ 
೩೩೨-೩೩ 
೩೪೬ 
೩೦೯ 
೩೫೯ 
೪೦೭ 
೧೭೦-೭೧ 
೧೬೨ 
೧೬೩ 
೧೭೫ 

೮೬ 

೧೯೧ 
೧೦೬ 
೨೫೮ 
೨೫೮ 
೨೧೧ 
೨೮೩ 
೫೦೪ 
೨೦೮ 

೫೩ 

೨೦೮ 
೨೮೨-೮೫ 
೨೭೯ 
೧೬೬ 


ಛಾತ್ರ 
ಛಾತ್ರಿ 
ಛೇದನ 

ಜಂಗಮ 
ಜಂಗಮದ್ರೋಹ 
ಜಂಗಮಪಾದೋದಕ 


ಜಂಗಮಪಸಾದ 


ಶಾಲಾ 


ಜ೦ಗಮಪ್ರಾಣಿ 
ಜಂ೦ಗಮಭಕ್ತ 
ಜ೦ಗಮಭಕ್ತಿ 
ಜಂಗಮಲಕ್ಷಣ 
ಜಂಗಮಲಿಂಗ 
ಜಂಗಮವರ್ಗ 
ಜ೦ಗಮಶ್ರೇಷ್ಠತೆ 
ಜಂಗಮಸೇವೆ 
ಜ೦ಗಮಸ್ಥಲ 
ಜಂಘೆ 
ಜಂತೆವಲಗೆ 
ಜಂಪಿನ ಕಡ್ಡಿ 
ಜಕ್ಕ 
ಜಕ್ಕಿಗೊಳಗ 
ಜಗದುತ್ತತ್ಯ 
ಜಡೆ ಇಳಿಸೋಣ 
ಜತಿ 

ಜನನ ಸೂತಕ 
ಜನಲೋಕ 
ಜನಿವಾರ 
ಜಯಗಂಟೆ 
ಜಯಪತ್ರ 


೨೭೩ 
೨೮೭ 
೩೭೦ 

೫೨, ೪೨೭-೩೬ 
೧೩೨, ೧೩೮ 
೪೪೦೧, 
೪೩೧ 
೪೫೯€ 
೪೫೮ 

೪೩ ೧-೩೨ 
೪೨೮-೨೯ 
೪೫೮ 
೮೩-೮೬ 
೪೨೮೯-೩೧ 
೪೩. ೨-೩೫ 
೪೫೦ 
೧೯೫ 
೩೩೬ 
೩೬೫ 
೪೯೭ 
೧೯೪ 
೪೦೯ 
೧೦೬ 
೩೦೭ 
೧೨೯ 
೧೨೬ 

೬೪ 

೩೧೭ 
೨೩೬ 


ಜರಗಿನ ತೆಜ್‌ 
ಜಲಗ 
ಜಲಗಾರ 
ಜಲಗು 
ಜಲಗಿನಧಿಕಾರಿ 
ಜಲದಿವ್ಯ 
ಜಲವೇಂಟೆ 
ಜಲಸ್ತಂಭ 
ಜಲ್ಲರಿ 
ಜವದಾಡಿ 
ಜವಳಿಗಂಭ 
ಜವೆ 
ಜಳೂಕನಾಡಿ 
ಜಾಗಟೆ 
ಜಾತಕಫಲ 
ಜಾತಕರ್ಮ 
ಜಾತಿಶೈವ 
ಜಾತಿಸೂತಕ 
ಜಾಯಿಕಾಯಿ 
ಜಿಗುಳೆ 
ಜೀರಿಗೆ 
ಜೀರಿಗೆ ಬೆಲ್ಲ 
ಜೀವತ್ರಯ 
ಜೀವರಾಶಿ 
ಜೀವಲಿಂಗೈಕ್ಕ 
ಜುಗ 

ಜೂಜು 
ಜೂಬು 


ಜೂಳಿ 


೧೭೧ 
೧೭೧ 
೭೬ 
೧೭೦ 
೧೭೧ 
೨೩೨ 
೩೫೧ 
೨೮೩ 
೩೩೭ 
೨೫೭ 
೩೩೬ 
೧೯೩ 
೩೭೨ 
೩೧೭ 
೩೮೮ 
೧೦೬, ೧೦೭, ೧೦೮ 
೪೬೭-೬೮ 
೧೨೯ 
೩೭೬ 
೧೫೧ 
೧೫೬ 
೧೧೧ 
೪೧೦ 
೩೯೦ 
೪೫೯ 
೩೪೩ 
೩೪೪ 
೧೦೫ 
೩೫೯ 


ಜೇಡ ೬೭೭೧ 
ಜೇವಡೆಗೈ ೨೫೦ 
ಜೈನ ೪೬೪ 
ಜೈನಧರ್ಮ ೪೮೪-೮೫ 
ಜೈಮಿನಿ ೬೧ 
ಜೋಕ ೪೯೯ 
ಜೋಗಿ ೪೬೪, ೪೬೫ 
ಜೋಡು ೨೪೭, 
ಜೋಯಿಸ ೩೮೫, ೩೮೭ 
ಜೋಳ ೧೫೫ 
ಜೋಳವಾಳಿ ೨೬೧-೬೨ 
ಜ್ಞಾನಪ್ರಸಾದ ೪೪೩ 
ಜ್ಞಾನಪ್ರಸಾರ ಕಾರ್ಯ ೨೯೩-೯೪ 
ಜ್ಞಾನ ಭಸಿತ ೪೪೫ 
ಜ್ಞಾನಶೈವ ೪೭೦ 
ಜ್ಹೌನೆಹಿಖಾರ ೧೩೪, ೧೪೨, ೪೬೧ 
ಜ್ಞಾನಾತ್ಮಕ ೪೫೧ 
ಜ್ಯೇಷ್ಠಾದೇವಿ ೫೦೪-೦೫ 
ಜ್ಯೋತಿರ್ಗಹಣ ೩೮೭ 
ಜ್ಯೋತಿರ್ಜ್ಜಾನ 1೬೩೨) 
ಜ್ಯೋತಿಷ as 
ಜ್ಯೋತಿಷ್ಯ ೨೮೩ 
ಜ್ಯೌತಿಷಿಕ ೨೨೪ 
ರುಂರು್‌ ೩೧೮ 
ರುಳವಟ್ಟಿಗೆ ೩೬೧ 
ಟಿಕ್ಕೆ ೩೬೧ 
ಟಿಪ್ಪಣ ೩೩೩ 
ಟಿಬ್ಬಿ ೧೬೩ 


ಟೀಕೆ ೩೬೮೧ 


ಟೀವಕಟಿಂಬನ 


ತಂಡುಲದಿವ್ಯ 
ತಂತೀವಾದ್ಯಗಳು 
ತಂತುವಾಯ 
ತಂತಸಿದಿ 
a) 
ತಂತ್ರಿ 
ತಂಬೂರಿ 
ತಕಾ 
[UY 
ತಗಡ ಸಂಬಂಧ 
ತಗರ ಹೋರಟೆ 
ತತ 
ತತ್‌ಕಣ 
[0 
ತತ್ತರಾವೃತ್ತಿ 
ತತ್ವದೀಕಷೆ 
ತದು 


ಎ 


೩೭೪ 
೩೬೦ 
೩೬೦ 
೨೦೧ 
೨೨೬ 
೩೧೬ 
೩೧೬ 
೧೫೮ 
೨೬೨-೬೬೩ 
೩೧೬ 
೨೧೦ 


೬೨, ೬೮, ೭೦, ೩೩೮ 


೨೮೪ 
೩೩೯ 

೬೮ 

೨೩೨ 
೩೦೯-೧೦ 
೬೭ 

೨೮೩ 
೩೧೮ 
೩೦೯, ೩೧೦ 
೬೭ 

೧೧೪ 
೩೪೨ 
೩೦೮ 
೩೯೦ 
೩೩೨ 
೪೧೭ 
೩೭೪ 


ತನುಚೇಷ್ಟೆಗಳು 
ತನುತ್ರಯ 
ತನುವ್ಯಸನ 
ತಪಾಚಾರ 
ತಪೋಲೋಕ 
ತಪ್ಪಮಾಷ(ಕ) 
ತಪ್ಪೊಪ್ಪಿಗೆ 
ತಪ್ಪುದಂಡ 
ತಮಿಳುಶೈವ 


ತಲವಾರು 
ತಲಹು 
ತಲಿಪು 
ತಲೆದಿಂಬು 
ತಲೆಗೊಳ್ಳಿ 
ತಲೆದಂಡ 
ತಲೆಬೇನೆ 
ತಲೆವರಿಗೆ 
ತಲೈಪ್ಪು 
ತವರ 
ತವರಾಜ 
ತವಸಿ 


೪೧೦ 

೪೧೦ 

೧೪೩ 

೧೩೪ 

೧೨೬ 
೨೩೨, ೨೩೬ 
೪೨ 

೨೩೮ 

೪೭೦ 

೩೧೬ 
೨೮೦, ೨೮೩, 
೨೫೪ 

೨೫೨ 

೧೫೪ 

೩೬೦ 

೧೧೫ 

೨೩೯ 

೩೭೪ 

೨೫೮ 
೧೫೪, ೨೫೨ 
೧೭೩ 

೧೬೭ 

೪೬೪ 


ತಳವಾರ ೧೯೮, ೨೨೬, ೨೨೭-೨೮ 


ತಳಾತಳ 
ತಟೆಗೋಂಟೆ 
ತಾಂತ್ರಿಕ ಶೈವ 
ತಾಂಬೂಲ 


ತಾಂಬೂಲಿಕ 


೧೨೬ 

೨೦೯ 
೪೭೫-೮೩ 
೧೧೧, ೩೫೭ 
೨೨೪ 


ತಾಪತ್ರಯ (ಇಹಲೋಕ) ೪೧೦ 
ತಾಪತ್ರಯ (ಸ್ಪರ್ಗಲೋಕ) ೪೧೦ 
ತಾಪಸ ೨೭೪ 
ತಾಮ್ರ ೧೭೧ 
ತಾರ ೧೮೫ 
ತಾರಿಕಾ ೧೭೮ 
ತಾರುಗದ ೩೩೬ 
ತಾಳ ೧೫೧. ೩೦೭, ೩೧೨. 
ತಾಳಗಂಧಿ ವಚನಗೀತ ೫೬ 
ತಾಳಮಾನ ೩೦೭ 
ತಾಳವಾದ್ಯ ೩೧೪ 
ತಾಳವೃಂತಕ ೨೨೪ 
ತಾಳಿ ೧OO-೧೨ 
ತಿಗುಡು ೧೬೫, 
ತಿಟ್ಟವಿ(ಮಿ)ಡು ೩೩೨ 
ತಿತ್ತಿ ೧೬೪, ೩೫೯ 
ತಿಥಿ ೩೮೬ 
ತಿಲಘಾತಕ ೬೯ 
ತಿವಿರಿ ೩೧೭ 
ತಿಲೆಕಲ್‌ ೩೪೫ 
ತೀಕ್ಷ್ಣ ೨೪೬ 
ತುಂಬುರವೀಣೆ ೩೦೯ 
ತುತ್ತೂರಿ ೩೧೮ 
ತುರುಗಾಹಿ ೭೧. ೧೫೮ 
ತುಲಾದಿವ್ಯ ೨೩೨ 
ತೂಕಗಳು ೧೯೩ 
ತೂಕಗಳು ಮತ್ತು ಅಳತೆಗಳು ೧೯೨-೯೬ 
ತೂತಜ್ಞಾನ ಟು 
ತೂಬು ೧೫೩-೫೪ 


ತೆತ್ತಿಗ ೨೬೬, ೪೨೫ 


ತೆನೆ ೨೧೦ 
ತೇವಾರ ೧೮-೧೯ 
ತೊಂಡ ೧೧೮ 
ತೊಂಡಿಲು ೩೬೪ 
ತೊಗಲು ಗೊಂಬೆ ೩೬೫ 
ತೊಡರು ೨೪೬ 
ತೊತ್ತುಗಳ ಕೆಲಸ ೧೧೯ 
ತೊತ್ತು (ಮಾರುವುದು) ೧೧೯ 
ತೊತ್ತುಗಳು ೧೧೬-೨೧, ೧೨೨-೨೬ 
ತೊರೆಯ ೬೯ 
೨3೫ಲ(ಲೆ) ೧೯೩ 
ತೊಲೆ ೩೩೬ 
ತೋಟಿಗ ೧೫೬ 
ತೋಮರ ೨೫೭ 
ತೋರಗಂಡಿ ೨೧೧ 
ತೋರಣ ೩೩೪ 
ತೋಹಿನ ಬೇಂಟೆ ೩೪೬ 
ತೋಹು ೩೪೯ 
ತೋಳಬಂದಿ ೩೬೨ 
ತೋಹ್‌ತ್ತು ೩೪೮ 
ತ್ರಾಸು ೧೯೨ 
ತ್ರಿಕರಣ ೪೧೦ 
ತ್ರಿಕಾಲಜ್ಜಾನ ೨೮೪ 
ತ್ರಿತಂತ್ರೀ ೩೦೯ 
ತ್ರಿದಂಡಿ ೪೬೪ 
ತ್ರಿದೋಷ ೩೭೩, ೪೧೦ 


ಧಾತು ಪತತ 
ಪದಿ ೨೫ 


ತೆ 


೪೩೪ 
೩೬೫ 
೧೦೯ 
೪೩೫೫-೩೬ 
೪೧೭ 
೪೪೧-೪೨ 
೮೮ 

೩೫೭ 

೫೩ 

೭೪ 

೨೫೭ 
೩೯೫ 
೩೯೫ 
೩೦೭ 

೬೫, ೩೯೧ 
೬೩, 

೪೫೧ 


ದಂಡ ೧೯೬, ೨೦೨, ೨೩೭, ೨೫೭ 


ದಂಡನಾಥ 
ದಂಡನಾಯಕ 
ದಂಡ ಪಾರುಪ್ಯ 
ದಂಡಿಗೆ 
ದಂಡೇಶ 
ದಂಶಕಂಟಕ 
ದಂಷ್ಪನಾಡಿ 
ದಕಿಣೆ 

[0 
ದಗವಾರ 

೦ 
ದಡಿಗೋಲು 
ದಣ್ಣಾಯಕ 


೨೨೦ 
೨೨೦ 
೨೩೭ 
೩೧೦ 
೨೨೦ 
೨೫೭ 
೩೭೨ 

೬೩, 
೩೮೭ 
೧೬೪ 
೨೨೦ 


ದಮಗೊಳಗ 
ದರ್ಶನಾಚಾರ 
ದಶನಾಡಿಗಳು 
ದಶವಾಯುಗಳು 


ದಶವಿಧ ಪಾದೋದಕ 


ದಶಾಂಗ 
ದಾನ 
ದಾನ-ಧರ್ಮ 
ದಾರ 
ದಾಸ 
ದಾಸಿ 
ದಾಸೋಹ 
ದಿಗಂಬರ 
ದಿಗಂಬರ ಜೈನ 
ದಿಡಿ 

ಉ 
ದಿವಸ 
ದಿವ್ಯಗಳು 
ದೀಕಾಗುರು 

[0 
ದೀಕ್ಷಾ ಪಾದೋದಕ 
ದೀಕಾಭಸಿತ 
[0 

ದೀಕಿತ 

[0 
ದೀಕೆ 

[0 
ದೀನಾರ 
ದೀವಟಿಗೆಯವನು 
ದೀವದವೇಂಟೆ 
ದೀವಳಿಗೆ 
ದೀಹ 
ದುರ್ಗ 
ದುರ್ಗಿ 


೧೯೪ 

೧೩೪ 

೪೧೦ 

೪೧೦ 

೪೪೦ 

೩೬೩ 

೬೪, ೧೪೪ 
೧೪೪-೪೭ 
೩೧೧ 

೬೦, ೬೧, ೧೧೬ 
೧೦೪ 
೧೮೦, ೪೬೦ 
೪೮೪ 

೯೧ 

೨೧೧ 
೩೯೧ 
೨೩೦-೩೬ 
೪೧೫, ೪೨೫ 
೪೩೮ 

೪೪೫ 

೬೬ 
೪೧೬-೧೮ 
೧೮೬ 

೨೨೫ 
೩೪೮ 
೫೧೬ 
೩೪೭-೪೮ 
೨೦೮ 
೫೦೪ 


ದುರ್ಭಾವತ್ರಯ 
ದೂರದೃಷ್ಟಿ 
ದೂರಶ್ರವಣ 
ದೂಷಕ 
ದೃಘಣ 
ದೃಢವ್ರತ 
ದೃಷ್ಟಾಂತ 
ದೆವ್ವಭೂತ 
ದೇವ 
ದೇವಕ್ರಿಯಾ 
ದೇವಗಣ 
ದೇವಗಾಂಧಾರಿ 
ದೇವಗುಪ್ತಿ 
ದೇವಗೊಳಗ 
ದೇವತಾಮೂಢ 
ದೇವತಾರ್ಚಕ 


ದೇವತಾಸೇವಾವಾದ್ಯ 


ದೇವಮಾತೃಕ 
ದೇವಯಜ್ಪ 
ಸ 


೪೧೦ 
೨೮೩ 
೨೮೩, ೨೮೪ 
೩೨೦ 
೨೫೭ 
೪೧೭ 

೫೧ 
೧೨೩-೨೫ 
೬೪ 

೩೦೬ 
೩೦೭ 
೩೦೬ 
೩೦೬ 
೧೯೪ 
೫೦೯ 
೨೨೪ 
೩೧೪-೧೬ 
೧೪೯ 

೬೫ 


ದೇವರಿಗೆ ಬಿಡುವ ಹಸು-ಹೋರಿ೫೦೬- 


೦೭ 

ದೇವಸ್ಥಾನ 
ದೇವಸ್ಥಾನ ರಚನೆ 
ದೇವಾಂಗ 

ದೇಶದ ಪಿಶಾಚಿ 
ದೇಶಾಕಿ 

ದೇಶಾಕ್ಷಿ 

ದೇಶಾಖಿ 

ದೇಶೀ 

ದೇಸಾಯಿ 


೨೭೪ 
೩೩೪-೩೫ 
೭೧, ೧೬೨ 
೧೨೪ 

೩೦೫ 

೩೦೫, ೩೦೬ 
೩೦೫ 

೩೦೪ 

೨೧೬ 


ದೇಹದ ಭಾಗಗಳು 
ದೊಂಬರಾಟ 
ದೊರೆತನಕ ದೂರು 
ದೋಸೆ 
ದೈವಮೂಢ 
ದೈವಸಾಕ್ಷ್ಯ 
ದೈಹಿಕ ಶಿಕ್ಷೆ 

[0 
ದ್ಯೂತ 
ದಮ 
A 
ದ್ರವಿಡರು 
ದ್ರಾವಿಡ ಭಾಷೆಗಳು 
ದ್ರೋಣ 
ದ್ರೋಣಾಮುಖ 
ದ್ರೋಹಾಂಕ 
ದ್ವಾದಶಮಲ 
ದ್ರಾಪರಯುಗ 
ದ್ದಾರ 


ದ್ವಾರಪಾಲಕ 


೩೭೧-೭೩ 
೩೩೮-೩೯ 
೨೨೯ 
೩೫೬ 
೪೯೧ 
೨೩೧ 
೨೩೭-೩೮ 
೨೮೩ 
೧೮೬ 

೭೪ 

೨೬ 

೬೩ 

೨೦೬ 
೨೬೫ 
೪೬೧ 

೬೫, ೩೯೧ 
೩೩೪ 
೨೨೪ 

೬೪ 

೧೦೮ 
೨೫೧ 
೨೮೦ 
೪೫೧ 
೪೫೧ 
೨೩೨ 
೧೯೯ 
೧೪೩ 
೨೮೩ 


ಧರ್ನುರ್ವೇದ ೨೫೦, ೨೭೭, ೨೮೧ 


ಧನ್ಯಾಸಿ ೩೦೬ 


ಧನ್ಯಾಸಿಕಾ ೩೦೬ 
ಧಮನಿ ೩೭೨ 
ಧರ್ಮಜ ದಿವ್ಯ ೨೩೨ 
ಧರ್ಮಾಚರಣೆ ೪೧೦-೧೧ 
ಧರ್ಮಾಚಾರ ೧೪೧, ೪೬೨ 
ಧಾನ್ಯ ೧೫೫ 
ಧಾನ್ಯಾಧಿಕಾರ ೨೨೪ 
ಧಾನ್ಹನ ೨೦೯ 
ಧಾರೆವಟ್ಟದ ಜಾಣ ೨೨೫ 
ಧಾರೆವಟ್ಟಲು ೧೪೫ 
ಧಿಕ್ಕಾರ ದಂಡ ೨೩೭ 
ಧೂಪದ ಗುಂಡಿಗೆ ೩೬೩ 
ಧೂಳಪಾದೋದಕ ೪೪೫ 
ಧೂಳಿಗೋಂಟೆ ೨೦೯ 
ಧೂಳಿಮಾಕಾಳ ೫೦೫ 
ಧೂಳಿಚಿತ್ರ ೩೩೩ 
ಧೂಳು ಪಾವಡ ೮೮ 
ಧ್ದನಿ ೪೬ 
ಧ್ವ್ಯರ್ಧಾಕ್ಷಂ ೩೩೨ 
ಧುವದರ್ಶನ ೧೦೯ 
ಧುವನಕ್ಷತ್ರ ೩೮೬ 
ನಂದಿ ೫೦೫ 
ನಕರ ೩೧೮ 
ನಕುಲ ೩೦೯ 
ನಕ್ಷತ್ರ ೩೮೬-೮೭ 
ನಗರ ೨೦೬, ೨೦೭-೦೮ 
ನಗಾರಿ ೩೧೫, ೩೧೮ 


ನಟ್‌ ೩೧೯ 


ನಟ್ಟುವ 

ನಟ್ಟುವಿಗ 
ನಡುಗನ್ನಡ 
ನದೀಮಾತೃಕ 
ನಮಃಶಿವಾಯ 
ನರ 
ನರಮೀಮಾಂಸಕ 
ನರವಾಹಕ 
ನರವೈದ್ಯ 

ನರಾದಿ 

ನರ್ತಕ 

ನಲಂದ 
ನವಕೋಟಿಸಿದ್ದರು 
ನವಗಹ 

ನವಣೆ 
ನವನಾಥರು 
ನವರತ್ನ 
ನವರತ್ನಾಭರಣ 
ನವಾಕ್ಷರ 
ನಷ್ಟಮುಷ್ಟಿಚಿ೦ತನಾ 
ನಳಿಕಾ 
ನಾಗಪೂಜೆ 
ನಾಗರಿಕತೆ 
ನಾಗವಟ್ಟಿಗೆ 
ನಾಗಸ್ವರ 
ನಾಗೈಕಂಬ 
ನಾಟಕ 

ನಾಟಿ 


ನಾಣ್ಯ 


೩೨೦, ೩೨೮ 
೩೨೦, ೩೨೮ 


೪೭೯ 
೧೨೩, ೩೮೬ 
೧೫೫ 
೪೭೯-೮೦ 
೧೬೯ 

೩೬೧ 

೪೩೪ 


೩೧೧, ೩೧೬ 
೩೩೭ 

೨೭೭, ೩೨೮-೩೧ 
೧೫೧, ೩೦೬ 
೧೮೪-೮೭, ೩೬೦ 


ನಾಥ ಸಂಪ್ರದಾಯ 


ನಾಮಕರಣ 
ನಾಮಡಿಂಗರಿಗ 
ನಾಯಕ ನರಕ 
ನಾಯನ್ಮಾರ್‌ 
ನಾಯಿ(೦)ದ 
ನಾರಂಗ 
ನಾರಣಿ 
ನಾರಾಚ 
ನಾರಾಯಣಿ 
ನಾರಿ 

ನಾಲಗೆ 

ನಾವಿಕ 

ನಾಶಿ ತಂಬಾಕು 
ನಾಸಿಕ್‌ 
ನಾಸ್ತಿಕ ದರ್ಶನ 
ನಾಳಿಕೆ 
ನಾಟ್ಬಗರಣ 
ನಿಂಬೆ 
ನಿಃಕಲಲಿಂಗ 
ಿಕ್ಷಪ ನಿಧಿ 
ನಿಘಂಟು 
ನಿಗಳ 
ನಿತ್ಯನರಕ 
ನಿತ್ಯಾಚಾರ 
ನಿಧಾನ 
ನಿಧಾನ ಕಲಶ 
ನಿಧಿ 


ನಿಬ್ಬಣ 


೪೭೭-೮೧ 
೧೦೬ 

೨೬೩ 

೧೨೬ 

೧೮, ೨೬ 
೬೮, ೭೧ 
೧೫೬ 

೩೦೬ 

೨೫೧ 

೩೦೬ 
೨೫೦, ೩೪೬ 
೧೯೨ 

೬೮ 

೩೬೬ 

೧೯೯ 

೪೬೪ 

೩೯೧ 

೩೨೯ 
೧೫೬, ೩೫೪ 
೪೦೯ 
೧೯೯-೨೦೦ 
೨೭೭, ೨೮೩ 
೨೨೮ 

೧೨೬ 
೧೪೨, ೧೪೩ 
೧೯೯ 

೧೯೯ 

೧೯೯ 

೧೧೧ 


ನಿಮಾನ 


ನಿರವಯ ಜಂಗಮ 


ನಿರಹಂಕಾರ 
ನಿರಾಶ್ರಿತ 

ನಿರುಕ್ತ 
ನಿರುಪಾಧಿಕ 
ನಿರುಪಾಧಿಕಭಕ್ತ 
ನಿರ್ನಾಮೋದಕ 
ನಿರ್ಬೋಧಕ 
ನಿರ್ಲಂಪಟ 
ನಿರ್ಲೇಪಕ 
ನಿರ್ವಾಣ 
ನಿವೃತ್ತಿ (ಕಳೆ) 
ನಿಶ್ಯಂಕವೀಣಾ 
ನಿಷ್ಕಮಣ 
ನಿಷ್ಕಾರಣ 
ನಷ್ಠಾಭಕ್ತಿ 
ನಿಸ್ಸಂಸಾರ 
ನಿಸ್ಲಾರಿ 

ನಿಸ್ಸಾಳ 
ನೀರಕಂಡಿ 
ನೀರಕೋಂಟೆ 
ನೀರಾರಂಭ 
ನೀರಿನ ಆಸರೆ 
ನೀರಿಳಿ 
ನೀರ್ಗಾದಿಗೆ 
ನೀರ್ಗುಡುವುದು 
ನೀಲ 


ನೀಲಪಟ 


೧೮೩ 
೪೨೮ 
೪೫೮ 
೪೨೮ 
೨೬ 
೪೨೮ 
ಅಳ 
೪೪೦ 
೪೨೮ 
೪೨೮ 
೪೨೮ 
೪೧೭ 
೪೫೮ 
೩೦೯ 
೧೦೬ 
೪೨೮ 
೪೫೮ 
೪೧೭ 
೩೧೦ 
೩೧೪ 
೨೧೧ 
೨೦೯ 
೧೫೦ 
೧೫೩-೫೫ 
೧೧೩ 
೨೧೨ 
೧೧೩ 
೧೬೯ 


೪೬೪, ೪೮೮ 


ನೀಳಬೊಟ್ಟು ೧೨೮ 


ನುಗ್ಗಿ ೩೬೬ 
ನುಡಿಗಟ್ಟು ೩೧ 
ನೂಲಿನ ಕಂಭ ೧೫೪ 
ನೃತ್‌ ೩೧೯ 
ನೃತ್ತಾನುಗ ೩೦೯ 
ನೃತ್ಯ ೩೧೯-೨೦ 
ನೃತ್ಯಾನುಯಾಯಿ ೩೦೯ 
ನೃಪದಂಡ ಭಯಾತುರೆ ೧೦೫ 
ನೆತ್ತದ ಹಲಗೆ ೩೪೩ 
ನೆತ್ತ ಪಗಡೆ ೩೪೨ 
ನೆಲಗಟ್ಟು ೩೩೬ 
ನೆಲದಳವಾಣ ೨೨೬ 
ನೆಲವಟ್ಟ ೧೬೬ 
ನೆಲ್ಲಿ ೩೫೪ 
ನೆಲ್ಲೂರು ೨೭೮ 
ನೇತ್ರಾವಳಿ ೩೫೯ 
ನೇವಳ ೩೬೧ 
ನೇವುರ ೩೬೧ 
ನೈಷ್ಟಿಕಾಮುಷ್ಟಿಚಿ೦ತನೆ ೨೮೩ 
ನೋಟಗಾತಿ ೩೭೫ 
ನೌಕರವರ್ಗ ೨೨೨-೨೩ 
ನ್ಯಾಯ ೨೭೭, ೨೮೧, ೨೮೨, ೪೬೩ 
ನ್ಯಾಯಾಂಗ ೨೨೬-೨೭ 
ನ್ಯಾಸ ೧೮೮ 
ಪಂಚಕಲಶ ೪೧೭ 
ಪಂಚಕೋಶ ೪೧೦ 
ಪಂಚಕ್ಷೇಶ ೪೧೦ 


ಪಂಚಗವ್ಯ ೪೪೫ 


ಪಂಚಪ್ರಣವ ೪೩೪ 
ಪಂಚಭೂತಂಗಳುತ್ತತ್ಯ ೪೦೯ 
ಪಂಚಮಠ ೨೭೪ 
ಪಂಚಮಹಾಪಾತಕ ೧೩೨-೩೩ 
ಪಂಚಮಹಾವಾದ್ಯ ೩೧೭-೧೮ 
ಪಂಚಮಹಾಶಬ್ದ ೩೧೭ 
ಪಂಚಮಹಾಶೈವ ೪೬೯ 
ಪಂಚಮಾತ್ರಾಲಯ ಖೀ 
ಪಂಚಮುದಿಕೆ ೪೭೭ 
ಪಂಚಯಜ್ಞ ೬೫ 
ಪಂಚಲಗ್ನ ೩೮೬ 
ಪಂಚವಿಂಶಶಿತತ್ವ ೪೧೦ 
ಪಂಚಸೂತಕ ೧೨೯-೩೦ 
ಪಂಚಾಂಗಫಲ ೩೮೫ 
ಪಂಚಾಕ್ಷರ ೪೩೪, ೪೪೮ 
ಪಂಚಾಕ್ಷರಿ ೧೧೪, ೪೧೭, ೪೪೮ 
ಪಂಚಾಗ್ನಿ ೪೧೦ 
ಪಂಚಾಚಾರ ೧೩೩-೪೧, ೪೫೯-೬೧ 
ಪಜಿಆ್‌ಚಾರ್ಯರು ೩೯೬ 
ಪಂಚಾಣ ೬೯ 
ಪಂಚಾಮೃತ ೩೫೭, ೪೪೫, 
ಪಂಚೇ೦ದ್ರಿಯವಿರಹಿತ ಪ್ರಸಾದ ೪೪೨ 
ಪಂಚೇಂದ್ರಿಯಾರ್ಪಿತ ೪೧೭ 
ಪಂಜರ ೩೬೫ 
ಪಂಜುಗಳ್ಳ ೧೯೮ 
ಪಕ್ಷ ೩೯೧ 
ಪಕ್ಷಿಪೋಷಕ ೨೨೫ 
ಪಗರಣ ೩೨೮-೩೧ 
ಪಗರಣಿಗ ೧೭೭, 


ಪನ್ನಿರ್‌ ತಿರುಮುರೈ 
ಪರಕಾಯ ಪ್ರವೇಶ 
ಪರಜ್ಞಾನ 


೩೬೪ 
೧೫೫, ೧೫೬ 
೩೩೨, ೩೪೫ 

೩೪೬ 
೩೧೩, ೩೧೫ 

೩೧೫ 

೨೧೮ 

೨೧೬ 

೨೫೭ 

ಹೀ 

೧೫೦ 
೨೫೪, ೨೫೭ 

೧೬೨ 

೩೧೫ 

೨೨೩ 

೧೧೯ 

೨೨೨ 

೧೮೫ 

ಹೀ 

೨೨೫ 

೧೫೦ 

೨೦೬ 

೧೯೫ 

೨೭1 

೨೪೪ 

೧೬,೨೬ 
೧೬ 

೨೮೩, ೨೮೪ 
೨೬೨ 


ಪರಡಿ ಪಾಯಸ 
ಪರಡಿ ಸೊಜ್ಜಿಗೆ 
ಪರಪೂರ್ವ 
ಪರಬ್ರಹ್ಮ ದೀಕಷೆ 
ಪರಮಾರ್ಥ 
ಪರಮೇಶ್ವರ ಸಿದ್ಧಾಂತ 
ಪರಲೋಕವೀರ 
ಪರಶು 


ಪರಿಘ 


1 


L 


ಪರಿಣಾಮಪಸಾದಿ 
ಪರಿಣಾಮೋದಕ 
ಪರಿಭೂತಾಂಕ 
ಪರಿಮಳಕಾರಕ 
ಪರಿವಾರದೇವತೆ 


೨೫೯, 


ಪಳಹರವೇಂಟೆ 
ಪಾಂಚಾಲ 
ಪಾಂಚಾಳ 
ಪಾಡಗ 

ಪಾಣ 
ಪಾಣಿಗಹಣ 
ಪಾತಾಳ 

ಪಾತ್ರ 
ಪಾತ್ರೆಪಡುಗ 
ಪಾದುಕಾದಾರ 
ಪಾದೋದಕ 
ಪಾಪಕರ್ಮ 
ಪಾಯಕ 
ಪಾಯದಳ 
ಪಾರ್ವತ 
ಪಾವುಗೊರಡು 
ಪಾವೆ 


೩೪೬ 

೬೮, ೬೯ 
೬೮, ೬೯ 
೩೬(0) 
೧೭೬, ೩೧೯ 
೧೦೯ 

೧೨೬ 

೩೧೯ 
೩೫೮-೫೯ 
೨೨೪ 
೧೦೭, ೪೩೭-೪೦ 
೩೭ 

೨೪೪ 
೨೪೪ 

೨೦೯ 

೧೬೫ 

೧೯೧ 

೨೫೭ 
ರೀ, ೪೭೫ 
೪೬೪, ೪೬೭, ೪೬೮ 
೩೩೨ 

೨೮೫ 

೨೮೪ 

೩೪೨ 

ದಿಲಿ 

೨೭೯ 

೪೫೦ 

೪೧೦ 

೪೫೦ 


ಪಿತೃ ೧೧೫ 
ಪಿತೃಯಜ್ಞ ೬೫, ೧೧೫ 
ಪಿತ್ತ ೩೭೩ 
ಪಿತ್ತಜ್ಜರ ೩೭೪ 
ಪಿನಾಕ ೨೫೦ 
ಪಿನಾಕಿ ೩೦೯ 
ಪಿಪೀಲಿಕನಾಡಿ ೩೭೨ 
ಪಿಪ್ಪಲಿ ೩೫೪ 
ಪುಂಸವನ ೧೦೬ 
ಪುಣ್ಯಕ್ಷೇತ್ರ ೫೧೪-೧೫ 
ಪುನರ್ದಿಕ್ಷೆ ೪೧೭ 
ಪುರ ೨೦೬ 
ಪುರಪಾಲಕ ೨೨೪ 
ಪುರಾಣ-ಆಗಮಗಳು ೨೮೧-೮೨ 
ಪುರಾಣಿಕರು ೨೮೧, ೨೯೪ 
ಪುರಾತನ ಗೀತಗೋಷ್ಠಿ ೫೧೬ 
ಪುರಾತನರು ೨3೬-೭೯೪ 
ಪುರುಷ ನಿರ್ವಾಣ ೯೮ 
ಪುರುಷ ಕಲೆ ೨೮೫ 
ಪುರುಷ ರಾಗ ೩೦೬ 
ಪುರುಷವತ ೯೮ 
ಪುರುಷವತಿ ೯೫ 
ಪುರೋಹಿತ ೨೨೧, ೨೨೪ 
ಪುಲಿಮೊಗ ೨೧೦ 
ಪುಲಿಯುಗುರು ೩೬೨ 
ಪುಷ್ಪಮಾಲಾಬದ್ಧವ್ರತ ೧೦೩ 
ಪುಷ್ಪಾವಳಿ ೩೫೯ 
ಪುಷ್ಟೋದಕ ೪೩೪ 
ಪುಳುಂಗಾಜ ೩೫೦ 


ಹುಟ್ಟ ೩೫೬ 
[a 


ಪೂಜಾವಿಧಾನ ೫೦೯-೧೧ 
ಪೂಜೆಯ ಬಗ್ಗೆ ವಚನಕಾರರು 
೫೧೧-೧೨ 
ಪೂರ್ವಕೌಳ ೪೮೩ 
ಪೂರ್ವನಾಡಿ ೩೭೨ 
ಪೂರ್ವವರ್ಣಾಶ್ರಮಾದಿ ಸೂತಕ ೧೩೦ 
ಪೂರ್ವಶೈವ ೪೬೮-೬೯ 
ಪೃಥಗ್ವಾದ್ಯ ೩೦೯ 
ಪೈರು ೧೫೫ 
ಪೈಶಾಚಿಕಜ್ಞಾನ ೨೭೨ 
ಪೊಯ್ವ ಆಯುಧಗಳು ೨೫೫-೫೬ 
ಪೋಲುಗ ೧೨೩ 
ಪೋಲೆ ೨೫೭ 
ಪೌನರ್ಭವ ೯೫ 
ಪೌರ ೨೦೮ 
ಪೌರಾಣಿಕ ೨೨೪ 
ಪೌಳಿ ೩೩೪ 
ಪ್ರಕರಣ ೩೨೯ 
ಪ್ರಚಯ ೨೭೯ 
ಪ್ರಣವದುತ್ತತ್ಯ ೪೦೯ 
ಪ್ರತಿಗರಡಿಕಾಅ ೨೫೮ 
ಪ್ರತಿಗೋಲು ೩೯೩ 
ಪ್ರತಿಗಹ ೬೪ 
ಪ್ರತಿಷ್ಠಾಕಳೆ ೪೫೮ 
ಪ್ರಥಮದೀಕ್ಷೆ ೪೧೭ 
ಪ್ರಧಾನ ೨೧೯ 
ಪ್ರಧಾನ ನರಕ ೧೨೬ 
ಪ್ರಧಾನಿ ೨೧೯ 


ಪ್ರಮಾಣ ಅಶ 
ಪ್ರಮಾಣಪತ್ರ ೧೮೮ 
ಪ್ರಮಾದಫಲಕ ೧೯೨ 
ಪ್ರವಕ್ತಾ ಶೊ 
ಪ್ರಸಾದ ೪೪೧-೪೩ 
ಪ್ರಸಾದಕಾಯ ೩೭೮ 
ಪ್ರಸಾದದ ಬೆಣ್ಣೆ ೧೦೭ 
ಪ್ರಸಾದ ದ್ರೋಹ ೧೩೩ 
ಪ್ರಸಾದಲಿಂಗ ೪೨೬, ೪೫೮ 
ಪ್ರಸಾದಿಸ್ಥಲ ೪೫೧, ೪೫೪-೫೫ 
ಪ್ರಸಾದೋದಕ ೪೩೯ 
ಪ್ರಸಿದ್ಧ ಪ್ರಸಾದ ೪೪೨ 
ಪ್ರಹರಣ ಕ್ರೀಆ ೩೪೧ 
ಪ್ರಾಕಾಮ್ಯ ೨೮೪ 
ಪ್ರಾಚೀನ ಕರ್ನಾಟಕದಲ್ಲಿ ದಿವ್ಯ 
೨೩೪-೩೫ 
ಪ್ರಾಣಲಿಂಗ ೪೨೫ 
ಪ್ರಾಣಲಿಂಗ ಸಂಬಂಧ ೪೩೭ 
ಪ್ರಾಣಲಿಂಗಾರ್ಚಕ ೪೫೯ 
ಪ್ರಾಣಲಿಂಗಿಸ್ಥಲ ೪೫೫ 
ಪ್ರಾಣಿಗಳಿಂದ ಮನರಂಜನೆ ೩೪೧-೪೨ 
ಪ್ರಾಣಿವಧೆ ೬೫ 
ಪ್ರಾಣಿ ಹೋರಾಟ ೩೪೧ 
ಪ್ರಾಪ್ತ ೨೮೪ 
ಪ್ರಾಯಶ್ಚಿತ್ತಾಂಕ ೨೬೫ 
ಪ್ರಾರಬ್ಧ ಕರ್ಮ ೪೧೦, ೪೩೭ 
ಪ್ರಾಸ ೪೦, ೪೭, ೨೫೭ 
ಪ್ರೇತಸ್‌ ೧೧೫ 
ಪ್ರೇತಸೂತಕ ೧೨೯ 


೩೦೬ 

೨೩೨ 

೨೫೬ 

೩೧೪ 

೨೫೭ 

೩೦೬ 

೨೨೪, ೨೬೩-೬೪ 
೨೨೮ 

೨೨೮ 
೨೨೭-೨೮ 
೩೫೧ 

೩೨೪ 

೩೭೬ 
೧೬೧-೬೩ 

೬೯, ೭೨, ೧೬೬ 


ಬಲಿ 

ಬಲೆ 

ಬಲ್ಲೆಹ 

ಬಸವಿ 
ಬಹಿಂಗದಷ್ಟಮದ 
ಬಹಿಷ್ಕಾರ ಪದ್ಧತಿ 


ಲಿ 
ಬಹಿಷ್ಟು 


ಬಾಣಾಯಿತ 
ಬಾದುಬೆ-ಕಾಟುಗ 
ಬಾದುಬೆ 

ಬ 
ಬಾದುಬ್ಬೆಯ ಪರ್ವ 
ಬಾದುಮೆ 


ಬಾರುಕನ ಬಾಗಿಲು 


೬೫ 


೭೧, ೩೫೦-೫೧ 


೨೫೭ 
೧೦೪ 
೪೧೦ 
ಲಕ 
೧೩೦ 
೩೭೪ 
೬೧ 
೩೨೪-೨೭ 
೧೭೬ 
೧೧೮ 
೧೧೮ 
೧೯೪ 
೨೭೪ 
೯೫ 
೨೭೫ 
೩೪೪ 
೧೮೯ 


೨೫೧೧-೫೩, ೨೫೭ 


೨೨೪ 


೫೦೨-೦೩ 
೩೩೦, ೩೩೧ 


೩೩೧ 
೫೦೨ 
೧೬೫ 
೧೦೭ 
೩೪೯ 
೨೧೦ 


ಬಾಲವಣ 
ಬಾಲಸರ 
ಬಾವನ್ನ 
ಬಾವನ್ನವಿವರ 
ಬಾವನ್ನವೀರರು 
ಬಾಸಿಗ 
ಬಾಹತ್ತರ ಡಿಂಗರಿಗ 
ಬಾಹತ್ರರ ನಿಯೋಗ 
ಬಾಹಲ 
ಬಾಳಧಾರೆ 
ಬಾಳು 
ಬಾಳುದಲೆವಿಡಿ 
ಬಾಳೆ 
ಬಿಂಡಿವಾಳ 
ಬಿಟಿ 

ಊ 
ಬಿತವಟ 

೦ [ಕ 
ಬಿದಿರ ಕೆಲಸ 
ಬಿಯ್ಯಗ 
ಬಿರಿದ ಕಟು 

ಊ 

ಬಿರಿದ ಪಾಡು 
ಬಿರಿದಿನ ಅಂಕಕಾಅ 
ಬಿಲ್ಲು 
ಬಿಲ್ವಪತ್ರೆ 
ಬಿಸುಜಂತೆ 
ಬಿಳಿಯ ಲವಣ 
ಬೀದಿಗರು 
ಬೀದಿವಾಡು 
ಬೀರಣೆ 
ಬೀರಯ್ಯ 


೧೫೯ 

೩೪೫ 

೩೬೨ 
೧೩೦, ೪೦೧ 
೨೬೪-೬೫ 
೧೧೧ 

೨೬೨ 
೨೨೪-೨೫ 
೨೭೮ 

೨೫೪ 
೨೫೪ 
೨೪೯ 

೧೫೬ 

೨೫೫ 
೨೦೨, ೨೪೪-೪೫ 
೧೫೧ 
೧೬೬-೬೭ 
೩೩೬ 
೨೪೮, ೨೬೮ 
೨೪೮ 

೨೬೮ 
೨೫೦-೫೧ 
೧೫೬ 

೩೩೬ 

೮೭ 

೫೦೬ 

೩೦೩ 

೩೬೦ 

೧೨೩ 


ಬೀಸಗೆ 
ಬೀಸಂಬೂರಿಗೆ 
ಬುಟ್ಟಿ ಹೆಣೆಯುವವನು 
ಬುದಲಿಕೆ 

೦ 
ಬುದ್ದೀಂದ್ರಿಯಗಳು 
ಬೃಹಸ್ಪತಿ 
ಬೆಂಕಿಯ ಉತ್ಪತ್ತಿ 
ಬೆಂಗುಂಡು 
ಬೆ೦ಂಗೋಲು 
ಬೆಂತರ 
ಬೆಚ್ಚಿನ ಮಡಕೆ 
ಬೆಚುಗಟು 

ಜ [ಕ್ಟ 
ಬೆಡಗಿನ ಭಾಷೆ 
ಬೆಡಗಿನ ವಚನ 
ಬೆನಕ 


ಬೆರಣಿ 

ಬೆರಳು 
ಬೆಲೆಮಾಡು 

ಬೆಲ್ಲ 

ಬೆವಹಾರದ ಭಕ್ತಿ 
ಬೆಳಸೆ 

ಬೆಳೆಳು 


ಬೇಟೆ 
ಬೇಟೆಗಾರರ ಪರಿಕರ 
ಬೇಟೆಯ ನಾಯಿ 


೧೯೩ 
೩೫೪ 

೬೮ 

ಲ 

೪೧೦ 
೨೩೨, ೩೮೬ 
೩೯೨-೯೩ 
೧೯೨ 
೧೫೧ 
೧೨೫, ೨೦೦ 
೧೫೨ 
೧೫೨ 
೪೮೦-೮೨ 
೪೮೦ 
೭೧, ೫೦೨ 
೩೩೫ 
೩೫೨ 
೧೯೬ 
೧೮೮ 
೧೬೭ 
೪೩೩ 


೬೮, ೬೯, ೭೫ 


೩೫೬ 
೧೫೫-೫೬ 
೩೫೦ 
೩೬೬ 
೩೪೫-೫೦ 
೩೪೬ 
೩೪೬-೪೭ 


ಬೇಡ ೬೮, ೭೧, ೩೪೫ 


ಬೇಡಿತಿ ೩೪೫ 
ಬೇತಾಳ ೧೨೩ 
ಬೇಬಿಲೋನಿಯ ೧೯೧ 
ಬೇವಿನ ದಂಡೆ ೨೧೦ 
ಬೈಲಗಂಗಾರ ಹಟ ಆಲ್ಲಿ 
ಬೊಂತೆ ೩೬೦ 
ಬೊಂಬೆಯಾಟ ೩೨೭ 
ಬೊಕ್ಕಣ ೩೫೯ 
ಬೊಟ್ಟಳ ೧೬೦ 
ಬೊಟ್ಟುಗ ೧೬೦ 
ಬೋಗಾರ ೧೭೩, ೪೨೧ 
ಬೋದಿಗೆ ೭೨, ೧೬೬, ೩೩೬ 
ಬೋಳೆಯಂಬು ೨೫೨ 
ಬೌದ್ಧ ೬೧, ೪೬೪, ೪೬೫, ೪೮೮-೮೯ 
ಬೌಲಿ ೩೦೬ 
ಬ್ರಹ್ಮಚಾರಿ ೨೭೩ 
ಬ್ರಹ್ಮಪುರಿ ೨೭೪ 
ಬ್ರಹನಿರ್ವಾಣ ೯೮ 
ಬ್ರಹ್ಮಯಜ್ಞ ೬೫ 
ಬ್ರಹ್ಮಯಾಮಲ ೪೮೨ 
ಬ್ರಹ್ಮರಾಕ್ಷಸ ೧೨೩ 
ಬ್ರಹ್ಮವಾದಿ ೨೭೪ 
ಬ್ರಹ್ಮವಾದಿನಿ ೨೮೭ 
ಬ್ರಹ್ಮವೀಣೆ ೩೦೯ 
ಬ್ರಹ್ಮಹತ್ಯ ೩೬ 
ಬ್ರಹ್ಮಾಂಡ ವರ್ಣನೆ ೩೮೮-೯೦ 
ಬ್ರಾಹ್ಮಣರು ೬೪-೬೬ 
ಬ್ರಾಹ್ಮೀ ೫೦೩ 


೪೧೮ 


೪೧, ೪೫೨-೫೩ 


೪೩೬ 
೪೫೨ 
೧೫೫ 
೫೦೪ 
೨೮೩ 
೨೮೩ 
೩೦೬ 
೩೭೧ 
೪೨೯ 
೪೬೮ 
ಅಳ 
ಅಳ 
೪೩೪ 
೪೨೬ 
೪೩೮ 
೪೫೯€ 
೪೩೨ 
೪೪೨ 
೩೦೫ 
೨೩೩ 
೨೮೩ 
೨೫೭ 
೧೪೪ 
೩೩೧ 


ಭುಜಿಸ್ಪ ೧೧೭ 


ಭುಲ್ಲಕಿ ೩೦೬ 
ಭುವರ್ಲೋಕ ೧೨೬ 
ಭೂಚರತ್ನ ೨೮೩ 
ಭೂತಕಾಯ ೪೧೧ 
ಭೂತಪ್ರಾಣಿ ೧೧೩ 
ಭೂತಯಜ್ಞ ೬೫ 
ಭೂತವಿದ್ಯಾ (ದೈ) ೩೬೯, ೩೭೮ 
ಭೂಪತಿ ೩೦೬ 
ಭೂಪಾಳಿ ೩೦೬ 
ಭೂಮಿ-ಚಂದ್ರ ೧೨೫-೨೬ 


ಭೂಮಿಯ ಪ್ರಭೇದಗಳು ೧೪೯-೫೦ 
ಭೂಮಿಯ ಮಾಲೀಕತ್ವ ೧೫೬-೫೭ 
ಭೂಮಿ ಹಾಗೂ ಜೀವರಾಶಿ ೩೮೮-೯೦ 


ಭೂಮ್ಯಂಕ ೨೬೫ 
ಭೃಂಗಿವಿದೈ ೨೮೩ 
ಭೃತ್ಯಾಚಾರ ೧೩೯-೪೦ 
ಭೃತ್ಯಾಚಾರ ದ್ರೋಹಿ ೧೩೯ 
ಭೃಶುಂಡಿ ೨೫೭ 
ಭೇತಾಳ ೨೨೪ 
ಭೇದನ ೩೭೦ 
ಬೇರಿ ೩೧೩, ೩೧೪, ೩೧೭ 
ಭೇರಿವಾದಕ ೨೨೪ 
ಭೈತ್ರ ೧೯೧ 
ಭೈರವರು ೪೮೨ 
ಭೈರವಿ ೩೦೬ 
ಭೋಗ ಸಾಮಗ್ರಿ ೩೫೯-೬೪ 
ಭೋಗಾಂಗ ೪೫೧ 


ಮಂಗಳವೇಡ ೧೯೬ 


ಮಂಗಳಾರತಿ ೫೧೧ 
ಮಂಚಿಗೆ ೧೫೨ 
ಮಂಡಲ ೨೦೫. ೨೧೬ 
ಮಂಡಲಗಮಕನಾಡಿ ೩೭೨ 
ಮಂಡಲಾಧಿಪತಿ ೨೧೬ 
ಮಂಡಲೇಶ್ವರ ೨೦೫, ೨೧೬ 
ಮಂಡುಕನಾಡಿ ೩೭೨ 
ಮಂತು ೩೫೬ 
ಮಂತ್ರ ೪೪೭-೪೯ 
ಮಂತ್ರದೀಕ್ಷೆ ೪೧೭, ೪೪೪ 
ಮಂತ್ರವಿದ್ಯೆ ೨೦೦ 
ಮಂತ್ರವೈದ್ಯ ೩೭೮-೮೧ 
ಮಂತ್ರಸಿದ್ಧಿ ೨೮೩ 
ಮಂತ್ರಿ ಅಗ್ರ 
ಮಂತ್ರೋದಕ ೪೩೪ 
ಮಂತ್ರೋಪದೇಶ ೪೧೧ 
ಮಕರನಾಡಿ ೩೭೨ 
ಮಗ್ಗ ೧೬೧ 
ಮಗ್ಗದೆಜ್‌ ಎ೨ 
ಮಚ್ಚ ೧೭೧ 
ಮಚ್ಚಿಗ ೬೮, ೬೯, ೭೨, ೧೬೪ 
ಮಜ್ಜನೋದಕ ೪೪೦ 
ಮಟ್ಟ ೨೫೭ 
ಮಡಂಬ ೨೦೬ 
ಮಡಕೆಯ ತಯಾರಿಕೆ ೧೬೩ 
ಮಡಿವಾಳ ೧೭೫ 
ಮಡ್ಡು ೩೧೬ 
ಮಣಿಹಗಾಣ ೨೨೨ 
ಮತಾಂತರ ೪೬೧ 


ಮತಿಜ್ಞಾನ 
ಮತ್ತಕೋಕಿಲಾ 
ಮತ್ತರು 
ಮತ್ತರಾಂಕ 
ಮದುವೆ 
ಮದ್ದಳೆ 
ಮದ್ದಿನ ಪಟ್ಟಣ 
ಮದ್ದುಗುಣಿಕೆ 


ಮನಃಪರ್ಯಾಯ ಜ್ಞಾನ 


ಮನತ್ರಯ 
ಮನರಂಜಕ ವೃತ್ತಿ 
ಮನರಂಜನೆ 
ಮನವ್ಯಸನ 
ಮನುಮಂತ್ರ 
ಮನೆಗಳು 
ಮನೆದೈವ 
ಮನೆವೆರ್ಗಡೆ 
ಮನೋಲಯ 
ಮಮಕಾರ ದಾಸೋಹ 
ಮಯೂಖ 
ಮಯೂರನಾಡಿ 
ಮರಗೆಲಸ 
ಮರಣದಂಡನೆ 
ಮರಮೊಗ 
ಮರುಗ 
ಮರುಜೀವಣಿ 
ಮರುದ್ದಣ 
ಮರುದ್ದಾದ್ಯ 
ಮರ್ಕಟನಾಡಿ 


೨೭೨ 
೩೦೯ 
೧೯೫ 
೨೬೫ 
೧೧೦ 


೩೧೩, ೩೨೬ 


೨೫೬ 
೩೭೬ 
೨೭೨ 
೪೧೦ 
೧೭೬-೭೭ 
೩೩೮-೪೨ 
೧೪೨ 
೧೧೬ 
೩೩೬-೩೮ಲ 
೪೯೨ 
೨೨೨ 
೪೧೭ 
೪೩೬ 
೨೫೭ 
೩೭೨ 
೧೬೬ 
೨೩೯-೪೦ 
೩೨೫ 
೧೫೬ 
೩೭೭ 
೩೯೫ 
೩೧೧-೧೨ 
೩೭೨ 


ಮಲಜಟಿ 


೧ ಬ 


ಮಲ್ಲವಿದ್ಯೆ 
ಮಸಣವಾಡಗೆ 
ಮಹರ್ಲೋಕ 
ಮಹಳ 

ಮಹಾಕಾಲೀ 
ಮಹಾಚೀನೀ 
ಮಹಾಜ್ಯೋತಿರ್ಜ್ಜಾನ 
ಮಹಾತಳವಾರ 
ಮಹಾದಂಡನಾಯಕ 
ಮಹಾನುಭಾವಪಂಥ 
ಮಹಾಪ್ರಧಾನ 
ಮಹಾಮಂಡಲೇಶ್ವರ 
ಮಹಾಮನೆ 
ಮಹಾರಾಜ 
ಮಹಾಲಿಂಗ 
ಮಹಾಲಿಂಗಸ್ಥಲ 
ಮಹಾವತಿ 
ಮಹಾಶೈವ 
ಮಹಾಸಾದಾಖ್ಯ 
ಮಹಾಸ್ಥಲ 
ಮಹಿಮಾ 
ಮಹಿಷಹೋಮ 
ಮಹೇಂದಜಾಲ 


೪೦೭, ೪೧೦ 
೧೯೧ 
೧೮೭ 
೩೦೫, ೩೦೬ 
೨೨೪ 
೨೨೪ 
೨೮೩, ೨೮೪ 
೧೧೨ 
೧೨೬ 
೧೦೪ 
೫೦೪ 
ಹೀ 
3) 
ಜಿಒ ೨೨೬ 
೨೨೦ 
೪೦೭ 
೨೨೪ 
೨೦೫, ೨೨೭ 
೩೩೪ 
೨೧೬ 
೪೨೬, ೪೫೮ 
೪೪೯ 


೪೬೪, ೪೬೫, ೪೭೭ 


೪೭೦ 

೪೦೯ 

೪೫೧ 

೨೮೪ 

೬೫ 

೨೮೩, ೨೮೪ 


ಮಹೇಶ್ವರಸ್ಥಲ 
ಛಿ 
ಮಳಖೇಡ್‌ 
ಮಳಲಕೆಯಿ 
ಮಳಲುಲಿಪಿ 
ಮಖುಜವಣಿ 
ಮಜುಜೇವಣಿ 
ಮಾಂಡಲಿಕ 
ಮಾಂಸಭಕಣೆ 
[0 
ಮಾಗಧ 
ಮಗಾಯ್‌ 
ಮಾಗುಳಿಬೇರು 
ಮಾಚಬೆ 
ಬ 
ಮಾಟಗಾತಿ 
ಆಡ 
ಮಾಣಿಕ್ಯ 
ಮಾಣಿಕ್ಯವೀಣೆ 
ಮಾತಂಗ 
ಮಾತ್ಸ್ಯನ್ಯಾಯ 
ಮಾದಲ 


ಮಾನವಶಾಸ್ತ(ಜ್ಞ) 
ಬ 
ಮಾನುಷಸಾಕ್ಷ್ಯ 
ಮಾಮಿಡಿ 
ಮಾಯಾ 
ಮಾಯಾಖ್ಯ 
ಮಾಯಾಮಲ 
ಮಾಯಾವಾದ 


೪೫೩-೫೪ 
೨೦೭ 
೧೫೦ 
೨೭೫ 
೩೭೭ 
೩೭೭ 
೨೧೫ 

೬೬ 

೨೨೪ 
೩೬೨ 
೩೫೪ 
೧೧೯ 
೧೨೫ 
೧೧೩ 
೧೬೯ 
೩೦೯ 

೬೯ 

೨೧೩ 
೧೫೬ 
ಆರ 
೩೫೪ 
೧೯೩, ೧೯೪ 
೭, ೧೧ 
೨೩೧ 
೩೫೪ 
೨೪೬ 
೪೪೮ 
೪೧೦ 
೪೮೫ 


ಮಾರಯ್ಯ ೧೨೩. ೫೦೫ 
ಮಾರಿಕವ್ವೆ ೧೮೮, ೪೯೮ 
ಮಾರಿ-ಜೋಕುಮಾರ ೪೯೮-೫೦೨ 
ಮಾರು ೧೮೯ 
ಮಾರ್ಗ ೩೦೪ 
ಮಾರ್ಗಶೈವ ೪೬೮-೬೯ 
ಮಾಲತಿ ೪೯೭ 
ಮಾಲವ ೩೦೬ 
ಮಾಲವ ಪಂಚಮ ೩೦೫ 
ಮಾಲೆಗಾಅ ೭೩, ೧೭೬ 
ಮಾಲ್ಯಾಕಾರಕ ೨೨೪ 
ಮಾವತಿಗ ೨೪೨ 
ಮಾವು ೧೫೬ 
ಮಾಷಾ ೧೯೩ 
ಮಾಸ ೩೯೧ 
ಮಾಸಾಳ್ಗಳು ೨೨೪ 
ಮಾಸಿ ೧೯೩ 
ಮಾಸಿಕ ಶ್ರಾದ್ಧ ೧೧೫ 
ಮಾಸಿಕಲ್ಲು ೯೯, ೧೧೪ 
ಮಾಹುರೀ ೩೦೬ 
ಮಾಹೇಶ್ವರಿ ೫೦೩ 
ಮಾಳ ೧೦೪ 
ಮಾಳಯ್ಯ ೧೨೪ 
ಮಾಳವಿ ೪೯೭ 
ಮಾಳಿಗೆ ೩೩೭ 
ಮಾಅಂಕ ೨೬೮-೬೯ 
ಮಾಜುವೋಗು ೧೧೮ 
ಮ್ಹಾಳಸಾ ೪೯೭ 


ಮಿಟೆ ೨೫೩ 
ಬ 


೧೯೫ 


ಮಿಣಿ ೨೪೩ 
ಮಿಣಿಯಾಟ ೨೮೪, ೩೩೯ 
ಮಿಶ್ರರಾಗ ೩೦೭ 
ಮಿಶ್ರಶೈವ ೪೬೯, ೪೭೦ 
ಮೀಟುಗವಣೆ ೩೫೦ 
ಮೀನುಗಾರಿಕೆ ೩೫೧ 
ಮೀಮಾಂಸಾ ೨೭೭, ೨೮೦, ೨೮೧, 

೪೬೩, 
ಮೀಮಾಂಸಕ ೪೬೪ 
ಮುಂಡಗೆ ೩೩೫ 
ಮುಂಡಿಗೆ ೨೨೯-೩೦, ೨೯೩ 
ಮುಂಡೆ ೯೬ 
ಮುಕ್ತ ಶರ 
ಮುಕ್ತಾಮುಕ್ತ ೨೪೯ 
ಮುಖಸ್ನಾನ ೪೩೯ 
ಮುಖ್ಯ ಅಧಿಕಾರಿಗಳು ೨೨೫-೨೬ 
ಮುಖ್ಯ ದಿವ್ಯ ೨೩೨ 
ಮುಖ್ಯ ನರಕ ೧೨೬ 
ಮುಚ್ಚುಳುವಲಗೆ ₹೨ 
ಮುಡಿಗೆ ೨೨೯, ೨೯೩ 
ಮುಡಿವಾಳ ೧೫೬ 
ಮುತ್ತು ೧೬೯ 
ಮುತ್ತೈದೆ ಸಾವು ೧೦೦ 
ಮುದ್ಗರ ೨೫೫, ೨೫೭ 
ಮುದ್ರಾಧಿಕಾರ ೨೨೪ 
ಮುನಿ ೬೪ 
ಮುರಜ ೩೧೩ 
ಮುರಜವಾದಕ ೨೨೫ 
ಮುರಿಗಂಚು ೧೭೩ 


ಮುಷ್ಟಿಚಿ೦ತನಾ 
ಮುಸಲ 
ಮುಸುಂಡಿ 
ಮುಹುರಿ 
ಮುಹೂರ್ತ 
ಮುಳ್ಳು 
ಮೂಗುತಿ 
ಮೂಗೈತೊಲೆ 
ಮೂರ್ತಿಸಾದಾಖ್ಯ 
ಮೂಲಪ್ರಣವ 
ಮೂಲಿಕಾಸಿದ್ಧಿ 
ಮೂಲಿಗ 
ಮೂವಟ್ಟಲು 
ಮೂವತ್ತಾರುಸ್ಥಲ 
ಮೂವತ್ತೆರಡಾಯುಧ 
ಮೂವತ್ತೆರಡು ಕೃತ್ಯ 
ಮೂವತ್ತೆರಡು ರಾಗ 
ಮೂವಿಟ್ಟ 
ಮೃಗಯಾರ್ಥಿ 
ಮೃಡದರ್ಶನ 
ಮೃತಪ 

ಮೃತ್ತಿಕೆ ಲವಣ 
ಮೃದಂಗ 

ಮೆಣಸು 

ಮೆದೆ 

ಮೇಘರಂಜಿ 

ಮೇಟಿ 
ಮೇಲಣವಟ್ಟ 
ಮೇಗುಸಾದನ 


೨೫೫, 
೨೫೫, 


೨೮೩, ೨೮೪, 


೧೫೬, 


೨೮೩ 
೨೫೭ 
೨೫೭ 
೩೧೨ 
೩೯೦ 
೧೬೨ 
೩೬೮೧ 
೩೩೭ 
೪೦೯ 
೪೩೪ 
೩೭೬ 
೧೮೮ 
೧೦೭ 
೪೫೦ 
೨೫೬ 
೪೬೦ 
೩೦೬ 
೨೪೫ 
೨೨೫ 
೪೬೪ 
ಪ್ರಿ 
೮೭ 
೩೧೩ 
೩೫೩ 
೧೫೩ 
೩೦೬ 
೧೫೩ 
೧೬೬ 
೩೫೩ 


ಮೇಲೋಗರ 
ಮೇಳಗಾಳೆಗ 
ಮೇಳದಂಕ 
ಮೇಳೆವಣೆ 
ಮೈಕೆಟ್ಟು 
ಮೈನೆರೆ 
ಮೈಲಾರ 


ಲ 


ಮೈಲಾರ-ಮಾಳಚಿ 


ಮೈಲುಗ 

ಮೊನೆ 
ಮೊನೆಯಂಬು 
ಮೊರ 
ಮೊಹೆಂಜೊದಾರೊ 
ಮೊಳ 
ಮೋಕ್ಷಗುರು 
ಮೋಟ 

ಮೋಹು 
ಮೋಪುಗಾರ 
ಮೋಳಿಗೆಯವರು 
ಮೌಲ 


ಮೌಷ್ಟಿಕ 


ಯಾಂತ್ರಿಕ 


೩೫೩, ೩೫೬ 
೩೪೧ 
೨೬೫, ೩೪೧ 
೩೧೬, ೩೧೫ 
೩೭೪ 

೧೦೬ 
೪೯೮೪-೯೫ 
೪೯೪-೯೮ 
೪೯೫ 

೧೬೩ 

೨೫೩ 

೧೯೪ 

೧೭೦ 

೧೯೫ 

೪೧೫ 

೧೨೩ 

೨ 
೭೨೧೮೬ 
೧೭೬ 
೨೪೪, ೨೫೮ 
೨೫೭ 

೨೫೦ 

೩೦೯ 

೬೪ 

೪೦೬ 

೧೯೬ 

೬೭ 

೨೫೭ 

೧೨೫ 


ಯಾಜನ ೬೪ 
ಯಾತುಧಾನ ೫೦೬ 
ಯಾದವ ೧೮೭, ೧೯೩ 
ಯಾಪನ ೨೫೭ 
ಯಾಳ್‌ ೩೧೯ 
ಯುಕ್ತದಾಸೋಹ ೪೩೬ 
ಯುದ್ಧಕಾಲ ೨೪೪-೪೭ 
ಯುದ್ಧಕ್ಕೆ ಮುನ್ನ ೨೪೫-೪೬ 
ಯುದ್ಧದ ಉಡುಗೆ ೨೪೬-೪೭ 
ಯೋಗ ೬೪, ೨೮೨, ೪೬೩ 
ಯೋಗಶೈವ ೪೭೦ 
ಯೋಗಾಂಗ ೪೫೧ 
ಯೋಗಿ ೪೬೩, ೪೬೪, ೪೬೫, 
ಯೋಜನ ೧೯೬ 
ಯೋಧಪಭೇದ ೨೫೮-೬೯ 
ಯೋನಿಭೇದ ೩೯೦ 
ರಂಗೋಪಜೀವಿ ೩೨೮ 
ರಕ್ಕಸವಗರಣ ೩೨೯ 
ರಕ್ಷಕದಳ ೨೨೩-೨೪ 
ರಕ್ಷೆ ೪೪೪ 
ರಗಳೆ ೫೫ 
ರಜಕ ೬೭, ೨೨೪ 
ರಜಸ್ಸೂತಕ ೧೨೯ 
ರಣರಂಗ ೨೪೭ 
ರತ್ನದ ಗಣಿ ೧೬೮-೬೮೯ 
ರತ್ನಪರೀಕ್ಷೆ ೧೬೯, ೨೮೫ 
ರಥ ೨೪೨ 
ರನ್ನವಸರ ೧೮೯ 
ರಪಣ ಕಿ ೪೪ 


ರವಿದಿವ್ಯ ೨೩೨ 
ರಸಚಿತ್ರ ೩೩೩ 
ರಸದ ೨೪೬ 
ರಸದಾಳಿ ೧೫೬ 
ರಸವಾದ ೩೮೧-೮೩ 
ರಸಿಸಿದ್ಧಿ ೨೮೪, ೩೭೭ 
ರಸವೈದ್ಯ ೩೬೮೯, ೩೭೭ 
ರಸಾತಳ ೧೨೬ 
ರಸಾಯನ ೩೬೯ 
ರಹಸ್ಯ ೨೭೮ 
ರಾಗಗಳು ೩೦೫-೦೭ 
ರಾಗಪಂಜರ ೩೦೬ 
ರಾಗಾಂಗ ೩೦೫ 
ರಾಜ ೨೦೮, ೨೧೫-೧೮ 
ರಾಜಗುರು ೨೨೧ 
ರಾಜಧಾನಿ ೨೦೬ 
ರಾಜನ್‌ ೨೧೫ 
ರಾಜಸಭೆ ೨೧೮ 
ರಾಜತ್ವ: ವಚನಕಾರರ ಮನೋಭಾವ 
೨೦೧೪-೧೫ 
ರಾಜಲಕ್ಷಣ ೨೧೭ 
ರಾಜಶಾಲಿ ೧೫೫ 
ರಾಜ್ಯ ೨೦೦೫-೦೭ 
ರಾಜ್ಯದ ಖರ್ಚು ೨೦೩-೦೪ 
ರಾಜ್ಯವ್ಯಸನ ೧೪೩ 


ರಾಜ್ಯಾದಾಯ (ಇತರ ಬಗೆ) ೨೦೨ 
ರಾಜ್ಯಾದಾಯ, ಸುಂಕ, ತೆರಿಗೆ೨೦೦-೦೨ 


ರಾಟೆ 
ರಾಣಿವಾಸ 
ರಾತ್ರಿ-ದಿನ 


೧೬೧ 
೨೧೮ 
೩೯೦ 


ರಾದು 
ರಾಮಕ್ರಿ 
ರಾಮಕ್ರಿಯಾ 
ರಾಯಭಾರ 
ರಾವಣಹಸ್ತ 
ರಾಶಿಕೂಟ 
ರಾಷ್ಟ್ರ 
ರಾಹು 
ರಾಹು-ಕೇತು 
ರುದ್ರಮಾರ್ಗ 
ರುದ್ರವೀಣೆ 
ರುದಾಕಿ 
೨ 
ರುದ್ರಾಕಿ ಪ್ರಭೇದ 
(UY 
ರುದ್ರಾಕ್ಷಿಧಾರಣ 
ರುದಾಕಿ ಸರೂಪ 
೨೦ ಯ 
ರೂಪಕ 
ರೇಖೆ 
ರೇವಣಸಿದ 
೦ 
ರೋಗಗಳು 


ಲಂಕಾ 
ಲಂಗಿಗ 

ಲಂಚ 

ಲಂಚ ಮತ್ತು ಕಳ್ಳತನ 
ಲಂದಣಗಿತ್ತಿ 
ಲಕ್ಷಣಶಾಸ್ತ್ರ 

ಲಕ್ಷ್ಮೇಶ್ವರ 

ಲಗುಡ 


೩೫೦ 
೩೦೬ 
೩೦೬ 
೨೨೫ 
೩೧೧ 
೧೧೦, ೩೮೮ 
೨೦೮ 
೧೨೬ 
೩೮೬ 
೪೬೫ 
೩೧೦ 
೪೪೬-೪೭ 
೪೪೭ 
೪೪೬-೪೭ 
೪೩೦ 
೪೯-೫೦ 
೩೪೪ 
೩೯೬ 
೩೭೩-೭೪ 
೧೯೧ 
೨೨೫ 
೧೧೭ 
೩೩೯" 
೧೯೬ 
೧೯೬-೯೯ 
೧೭೫ 
೨೮೪ 
೨೦೭ 
೨೫೭ 


ಲಿಂಗ 


ಲಿಂಗದ ರಾಣಿವಾಸ 


ಲಿಂಗದ್ರೋಹ 
ಲಿಂಗಧಾರಕ 
ಲಿಂಗಧಾರಣೆ 


೩೮೫ 

೨೮೪ 

೩೫೯ 
೩೦೫, ೩೦೬ 
೩೯೦ 

೧೭೦ 

೨೫೭ 
೧೯೦, ೩೫೯ 
೪೨೭ 

೧೬೨ 
೪೧೦-೨೭ 
೧೦೫ 
೧೩೨, ೧೩೮ 
ಅಲಲ 
೪೧೯-0 


ಲಿಂಗಧಾರಣೆಯ ಸ್ಥಳಗಳು ೪೨೨-೨೩ 
ಲಿಂಗನಿರ್ಮಾಣ ವಸ್ತುಗಳು ೪೨೦-೨೨ 


ಲಿಂಗಪಾದೋದಕ 


ಲಿಂಗಪೂಜೆ 
ಲಿಂಗಪ್ರಭೇದ 
ಲಿಂಗಪ್ರಸಾದ 
ಲಿಂಗಪ್ರಾಣಿ 
ಲಿಂಗಭಕ್ತ 
ಲಿಂಗಮುದ್ರೆ 
ಲಿಂಗವಂತ 
ಲಿಂಗವೀರ 
ಲಿಂಗಸೇವೆ 
ಲಿಂಗಸ್ಥಲ 
ಲಿಂಗಸ್ಟಾಯತ 


೪೩೮, ೪೪೦ 
೪೨೬-೨೭ 
೪೨೫-೨೬ 

೪೪೧, ೪೪೨ 

೪೫೯ 
೪೫೮ 
೪೨೦ 
೬೯, ೪೦೨ 
೪೫೮ 
೪೩೬ 
೪೫೨ 
೪೧೭ 


ಲಿಂಗಾಂಗ ಸಾಮರಸ್ಯ 
ಲಿಂಗಾಚಾರ 
ಲಿಂಗಾಯತ 
ಲಿಂಗಿ 
ಲಿಂಗೋದಕ 
ಲೀಲೆಯ ಪಶು 
ಲೆಂಕ 

ಲೆಂಗಿ 

ಕ್ಕ 

ಲೆಕ್ಕಣಿಕೆ 
ಲೆಕ್ಕವಲಗೆ 

ಲೆತ್ತ ಪಗಡೆ 
ಲೇಖಕ 
ಲೇಖಕವಾಹಕ 
ಲೇಖನ ಸಾಮಗ್ರಿ 
ಲೇವಳ 

ರೊಕ್ಕಿ 

ಲೋಚು 
ಲೋಯಿ(ಳಿ)ಸರ 
ಲೋಹಕ್ರಿಯೆ 
ಲೋಹವಾದ್ಯಗಳು 
ವಂಕಿ 
ವಂಶದೊತ್ತು 
ವಗ್ಗಯ್ಯ 
ವಟಸಾವಿತ್ರೀ ವತ 
ವಚನ: ಅರ್ಥ 
ವಚನ: ಜನಪ್ರಿಯತೆ 
ವಚನ: ಪ್ರಾಚೀನತೆ 


೪೫೮ 
೧೩೫, ೪೬೦ 
೬೦೨ 
೪೨೦ 
೪ರ, ೪೪೦ 
೪೩೨ 
೨೫೮-೬೦ 
೨೬೦ 
೨೮೩ 
೨೮೬ 
೨೮೬ 
೩೪೨ 
೩೩೨ 
೨೨೪ 
೨೬೩ 
೨೮೫-೮೭ 
೬೧ 
೫೦೮ 
೪೮೪ 
೩೭೬ 
೨೮೫ 
೩೧೨ 
೨೫೭ 
೧೧೮ 
೪೯೬ 
೫೧೪ 
೧೩-೧೪ 
೨೧-೨೩ 
೧೪-೧೬ 


ವಚನಕಾರರ ವಿದ್ಯೆಯ ಮಟ್ಟ೨೮೯-೯೨ 


ವಚನಗಳು: ಭಾಷೆ ೩೦-೪೦ 
ವಚನ ಭಂಡಾರ ವಿ 
ವಚನ ಸಾಹಿತ್ಯ: ವೈಫುಲ್ಯ ೨೩-೨೫ 
ವಜ್ರ ೧೬೯, ೨೫೭ 
ವಣಿಜಕ ೬೯ 
ವತ್ಸದಂತ ೨೫೧ 
ವಧಾದಂಡ ೨೩೯ 
ವನದುರ್ಗ ೨೦೯ 
ವನಪಾಲಕ ೨೨೪ 
ವಯಸ್ತಂಭ ೨೮೪ 
ವರಚಕ್ತಿ ೨೧೬ 
ವರ-ವರಣ ೧೦೯ 
ವರಾಳಿ(ಲೀ) ೩೦೬ 
ವರ್ಗಪಾಠ ೨೭೯ 
ವರ್ಣಗಳಿಂದ ಜಾತಿಗಳು ೬೧-೬೨ 
ವರ್ಣಪದ್ಧತಿ ೫೯ 
ವರ್ಣಭೇದ ೫೯ 
ವರ್ಣೀ ೨೭೩ 
ವರ್ತಕಶ್ರೇಣಿ ೧೮೪ 
ವರ್ತಮಾನ ೨೮೩ 
ವರ್ಷ ೩೯೧ 
ವಲ್ಲಕೀ ೩೦೯ 
ವಶಿತ್ವ ೨೮೪ 
ವಶ್ಯ ೨೮೩, ೩೮೧ 
ವಸಂತ ೩೦೬ 
ವಸ್ತಚ್ಛೇದಕ ೬೯ 
ವಹನಕರ್ಮ ೨೪೫ 
ವಾಕ್ಚಾರುಷ್ಯ ೨೩೭ 


ವಾಗ್ಗೇಯಕಾರರು 


ವಾಸ 
ವಾಸಗೃಹಗಳು 
ವಾಸಿ 

ವಾಸುಗಿ 
ವಾಸ್ತುಶಿಲ್ಪ 
ವಾಳಾವಳಿ 
ವಿಕೃತ ಪ್ರಕರಣ 
ವಿಗ್ರಹಾರಾಧನೆ 
ವಿಚಾರಪತ್ನಿ 
ವಿಜಯಾ 
ವಿತಳ 

ವಿದಳ 
ವಿದ್ಯಾಕಲೆ 


೫೪ 

೨೩೭ 
೧೦೯ 
೨೦೪ 
೩೨೮ 
೩೬೯ 
೩೭೩ 
೩೭೪ 
೩೭೪ 
೨೮೩ 
೪೭೦ 
೩೪೫ 
೨೮೩ 
೩೮೬ 
೫೦೩ 
೧೯೩ 
೩೧೧, ೩೧೭ 
೩೩೫-೩೭ 
೧೭೧ 
೩೧೧ 
ವಿಷಿ೩ಿ-೩೪ 
೨೬೧ 
೩೨೯ 
೫೦೭-೦೮ 
೯೪, ೪೦೪ 
೫೦೪ 
೧೨೬ 
೧೫೫ 
೪೫೮ 


ವಿದ್ಯಾಕೇಂದ್ರಗಳು 
ವಿದ್ಯಾಧರವೇಂಟೆ 
ವಿದ್ಯಾರಂಭ 
ವಿದ್ಯಾರ್ಥಿ 
ವಿದ್ಯಾವಂತ 
ವಿದ್ಯಾವ್ರತ ಸ್ನಾತಕ 
ವಿದ್ಯಾಸ್ನಾತಕ 
ವಿದ್ವಜ್ಜನ 
ವಿಧವಾವಿವಾಹ 
ವಿಧವೆ 

ವಿಧಿಶು 

ವಿಧ್ಯಾಂಕ 
ವಿನಯಜಲ 
ವಿನಾಯಕ 
ಏಪಂಚೀ 
ವಿಭೂತಿ 

ವಿಭೂತಿ ತಯಾರಿಕೆ 
ವಿಭೂತಿಧಾರಣೆ 
ವಿಭೂತಿಪಟ್ಟ 
ವಿಭೂತಿ ಪ್ರಭೇದ 
ವಿಭೂತಿ ವೀಳೆಯ 
ವಿಮಾನ 

ಏರಾಟ್‌ 
ಎರುದ್ಧಾಂಕ 
ಏವಾಹ 

ವಿವಾಹ ಹೋಮ 
ವಿಷದಿವ್ಯ 
ವಿಷಸ್ತಂಭನಮಂತ್ರ 
ವಿಶಿಷ್ಟಾದ್ವೈತ 


೨೭೪-೭೫ 
೩೪೬ 

೧೦೬ 

೨೭೩ 
೧೦೪, ೪೧೪ 
೨೭೩ 

೨೭೩ 
೨೨೪೩ 
೧೦೦-೧೦೧0 
೯೫-೯೭ 
೯೫ 

೨೬೫ 

೪೩೮ 

೭೧, ೫೦೧-೦೨ 
೩೦೯ 
೪೪೬೩-೪೭ 
೪೪೫ 

ಅಲಲ 
೧೦೭, ೪೧೭ 
ಅಲ 
೧೦೬, ೧೩೬ 
೧೧೩ 

೨೧೬ 

೨೬೫ 


೧೦೬, ೧೦೮-೧೨ 


೧೦೯ 
೨೩೨, ೨೩೬ 
೩೭೯ 
೪೫೧ 


ವಿಶೇಷ ಖಾದ್ಯಗಳು 
ವಿಶೇಷ ಪವಿತ್ರ ದಿನಗಳು 
ವಿಶ್ವಜಿತ್‌ಯಜ್ಞ 
ವಿಶ್ವವ್ಯಸನ 

ವಿಶ್ವಾರಾಧ್ಯ 

ವಿಸ್ತಾರ (ರಾಗ) 
ವಿಹಂಗನಾಡಿ 
ವೀಣಾವಿದ್ಯೆ 

ವೀಣೆ 

ವೀರ 

ವೀರಗಲ್ಲು 

ವೀರಭದ್ರ 

ವೀರಶೈವದ ಮೂಲ 
ವೀರಶೈವದ ಪ್ರಾಚೀನತೆ 


೩೫೪-೫೭ 
೫೧೩-೧೪ 
೬೧ 

೧೪೩ 
೩೯೬ 
೩೦೫ 
೩೭೨ 
೨೮೩ 
೩೦೯ 
೩೯೯ 
೧೧೪ 
೫೦೫ 
೩೯೮-೯೯೯ 
೩೯೫-೯೮೮ 


ವೀರಶೈವ:ಸುಧಾರಕ ಹೆಜ್ಜೆಗಳು೪೦೨-೦೭ 


ವೀರಶೈವವೆಂಬ ಹೆಸರು ೩೯೯-೪೦೨ 
ವೀರಾಚಾರ ೪೦೧ 
ವೀರ್ಯಾಚಾರ ೧೩೪ 
ವೀಸ ೧೮೫ 
ವೀಳ್ಯದ ಶಾಸ್ತ್ರ ೧೧೧ 
ವೃಕ್ಷಪೂಜೆ ೫೦೮ 
ವೃತ್ತ ಡಾ 
ವೃತ್ತಿಸಂಘ ೬೭ 
ವೆಲ್ಲಾಲ ೬೮ 
ವೇಣು ೨೫೧, ೨೫೭ 
ವೇಣುವಿದಲ ೨೭೬ 
ವೇತ್ರಹಸ್ತ ೨೨೩ 
ವೇದ ೫೯. ೧೧೬, ೨೭೭ 

೨೮೪ 


ವೇದಾಂತ ೨೮೦, ೨೮೨, ೪೬೩ 


ವೇದಾಧ್ಯಯನ ೨೭೮-೮೦ 
ವೇದಾರಂಭ ೧೦೬ 
ವೇದಾದೀಕ್ಷೆ ೪೧೭ 
ವೇಲಾವುಲಿ ೩೦೬ 
ವೇಶ್ಯಾಜನ ೨೨೫ 
ವೇಶ್ಯೆಯರು ೧೦೨೨-೦೪ 
ವೇಸಿ ೧೦೪, ೪೧೪ 
ವೇಳಾವಳಿ ೩೦೫ 
ವೇಳೆತನ ೨೬೧ 
ವೇಳೆವಾಳಿ ೨೬೦-೬೧ 
ವೈಣಿಕ ೨೨೪ 
ವೈತರಣಿ ೧೨೬ 
ವೈತಾಳಿಕ ೨೨೪ 
ವೈದಿಕಶಾಸ್ತ ೨೮೪ 
ಮೆ 
ವೈದ್ಯಜ್ಞಾನ ೩೬೭೯-೭೧ 
ವೈರಾಂಕ ೨೬೫ 
ವೈಶಿಕಶಾಸ್ತ ೨೮೪ 
ಮೆ 
ವೈಶೇಷಿಕ ೨೮೨, ೪೬೩ 
ವೈಶ್ರವಣ ೩೭೦ 
ವೈಶ್‌ ೬೨, ೬೩, ೬೯ 
ವೈಶ್ಯಬ್ರಾಹ್ಮಣ ೬೪ 
ವೈಷ್ಣವ ೪೬೪, ೪೭೦ 
ಣಿ 
ವೈಷ್ಣವ ಧರ್ಮ ೪೮೫-೮೬ 
ವೈಷ್ಣವೀ ೫೦೩ 
ಣಿ 
ವೈಹಾಳಿ ೨೪೪ 
ವ್ಯತೀಪಾತ ೩೮೭ 
ವ್ಯಧನ ೩೭೦ 


ವ್ಯವಸಾಯ ೧೪೯-೫೬ 


ವ್ಯವಸಾಯ ಕ್ರಮ ೧೫೦-೫೩ 
ವ್ಯಾಕರಣ ೨೭೭, ೨೮೦, ೨೮೧ 
ವ್ಯಾಖ್ಯಾನ ೨೯೩-೯೪ 
ವ್ಯಾಪಾರ ಮತ್ತು ಸಾರಿಗೆ ೧೮೮-೯೨ 
ವ್ಯಾವಹಾರಿಕ ೬೯, ೨೨೫ 
ವ್ರಣವೈದ್ಯ ೩೬೯, ೩೭೫ 
ವ್ರತ-ನೇಮ ೫೧೨-೧೩ 
ವ್ರತಸ್ನಾತಕ ೨೭೩ 
ಶಂಕರಾಭರಣ ೩೦೬ 
ಶಂಕು ೨೫೭ 
ಶಂಖ ೩೧೭, ೩೧೮ 
ಶಕರು ೬೭ 
ಶಕುನ ೧೨೨-೨೩ 
ಶಕ್ತಿ ೨೫೭ 
ಶಕ್ತಿದೇವತೆಗಳು ೫೦೩-೦೫ 
ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತ ೪೦೭-೦೮ 
ಶತಖ್ಲು ೨೫೭ 
ಶತವೇದಿ ೨೮೦ 
ಶಬರ ೭೪ 
ಶಬುದವೇದಿ ೨೭೯ 
ಶಬ್ದ ಶಾಸ್ತ್ರ ೨೭೭ 
ಶಬ್ದವಿದ್ಯಾ ದೀಹ 
ಶಮನೀಯ ೧೧೨ 
ಶರ ೨೫೧ 
ಶರಣ ೪೪೮ 
ಶರಣರ ಸದ್ಗೋಷ್ಠಿ ೨೯೫ 
ಶರಣಸತಿ-ಲಿಂಗಪತಿ ೪೧೦ 
ಶರಣಸ್ಥಲ ೪೫೬-೫೭ 
ಶಲಾಕಾ ೨೫೧ 


ಶಲ್ಯ 
ಶಸ 

ಮೆ 
ಶಸ್ತವಿದ್ಯೆ 

ಮೆ 
ಶಸ್ತ್ರವೈದ್ಯ 
ಶಾಂತಿಕಳೆ 
ಶಾಂತ್ಯತೀತ ಕಳೆ 
ಶಾಂತ್ಯತೀತ್ತೋತ್ತರ ಕಳೆ 
ಶಾಂಭವ 
ಶಾಕುನಿಕ 
ಶಾಕ್ಷೇಯ 
ಶಾರೀರದಂಡ 
ಶಾಲಾಕ್ಯ 
ಶಾಲಿಹೋತ್ರ 
ಶಾಸಕಾಂಗ 
ಶಾಸನ 
ಶಾಸಗಳು 

ಮೆ 
ಶಿಕಕ 

[0 
ಶಿಕಾ 

[90 
ಶಿಕಾಗುರು 

[50 
ಶಿಕ್ಷಾಪಾದೋದಕ 
ಶಿಕಾಭಸಿತ 

[UY 
ಶಿಕ್ಷೆಯ ವಿಧಾನ 
ಶಿರಃಸ್ನಾನ 
ಶಿರಸ್‌ 
ಶಿರಾದಿ 
ಶಿಲಾಚ್ಛೇದಕ 
ಶಿಲಕ 
ಶಿಲ್ಪಸ್ಥಾನವಿದ್ಯಾ 
ಶಿವಕಥಾವರ್ಣನ 


೩೬೯ 

೧೭೫ 

೨೮೩, 

೩೬೯ 

೪೫೮ 

೪೫೮ 

೪೫೮ 

೨೯೨ 

೨೨೪ 

೪೬೮೪, ೪೮೩ 
೨೩೪ 

೩೬೯ 

೨೭೭, ೨೮೩ 
೨೧೩-೨೨೧ 


ಶಿವಜ್ಞಾನ ೨೭೨ 
ಶಿವತತ್ವಗೀತ ೪೫೨ 
ಶಿವದ್ರೋಹಿ ೪೨೫ 
ಶಿವಪುರ ೨೭೫ 
ಶಿವಭಾಗವತ ೪೬೬ 
ಶಿವರಾತ್ರಿ ೫೧೬ 
ಶಿವಲಿಂಗ ೪೨೬, ೪೫೮ 
ಶಿವಸಾದಾಖ್ಯ ೪೦೯ 
ಶಿವಾಚಾರ ೧೩೭-೩೮, ೪೬೧ 
ಶಿಶ್ನದೇವಾಃ ೪೧೮ 
ಶೀಲವಂತ ೮೬-೯೦ 
ಶುಂಠಿ ೩೫೪ 
ಶುದ್ಧಪ್ರಕರಣ ೩೨೯ 
ಶುದ್ಧಪ್ರಸಾದ ೪೪೧ 
ಶುದ್ಧಭೈರವಿ ೩೦೩ 
ಶುದ್ಧಮಾದಿಗ ೬೮ 
ಶುದ್ಧವಿದ್ಯೆ ೪೧೭ 
ಶುದ್ಧಶೈವ ೪೭೦-೭೨ 
ಶುದ್ಧರಾಗ ೩೦೫ 
ಶುದ್ಧಸಾಳ೦ಗ ೩೦೫ 
ಶೂದ್ರ ೬೦, ೬೧, ೬೭ 
ಶೂನ್ಯದ ಕಲನೆ ೪೦೮-೦೦೯ 
ಶೂನ್ಕಲಿಂಗ ೪೦೯ 
ಶೂಲ ೨೩೯-೪೦, ೨೫೭ 
ಶೃ೦ಗ ೩೧೭ 
ಶೈತ್ಯನಾಡಿ ೩೭೨ 
ಶೈವ ೪೬೪, ೪೬೬, ೪೭೨ 
ಶೈವಪ್ರಭೇದಗಳು ೪೬೫-೭೦ 


ಶೈವ ಸಿದಾಂತ ೪೭೨-೭೩ 
೦ 


೪೧೦ 
೪೧೦ 
೪೨೬ 
೪೭೮ 
೧೦೬ 
೫೧೦-೧೧0 
೨೨೮ 
೩೨೯ 
೩೦೫ 
೩೮೭ 
೩೮೭ 


ಷಡೂರ್ಮಿ 
ಷೋಡಶಸಂಸ್ಕಾರ 
ಷೋಡಶೋಪಚಾರ 
ಸಂಕಲೆ (ಸಂಕೋಲೆ) 
ಸಂಕೀರ್ಣ ಪ್ರಕರಣ 
ಸಂಕೀರ್ಣರಾಗ 
ಸಂಕ್ರಾಂತಿ 


ಷಡಿಂಗ 


೩೦೬ 
೩೩೦ 


೨೩೩ 
೨೮೦, ೨೮೩, ೩೦೪ 


೪೫೮ 
೪೬೩, ೪೬೭ 


೨೭೨ 


೨೦೯, ೨೪೪ 
೨೭೪ 


೨೪೫ 
೧೧೫-೧೬ 


ಶೋಧನಕರ್ಮ 
ಶೋಧ 


೧೬ 


೩೦೨-೦೮ 
೩೦೭ 
೩೭೭ 


೧೬೦ 
೧೧೯. ೧೮೯ 


೩೦೮-೧೯ 
೪೧೦, ೪೩೮ 
೩೦೭-೦೮ 


ಸಂಗೀತ ವಾದ್ಯಗಳು 


ಸಂಗಂ ಸಾಹಿತ್ಯ 
ಸಂಚಿಗ 


ಸಂಗಿತ 
ಸಂಚಾರ, ತಾಳ 


ಸಂಚಿತ ಕರ್ಮ 


೪೨೦ 

೪೦ 
೩೭೩ 
೩೭೪ 
೩೭೪ 
೩೭೪ 
೨೭೯ 


py 


Be ಗ್ದ 
ಇ "ಕ್ರ ಭ್‌ ಚ್‌ ಕ್‌ ಜ್‌ ಶೈ 


ಥಿ) ಜ್‌ ಜ್‌ ಬ ಚ 


ಲಿಂಗಧಾರಣೆ 
ಜ್ವರ 


೩೭೨ 

೪೮೦ 

೩೭೩ 

೨೪೬ 

೪೮೦ 
೧೮೩-೧೯೨ 
೨೮೬ 

೭೫ 

೭೫ 


0 


೦ಪುಟ 
ಸಂಬಳಗೋಲು 


ಸಂಜೀವಿನಿ 

ಸಂತೆ 
ಸಂತೊಷನಾಡಿ 
ಸಂಧಾಭಾಷೆ 
ಸಂಧ್ಯಾಭಾಷೆ 
ಸಂಪತಿನ ಹಂಚಿಕೆ 
ಸಂಬೋಳಿ 


೪೭೨ 
೩೭೨ 
೪೬೩ -೬೫ 


೪೩೪, ೪೪೮ 
೪೭೦ 


೨ಜಿ 
೪೮೪ 
೫, ೨೮ 


೪೧, ೪೪೯-೫೯ 


ಟ್‌ಸ್ಪಲಗಳ ವಿಕಾಸಕಮ ೪೫೮-೫೯ 
೪೧೦ 


ನ್‌) 


ಛಿ 
ಛ 


ಷಟದಿ 
ಷಟ್‌ಸಲಗಳು 
ಷಡುಶೈವ 
ಷಡೇತರಪಥನಾಡಿ 
ಷಡ್ಬರ್ಶನ 
ಷಡಾವವಿಕಾರ 


ಷ 


೧೦೯ 
೫೦೩ 


೨೨೮ 
೧೫೩ 


ಸಂಭವಕಟು 
[ 


J ಛ ಲ ಈ ONMNd dE HASAN ಓ dK 
Oo ಛಿ 0೮ ಲಿ ಜೆ ಐ ಓ ಳೆ KS DD ಇ D> ೮ ಲ ಲ dd 
ಣೆ ೫ 5 ೫ ಷರಿ 1 ೮ ಣಿ ೪ ಓ%೪ ೫೪ ೮೮೮. ಬ 
0 1) 
ಖು 5 © ಗ್ರ 
G A 
ಜಿ 4 
G ಇ 
ವೆ 
18 a 
ಸ 3 B B 2 p! 
“Ho 
2 R 2 ತ 
RE meu 8 3 8 ಹ, 
ub Bn Boks iSonE 
8. aR 23 ದ ೪ ಟ್ರ ಗ್ರೆ 5 ಖು 
ಇ 21 ೫11210 ' ಜಾ ಬ 23ೌಗ್ಧಿ 1 0 0 ಇಡ 0? 1 
™ Ye Ye TY Te YT TY TY TY YT YT TY TY TY TY TY YT ™ 
OE os ES 
೫ ೫ ೧ 0 6 ಚ ಧಿ KK ಜೆ ಟ್ರ ಬ € ಬಿ ಪವ ಈರಿ ಭಿ 
ಅ ಲ್ಲೆ ಈದ ಲಿ 40ರ ೧ ೧ ಧರಿ ಉ ಧು 
ಯೆ ಸ ೨ ೧ 6 ಟ್ರ 
(©) ಳು ಟ್ರ C ಈ ರೆ 
C p C ಠಾ C 1 
ತ್ರ ಡೆ 
C C 
ಈ 
x ೨ (ಈ: 
RB x 3 
5 ಛಿ ಈ 
ಕಿ ೪ ಇ B ಛ B 3 ಇತ 
EE y TRE 
ಬ್ರೂ ಪ್ಯೂ 69 ಲ್ಕ 
4 0ೈ ಗೌ ಎ.ಆ Row Ky ಬ B « ಚ ನ 6° ಹ 
ಕ್ರ ಜಯ KC Aas Bip 
Tr Te Te TY Te Te YT Te Te YT YT TY YT Te TY Te YT Te 


೩೭೭ 
ವಲ 
೨೧೬ 
೨೮೭ 
೧೬೨ 
೨೩೫ 
೨೩೫ 

೮೮ 


೩೧೫, ೩೧೮ 


ಸರಸ್ವತೀ ಭಂಡಾರಿ 
ಸರ್ಪನ ಮುಂಡಿಗೆ 
ಸರ್ವಾಂಗಪಾವಡ 


ಸರಿಗೆ 
ಸರ್ಪದಿವ್ಯ 


೪೧೭ 
೪೪೩ 
೩೭೪ 
೧೧೫ 
೪೧೦ 


೪೬೩, ೪೬೪, ೪೬೫, ೪೬೬ 


ಸದ್ಯೋನ್ನುಕ್ತಿ 
ಸನ್ನಿಪಾತಜ್ಜರ 
ಸಪೀಂಡೀಕರಣ 


ಸನಾ 
ಸಿರ್ನಾಸಿ 
) 


ಸರ್ವಾಚಾರ 
ಸಲುವ ನಾಣ್ಯ 
ಸಲ್ಲದ ತಾರ 
ಸಶಿರಸ್ಕ ದಿವ್ಯ 
ಸಹಗಮನ 
ಸಹಜದೀಕೆ 

[UY 
ಸಹಜಲಿಂಗಾರಾಧಕ 
ಸಹಸವೇದಿ 
ಸಾಂಖ್ಯ 
ಸಾಕುಪ್ರಾಣಿಗಳು 
ಸಾಗರಗಳ್ಳ 
ಸಾಚಿ 
ಸಾಚಿಪರಾವೃತ್ತಿ 


ಸಾತ್ವಿಕ 


ಸಾದು 
ಸಾಧಕಗುರು 
ಸಾಧನಕ್ರೀ 
ಸಾಧಾರಣದಿವ್ಯ 
ಸಾಮಂತ 
ಸಾಮವೇದಿ 
ಸಾಮಾನ್ಯಶೈವ 
ಸಾಮುದ್ರಿಕ 
ಸಾಮುದ್ರಿಕಶಾಸ್ತ್ರ 
ಸಾರಂಗ 
ಸಾರಮಾರಿ 
ಸಾರ್ವಭೌಮ 
ಸಾಲದ ಸೌಲಭ್ಯ 
ಸಾಲಿಗ 


ಸ್ರ 


೪೬೧ 
೧೮೪ 
೧೮೬ 
೨೩೩ 
೯೭-೧೦೦ 
೪೧೭ 
ಅಲ 
೨೮೦ 


೬೪, ೨೮೨, ೪೬೩ 


೩೬೫ 

೧೯೮ 

೩೩೨ 

೩೩೨ 

೩೨೮ 

೪೦೯ 

೧೨೮, ೩೬೪ 
೪೧೫ 

೩೮೪ 

೨೩೨ 

೨೧೫, ೨೨೪ 
೨೭೯ 

೪೭೦ 

೨೭೭೬ 

೨೮೩ 

೨೫೦ 

೨೧೦ 

೨೧೬ 
೧೮೭-೮೮ 
೧೮೮ 


ಸಾಲಿಧಾನ್ಯ 
ಸಾವೆ 
ಸಾಸುವೆಗಲಸು 
ಸಾಹಸ 


ಸಾಳಗ 


ಸಿದಲಿಕೆ 
ಸಿದಿಗೆ 
ಎ 
ದಪಸಾದ 
[a 
ದರಸವೇದಿ 
೦ 

ಸಿದಾ ೦ತಶೈವ 

೦ 
ಸಿರಿಕಂಡ 
ಸೀಮಂತೋನ್ನಯನ 


ಸೀಮೆಯ ಕಲ್ಲು 


೨೩೬, 


೭೬, ೧೯೦, 


೧೫೫ 
೧೫೫ 
೩೫೩ 
೨೩೭ 
೩೦೬ 
೩೧೭ 
೩೦೬ 
ಹೀ 
೩೮೧ 
೩೫೮ 
ಹೀ 
೪೪೧ 
೩೮೨ 
೪೭೦ 
೩೬೨ 
೧೦೬ 
೨೦೬ 
೨೫೭ 
ಹೀ 
೧೭೧ 
೨೦೧ 


೩೪೮-೬೪ 


೪೫೮ 
೪೫೮ 
೩೪೪ 
೧೨೬ 
೧೮೪ 
೧೬೯ 
೪೫೮ 


೭೧, ೩೫೫ 


ತ 


೪೫೮ 
೧೨೬ 
೨೨೬ 
೨೫೪ 


೩೫೫ 
೧೦೨ 


7 
R 


ಸೂಳೆಗೇರಿ 


ಸುರಖ 
ಸುರಗಿ 


೧೦೩ 
೨೫೭ 


Wee 


ಸೂಳೆದೆಣೆ 


೩೫ೇ 
೧೫೫ 


ಸುರಾವಳಿ 


ಹತ 
3 


ಸುಲಿಗಡಲೆ 


೪೦೯ 
೧೮೮ 
೨೫೬ 


೧೯೩ 
೨೭೮ 
೩೦೮ 
೨೦೮ 
೪೦೭ 


೨೫೭ 
೨೬೧ 


591 xP 
ಗ 


ಇಇ. Kk 


೬ ಎ 


ಸೂಕ್ಕ ಚಿದಚೆದಾತ್ತಶಕಿ 
ವ 


ಸುಹೃತ್‌ 


೧೫೧ 


ಸೆಳೆಗೋಲು 


ಸೆಜಸಾಲೆ 


೪೦೭ 
೪೨೬ 
೨೫೧ 


೧೬೨, ೧೭೨ 


೨೨೮ 
೨೨೫ 


ಸೇನಬೋವ 
ಸೇನಾಪತಿ 


ಸೂಚೀಮುಖ 


೨೨೪ 
೧೪೩ 


ಸೇವಕವ್ಯಸನ 
ಸೇವನ 


೧೬೨ 


೨೫೪ 


ಸೂಜಿಕಾಯಕ 


೩೭೦ 
೧೭೪-೭೬ 


ಸೂಜಿಬಾಳು 


ಸೇವಾವೃತ್ತಿಗಳು 


೨೨೪ 


೧೧೧ 


ke 
ke 


೧೬೧ 
೩೬೫ 
೨೫೪ 


ಸೂತ್ರಕರ್ಣ 


೮೭ 
೨೪೨-೪೪ 


ಸೈಂಧವಲವಣ 


ಸೂತ್ರದ ಗೊಂಬೆ 


೧೯೪ 


೩೫೨ 
೨೫೫ 


ಸೂದಕರ್ಮ 


೨೦೬ 


ಸೋಮವೀಥಿ 


ನಿಗೆ 


ಸೂನೆಗಾರ 


೪೭೬ 
೧೫೬ 


೧೭೬ 


ರೆ 
ಸೋಹುವೇಂಟೆ 


ಸೌಚಿಕ 


೭೪ 
೨೦೭ 
೧೦೯ 


ಸೂಯಗಡಂ 


೩೪೬ 
೨೨೪ 


೪೬೪, ೪೮೬-೮೭ 


ಸೂರ್ಯವೀಧಿ 


ಸೂರ್ಯಾವಲೋಕನ 


ಸೂಲಗಿತ್ತಿ 


೧೭೬ 
೩೩೫, ೩೬೨ 


೧೫೦ 


KR 


ಸ್ಥಾವರಲಿಂಗ 
ಸ್ಥಾವರಲಿಂಗಪೂಜೆ 
ಸ್ಥಾಪತ್ಯ 
ಸೂಣ 
€ 
ಸೂಲ 
ಛಿ 
ಸೂಲಚಿದಚಿದಾತ್ರಕಶಕಿ 
€ ೬ ಮು 


ಸೂಲಶಕಿ 
® i. 


2೨೬ 
ಲ 
ಲ್ಲೆ 


[eb 


೭೭ eal 


2 ೭2೭೬೩ eal eal eal 
ಏಸ ಪ್ಪ ಟ್ರ ಸ ಆಕ್ಲ 
ಸ ಟ್ರ ತ್ತ 
೫ ತತ 
4 1 
ತ 


೨೩೭ 
೩೯೧ 

೧೭ 
೨೫೭ 
೨೮೫ 


೨೮೭-೮೯ 


೧೩೫, 


೩೦೬ 
೨೩೭ 
೪೪೯ 
೧೬೪ 
೩೩೨ 
೪೧೯ 
೪೯೩ 
ದಿಯ 
೨೫೭ 
೨೮೩ 
೪೦೭ 
೪೦೭ 
೪೨೬ 
೪೪೦ 
೩೭೨ 
೨೭೨ 
೩೦೪ 
೨೮೪ 
೨೭೯ 
ಜಿರ್‌ 
೨೧೬ 
೨೮೯ 
೨೨೫ 


ಸಾಮಿ 
ಹ೦ಜರಗಟ್ಟು 
ಹಂಜಿ 

ಹಂಸಾವಳಿ 

ಹಕ್ಕರಿಕೆ 
ಹಚ್ಚೊತ್ತುನಾಡಿ 
ಹಠಯೋಗ 
ಹಡಗಿನ ಸುಂಕ 
ಹಡಿ 

ಹಣ 

ಹಣಿಗೆ 
ಹತ್ತುಗೋಂಟೆ 
ಹದಿನಾರು ತೆರನ ಭಕ್ತಿ 
ಹದಿನೆಂಟು ಜಾತಿ 
ಹದಿಮೂರದೇಶಿ 
ಹದಿನೆಂಟು ಧಾನ್ಯ 
ಹನ್ನಿಬ್ಬರು 
ಹನ್ನೊಂದೂವರೆ ಜಾತಿ 
ಹಬ್ಬಗಳು 
ಹರದಾರಿ 

ಹರಿಕಾರ 

ಹರಿಗೆ 

ಹರಿಗೋಲು 
ಹರಿಮಣಿಹ 

ಹಲ 

ಹಲವು ದೈವಪೂಜೆ 
ಹಲ್ಲಣ 


೧೨೬ 
೪೧೭ 
೪೬೪ 
೩೩೫ 
೧೬೧ 
ಹರೀ 
೨೪೩ 
೩೭೨ 
೪೬೨ 
ಎಟಿಪಿ 
೬೮ 
೧೮೫ 
೧೭೫ 
೨೦೯ 
೫೧೧ 
೬೭-೭೧ 
೧೦೬ 
೧೫೫ 
೨೬೪ 
೬೭ 
೫೧೬-೧೭ 
೧೯೫ 
೨೪೬ 
೨೫೮ 
೧೯೦ 
೨೨೩ 
೨೫೭ 
೪೯೧-೯೩ 
೨೪೩ 


ಹಲ್ಲೆ ೧೯೨ 


ಹವ್ಯಕವ್ಯ ೧೧೬ 
ಹಸ್ತ ೧೯೬ 
ಹಸ್ತಕೋಣ ೩೧೪ 
ಹಸ್ತಸಾಮುದ್ರಿಕ ೩೮೪ 
ಹಸ್ತಾಪುಜ ೩೧೫ 
ಹಸ್ತೋದಕ ೪೪೦ 
ಹಣಿ ೧೧೧ 
ಹಾಗ ೧೮೫ 
ಹಾದರ ೧೦೫ 
ಹಾನಿತ ೨೭೮ 
ಹಾರಕ ೧೫೫ 
ಹಾರುವ ೧೮೦ 
ಹಾಲಿನ ಉತ್ಪನ್ನಗಳು ೩೫೬-೫೭ 
ಹಾಲುಂಡೆ ೩೫೫ 
ಹಾವಾಡಿಗರು ೩೪೦ 
ಹಾವುಗೆ ೧೬೫ 
ಹಾಸನಿಕ್ಕು ೧೬೧ 
ಹಾಸಿಗೆ ೩೬೦ 
ಹಾಸು ೩೪೩ 
ಹಾಸುಮಣಿ ೧೬೧ 
ಹಾಸು-ಹೊಕ್ಕು ೧೬೧ 
ಹಿಂದೋಳ ೩೦೫ 
ಹಿಡಿಗುಂಡು ೧೬೩ 
ಹಿಡಿಗೋಲು ೭೫ 
ಹಿಡಿಮೊಲ ೩೪೭ 
ಹಿತ್ತಾಳೆ ೧೭೩ 
ಹಿನ್ನಿ ೧೬೩ 
ಬಪೆ ೧೭೪ 


$ 
ಹಿರಿಯರ ದಿನ 


ಹಿಳುಕು 
ಹುಗಿ 
[a 


ಹುಳಿಯನ್ನ 
ಹೂಡೇವು 
ಹೂದಂಬುಲ 
ಹೂದೋಟ 
ಹೂಬೊಟ್ಟು 
ಹೂವೀಳ್ಯ 
ಹೃದಯಸ್ಪರ್ಶ 
ಹೆಂಡಗಾರ 
ಹೆಂಡವಿಳಿಸುವುದು 
ಹೆಗ್ಗಡದೇವನಕೋಟೆ 
ಹೆಗಹಳೆ 
(ಸ 
ಹೆಡಿಗೆ 
ಹೆಡಿಗೆಗೋಂಬೆ 
ಹೆಬಾಗಿಲು 
ಬ 
ಹೆಮಾರಿ 
[2 
ಹೇತುವಿದ್ಯಾ 
ಹೇರಂಡ 
ಹೇಸಿದೈವಗಳು 


೧೮೪ 
೧೧೬ 
೨೫೧ 
೩೫೬ 
೧೯೦ 
೧೫೫ 
೨೧೨ 
೩೫೩ 
೩೫೩ 
೨೧೨ 
೧೧೧ 
೧೪೬ 
೧೨೮ 
೧೧೧ 
೧೦೯ 
ಹಲ್ಲ 
೧೭೪ 
೯೪೮ 
೩೧೭ 
೧೯೪ 
೨೦೯ 
೨೧೧ 
೪೮೫ 
ಅಜಿತ 
೩೭೬ 
೫೦೫ 


ಹೊಂಗಟಿಯ ಕೋಲು ೨೫೧, ೩೪೬ 


ಹೊಟ್ಟೆಜೇನೆ 
ಹೊಡೆಜೆಂಡು 


೩೭೪ 
೩೧೬ 


ಹೊಣೆ ೧೮೮ ಹೊಲಗೇರಿ ೬೩, ೭೫ 


ಹೊತ್ತಗೆ ೨೮೬ ಹೊಲೆಯ ೬೩, ೬೭, ೬೮ 
ಹೊದಕೆಯ ಹುಲ್ಲು ೧೬೭ ಹೊಲೆ ಹದಿನೆಂಟು ಜಾತಿ ೬೭ 
ಹೊದಿಕೆ ೩೧೬ ಹೊಳಲಸುಂಕಿಗ ೨೦೨ 
ಹೊನ್ನ ಕಳಶ ೩೩೪ ಹೋಮ ೬೪ 
ಹೊನ್ನಾವರಿಕೆ ೩೭೬ ಹೋರಾಟ ೨೪೭೬-೪೯ 
ಹೊನ್ನು ೧೮೪ ಅಾಟಣ ೧೫೪ 
ಹೊನ್ನೋಲೆ ೩೬೧ ಉಟಳ ೧೫೪ 


ಹೊಯಿಗಲ ೩೫೮ ಅಟಾಳ ೧೫೪ 


